ವಿಮರ್ಶೆಯ ಪರಿಭಾಷೆ 


( ಸಾಹಿತ್ಯ ವಿಮರ್ಶೆಯ ಪಾರಿಭಾಷಿಕ ಪದಗಳ ವಿವರಣೆ) 


ಓ ಎಲ್ . ನಾಗಭೂಷಣಸ್ವಾಮಿ 


Ankita Pusaka 
No 5 Hamsingh Complete 
Gandhi Bacar Main Road , Basavanagudi 
3 

2004 609 2014 ( 5 ) 


ವಿಮರ್ಶೆಯ ಪರಿಭಾಷೆ 


( ಸಾಹಿತ್ಯ ವಿಮರ್ಶೆಯ ಪಾರಿಭಾಷಿಕ ಪದಗಳ ವಿವರಣೆ) 


ಓ . ಎಲ್ . ನಾಗಭೂಷಣಸ್ವಾಮಿ 


ಅಂಕಿತ 


ಅಂಕಿತ ಪುಸ್ತಕ 
138 , ಮೊದಲನೆಯ ಮಹಡಿ , ಗಾಂಧಿಬಜಾರ್‌ ಸರ್ಕಲ್ 

ಬಸವನಗುಡಿ, ಬೆಂಗಳೂರು - 560 004 

© 699 2014 ( 0) 64 9633 ( R ) 


VIMARSHEYA PARIBHASHE : A glossary of Literary Terms by 
O .L . Nagabhushana Swamy, Professor , Kannada University , Hampi. Published 
by Ankita Pustaka , 138 , Gandhi Bazar Circle , Basavanagudi , 
Bangalore - 560 004 . Phone: 699 2014 ( O ) 64 9633 ( R ) 


Price : Rs. 250/ 


Pages: xvi + 448 


© ಲೇಖಕರದು 


ಪರಿಷ್ಕತ - ವಿಸ್ತ್ರತ ಪ್ರಥಮ ಆವೃತ್ತಿ : ೧೯೯೮ 


ಬೆಲೆ: ರೂ . 250/ 


Rs120 7 


ಮುಖಪುಟ: ಮಕಾಳಿ 
ಹಿಂಬದಿ ಚಿತ್ರ : ಬಿ . ಎನ್ . ಶಾಂತ 


ISBN 81 - 87321 - 91 - 6 


ಅಂಕಿತ ಪುಸ್ತಕ 
138 , ಮೊದಲನೆಯ ಮಹಡಿ , ಗಾಂಧಿಬಜಾರ್‌ ಸರ್ಕಲ್ 
ಬಸವನಗುಡಿ , ಬೆಂಗಳೂರು - 560 004 
© 699 2014 ( 0) 64 9633 ( R) 


ಮುದ್ರಣ 
- ಅಂಕಿತ ಎಂಟರ್‌ಪ್ರೈಸಸ್ 
ಜಯನಗರ , ಬೆಂಗಳೂರು 


ಮುನ್ನುಡಿ 


ಬರ್ಮಿಂಗ್ ಹ್ಯಾಂ ವಿಶ್ವವಿದ್ಯಾಲಯದ ಮಾನವ ಶಾಸ್ತ್ರಜ್ಞರ ಸಭೆಯಲ್ಲಿ ನಡೆದೊಂದು 
ಘಟನೆ ನೆನಪಾಗುತ್ತದೆ. ಜಾರ್ಜ್ ಸ್ಟೇನರ್ ಎಂಬ ಐರೋಪ್ಯ ವಿಮರ್ಶಕ - ಇಂಗ್ಲೆಂಡಿನಲ್ಲಿ 
ಯುದ್ಧಾನಂತರ ನೆಲಸಿದಾತ- ಮನಶ್ಯಾಸ್ತಜ್ಞ ಫ್ರಾಯ್ ವಿಚಾರಗಳ ಮುಖೇನ ಶೇಕ್ಸ್‌ಪಿಯರನ 
ನಾಟಕಗಳನ್ನು ವಿಮರ್ಶಿಸಿದ . ನಾನು ಕೇಳಿಸಿಕೊಂಡ ಅತ್ಯಂತ ಹರಿತವಾದ ವಿಶ್ಲೇಷಣೆಗಳಲ್ಲಿ 
ಅದೊಂದು ಸಂದಿಗೊಂದಿ ಬಿಡದಂತೆ ಇಣುಕಿ ನೋಡುವ ಸ್ಟೇನರ್‌ನ ವಿಶ್ಲೇಷಣಾಕ್ರಮ ನನ್ನನ್ನು 
ದಂಗುಬಡಿಸಿತ್ತು . ಆದರೂ ಶೇಕ್ಸ್‌ಪಿಯರ್ ನಾಟಕದ ನನ್ನ ಅನುಭವ ಮಾತ್ರ ಈ 
ವಿಶ್ಲೇಷಣೆಯಿಂದಾಗಿ ಕಿಂಚಿತ್ತೂ ಬೆಳೆದಂತೆ ನನಗೆ ಅನ್ನಿಸಲಿಲ್ಲ . ನಾನು ಹೆಚ್ಚು ಅರಿತಿದ್ದೆ; ಆದರೆ 
ನನ್ನ ಕಾವ್ಯಾನುಭವ ಅಷ್ಟೇ ಹೆಚ್ಚು ಗಾಢವಾಗಿರಲಿಲ್ಲ. ಸಾಹಿತ್ಯದ ಅನುಭವಕ್ಕೆ ಇಷ್ಟು ಅರಿಯುವುದು 
ಅಗತ್ಯವೇ ಎಂದು ನಾನು ಸ್ಪೇನರ್‌ನನ್ನು ಅಂಜುತ್ತ ಕೇಳಿದೆ. ಸ್ಪೇನರ್‌ ಹೇಳಿದ: ' ನನ್ನದು ಐರೋಪ್ಯ 
ಮಾರ್ಗ , ಬ್ರಿಟಿಷ್ ಅಲ್ಲ: ನನ್ನಂಥವನಿಗೆ ಅನುಭವ ಮಾತ್ರ ಸಾಲದು, ಸೃಜನಶೀಲತೆಯ ಸೆಲೆಗಳನ್ನು 
ಅರಿಯಬೇಕೆಂಬ ಹಠದವನು ನಾನು.' 

ಸ್ಪೇನರ್‌ಗೆ ವಿರೋಧವಾಗಿ ಸಾಹಿತ್ಯಾನುಭವಕ್ಕೆ ವಿಶೇಷವಾದ ಜ್ಞಾನ ಅನಗತ್ಯವೆನ್ನುವುದು 
ಕೂಡ ತಪ್ಪಾಗುತ್ತದೆ. ನಾವು ಒಂದು ಕೃತಿಯನ್ನು ಓದುವಾಗ ನಮ್ಮತಿಳಿವು ಮತ್ತು ಅನುಭವಗಳನ್ನು -. 
ತಿಳಿವು ಕೂಡ ಅನುಭವವೇ - ತೊಡಗಿಸಿಕೊಳ್ಳದಂತೆ ನಾವದನ್ನು ಓದುವುದಿಲ್ಲ. ಓದಿಯಾದ 
ಮೇಲೆ ಕೃತಿಯನ್ನು ನಾವು ಯಾಕೆ ಮೆಚ್ಚಿದೆವು ಅಥವ ಮೆಚ್ಚಲಿಲ್ಲ ಎಂದು ಕೇಳಿಕೊಂಡಾಗ 
ಅದನ್ನು ಹೇಗೆ ಹೇಳಬಹುದೆಂಬ ಸಮಸ್ಯೆಯೇಳುತ್ತದೆ.ಓದುವಾಗ ಒಟ್ಟಾಗಿ, ಇಡಿಯಾಗಿ 
ಅನುಭವಿಸಿದ್ದನ್ನು ನಮಗೇ ಸ್ಪಷ್ಟಪಡಿಸಿಕೊಳ್ಳಲೆಂದಾದರೂ ಬಿಡಿಬಿಡಿಯಾಗಿ ಎಳೆಎಳೆಯಾಗಿ 
ಪ್ರತ್ಯೇಕಿಸಿ ನೋಡಬೇಕಾಗುತ್ತದೆ . ಈ ಒತ್ತಾಯ ನಮ್ಮ ಮೇಲೆ ಹೆಚ್ಚು ಬರುವುದು ಒಂದು 
ಕೃತಿಯನ್ನು ಓದಿಯಾದ ಮೇಲೆ ಸರೀಕರ ಜೊತೆ ನಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗಿ 
ಬಂದಾಗ; ಅಥವಾ ಆ ಕೃತಿಯನ್ನು ತರಗತಿಯಲ್ಲಿ ಕಲಿಸಬೇಕಾದಾಗ , ಲೀವಿಸ್ ಎಂಬ ಆಂಗ್ಲ 
ವಿಮರ್ಶಕ ಇದನ್ನು ಹೀಗೆ ವಿವರಿಸುತ್ತಾನೆ : ಒಂದು ಕೃತಿಯನ್ನು ಓದಿಯಾದ ಮೇಲೆ ' ಈ ಕೃತಿ 
ನನ್ನ ದೃಷ್ಟಿಯಲ್ಲಿ ಹೀಗಿದೆ, ಅಲ್ಲವೆ ?' ಎಂದು ಪ್ರಾರಂಭವಾಗುವ ಪ್ರಶ್ನಾರ್ಥಕ ಸಂವಾದದಲ್ಲಿ 
' ಹೌದು. ಆದರೆ ...' ಎಂಬ ಉತ್ತರ ಬಂದಾಗ ಕೃತಿಯನ್ನು ಅರಿಯುವ ವಿಮರ್ಶೆಯ ಕೆಲಸ - 
ಸಂವಾದದ ಅನ್ನೋನ್ಯತೆಯಲ್ಲಿ ನಡೆಯುವ ಸಂಶೋಧನೆ - ಪ್ರಾರಂಭವಾಗುತ್ತದೆ. ಬೇರೆ ಬೇರೆ 
ಓದುಗರ ನಡುವಿನ ಈ ಅನ್ನೋನ್ಯ ಶೋಧನೆಯ ಕೆಲಸಕ್ಕೆ ' ಹೌದು' ಎಂಬ ಒಪ್ಪಿಗೆಯೂ 
ಮುಖ್ಯ ; ಅಂತೆಯೇ ` ಆದರೆ ' ಎಂಬ ಭಿನ್ನಾಭಿಪ್ರಾಯವೂ ಮುಖ್ಯ . ಯಾವ ಶಬ್ದಗಳ ಮುಖೇನ 
ಓದುಗರಾದ ನಮ್ಮೆಲ್ಲರಿಗೂ ಸಾಮಾನ್ಯವಾದ ಸಾಹಿತ್ಯಾನುಭವದ ಅಂಶಗಳನ್ನು ಗುರುತಿಸುವುದು 
ಸಾಧ್ಯವೆಂಬ ಹುಡುಕಾಟದಲ್ಲಿ ಪಾರಿಭಾಷಿಕ ಶಬ್ದಗಳ ಅಗತ್ಯ ಬೀಳುತ್ತದೆ. ಈ ಕಾರಣಗಳಿಂದಾಗಿ , 
ಅಥವ ಗುಣಗಳಿಂದಾಗಿ ಈ ಕೃತಿ ನನ್ನಲ್ಲಿ ಇಂಥ ಒಂದು ಅನುಭವಕ್ಕೆ ಕಾರಣವಾಯಿತು ಎಂದು 
ಸಮಾನ ಹೃದಯಿಗಳ ಜೊತೆ ನಡೆಯುವ ಸಂವಾದಕ್ಕಾಗಿ ಸಾಹಿತ್ಯ ವಿಮರ್ಶೆ ' ಶಾಸ್ತ್ರವಾಗಬೇಕಾ 
ಗುತ್ತದೆ. ಇವು ಪೂರ್ವ ನಿಶ್ಚಿತ ನಿಯಮಗಳಿಂದ ನಡೆಯುವುದಲ್ಲ. ಒಂದು ಭಾಷೆಯ ಪರಂಪರೆಯಲ್ಲಿ 
ಒದಗಿ ಬಂದ ಕೃತಿಗಳ ಅನುಭವವದಿಂದಲೇ ಸಂವಾದದ ಅಗತ್ಯಕ್ಕಾಗಿ , ಪಡೆದದ್ದನ್ನು ಸ್ಪಷ್ಟಗೊಳಿಸಿ 
ಕೊಳ್ಳುವುದಕ್ಕಾಗಿ ಪರಸ್ಪರ ಒಪ್ಪಂದದಿಂದ ನಾವು ಮಾಡಿಕೊಂಡದ್ದು. 


ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಗೊಂದಲವಿದೆಯೆಂಬುದನ್ನು ಬಹುಶಃ ನಾವೆಲ್ಲರೂ 
ಅನುಭವಿಸಿದ್ದೇವೆ. ಸೆಮಿನಾರ್‌ಗಳಲ್ಲಿ ಬಿಸಿಬಿಸಿಯಾದ ಚರ್ಚೆಗಳ ನಂತರ ನಾವು ಪ್ರಾರಂಭದಲ್ಲಿ 
ಎಲ್ಲಿದ್ದೆವೋ ಕೊನೆಯಲ್ಲೂ ಅಲ್ಲೇ ಇದ್ದೇವೆ ಎಂಬ ನಿರರ್ಥಕ ಭಾವನೆ ನಮಗೆ ಆಗುವುದುಂಟು. 
ಸಮಾಜಶಾಸ್ತ್ರ , ವಿಜ್ಞಾನ ಇಂಥ ವಿಷಯಗಳಲ್ಲಿ ನಡೆಯುವ ಚರ್ಚೆ ಅರಿವನ್ನು ವಿಸ್ತರಿಸುತ್ತದೆ , 
ಮುಂದುವರಿಸುತ್ತದೆ, ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಾವೆಲ್ಲರೂ 
ತಿಳಿಯುವಂತೆ ಸ್ವಾನುಭವವೇ ಮುಖ್ಯವಾದ ಸಾಹಿತ್ಯದಲ್ಲಿ ಅಷ್ಟು ಸುಲಭವಾಗಿ ಈ ಕೆಲಸ 
ನಡೆಯಲಾರದು ಎಂಬುದರಿಂದ ನಾವು ಸಮಾಧಾನಪಟ್ಟುಕೊಳ್ಳಬಾರದು . ಇದು ಅತ್ಯಂತ ಕಷ್ಟದ 
ಕೆಲಸವಾದರೂ ಭಿನ್ನಾಭಿಪ್ರಾಯಗಳ ತಿಕ್ಕಾಟ ಅರಿವಿನ ಬೆಳಕನ್ನು ಉತ್ಪನ್ನ ಮಾಡಬೇಕೆಂಬ 
ಹಂಬಲವಿರುವ ಸಾಹಿತ್ಯ ವಿಮರ್ಶಕ ಕೃತಿಯ ಬೆಲೆಯ ಬಗ್ಗೆಯೂ ಸ್ವರೂಪದ ಬಗ್ಗೆಯೂ 
ಆದಷ್ಟೂ ವ್ಯಾಪಕವಾದ ಒಮ್ಮತವನ್ನು ಸಹೃದಯಿಗಳ ನಡುವೆ ಪಡೆಯಲೆಂದು ಶ್ರಮಿಸುತ್ತಲೇ 
ಇರಬೇಕಾಗುತ್ತದೆ. ಹಲವು ಶಾಸ್ತ್ರಗಳ ಜ್ಞಾನವನ್ನು ಔಚಿತ್ಯವರಿತು ಅನ್ವಯಿಸುವುದು , 
ಜೀವನಾನುಭವದ ಗಾಢತೆಗೇ ಅಗತ್ಯವಾದ ನೈತಿಕ ಪ್ರಜ್ಞೆಯನ್ನು ಹರಿತವಾಗಿಟ್ಟುಕೊಂಡಿರುವುದು, 
ನಿರಂಬಳವೂ ಧಾರಾಳವೂ ಆದ ತನ್ನ ಗ್ರಹಿಕೆ ಲೋಲುಪವಾಗದಂತೆ ಎಚ್ಚರವಾಗಿರುವುದು , 
ತಾನು ತಿಳಿದದ್ದನ್ನು ಕೃತಿಗೆ ಒದಗಿಸುತ್ತಿರುವಂತೆಯೇ ಕೃತಿಯಿಂದ ತಿಳಿವನ್ನು ಹೆಚ್ಚು ಪಡಿಸಿಕೊಳ್ಳಬಲ್ಲ 
ವಿನಯಶೀಲನೂ ಆಗಿರುವುದು - ಈ ಎಲ್ಲ ಗುಣಗಳೂ ಮಾನವ ಸಂಸ್ಕೃತಿಯ ಆರೋಗ್ಯಕ್ಕೇ 
ಅತ್ಯಗತ್ಯ . ಸಾಹಿತ್ಯ ವಿಮರ್ಶೆಯೆಂಬ ಈ ಸಂವಾದ ಕೃತಿನಿಷ್ಠವಾಗುವ ಪ್ರಯತ್ನದಲ್ಲಿ ನಮ್ಮ ಒಳ 
ಮನಸ್ಸನ್ನು ಉಜ್ವಲಗೊಳಿಸುತ್ತದೆಯಾದ್ದರಿಂದ ನಾಗರಿಕತೆಗೆ ಅಗತ್ಯವಾದ ಶಿಸ್ತಾಗುತ್ತದೆ . 

ಸಂವಾದದ ಈ ಪ್ರಯತ್ನದಲ್ಲಿ ಒದಗುವ ಮೊಟ್ಟಮೊದಲ ಗೊಂದಲವೆಂದರೆ: ನಮ್ಮ 
ಅನುಭವವನ್ನು ಕೃತಿಯಲ್ಲಿ ಇರುವುದಕ್ಕೂ ನಮ್ಮ ಮನಸ್ಸಿನಲ್ಲಿ ಅನ್ನಿಸಿದ್ದಕ್ಕೂ ನಂಟಾಗುವಂತೆ ಹೇಳಿ 
ಕೊಳ್ಳಲು ನಾವು ಬಳಸುವ ಪದಗಳು . ಈ ಪದಗಳು ಏನನ್ನು ಗುರುತಿಸುತ್ತಾವೋ ಆ ಬಗ್ಗೆಯೇ 
ಭಿನ್ನಾಭಿಪ್ರಾಯಗಳು ಇದ್ದಲ್ಲಿ ಮೊದಲ ಚುಂಬನದಲ್ಲೇ ಹಲ್ಲು ಮುರಿದಂತಾಗಿಬಿಡುತ್ತದೆ . ಈ 
ಶಬ್ದಗಳು ಅನುಭವದ ಸೂಕ್ಷ್ಮಗಳನ್ನು ಹೆಸರಿಸಬಲ್ಲಷ್ಟು ಸೂಕ್ಷ್ಮವಾಗಿರಬೇಕು: ಕೃತಿಯಲ್ಲಿ ಇರುವುದನ್ನೂ 
ಮನಸ್ಸಿನಲ್ಲಿ ಆದದ್ದನ್ನೂ ಒಟ್ಟಾಗಿ ಹೇಳುವಂತಿರಬೇಕು, ಧೋರಣೆಯ ಉಡಾಫೆಗೆ ಅವಕಾಶ 
ಮಾಡಿಕೊಡಬಾರದು; ಅತ್ಯಂತ ಆತ್ಮನಿಷ್ಠವಾಗಿದ್ದು ಸಾಮಾಜಿಕವಾಗಿಯೂ ಉಪಯುಕ್ತವಾಗಲೆಂದು 
ವಿಶ್ಲೇಷಣೆಗೆ ದೊರಕಿಸಬಲ್ಲಂತೆ ಚೂಪಾಗಿರಬೇಕು - ಇತ್ಯಾದಿ ಜರೂರುಗಳಿಗೆ ಉತ್ತರವಾಗಿ 
ಆಯಾಕಾಲ ತನಗೆ ಬೇಕಾದ ಪಾರಿಭಾಷಿಕ ಶಬ್ದಗಳನ್ನು ಸಾಹಿತ್ಯವಿಮರ್ಶೆಯ ಶಾಸ್ತ್ರಕ್ಕೆ ಒದಗಿಸುತ್ತ 
ಹೋಗುತ್ತದೆ. ಹೀಗಾಗಿ ಇಂದು ನಾವು ಸಂಸ್ಕೃತದಿಂದ ಬಂದ ಪಾರಿಭಾಷಿಕ ಶಬ್ದಗಳು , 
ಯೂರೋಪಿನಿಂದ ಪಡೆದವು. ಆಯಾ ವಿಮರ್ಶಕ ತನ್ನ ಅಗತ್ಯಕ್ಕೆ ನಿರ್ಮಿಸಿಕೊಂಡವು - ಇವುಗಳ 
ನಡುವೆ ಮತ್ತೊಂದು ಗೊಂದಲಕ್ಕೆ ಬಿದ್ದಂತೆ ಕಾಣಿಸುತ್ತಿದ್ದೇವೆ. ' ಈ ಕೃತಿಯಿಂದ ನನಗೆ ರಸಾನುಭವ 
ದೊರೆಯಲಿಲ್ಲ' ಎಂಬ ಸಂಸ್ಕೃತ ಕಾವ್ಯಮೀಮಾಂಸೆಯ ಮಾತು ಹೇಗೆ ಧೋರಣೆಯಿಂದ ಹುಟ್ಟಿದ 
ಉಡಾಫೆಯಾಗಬಹುದೋ , ' ಈ ಲೇಖಕ ರೊಮಾಂಟಿಕ್ ' ಎಂಬ ನಿರಾಕರಣೆಯ ಮಾತೂ 
ಆಗಬಹುದು. ಪ್ರತಿ ಪಾರಿಭಾಷಿಕ ಶಬ್ದವೂ ಅನ್ವಯದ ಮೂಲಕ ಮಾತ್ರ ಅಧಿಕೃತವಾಗುತ್ತದೆ 
ಎಂದು ತಿಳಿಯುವಾತ ಈ ಗೊಂದಲದಿಂದ ಹೊರಬಂದಾನು . ಬಳಕೆಯಲ್ಲಿ ಸ್ಪಷ್ಟಪಡಿಸಿಕೊಳ್ಳ 
ಬೇಕಾದ ಈ ಪಾರಿಭಾಷಿಕ ಶಬ್ದಗಳ ಮೂಲಾರ್ಥವೇನು ? ಎಂದು ನಿಶ್ಚಯಿಸುವ ಅತ್ಯಂತ 
ಪ್ರಾಥಮಿಕವಾದ ಕೆಲಸ ಕೂಡ ಕ್ಲಿಷ್ಟವಾದದ್ದೇ . ಈ ಕೆಲಸವನ್ನು ಶ್ರೀ ನಾಗಭೂಷಣ ಸ್ವಾಮಿ 
ತಮ್ಮ ಪುಸ್ತಕದಲ್ಲಿ ಮಾಡಿದ್ದಾರೆ . 


ಎಷ್ಟು ಉಪಯುಕ್ತವೆನ್ನಿಸುವಂತೆ ನಾಗಭೂಷಣಸ್ವಾಮಿ ಈ ಕೆಲಸ ಮಾಡಿದ್ದಾರೆ ಎಂಬ 
ನನ್ನ ಮೆಚ್ಚಿಗೆಯಲ್ಲಿ ಕಿಂಚಿತ್ತು ಉತ್ತೇಕ್ಷೆಯಿಲ್ಲವೆಂಬುದನ್ನು ಈ ಪುಸ್ತಕದ ಕೃತಜ್ಞ ಓದುಗರು 
ಒಪ್ಪುತ್ತಾರೆಂಬ ನಂಬಿಕೆ ನನಗಿದೆ . ಇಂಥ ಒಂದು ವಿದ್ವತ್ತಿನ ಕೆಲಸವನ್ನು ಲೇಖಕರು ಶಿವಮೊಗ್ಗ 
ಜಿಲ್ಲೆಯಲ್ಲಿದ್ದು ಮಾಡಿದ್ದಾರೆ; ಯಾವ ಧನ ಸಹಾಯವೂ ಇಲ್ಲದೆ ತಮ್ಮ ಪಾಠ ಪ್ರವಚನ, ನಾಟಕ 
ದಿಗ್ದರ್ಶನಗಳ ಹಲವು ಉಪದ್ವಾಪಗಳ ನಡುವೆ ಈ ಕೆಲಸ ಮಾಡಿ ಮುಗಿಸಿದ್ದಾರೆ; ಸಣ್ಣದೊಂದು 
ಊರಲ್ಲಿ ಸಿಗುವಷ್ಟು ಆಕರ ಗ್ರಂಥಗಳಿಂದಲೇ ತನಗೆ ಬೇಕಾದ ವಿವರಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ 
ಇತ್ಯಾದಿ ಮಾತುಗಳಿಂದ ಲೇಖಕರ ಕೃತಿಯಲ್ಲಿರಬಹುದಾದ ಕೊರತೆಗಳನ್ನು ಮುಚ್ಚಲು ನನಗಿಷ್ಟವಿಲ್ಲ . 
ಇಡೀ ಒಂದು ಸಮಿತಿ ಮೈಸೂರು ಅಥವ ಬೆಂಗಳೂರಿನಲ್ಲಿ ಕೂತು ಇಂಥ ಕೆಲಸ ಮಾಡಿದಾಗಲೂ 
ಕೊರತೆಗಳಿರುವುದು ಸಾಧ್ಯ . ಮುಖ್ಯವಾಗಿ ನಾಗಭೂಷಣಸ್ವಾಮಿಯವರ ಪುಸ್ತಕದ ಬಗ್ಗೆ ನಾವು 
ಹೇಳಬೇಕಾದ್ದು: ಅನಿವಾರ ಕೊರತೆಗಳಿದ್ದೂ ಇದು ಒಂದು ಕುಂದಿಲ್ಲದ ಕೃತಿಯೆಂದು; ತನ್ನ 
ರೂಪುರೇಷೆಗಳಲ್ಲಿ ಕನ್ನಡಕ್ಕೆ ಅನನ್ಯವೆಂದು. 

ಈ ಪುಸ್ತಕವನ್ನು ಮೆಚ್ಚಿ ಹಲವು ಮಾತುಗಳನ್ನು ಹೇಳಬಹುದು: ಲೇಖಕರಿಗಿರುವ ಸಂಸ್ಕೃತ, 
ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯಗಳ ಜ್ಞಾನ , ಅಚ್ಚುಕಟ್ಟಾದ ಬರವಣಿಗೆ , ಸಂಗ್ರಹವಾಗಿ ಹೇಳುವ 
ಶಕ್ತಿ , ಇತ್ಯಾದಿ. ಇವೆಲ್ಲಕ್ಕಿಂತ ನನ್ನ ಮನಸ್ಸನ್ನು ಹಿಡಿದದ್ದು ನಾಗಭೂಷಣಸ್ವಾಮಿಯವರ ಸಾಹಿತ್ಯದ 
ಅಭಿರುಚಿ. ಪಾರಿಭಾಷಿಕ ಪದಗಳನ್ನು ವಿವರಿಸುವಾಗ ಅವರು ಅಲ್ಲಿ ಇಲ್ಲಿ ಕೊಡುವ ಉದಾಹರಣೆ 
ಗಳು ಅತ್ಯಂತ ಸಮಂಜಸವಾಗಿವೆ . ಹಾಗಾಗಿ ಈ ಪುಸ್ತಕವನ್ನು ರೆಫರೆನ್ಸ್‌ಗೆ ಮಾತ್ರವಲ್ಲದೆ ಮೊದಲಿಂದ 
ತುದಿಯತನಕ ಇಷ್ಟಪಟ್ಟು ಓದುವುದೂ ಸಾಧ್ಯವಾಗಿದೆ . ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳು , ಈ 
ಪುಸ್ತಕದ ಅಧ್ಯಯನದಿಂದ ಹಲವು ಗೊಂದಲಗಳನ್ನು ಕಳೆದುಕೊಂಡು ವಿಮರ್ಶೆಯ ಸಂವಾದಕ್ಕೆ 
ಸನ್ನದರಾಗಬಲ್ಲರೆಂಬುದರಲ್ಲಿ ನನಗೆ ವಿಶ್ವಾಸವಿದೆ. ಹೀಗೆ ಕನ್ನಡ ಸಾರಸ್ವತ ಪ್ರಪಂಚದ ಕೃತಜ್ಞತೆಗೆ 
ಪಾತ್ರವಾಗಬಲ್ಲ ಕೃತಿ ರಚಿಸಿದ ನಾಗಭೂಷಣಸ್ವಾಮಿಯವರನ್ನು ನಾನು ಅಭಿನಂದಿಸುತ್ತೇನೆ. ಕನ್ನಡ 
ಸಾಹಿತ್ಯ ವಿಮರ್ಶೆಗೆ ಮಹತ್ವವಾದ್ದನ್ನು ಸೇರಿಸಬಲ್ಲ ಯುವ ಲೇಖಕರಲ್ಲಿ ಒಬ್ಬರಾದ ನಾಗಭೂಷಣ 
ಸ್ವಾಮಿ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಎಂಬುದು ವೈಯಕ್ತಿಕವಾಗಿ ನನಗೆ ಧನ್ಯಭಾವವನ್ನು ತರುವ 
ವಿಷಯವಾಗಿದೆ . 
೮ . ೭ . ೧೯೮೩ “ ಅಭಯ ” 

ಯು . ಆರ್ . ಅನಂತಮೂರ್ತಿ 
೮೪೯ , ಟಿ .ಕೆ. ಲೇಔಟ್ 

(ಮೊದಲ ಮುದ್ರಣದಿಂದ) 
ಮೈಸೂರು - ೯ . 


ಲೇಖಕನ ಮಾತು 


ವಿಮರ್ಶಕನು ಬಳಸುವ ಪಾರಿಭಾಷಿಕ ಪದಗಳು ಆತ ಸಾಹಿತ್ಯವನ್ನು ಯಾವ ದೃಷ್ಟಿಯಲ್ಲಿ 
ನೋಡುತ್ತಾನೆಂಬುದನ್ನು ಸೂಚಿಸುತ್ತವೆ . ಈ ಪಾರಿಭಾಷಿಕಗಳ ಬಗ್ಗೆ ಎಚ್ಚರವಾಗಿರುವುದೆಂದರೆ 
ಸಾಹಿತ್ಯವು ನಮ್ಮ ಮೇಲೆ ಮಾಡುವ ಪರಿಣಾಮಗಳ ಬಗ್ಗೆ ಎಚ್ಚರದಿಂದ ಇರುವುದು ಎಂದೇ 
ಅರ್ಥ . ವಿಮರ್ಶೆಯ ಪಾರಿಭಾಷಿಕ ಪದಗಳಲ್ಲಿ ಸ್ಕೂಲವಾಗಿ ಎರಡು ಬಗೆಗಳನ್ನು ಗುರುತಿಸಬಹುದು. 
ಮೊದಲನೆಯದು ನಾಮಕರಣ ಪಾರಿಭಾಷಿಕಗಳು ಅಥವ ಸಾಮಾನ್ಯ ಪಾರಿಭಾಷಿಕಗಳು . ಇವು 
(ರೆಟಾರಿಕಲ್ ' ಸ್ವರೂಪದವು, ಇವು ಎಲ್ಲ ಭಾಷೆಯ ಸಾಹಿತ್ಯಗಳ ಚರ್ಚೆಗೂ ಸಲ್ಲುವಂಥವು. 
'ಉಪಮೆ', 'ರೂಪಕ ', 'ಶೇಷ', ' ಪ್ಯಾರಡಾಕ್ಸ್ ' ಇಂತಹ ಪದಗಳು ಸಾಹಿತ್ಯ ಕಲೆಯಲ್ಲಿತೊಡಗುವ 
ವನಿಗೆ ಲಭ್ಯವಿರುವ ಭಾಷೆಯ ತಂತ್ರಗಳನ್ನು ಸೂಚಿಸುತ್ತವೆ . ಈ ತಂತ್ರಗಳು ಕಾಲಕ್ರಮದಲ್ಲಿ 
ಹೆಚ್ಚಿ ಅಥವ ಕಡಮೆಯೊ ಜನಪ್ರಿಯವಾಗಬಹುದೇ ಹೊರತು ಅವುಗಳ ಅಸ್ತಿತ್ವವೇ ಇಲ್ಲದಂತಹ * 
ಭಾಷೆಯ ಸ್ಥಿತಿ ಇರುವುದು ಸಾಧ್ಯವೇ ಇಲ್ಲ . ಈ ಸಾಮಾನ್ಯ ಪಾರಿಭಾಷಿಕ ಪದಗಳ ವ್ಯಾಪ್ತಿ, 
ಸಾಮರ್ಥ್ಯಗಳನ್ನು ತಕ್ಕಷ್ಟು ಖಚಿತವಾಗಿಯೇ ಗುರುತಿಸುವುದು ಸಾಧ್ಯ . ಸೃಜನಾತ್ಮಕ ಅಥವ ಚಂಚಲ 
ಪಾರಿಭಾಷಿಕ ಪದಗಳದು ಎರಡನೆಯ ಬಗೆ, ಸಾಹಿತ್ಯಾನುಭವದ ಸ್ವರೂಪ ಮತ್ತು ಅದರ ಬಗೆಗಿನ 
ತಮ್ಮ ಧೋರಣೆಗಳನ್ನು ಅನ್ವೇಷಿಸಲು, ಗುರುತಿಸಿಕೊಳ್ಳಲು ಪ್ರತಿಯೊಂದು ತಲೆಮಾರಿನ 
ಸಾಹಿತ್ಯಾಸಕ್ತರೂ ವಿಮರ್ಶಕರೂ ಸೃಜನಾತ್ಮಕ ಪಾರಿಭಾಷಿಕ ಪದಗಳನ್ನು ಬಳಸುತ್ತಾರೆ . 'ಟೆನ್‌ಶನ್' 
'ಐರನಿ'' ಸಂದಿಗ್ಧತೆ ' ಇಂತಹ ಪದಗಳು ಸಾಹಿತ್ಯವನ್ನು ಕುರಿತ ಹೊಸಗ್ರಹಿಕೆ, ಹೊಸಧೋರಣೆಗಳ 
ಸಂಕೇತಗಳಾಗಿರುತ್ತವೆ. ಇವು ಮುಖ್ಯವಾಗಿ ಅನುಭವದ ವ್ಯಾಖ್ಯಾನ , ಅನ್ವೇಷಣೆ , ಸಾಹಿತ್ಯಾನುಭವ 
ಕುರಿತ ಅಮೂರ್ತ ಚಿಂತನೆಯ ವಿವರಣಾತ್ಮಕ ರೂಪ. ಸಾಧ್ಯತೆಗಳನ್ನು ಹಿಡಿದಿಡುವ 
ಪ್ರಯತ್ನಗಳಾಗಿರುತ್ತವೆಯೇ ಹೊರತು ಕೇವಲ ನಾಮಕರಣಗಳಾಗಿರುವುದಿಲ್ಲ. 

ಕನ್ನಡ ವಿಮರ್ಶೆಯಲ್ಲಿ ಬಳಕೆಯಾಗುತ್ತಿರುವ ಸಾಮಾನ್ಯ ಪಾರಿಭಾಷಿಕಗಳು ಸಂಸ್ಕೃತ ಕಾವ್ಯ 
ಮೀಮಾಂಸೆಯ ಪರಿಚಯ , ಅಧ್ಯಯನಗಳಿಂದ ಲಭ್ಯವಾದಂತಹವು. ಆದರೆ ಸಾಹಿತ್ಯವನ್ನು ಕುರಿತ 
ಹೊಸ ಪರಿಕಲ್ಪನೆಗಳು ಬಂದದ್ದು ಪಾಶ್ಚಾತ್ಯ ವಿಮರ್ಶೆಯ ಪರಿಚಯದಿಂದ, ಸಂಸ್ಕೃತ ಮತ್ತು 
ಇಂಗ್ಲಿಷಿನ ವಿಮರ್ಶೆಯಲ್ಲಿ ನಿರ್ದಿಷ್ಟ ತಾತ್ವಿಕ ವಿಚಾರಗಳಿಗೆ ಬದ್ದವಾದ ' ಪಂಥ'ಗಳು ಬೆಳೆದಂತೆ 
ಕನ್ನಡ ವಿಮರ್ಶೆಯಲ್ಲಿ ತಾತ್ವಿಕ ಚಿಂತನೆಯಲ್ಲಿ ಬೇರು ಬಿಟ್ಟ ಪಂಥಗಳು ಬೆಳೆದಿಲ್ಲ. ಸಂಸ್ಕೃತ 
ಕಾವ್ಯ ಮೀಮಾಂಸೆ ನಮಗೆ ಒದಗಿಸಿರುವ ಅಪಾರ ಸಂಖ್ಯೆಯ ಪಾರಿಭಾಷಿಕಗಳು , ವಿವಿಧ 
ಚಿಂತನೆ , ಅಧ್ಯಯನ, ಶಿಸ್ತು ಮತ್ತು ತಾತ್ವಿಕ ವಿಚಾರಗಳಿಂದ ಪುಷ್ಟವಾಗಿ ಬೆಳೆದ ಪಾಶ್ಚಾತ್ಯ 
ವಿಮರ್ಶೆಯ ಅನೇಕ ಸೃಜನಾತ್ಮಕ ಪರಿಕಲ್ಪನೆಗಳು ಕನ್ನಡ ವಿಮರ್ಶೆಯಲ್ಲಿ ಇಂದು ಧಾರಾಳವಾಗಿ 
ಬಳಕೆಯಾಗುತ್ತಿವೆ . ಆದರೆ ಆಯಾ ಪದಗಳ ಸಾಮರ್ಥ್ಯ, ಪರಿಮಿತಿ, ಉಪಯೋಗಗಳ ಬಗ್ಗೆ 
ಅಷ್ಟೆ ಖಚಿತ ಎಚ್ಚರಿಕೆ ಇರುವಂತೆ ಕಾಣುವುದಿಲ್ಲ. 

- ನಿಘಂಟಿನಂತೆ ಖಚಿತವಾದ , ಸೂತ್ರರೂಪದ , ನೆನಪಿನಲ್ಲಿಟ್ಟುಕೊಳ್ಳಲು ಸುಲಭವಾದ 
ವಿವರಣೆಗಳನ್ನು ನೀಡುವುದು ಈ ಪುಸ್ತಕದ ಉದ್ದೇಶವಲ್ಲ. ಸಂಸ್ಕೃತ ಮತ್ತು ಇಂಗ್ಲಿಷ್ 
ವಿಮರ್ಶೆಯಿಂದ ನಮಗೆ ಲಭ್ಯವಾಗಿರುವ ಪರಿಕಲ್ಪನೆಗಳು , ತತ್ವಗಳು , ಸಿದ್ದಾಂತಗಳು ಮತ್ತು 
ಮುಖ್ಯ ಸಾಹಿತ್ಯ ಪ್ರಕಾರಗಳ ಪರಿಚಯ , ವಿವೇಚನೆ ಮತ್ತು ಚರ್ಚೆ ಇಲ್ಲಿನ ಉದ್ದೇಶ. ಅದರಲ್ಲೂ 


ಇಂದಿನ ಸಾಹಿತ್ಯದ ಸ್ಥಿತಿಗೆ ಉಪಯುಕ್ತವೆಂಬಂತಹ ಪಾರಿಭಾಷಿಕಗಳನ್ನು ಇಲ್ಲಿ ಆಯ್ದುಕೊಂಡಿದೆ. 
ಸಂಸ್ಕೃತ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದಂತೆ ತೀನಂಶ್ರೀಯವರ ಆಚಾರ್ಯ ಕೃತಿ ' ಭಾರತೀಯ 
ಕಾವ್ಯಮೀಮಾಂಸೆ' ಹಾಗೂ ಜಿ .ಎಸ್ . ಶಿವರುದ್ರಪ್ಪ ಮತ್ತು ಕೆ . ವಿ . ನಾರಾಯಣ ಅವರು 
ಸಂಪಾದಿಸಿರುವ 'ಕಾವ್ಯಾರ್ಥ ಪದಕೋಶ, ಓದುಗರಿಗೆ ಅತ್ಯಂತ ಅನಿವಾರ್ಯ ಕೃತಿಗಳಾಗಿವೆ . 
ಈ ಪುಸ್ತಕವು ಆ ಎರಡು ಕೃತಿಗಳಿಗೆ ಪೂರಕವಾಗುವಂತೆ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನು 
ಒದಗಿಸುತ್ತದೆಯೆಂದು ಅಶಿಸುತ್ತೇನೆ. ಇಲ್ಲಿ ಸಂಸ್ಕೃತ ಕಾವ್ಯಮೀಮಾಂಸೆಯ ಸಾಮಾನ್ಯ ಪಾರಿಭಾಷಿಕ 
ಗಳಿಗಿಂತ ಕನ್ನಡಕ್ಕೆ ಹೊಸದಾಗಿ ಪರಿಚಯವಾಗಿರುವ ಪಾಶ್ಚಾತ್ಯ ಪರಿಕಲ್ಪನೆ ಮತ್ತು ಪಾರಿಭಾಷಿಕಗಳಿಗೆ 
ಹೆಚ್ಚಿನ ಗಮನ ಸಂದಿದೆ.' 

ಈ ಪುಸ್ತಕದಲ್ಲಿ ಸುಮಾರು ಮುನ್ನೂರು ಮುಖ್ಯ ಉಲ್ಲೇಖಗಳ ಅಡಿಯಲ್ಲಿ ಕಿರು ಲೇಖನಗಳ 
ರೂಪದಲ್ಲಿ ಸಾವಿರಕ್ಕೂ ಹೆಚ್ಚು ಪಾರಿಭಾಷಿಕ ಪದಗಳ ಪರಿಚಯ , ಚರ್ಚೆಯನ್ನು ಕೊಟ್ಟಿದೆ. 
ಪ್ರತಿಯೊಂದು ಉಲ್ಲೇಖವೂ ಆಯಾ ಪದದ ಅರ್ಥ, ಬೆಳವಣಿಗೆ , ಇತಿಹಾಸ; ಅದಕ್ಕೆ ಸಂಬಂಧ 
ಪಟ್ಟಂತೆ ಸಾಹಿತ್ಯ ಕೃತಿಗಳಿಂದ ಆಯ್ದ ಉದಾಹರಣೆಗಳು; ಕನ್ನಡ ವಿಮರ್ಶೆಯಲ್ಲಿ ಆ ಪಾರಿಭಾಷಿಕ 
ಪದ ಬಳಕೆಯಾಗಿರುವ ಬಗ್ಗೆ ನಿದರ್ಶನ ಇವನ್ನೆಲ್ಲ ಸಾಧ್ಯವಾದ ಮಟ್ಟಿಗೂ ಒಳಗೊಂಡಿದೆ, 
ಮುಖ್ಯ ಉಲ್ಲೇಖಗಳನ್ನು ಕನ್ನಡದ ಆಕಾರಾದಿಯಲ್ಲಿ ಅಳವಡಿಸಿದೆ. ಒಂದೊಂದು ಮುಖ್ಯ 
ಶೀರ್ಷಿಕೆಯ ಅಡಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಇತರ ಪಾರಿಭಾಷಿಕಗಳನ್ನು ಚರ್ಚಿಸಿದೆ. ಉದಾ. ಗೆ 
' ಪ್ಲಾಟ್ ' ಎಂಬ ಲೇಖನವು ಅದೇ ವಿಷಯಕ್ಕೆ ಸಂಬಂಧಿಸಿದ ಇನ್ನಿತರ ಸುಮಾರು ಇಪ್ಪತೈದು 
ಪದಗಳ ಚರ್ಚೆಯನ್ನು ಒಳಗೊಂಡಿದೆ. ಈ ಕ್ರಮದಿಂದ ಪಾರಿಭಾಷಿಕ ಪದಗಳ ಸಂಬಂಧ, 
ವ್ಯತ್ಯಾಸಗಳು ಓದುಗರಿಗೆ ಸ್ಪಷ್ಟವಾಗಬಹುದು. ನಿರ್ದಿಷ್ಟ ಪದವೊಂದನ್ನು ಹುಡುಕಲು ಅನೂಕೂಲ 
ವಾಗುವಂತೆ ಕನ್ನಡ ಮತ್ತು ಇಂಗ್ಲಿಷ್ ಪದಗಳ ಅಕ್ಷರಾನುಕ್ರಮ ಪಟ್ಟಿ ಕೊನೆಯಲ್ಲಿ ಕೊಟ್ಟಿದೆ. 
ಓದುಗರು ಅದನ್ನು ಮುಖ್ಯವಾಗಿ ಗಮನಿಸಬೇಕೆಂದುಕೋರಿಕೆ, ಪಾರಿಭಾಷಿಕವೊಂದು ಕನ್ನಡದಲ್ಲಿ 
ಬಳಕೆಯಾಗಿರುವ ನಿದರ್ಶನವನ್ನು ನೀಡುವಾಗ , ಸಾಧ್ಯವಾದ ಮಟ್ಟಿಗೂ , ಕನ್ನಡದ ಕೃತಿಯೊಂದನ್ನು 
ಕುರಿತು ವಿಮರ್ಶಕರು ಆ ಪದವನ್ನು ಬಳಸಿಕೊಂಡು ನಿರ್ಣಯಾತ್ಮಕವಾಗಿ ಹೇಳುವ ಸಂದರ್ಭಗಳನ್ನೆ 
ಆಯ್ದುಕೊಳ್ಳಲಾಗಿದೆ. ಸಂಕ್ಷಿಪ್ತತೆಯ ಸಲುವಾಗಿ ವಿಮರ್ಶಕರನ್ನು ಮತ್ತು ಆಕರಗಳನ್ನು ಸಂಕೇತಾಕ್ಷರ 
ಗಳಿಂದ ಸೂಚಿಸಲಾಗಿದ್ದು, ಅವುಗಳ ವಿವರಣೆಯನ್ನು ಅನುಬಂಧದಲ್ಲಿ ನೋಡಬಹುದು. ಪ್ರತಿ 
ಉಲ್ಲೇಖದಕೊನೆಗೆ ಆಯಾ ವಿಷಯವನ್ನು ಕುರಿತು ಹೆಚ್ಚಿನ ಓದಿಗೆ ಸಹಾಯಕವಾಗುವ ಲೇಖನ, 
ಗ್ರಂಥಗಳ ಪಟ್ಟಿ ಇದೆ. 

ಈ ಪುಸ್ತಕ ಸಮಗ್ರವೂ ಪರಿಪೂರ್ಣವೂ ಅಲ್ಲ. ಮುಖ್ಯವಾಗಿ ಜಾನಪದ ಮತ್ತು 
ಛಂದಸ್ಸುಗಳನ್ನು ಕುರಿತು ಇಲ್ಲಿ ವಿವರಗಳಿಲ್ಲ. ಅವೇ ಪ್ರತ್ಯೇಕ ಅಧ್ಯಯನ ಶಿಸ್ತುಗಳಾಗಿ ಬೆಳೆದಿದ್ದು 
ಅವಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕಗಳದೇ ಆದಕೋಶಗಳನ್ನು ಮಾಡಲು ಸಾಧ್ಯವಿದೆ . ಹಾಗೆಯೇ 
ಪತ್ರಿಕೆ ಮತ್ತು ನಿಯತಕಾಲಿಕೆಗಳಲ್ಲಿ ಬೆಳಕು ಕಂಡ ವಿಮರ್ಶೆಯ ಲೇಖನಗಳೆಲ್ಲವನ್ನೂ ಗಮನಿಸಲು 
ಆಗಿಲ್ಲ. ನನ್ನ ಓದುಗಾರಿಕೆಯ ಮಿತಿ ಈ ಪುಸ್ತಕದ ಕೊರತೆಗಳಿಗೂ ಕಾರಣವಾಗಿದೆ ಎಂಬ ಅರಿವು 
ನನಗಿದೆ . ಈ ಪುಸ್ತಕದ ಭಾಷೆ ಅಲ್ಲಲ್ಲಿ ಕಠಿಣ ಎನಿಸಬಹುದು. ಅಮೂರ್ತ ಚಿಂತನೆ ಮತ್ತು 
ಅಭಿವ್ಯಕ್ತಿಗೆ ಅನುಕೂಲವಾಗುವಂತೆ ಭಾಷೆಯನ್ನು ಬಳಸುವ ರೀತಿಯನ್ನು ಇಂದಿನ ಕನ್ನಡ ಶಿಕ್ಷಣದಲ್ಲಿ 
ಪಡೆಯುವುದು ಸಾಧ್ಯವಿಲ್ಲ. ಅಲ್ಲದೆ ಅಮೂರ್ತ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳುವ ಯತ್ನದಲ್ಲೂ 
ಭಾಷೆ ಸ್ವಲ್ಪ ಗಡುಸಾಗಿರಬಹುದು. ೧೯೭೩ರಲ್ಲಿ ಆರಂಭವಾದ ಈ ಪುಸ್ತಕದ ಕೆಲಸ 


ಪೂರ್ಣಗೊಳ್ಳಲು ಅಗತ್ಯವಾದ್ದಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡಿದೆ. ಈ ದೀರ್ಘ ಅವಧಿ 
ನನ್ನಲ್ಲಿ ಉಂಟುಮಾಡಿದ ಅಲಸ್ಯ ಪುಸ್ತಕದಲ್ಲಿ, ಭಾಷೆಯಲ್ಲಿ ಅಲ್ಲಲ್ಲಿ ವ್ಯಕ್ತವಾಗಿರಬಹುದು. 

ನನಗೆ ಅಗತ್ಯವಾದ ಮಾಹಿತಿಗಳನ್ನು ಹಲವಾರು ಮೂಲಗಳಿಂದ ಸಂಗ್ರಹಿಸಿಕೊಂಡಿದ್ದೇನೆ. 
ಅವುಗಳಲ್ಲಿ ಮುಖ್ಯವಾದವು: ತೀನಂಶ್ರೀಯವರ ' ಭಾರತೀಯ ಕಾವ್ಯಮೀಮಾಂಸೆ', ಜಿ . ಎಸ್ . 
ಶಿವರುದ್ರಪ್ಪ ಮತ್ತು ಕೆ. ವಿ . ನಾರಾಯಣ ಸಂಪಾದಿಸಿರುವ 'ಕಾವ್ಯಾರ್ಥ ಪದಕೋಶ', ಎಂ .ಎಚ್ . 
ಅಬ್ರಾಂರ ' ಎ ಗ್ಲಾಸರಿ ಆಫ್ ಲಿಟರರಿ ಟರ್ಮ್ , ರೋಜರ್ ಫೌಲರ್ ಸಂಪಾದಿಸಿರುವ ' ಎ 
ಡಿಕ್ಷನರಿ ಆಫ್ ಮಾಡರ್ನ್ ಕ್ರಿಟಿಕಲ್ ಟೈಮ್ಸ್ ', ಅಲೆಕ್ಸ್ ಪ್ರಿಮಿಂಗ್ ಸಂಪಾದಿಸಿರುವ 
'ಎನ್‌ಸೈಕ್ಲೋಪೀಡಿಯಾ ಆಫ್ ಪೊಯೆಟ್ರಿ ಅಂಡ್ ಪೊಯೆಟಿಕ್ಸ್ ', ಬಾಬೆಟ್ ಡ್ಯೂಷ್‌ನ 'ಪೊಯೆಟ್ರಿ 
ಹ್ಯಾಂಡ್ ಬುಕ್ ' ಮತ್ತು ಡಾ . ಕೆ. ಕೃಷ್ಣಮೂರ್ತಿಯವರ ಸಂಸ್ಕೃತ ಕಾವ್ಯಮೀಮಾಂಸೆ ಕುರಿತ 
ಗ್ರಂಥಗಳು ಮತ್ತು ಲೇಖನಗಳು . 

ಈ ಪುಸ್ತಕದ ಕೆಲವು ಭಾಗಗಳನ್ನು ತಮ್ಮ ' ರುಜುವಾತು' ಪತ್ರಿಕೆಯಲ್ಲಿ ಪ್ರಕಟಿಸಿ, ನನ್ನ 
ಕೆಲಸದ ಬಗ್ಗೆ ನನ್ನಲ್ಲಿ ವಿಶ್ವಾಸ ಕುದುರುವಂತೆ ಮಾಡಿದ, ಬೆಲೆಯುಳ್ಳ ಮುನ್ನುಡಿ ಬರೆದಿರುವ 
ಡಾ . ಯು . ಆರ್ . ಅನಂತಮೂರ್ತಿ; ಪುಸ್ತಕ ಬೆಳಕು ಕಾಣಲು ಕಾರಣರಾದ , ಅಚ್ಚಿನ ಮನೆಯ 
ಜವಾಬ್ದಾರಿ ಹೊತ್ತು ನನ್ನ ಅಲಸ್ಯ ಸೋಮಾರಿತನಗಳನ್ನೆಲ್ಲ ಸಹಿಸಿ ಸಹಕರಿಸಿರುವ ಪರಿಸರ 
ಸಾಹಿತ್ಯ ಪ್ರಕಾಶನದ ಗೆಳೆಯರು; ಮೈಸೂರಿನ ಆತ್ಮೀಯ ರಾಮು, ವಿ . ಎನ್ . ಲಕ್ಷ್ಮೀನಾರಾಯಣ; 
ಪುಸ್ತಕದ ಬಹಳಷ್ಟು ಭಾಗದ ಹಸ್ತಪ್ರತಿಯನ್ನು ನಕಲು ಮಾಡಿಕೊಟ್ಟ ಟಿ . ಬಿ . ನೇತ್ರಕರ್‌; ಅಗತ್ಯ 
ಬಿದ್ದ ಪುಸ್ತಕಗಳನ್ನು ಒದಗಿಸಿದ ಹಾಲೇಶ್ ; ಶಬ್ದಸೂಚಿಸಿದ್ದಮಾಡುವುದಕ್ಕೆ , ಭಾಷೆಯನ್ನು ತಿದ್ದುವುದಕ್ಕೆ 
ಸಹಾಯ ಮಾಡಿದ ಎನ್ .ಎಸ್ . ತಿಮ್ಮೇಗೌಡ, ಸಹ್ಯಾದ್ರಿ ಕಾಲೇಜಿನ ಗ್ರಂಥಪಾಲರು ಗಳಾದ 
ಶ್ರೀ ಇಂಚಲ ಮತ್ತು ಮಠದ್ ; ಮಹಿಮ ಮುದ್ರಣಾಲಯದ ಆತ್ಮೀಯರು - ಇವರೆಲ್ಲರಿಗೆ 
ಕೃತಜ್ಞ ಎಂದಷ್ಟೇ ಹೇಳಬಲ್ಲೆ - ಆ ಪದ ನನ್ನ ಭಾವನೆಗಳನ್ನೆಲ್ಲ ವರ್ಣಿಸಲು ಆಗದಿದ್ದರೂ , 


ಶಿವಮೊಗ್ಗ 


ಜುಲೈ , ೧೯೮೩ 


ಓ .ಎಲ್. ನಾಗಭೂಷಣಸ್ವಾಮಿ 
( ಮೊದಲ ಮುದ್ರಣದ ಮಾತುಗಳು) 


ಲೇಖಕನ ಮಾತು ( ವಿಸ್ತ್ರತ ಆವೃತ್ತಿಗೆ) 


ವಿಮರ್ಶೆಯ ಪರಿಭಾಷೆಯ ವಿಸ್ತ್ರತ ಆವೃತ್ತಿಯನ್ನು ಓದುಗರಿಗೆ ಒಪ್ಪಿಸಲು ಸಂತೋಷವಾಗು 
ತದೆ. ಹಳೆಯ ಆವೃತ್ತಿಯಲ್ಲಿದ್ದ ಹಲವಾರು ನಮೂದುಗಳನ್ನು ಕೈಬಿಟ್ಟಿದೆ. ಅವುಕೇವಲ ಇಂಗ್ಲಿಶ್ 
ಸಾಹಿತ್ಯಾಭ್ಯಾಸಿಗಳಿಗೆ ಉಪಯುಕ್ತವೆನ್ನುವುದೇ ಕೈಬಿಡುವುದಕ್ಕೆ ಕಾರಣ . ಇನ್ನು ಕೆಲವು ನಮೂದುಗಳಿಗೆ 
ಹೆಚ್ಚಿನ ಅಂಶಗಳನ್ನು ಸೇರಿಸಲಾಗಿದೆ. ಆದರೆ ಹಳೆಯ ಆವೃತ್ತಿಯ ಬಹುಪಾಲು ಹಾಗೆಯೇ 
ಉಳಿದಿದೆ. ಈ ಪುಸ್ತಕವನ್ನು ಮೊದಲು ಸಿದ್ಧಪಡಿಸುವಾಗ ಇದ್ದ ಪೂರ್ವಾಗ್ರಹಗಳು ಮತ್ತು ಅವುಗಳ 
ಮಿತಿ ಈಗ ಅರಿವಾಗಿದ್ದರೂ ಇಡಿಯಾಗಿ ಪುಸ್ತಕವನ್ನೇ ತಿದ್ದಿಬರೆಯುವ ಅಗಾಧ ಶ್ರಮಕ್ಕೆ 
ಹಿಂಜರಿದಿದ್ದೇನೆ. ಅನುಬಂಧದಲ್ಲಿ ಆಧುನಿಕ ವಿಮರ್ಶೆ ಮತ್ತು ಸಾಹಿತ್ಯ ಚಿಂತನೆಗಳ ಪ್ರಸ್ಥಾನದ 
ಚಿತ್ರಣವನ್ನು ಕೊಡಲು ಪ್ರಯತ್ನಿಸಲಾಗಿದೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಮತ್ತು ವಿಮರ್ಶೆಗೆ 
ಸಂಬಂಧಿಸಿದ , ಹಿಂದಿನ ಆವೃತ್ತಿಯಲ್ಲಿ ಕೊಡಲಾಗದಿದ್ದ ಪಾರಿಭಾಷಿಕಗಳ ವಿವರಗಳಿವೆ. 
ನಮೂದುಗಳನ್ನು ಜೋಡಿಸುವಾಗ ಕನ್ನಡ ಬಳಕೆಯಲ್ಲಿರುವ ಪಾರಿಭಾಷಿಕಗಳಿಗೆ ಪ್ರಾಮುಖ್ಯ 
ನೀಡಿ ಅವನ್ನೆ ಪ್ರಧಾನವೆಂದು ಪರಿಗಣಿಸಿ ಅನುಕ್ರಮವಾಗಿಜೋಡಿಸಲಾಗಿದೆ. ಕನ್ನಡ ಪರಿಭಾಷೆಯ 
ಸಮಾನಾಂತರವಾದ ಮೂಲಭಾಷೆಯ ಪದ ಮತ್ತು ಇಂಗ್ಲಿಶ್ ಪದಗಳ ಲಿಪ್ಯಂತರ ಹಿಂದಿನಂತೆಯೇ 
ಕೊಡಲಾಗಿದೆ. ಪ್ರತಿಯೊಂದು ನಮೂದನ್ನೂ ಅಂಕಿಗಳೊಂದಿಗೆ ಗುರುತಿಸಲಾಗಿದೆ . ಪಠ್ಯಭಾಗದಲ್ಲಿ 
ಇಂಗ್ಲಿಶ್ ಪದಗಳನ್ನು ಕನ್ನಡ ಲಿಪಿಯಲ್ಲಿ ಕೊಡಲಾಗಿದೆ . ಲಿಪ್ಯಂತರ ಮಾಡುವಾಗ ಕನ್ನಡ 
ವಿಶ್ವವಿದ್ಯಾಲಯವು ಪ್ರಕಟಿಸಿರುವ ಕನ್ನಡ ಶೈಲಿಕೈಪಿಡಿಯ ಸೂಚನೆಗಳನ್ನು ಅನುಸರಿಸಲಾಗಿದೆ . 
ಶಬ್ದಸೂಚಿಯನ್ನು ಮತ್ತಷ್ಟು ಉಪಯುಕ್ತವಾಗುವಂತೆ ಯೋಜಿಸಲಾಗಿದೆ. ಕನ್ನಡ - ಇಂಗ್ಲಿಶ್ ಮತ್ತು 
ಇಂಗ್ಲಿಶ್ - ಕನ್ನಡ ಸಮಾನಾರ್ಥಕ ಪದಸೂಚಿಯನ್ನು ಕೊಟ್ಟಿದೆ. ಅಲ್ಲೇ ಒಂದೊಂದು ಪದದ 
ಮುಂದೆಯೂ ವಿವರಣೆಯನ್ನು ಯಾವ ನಮೂದಿನಲ್ಲಿ ಕಾಣಬಹುದೆಂಬ ಸೂಚನೆಯೂ ಇದೆ. 


ವಿಮರ್ಶೆಯ ಪರಿಭಾಷೆ ಮೊದಲ ಬಾರಿ ಮುದ್ರಣಗೊಂಡಾಗ ಹಿರಿಯರಾದ ಶ್ರೀ ಜಿ .ಎಸ್ . 
ಶಿವರುದ್ರಪ್ಪನವರು ಸುದೀರ್ಘ ಪತ್ರವನ್ನು ಬರೆದು ಪುಸ್ತಕದ ಬಗ್ಗೆ ಚರ್ಚಿಸಿದ್ದರು. ಅವರು ನೀಡಿರುವ 
ಸೂಚನೆಗಳು ಈ ವಿಸ್ತ್ರತ ಆವೃತ್ತಿಯನ್ನು ಯೋಜಿಸುವಾಗ ತುಂಬ ನೆರವಾಗಿವೆ . ಅಂತೆಯೇ 
ಗೆಳೆಯ ಎಚ್ .ಎಸ್ . ರಾಘವೇಂದ್ರರಾವ್ ಅವರಿಂದ ಮಾತಿಗೆ ಮೀರಿದ ಎಷ್ಟೋ ಬಗೆಗಳಲ್ಲಿ 
ಉಪಕೃತನಾಗಿದ್ದೇನೆ. ಕನ್ನಡ ವಿಶ್ವವಿದ್ಯಾಲಯದ ಗೆಳೆಯರು, ಮುಖ್ಯವಾಗಿ ಕೆ. ವಿ . ನಾರಾಯಣ, 
ರಹಮತ್ ತರೀಕೆರೆ , ಮಲ್ಲೇಪುರಂ ಜಿ . ವೆಂಕಟೇಶ್ , ಕರೀಗೌಡ ಬೀಚನಹಳ್ಳಿ ಮತ್ತು ಕಿರಂ 
ನಾಗರಾಜ್ , ಬಸವರಾಜ ಕಲ್ಕುಡಿ, ಸತ್ಯನಾಥ್ ಇವರೊಡನೆ ನಡೆಸಿರುವ ಚರ್ಚೆಗಳಿಂದ ತುಂಬ 
ಲಾಭ ಪಡೆದಿದ್ದೇನೆ. ನೀನಾಸಂ ಸಂಸ್ಥೆಯು ಏರ್ಪಡಿಸುತ್ತಿರುವ ಕಾವ್ಯ ರಸಗ್ರಹಣ ಶಿಬಿರಗಳಲ್ಲಿ 
ಅಧ್ಯಾಪಕನಾಗಿ ಪಾಲ್ಗೊಳ್ಳುತ್ತ ನಾಡಿನ ವಿವಿಧ ಸ್ಥಳಗಳಲ್ಲಿ ವಿದ್ಯಾರ್ಥಿ ಮಿತ್ರರೊಡನೆ ಅಧ್ಯಾಪಕ 
ಮಿತ್ರರೊಡನೆ ನಡೆಸಿದ ಚರ್ಚೆಗಳು ಸಹಾಯಕವಾಗಿವೆ . ಈ ಅವಕಾಶವನ್ನು ಒದಗಿಸಿಕೊಟ್ಟ 
ಕೆ. ವಿ. ಸುಬ್ಬಣ್ಣ ಮತ್ತು ಟಿ .ಪಿ . ಅಶೋಕ ಅವರಿಗೆ ಕೃತಜ್ಞತೆಗಳು . ವಿಮರ್ಶೆಯ ಪರಿಭಾಷೆ 
ಪುಸ್ತಕದ ಬಗ್ಗೆ ಮೆಚ್ಚಿ ನುಡಿದ , ವಿಮರ್ಶಾತ್ಮಕ ಅನಿಸಿಕೆಗಳನ್ನು ತಿಳಿಸಿದ ಎಲ್ಲ ವಿಮರ್ಶಕರಿಗೆ, 
ಹಿರಿಯರಿಗೆ , ಗೆಳೆಯರಿಗೆ, ಪತ್ರಿಕೆಗಳಿಗೆ ಕೃತಜ್ಞ 


ಪರಿಸರ ಪ್ರಕಾಶನ ಶಿವಮೊಗ್ಗದ ಎಲ್ಲ ಗೆಳೆಯರಿಗೆ, ಈ ವಿಸ್ತ್ರತ ಆವೃತ್ತಿಯನ್ನು ಪ್ರಕಟಿಸುತ್ತಿರುವ 
' ಅಂಕಿತ ಪುಸ್ತಕದ ಪ್ರಕಾಶ್ ಕಂಬತ್ತಳ್ಳಿ , ಶಬ್ದಸೂಚಿಯನ್ನು ಸಿದ್ಧಪಡಿಸುವಲ್ಲಿ ಮತ್ತು ಕರಡು 
ತಿದ್ದುವುದರಲ್ಲಿ ಬಹಳ ಶ್ರಮವಹಿಸಿರುವ ಶ್ರೀಮತಿ ಎನ್ . ಪ್ರಭಾ, ಮುದ್ರಿಸಿದ ಅಂಕಿತ 
ಎಂಟರ್‌ಪ್ರೈಸಸ್ , ಅಕ್ಷರ ಸಂಯೋಜಿಸಿದ ಕುಮಾರಿ ಎಸ್ .ಎನ್ . ಮಮತ, ಅನುಬಂಧವನ್ನು 
ಸಿದ್ದಪಡಿಸುವಲ್ಲಿ ನೆರವಾದ ಶ್ರೀ ನಾಗರಾಜ್ , ಮುಖಪುಟ ಕಲಾವಿದ ಮಕಾಳಿ , ಭಾವಚಿತ್ರವನ್ನು 
ತೆಗೆದ ಬಿ .ಎನ್ . ಶಾಂತಾ, ಅನುಬಂಧದ ಬರಹಗಳನ್ನು ರಚಿಸುವಾಗ ನೆರವಾದ ವಿದ್ಯಾರ್ಥಿ 
ಮಿತ್ರರಾದ ಸವಿತಾ ಕುಲಕರ್ಣಿ ಮತ್ತು ಕೆ.ಎ . ಗುರುರಾಜ , ಈ ಪ್ರಕಟಣೆಯ ವಿಚಾರದಲ್ಲಿ 
ಸಹಾಯ ಮಾಡಿರುವ ಶ್ರೀ ಲಿಂಗರಾಜು ಇವರೆಲ್ಲರ ನೆರವಿಗೆ ಋಣಿ. 


ಕೊನೆಯದಾಗಿ, ಈ ವಿಸೃತ ಆವೃತ್ತಿಯೂ ಪರಿಪೂರ್ಣವಲ್ಲ, ಸಮಗ್ರವಲ್ಲ. ಕನ್ನಡ ಸಾಹಿತ್ಯ 
ಕೃತಿಗಳ ಒಳಗಿನಿಂದಲೇ ನಮ್ಮ ವಿಮರ್ಶೆಯನ್ನು ರೂಪಿಸಿಕೊಳ್ಳುವುದಕ್ಕೆ ಅಗತ್ಯವಾದ 
ಪಾರಿಭಾಷಿಕಗಳು ಮತ್ತು ಕನ್ನಡ ವಿಮರ್ಶೆಯ ಚಿಂತನೆಗಳ ಇತಿಹಾಸದ ನಿರೂಪಣೆ ಇವುಗಳ 
ವಿವರವನ್ನು ಈ ಆವೃತ್ತಿಯಲ್ಲಿಯೂ ಸೇರಿಸಲು ಆಗಿಲ್ಲವೆಂಬ ಕೊರಗು ಇದೆ. ಆದರೆ ಪ್ರತ್ಯೇಕ 
ಪುಸ್ತಕಕ್ಕೆ ಬೇಕಾಗುವಷ್ಟು ಆ ಸಾಮಗ್ರಿಯನ್ನು ಈ ಆವೃತ್ತಿಯಲ್ಲಿ ಈ ರೂಪದಲ್ಲಿ ಅಳವಡಿಸುವುದು 
ಕಷ್ಟವೆನ್ನಿಸಿತು. 

ವಿಮರ್ಶೆಯ ಪರಿಭಾಷೆಯ ವಿಸ್ತ್ರತ ಮತ್ತು ಪರಿಷ್ಕೃತ ಆವೃತ್ತಿಯು ಸಾಹಿತ್ಯ ವಿದ್ಯಾರ್ಥಿಗಳಿಗೆ 
ಮತ್ತು ಅಧ್ಯಾಪಕರಿಗೆ ಉಪಯುಕ್ತವಾದೀತೆಂದು ಆಶಿಸುತ್ತೇನೆ. 
೧೫ ಆಗಸ್ಟ್ ೧೯೯೮ 

ಓ . ಎಲ್ . ನಾಗಭೂಷಣಸ್ವಾಮಿ 
ಬೆಂಗಳೂರು 


ವಿಮರ್ಶೆಯ ಪರಿಭಾಷೆ 


೧. ಅಂಕ Act ಆಕ್ಸ್ ಅಂಕ ಎಂಬುದು ಪಾತ್ರಗಳ ಆಗಮನ ನಿರ್ಗಮನಗಳು ಇಲ್ಲದ 
ನಾಟಕ ಶಿಲ್ಪದ ಮುಖ್ಯ ಅಂಶ . ನಾಟಕ ನಾಟಕ ಕ್ರಿಯೆಯ ಘಟಕ. ಕೆಲವು ಆಧುನಿಕ 
ಕ್ರಿಯೆಯ ಬೆಳವಣಿಗೆಯನ್ನು ವಿವಿಧ ಘಟ್ಟಗಳಲ್ಲಿ ನಾಟಕಗಳಲ್ಲಿ, ಉದಾ. , ಗಿರೀಶ ಕಾರ್ನಾಡರ 
ವಿಭಾಗಿಸುವ , ಗುರುತಿಸುವ ಪರಿಕಲ್ಪನೆ. ತುಘಲಕ್ , ಅಂಕವಿಭಜನೆಯನ್ನು ಕೈಬಿಟ್ಟು 
“ ಒಂದು ನಿರ್ದಿಷ್ಟ 'ಕಾಲ', ' ದೇಶ' ಗಳ ಕೇವಲ ದೃಶ್ಯ ಅಥವಾ ಪ್ರಸ೦ಗಗಳ 
ಪರಿಮಿತಿಯಲ್ಲಿ ಬರುವ, ರಸ ವಿಕಾಸಕ್ಕೆ ಅಗತ್ಯ ಜೋಡಣೆಯ ವಿನ್ಯಾಸವನ್ನು ಅನುಸರಿಸುವು 
ವಾದ , ಘಟನೆಗಳಿಂದ ಕೂಡಿದ ನಾಟಕದ ದುಂಟು. ವಿಶಾಲವಾದ ಅರ್ಥದಲ್ಲಿ ನಾಟಕ 
ಖಂಡವೇ ಅಂಕ ; ಇದು ರಂಗಸ್ಥಲದ ಮೇಲೆ ಕ್ರಿಯೆಯು ನಡೆಯುವ ಇಡೀ ಪ್ರದೇಶಕ್ಕೂ ದೃಶ್ಯ 
ನೇರವಾಗಿ ಅಭಿನಯಿಸಿತೋರಿಸುವ ಭಾಗ ”.೧ ಎಂಬ ಪದದ ಬಳಕೆ ಇದೆ. ರಂಗದ ಮೇಲಿನ 
ಸಂಸ್ಕೃತ ನಾಟಕಶಾಸ್ತ್ರದ ಪ್ರಕಾರ ಕೃತಿಯು ದೃಶ್ಯ ವರ್ಣರಂಜಿತ ಹಿನ್ನೆಲೆ , ಪೀಠೋಪಕರಣ , 
ಕಾವ್ಯದ ಯಾವ ವಿಭಾಗಕ್ಕೆ ಸೇರುತ್ತದೆಂಬು ವಸ್ತುಗಳೂ ದೃಶ್ಯವೇ ಆಗುತ್ತವೆ . 
ದನ್ನು ನಿರ್ಣಯಿಸುವಲ್ಲಿ ಅಂಕೆಗಳ ಸಂಖ್ಯೆ ೨ . ಅಂಕ ಎಂಬುದು ಸಂಸ್ಕೃತ ದೃಶ್ಯಕಾವ್ಯದ 
ಒಂದು ಪ್ರಮುಖ ಲಕ್ಷಣವಾಗುತ್ತದೆ . 

ಒಂದು ಪ್ರಕಾರ . ಇದರಲ್ಲಿ ಕಲ್ಪಿತ ವಸ್ತುವಿದ್ದು 
ಸಂಸ್ಕೃತ ನಾಟಕದಲ್ಲಿ ಅಂಕದ ಕಲ್ಪನೆ ಭಾಸ , ಸಾಮಾನ್ಯ ಜನವರ್ಗದ ನಾಯಕ ನಾಯಿಕೆ 
ಕಾಳಿದಾಸರಿಗಿಂತ ಹಿಂದಿನಿಂದಲೂ ಇದೆ. ಯರಿರುತ್ತಾರೆ . ಬಹಳ ಮಟ್ಟಿಗೆ ಕರುಣರಸ 
ಗ್ರೀಕ್ ನಾಟಕಕಾರರು ನಾಟಕ ಕ್ರಿಯೆಯ ಪ್ರಧಾನವಾಗಿದ್ದು, ಸಂಭಾಷಣೆ ಉಕ್ತಿವೈಚಿತ್ರ 
ಅಂಗವಾಗಿದ್ದ ಮೇಳವನ್ನೇ ನಾಟಕ ಕ್ರಿಯೆಯ ಗಳು ಎದ್ದುಕಾಣುತ್ತವೆ. ವೆಂಕಾಮಾದಿತ್ಯ 
ಸಿತ್ಯಂತರಗಳನ್ನು ಸೂಚಿಸಲು ಬಳಸಿಕೊಳ್ಳುತ್ತಿ ನೆಂಬುವನು ಈ ಬಗೆಯ ಕೃತಿ ರಚನೆ ಮಾಡಿದ್ದಾ 
ದ್ದರು . ಇದರ ಪ್ರಭಾವದಿಂದ ರೋಮನ್ 

ದಿಂದ ರೋಮನ್ ನೆಂದು ಹೇಳುತ್ತಾರೆ . 
ನಾಟಕಗಳಲ್ಲಿ ಅಂಕ ವಿಭಜನೆ ಬಳಕೆಗೆ 

೩ . ಆ್ಯಕ್ಸ್ Act ಕ್ರಿಯಾಪದವಾಗಿ ಅಭಿನಯ , 
ಬಂದಿತು. ರೋಮಿನ ಸೆನೆಕನನ್ನು ಅನುಕರಿಸಿ 

ಅಭಿನಯಿಸು ಎಂಬ ಅರ್ಥದಲ್ಲಿ ಬಳಕೆಯಲ್ಲಿದೆ. 
ಇಂಗ್ಲೆಂಡಿನ ಎಲಿಜಬೆತನ್ ನಾಟಕಕಾರರು 

೧ . K .K . M . ಕಾಳಿನಾ , ಪು . ೯ 
ಐದು ಅಂಕಗಳ ನಾಟಕ ರಚನೆ ಮಾಡಿದರು. 

ಏಕಾಂಕ , ಡ್ರಾಮ , ಸೆಟಿಂಗ್ ನಮೂದುಗಳನ್ನು ನೋಡಿ. 
೧೯ನೆಯ ಶತಮಾನದಲ್ಲಿ ಇಬ್ಬೆನ್ ಮತ್ತು 

ಹೆಚ್ಚಿನ ಓದಿಗೆ: ಕೋಲ್ಕಿಂಚು ( ಸಂ .) ವಿ . ಕೃ . ಗೋಕಾಕರ 
ಚೆಖೋವ್ರ ಪ್ರಭಾವದಿಂದ ನಾಲ್ಕು ಅಂಕಗಳ ಮುನ್ನುಡಿ 
ನಾಟಕ ರಚನೆ ರೂಢಿಗೆ ಬಂದಿತು. ಈ 

೨. ಅರ್ಥ ಪ್ರಕೃತಿಗಳು ನಾಟಕಕ್ಕೆ ಸಂಬಂಧಿಸಿದ 
ಶತಮಾನದಲ್ಲಿ ಮೂರು ಮತ್ತು ಒಂದು ಅಂಕದ 

ಪಾರಿಭಾಷಿಕ ಪದಗಳ ಸಮೂಹ. ಕಥೆಯ 
ನಾಟಕಗಳು ಜನಪ್ರಿಯವಾಗಿವೆ. 

ಬೆಳವಣಿಗೆಯ ದೃಷ್ಟಿಯಿಂದ ಐದು ಅಂಶಗಳನ್ನು 
ದೃಶ್ಯ (ಸೀನ್) ಎಂಬುದು ಅಂಕದ ಉಪ ವಿಭಾಗ, ಗುರುತಿಸಲಾಗಿದೆ . ಈ ಪಾರಿಭಾಷಿಕಗಳ 
ಸ್ಥಳ ಮತ್ತು ಕಾಲಗಳ ಬದಲಾವಣೆಯಿಲ್ಲದ, ಹಿಂದಿರುವ ರೂಪಕ ಕಲ್ಪನೆ ಗಮನಾರ್ಹ , ಬೀಜ 
ಕೆಲವು ಬಾರಿ ಘಟನೆಯ ಆರಂಭದಲ್ಲಿ ಎಂಬುದು ಇಂದು ಬಳಕೆಯಲ್ಲಿರುವ ಕೇಂದ್ರ 
ಕಾಣಿಸಿಕೊಳ್ಳುವ ಪಾತ್ರಗಳನ್ನು ಬಿಟ್ಟು ಹೊಸ ಎಂಬ ಪಾರಿಭಾಷಿಕಕ್ಕೆ ಹತ್ತಿರದ ಅರ್ಥ 


೨ | ವಿಮರ್ಶೆಯ ಪರಿಭಾಷೆ 


ಪಡೆದಿದೆ. ನಾಟಕ ಕ್ರಿಯೆಯ ಅಥವ ಕಥೆಯ ವಸ್ತುವಿನ ಅತಿಶಯವನ್ನೊ ಅಥವ ಯಾವುದಾ 
ಅತಿಮುಖ್ಯ ಅಂಶ ಬೀಜ. ಇದು “ಹಣ್ಣನ್ನು ದರೂ ಭಾವವನ್ನೊ ಓದುಗನಿಗೆ ಸ್ಪಷ್ಟಗೊಳಿಸು 
ಪಡೆಯುವುದಕ್ಕಾಗಿ ಮೊದಲು ಆ ಹಣ್ಣಿನ ವುದಕ್ಕಾಗಿ ಕಾವ್ಯ ಅನೇಕ ಬಾರಿ ತನ್ನ ವರ್ಣನೆ 
ಬೀಜವನ್ನು ಬಿತ್ತುವ೦ತೆ ಕಥಾಫಲಕ್ಕೆ ಗಳಲ್ಲಿ ವಸ್ತು ಸ್ಥಿತಿಯ ಗೆರೆಯನ್ನು ಮೀರಬಹುದು 
ಸಾಧನಭೂತವಾದ ಘಟನೆಯನ್ನುಸೂಚಿಸಿರು - ಎಂದು ಹೇಳುತ್ತಾನೆ . ವಸ್ತುಸ್ಥಿತಿಯ ಗೆರೆ 
ವಿಕೆ . ” ಬಿಂದು ಬೀಜವು ಇತರ ಅನೇಕ ಯನ್ನು ಮೀರಿದ ವರ್ಣನೆಯನ್ನು ಅರ್ಥವಾದ 
ಘಟನೆಗಳೊಡನೆ ಅಥವ ಸಂಘರ್ಷದಿಂದ ಎಂದು ಕರೆಯುತ್ತಾನೆ . ಅರ್ಥವಾದವು ವೇದ 
“ನೀರಿನಲ್ಲಿ ಬಿದ್ದ ಎಣ್ಣೆಯ ತೊಟ್ಟಿನಂತೆ ” ಮತ್ತು ಶಾಸ್ತ್ರಗಳಲ್ಲೂ ಇದ್ದು ಕಾವ್ಯಕ್ಕೆ ಮಾತ್ರ 
ವಿಸ್ತಾರವಾಗುವುದು ; ನಾಟಕ ಕ್ರಿಯೆಯ ಸೀಮಿತವಾದದ್ದಲ್ಲ ಎಂದು ರಾಜಶೇಖರನ 
ಬೆಳವಣಿಗೆಯ ಹಂತ . ಪತಾಕಾ- ಮುಖ್ಯ ಕಥೆಗೆ ಅಭಿಪ್ರಾಯ . 
ಸಹಾಯಕವಾಗಿ ಅಥವ ಸಮಾನಾಂತರವಾಗಿ 

ಅನುಕರಣೆ ನಮೂದುನೋಡಿ. 
ಬರುವ ಉಪಕಥೆ. ಪ್ರಕರೀ - ರಂಗದ ಮೇಲೆ 
ಪ್ರದರ್ಶಿತವಾಗಲೇ ಬೇಕೆಂಬ ಕಡ್ಡಾಯವಿಲ್ಲದ 

೪ . ಅರ್ಥೋಪಕ್ಷೇಪಕಗಳು ಸಂಸ್ಕೃತ ನಾಟಕ 
ಆದರೆ ಕ್ರಿಯೆಗೆ ಅಗತ್ಯವಾದ, ಸಂಭಾಷಣೆಯಲ್ಲೆ 

ಪರಂಪರೆಯು ಅನುಚಿತವೆಂದು ಭಾವಿಸುತ್ತಿದ್ದ 
ರೂಪುಗೊಳ್ಳುವ ಪ್ರಾಸಂಗಿಕ ವೃತ್ತಾಂತಗಳು . 

ಸಂಗತಿಗಳನ್ನು (ಕೋಲೆ, ಊಟ, ಸಂಭೋಗ, 
ಕಾರ್ಯ- ಕಥಾ ಪರಿಣಾಮದ ಸೂಚನೆ , ನಾಟಕ ವಸ್ತ್ರಧಾರಣ ಇತ್ಯಾದಿ); ನಾಟಕ ಕ್ರಿಯೆಯ ದೃಷ್ಟಿ 
ಕ್ರಿಯೆಯ ಅಂತಿಮ ಘಟ್ಟ . 

ಯಿಂದ ರಂಗದ ಮೇಲೆ ನೀರಸವಾಗಬಹು 

ದಾದ ಪ್ರಸಂಗಗಳನ್ನು ; ಮತ್ತು ರಂಗತಂತ್ರಗಳು 
ಅವಸ್ಥೆಗಳು, ಸಂಧಿಗಳು ನಮೂದುಗಳನ್ನು ನೋಡಿ. 

ಬೆಳವಣಿಗೆಯನ್ನು ಅಷ್ಟಾಗಿ ಸಾಧಿಸದಿದ್ದ 
೩ . ಅರ್ಥವಾದ ಕಾವ್ಯದ ವಿರೋಧವಾಗಿ ಕಾಲದಲ್ಲಿ ಅಭಿನಯದ ಮೂಲಕ ನೇರವಾಗಿ 
ಬಂದ ಆಪಾದನೆಗಳನ್ನು ಖಂಡಿಸಿ, ಕಾವ್ಯಸತ್ಯದ ರಂಗದ ಮೇಲೆ ಪ್ರದರ್ಶಿಸಲು ಕಠಿಣವಾದ 
ಸಮರ್ಥನೆಗಾಗಿ ರಾಜಶೇಖರನು ಮಂಡಿಸಿದ 

ಸನ್ನಿವೇಶಗಳನ್ನು, ಮುಖ್ಯವಾಗಿ ಸಂಭಾಷಣೆಯ 
ವಾದ. ಕಾವ್ಯವು ಸುಳ್ಳನ್ನು ಹೇಳುತ್ತದೆ, ಕೆಟ್ಟದ್ದನ್ನು 

ಮೂಲಕ , ರಂಗದ ಮೇಲೆ ನಿರ್ವಹಿಸಲು 
ಬೋಧಿಸುತ್ತದೆ , ಅಶ್ಲೀಲವನ್ನು ವರ್ಣಿಸುತ್ತದೆ . 

ಬಳಕೆಯಾಗುತ್ತಿದ್ದ ತಂತ್ರಗಳು . 
ಆದ್ದರಿಂದ “ಕಾವ್ಯಾಲಾಪವನ್ನು ವರ್ಜಿಸ 
ತಕ್ಕದ್ದು ” - ಕಾವ್ಯಾಲಾಪಾಂಶ ವರ್ಜಯೇತ್ ಇವುಗಳಲ್ಲಿ ಮುಖ್ಯವಾದವು ಶುದ್ಧ ವಿಷ್ಕಂಭ 
ಎಂಬುದು ಒಂದು ನಿಲುವು. ಕಾವ್ಯವನ್ನು 

ನಡೆದು ಹೋದ ಮತ್ತು ಮುಂದೆ ನಡೆಯಲಿ 
ಕುರಿತು ಪ್ಲೇಟೋ ಮಾಡುವ ಆಪಾದನೆಗಳು ರುವ ಕಥಾಂಶವನ್ನು ಮಧ್ಯಮ ಪಾತ್ರಗಳ 
ಕೂಡಸೂಲವಾಗಿ ಇದೇ ರೀತಿಯವು. ಕಾವ್ಯದ ನೆರವಿನಿಂದ ಸೂಚಿಸುವುದು . ಸಂಕೀರ್ಣ ಅಥವ 
ಅಸತ್ಯಾಂಶದ ಬಗ್ಗೆ ವಿಚಾರ ಮಾಡುತ್ತಾ ಮಿಶ್ರ ವಿಷ್ಕಂಭ ಅದೇ ಕಥಾಂಶವನ್ನು ಮಧ್ಯಮ 
ರಾಜಶೇಖರನು ಶಾಸ್ತ್ರದ ಹಾಗೆ ಕಾವ್ಯದ ಮತ್ತು ನೀಚಪಾತ್ರಗಳ ನೆರವಿನಿಂದ ನಿರ್ವಹಿಸು . 
ಗುರಿಯೂ ಸತ್ಯವೇ ; ಆದರೆ ಶಾಸ್ತ್ರವು ಸತ್ಯವನ್ನು ವುದು . ಪ್ರಾಕೃತ ಭಾಷೆಯನ್ನು ಬಳಸಿಕೊಂಡು 
ಪ್ರತಿಪಾದಿಸುವುದಕ್ಕೂ ಕಾವ್ಯವು ಸತ್ಯವನ್ನು ಕೇವಲ ನೀಚಪಾತ್ರಗಳು ಮಾತ್ರ ಸಂಭವಿಸಿದ 
ಹೇಳುವುದಕ್ಕೂ ಇರುವ ಅಂತರ ಅವು ಭಾಷೆ ಅಥವ ಸಂಭವಿಸಲಿರುವ ಘಟನೆಗಳನ್ನು 
ಯನ್ನು ಬಳಸುವ ರೀತಿಯಲ್ಲಿದೆ; ಕಾವ್ಯದಲ್ಲಿ ನಿರೂಪಿಸುವುದು ಪ್ರವೇಶಕ . ವಿಷ್ಕಂಭಕ್ಕೆ ಸ್ಥಾನ 
ಸತ್ಯದ ಉತ್ತೇಕ್ಷೆ ಸಹಜವಾದದ್ದು; ಕಾವ್ಯದ ಮಿತಿ ಇರಲಿಲ್ಲ . ನಾಟಕದ ಆರಂಭದಲ್ಲೂ 


ವಿಮರ್ಶೆಯ ಪರಿಭಾಷೆ | ೩ 


ಇದನ್ನು ಬಳಸಬಹುದಿತ್ತು. ಆದರೆ ಪ್ರವೇಶಕದ ಅನುಕರಣೆಯನ್ನು ಗುರುತಿಸಲು ಕೆಲವು 
ಸ್ಥಾನ ಎರಡು ಅಂಕಗಳ ನಡುವೆ ಎಂದು ಭಾಷಾಶಾಸ್ತ್ರಜ್ಞರು ಪ್ರಯತ್ನಿಸುತ್ತಾರೆ . ಆದರೆ 
ನಿರ್ದೆಶಿತವಾಗಿದೆ. ಚೂಲಿಕಾ ಎಂಬುದು ನಿಜವಾಗಿ ಇಂಥ ಕೆಲವು ಪದಗಳು ತಾವು 
ಪಾತ್ರಗಳು ರಂಗದ ಮೇಲೆ ಕಾಣಿಸಿಕೊಳ್ಳದೆ ಸೂಚಿಸುವ ಸದ್ದನ್ನು ಅನುಕರಿಸುವುದೇ ಇಲ್ಲ. 
ತೆರೆಯ ಹಿಂದಿನಿಂದಲೇ ಸಂಭಾಷಣೆಯ ಪದಗಳ ಅರ್ಥ ನಮಗೆ ಗೊತ್ತಿರುವುದರಿಂದ 
ಮೂಲಕ ಕಥಾಂಶವನ್ನು ನಿರೂಪಿಸುವ ತಂತ್ರದ ಮಾತ್ರ ಉಚ್ಚಾರಣೆಗೂ ಅರ್ಥಕ್ಕೂ ಸಂಬಂಧ 
ಹೆಸರು . ಅಂಕಾಸ್ಯ ಅಥವ ಅಂಕಮುಖ ಎಂದರೆ ಕಲ್ಪಿಸಿ ಇಂಥ ಪದಗಳನ್ನು ಅನುಕರಣ 
ಒಂದು ಅಂಕದ ಕೊನೆಯಲ್ಲಿ ಪಾತ್ರಗಳು ವಾಚಕಗಳೆಂದು ಕರೆಯುತ್ತೇವಷ್ಟೆ. 
ನಿರ್ಗಮಿಸುವಾಗ ಮುಂದಿನ ಅ೦ಕದ ೨ . ಸದು ಮಾತ್ರವಲ್ಲದೆ ಗಾತ್ರ , ಚಲನೆ, 
ಆರಂಭದಲ್ಲಿ ಬೆಳೆಯುವ ಅಥವಾ ಹೊಸದಾಗಿ ಕ್ರಿಯೆಗಳನ್ನು ಸಹ ನೇರವಾಗಿ ಅಥವ 
ಸೂಚಿತವಾಗುವ ಕಥಾಂಶವನ್ನು ನಿರೂಪಿಸು ಬಹುಮಟ್ಟಿಗೆ ಅನುಕರಿಸುವ ಧ್ವನ್ಯನುಕರಣೆ 
ವುದು . ಒಂದು ಅಂಕದ ಅಂತ್ಯದಲ್ಲಿ ನಿರ್ಗಮಿ ಎಂಬುದು ಅನುಕರಣವಾಚಕದ ವಿಶಾಲಾರ್ಥ. 
ಸಿದ ಪಾತ್ರಗಳಿಂದಲೇ ಮುಂದಿನ ಅಂಕವನ್ನು 

ಕಾವ್ಯದಲ್ಲಿ ವಿಶಿಷ್ಟ ವಾತಾವರಣವನ್ನು ಸೃಷ್ಟಿಸಲು 
ಆರಂಭಿಸುವುದು ಅಂಕಾವತಾರ . 

ಈ ಬಗೆಯ ಅನುಕರಣ ವಾಚಕಗಳ ಬಳಕೆ 
ಈ ರಂಗತಂತ್ರಗಳನ್ನೇ ಕ್ರಮೇಣ ಸಂಸ್ಕತ ಯಾಗುತ್ತದೆ . 
ನಾಟಕಕಾರರು ಸ೦ಪ್ರದಾಯವನ್ನಾಗಿ ಪೊಂಗೆಜ್ಜೆಗಳ ರವಂ ಗಲಂ ಗಲುಕೆನೆ , 
ಪರಿವರ್ತಿಸಿಕೊಂಡು ಚಾಚೂ ತಪ್ಪದೆ ಅನುಕರಿ ತೊಂಗಲ ಘಂಟೆ ಢಣಂ ಢಣಂ ಢಣಲೆನೆ , 
ಸಿದರು . ಆದರೆ ಸಂಸ್ಕೃತ ನಾಟಕಕಾರರಲ್ಲಿ ಅಡಿದನಾಡಿದನಾಹಾ ಶಂಕರ... - ಹರಿಹರ , 
ಭಾಸನೊಬ್ಬನು ಮಾತ್ರ ಕೊಲೆ, ಯುದ್ದಗಳನ್ನು 

ಕುಂಬಾರ ಗುಂಡಯ್ಯನ ರಗಳೆ 
( ಬಾಲ ಚರಿತದಲ್ಲಿ ಸಾವನ್ನು (ಊರು ಭಂಗ, ಇದು ತೀರಾ ಸಾಮಾನ್ಯವಾದ , ಎದ್ದು 
ಪ್ರತಿಮಾನಾಟಕ , ಅಭಿಷೇಕ ನಾಟಕಗಳಲ್ಲಿ ಕಾಣುವಂತಹ ಅನುಕರಣ ವಾಚಕಗಳ ಬಳಕೆಗೆ 
ರಂಗದ ಮೇಲೆ ತರುವ ಧೈರ್ಯ ಮಾಡಿದ. ಉದಾಹರಣೆ . 
ಪ್ಲಾಟ್ ನಮೂದುನೋಡಿ. 

ಅನುಕರಣ ವಾಚಕಗಳ ಸೂಕ್ಷ್ಮ ಬಳಕೆಯನ್ನು 
೫ . ಅನುಕರಣ ವಾಚಕ Onomatopoeia . 

ಗುರುತಿಸುವಾಗ ಬಹುಶಃ ನಾವು ಉಚ್ಚಾರಣೆಯ 
ಒನಮಟೋಪಿಯ ೧ . ಸದ್ದನ್ನು ಅದೇ 

ದೈಹಿಕ ಕ್ರಿಯೆಗೂ ಕೆಲವು ನಿರ್ದಿಷ್ಟ ಅರ್ಥ 

ಗಳಿಗೂ ಸಂಬಂಧ ಕಲ್ಪಿಸುವಂತೆ ತೋರುತ್ತದೆ. 
ರೀತಿಯಲ್ಲಿ ಉಚ್ಚಾರಣೆಯ ಮೂಲಕ 

(ಪ್ರೇಮ ಕಾಶ್ಮೀರ, ಕುವೆಂಪು) ' ಮೈಗೆ ಮೈ 
ಸೂಚಿಸುವ ಪದ ಅಥವ ಪದಗಳ ಸಮೂಹ. 
' ಚಿಲಿಪಿಲಿ', 'ಗರಗಸ', ' ದುಡುಂ' ಇಂಥವು 

ಸೋಂಕಿದರೆ' ಎನ್ನುವ ಕವನದಲ್ಲಿ ಬರುವ 

“ಒಲಿದೊಪ್ಪಿನಲಿ' ಎನ್ನುವ ಸಾಲಿನ ಸದ್ದಿಗೂ , 
ಸಂಕುಚಿತ ಮತ್ತು ಜನಪ್ರಿಯ ಅರ್ಥದಲ್ಲಿ 

ಮೈಗೆ ಮೈ ಸೋಂಕಿದರೆ ಆಗಬಹುದಾದ 
ಅನುಕರಣ ವಾಚಕಗಳು , ಯಾವುದೇ ಪದವು 

ಅನುಭವಕ್ಕೂ ಹೋಲಿಕೆ ಸಾಲದು. ” ( ಹೊಸ 
ತನ್ನ ಶಬ್ದಗಳು , ಅವುಗಳ ಉಚ್ಚಾರಣೆ ಮತ್ತು ಠರಾವು, ಅಡಿಗ) 'ಹೊಯಿಗೆ ಗೆರೆ ತುದಿಗೆ 
ಅರ್ಥಗಳಿಂದ ತಾನು ಸೂಚಿಸುವ ಸದ್ದನ್ನು ತುದಿಗಾಲ ದಿಗಿಲು'. ' ಗೆ' ಹಾಗೂ ' ತು ' ಗಳ 
ಅನುಕರಿಸುವಂತೆ ತೋರುತ್ತದೆ . ಎಲ್ಲ ಪದ ಪುನರಾವರ್ತನೆಯಿಂದ ಚಿಕ್ಕ ಬಾಲಕನ ದಿಗಿಲಿನ 
ಗಳಲ್ಲೂ , 'ಗುಡುಗು', ' ಭೀಕರ' ಇತ್ಯಾದಿ, ಬೆಳವಣಿಗೆ ಭಾಷೆಯಲ್ಲಿ ಭಾವಾಭಿನಯ 


೪ | ವಿಮರ್ಶೆಯ ಪರಿಭಾಷೆ 


ಗೊಂಡಿದೆ ಎಂಬಂತಹ ಮಾತುಗಳನ್ನು ಸಾಹಿತ್ಯ ವಿಮರ್ಶೆಯಲ್ಲಿ ಈ ಪದವು ಎರಡು 
ಗಮನಿಸಿ. 

ಭಿನ್ನ ಅರ್ಥಗಳಲ್ಲಿ ಉಪಯೋಗವಾಗುತ್ತಿದೆ. 
ಪೋಪ್ ಹೇಳುವ “ಶಬ್ದವು ಅರ್ಥದ ಪ್ರತಿಧ್ವನಿ ೧ . ಸಾಹಿತ್ಯ ಮತ್ತು ಇತರ ಕಲೆಗಳ ಸ್ವರೂಪ 
ಯಾಗಿರಬೇಕು ” ಎಂಬ ಮಾತು ಧನ್ಯನು ವನ್ನು ವಿವರಿಸುವ ಒಂದು ಪರಿಕಲ್ಪನೆಯಾಗಿ 
ಕರಣೆಯ ವಿವರಣೆಯಂತಿದೆ . ಈ ಪದ್ಯ ೨ .ಒಂದು ಸಾಹಿತ್ಯ ಕೃತಿಯನ್ನು ಮಾದರಿಯಾ 
ಖಂಡಗಳನ್ನು ಗಮನಿಸಿ. 

ಗಿಟ್ಟುಕೊಂಡು ರಚಿತವಾದ ಇನ್ನೊಂದು ಕೃತಿಗೂ 
ಆ ಕುಮಾರನ ಸೇನೆ ಗಡಣಿಸಿ 

ಮಲಕ್ಕೂ ಇರುವ ಸಂಬಂಧವನ್ನು 
ನೂಕಿತುರವಣಿಸಿದುದು ತುರಗಾ 

ವಿವರಿಸುವುದಕ್ಕಾಗಿ. 
ನೀಕವಿಭತತಿ ತೂಳಿದವು ತುಡುಕಿದವು ರಥನಿಕರ 

೧ . ಈಗ ತಿಳಿದಿರುವಂತೆ ಅನುಕರಣೆಯ 
ತೋಕಿದವು ಕೈದುಗಳ ಮಳೆ ರಣ 
ದಾಕೆವಾಳರ ಸನ್ನೆಯಲಿ ಸಮ 

ಪರಿಕಲ್ಪನೆಯನ್ನು ಮೊದಲು ಬಳಸಿದವನು 
ರಾಕುಳರು ಕೆಣಕಿದರು ರಿಪುಕಲ್ಪಾಂತ ಭೈರವನ ಪ್ಲೇಟೋ . ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಆತ 

- ಕುಮಾರವ್ಯಾಸ , ದ್ರೋಣಪರ್ವ ೫ .೬೦ ಅನುಕರಣೆಯನ್ನು ನಿಂದಾತ್ಮಕವಾಗಿ ಬಳಸು 
ಇಲ್ಲಿನ ಪ್ರತಿಯೊಂದು ಕ್ರಿಯಾಪದವೂ ಸದ್ದು , 

ತಾನೆ . ಪ್ರಪಂಚವು ಮೂಲಮಾದರಿ 
ಕ್ರಿಯೆ ಮತ್ತು ಅರ್ಥಗಳನ್ನು ಅನುಕರಿಸುತ್ತದೆ . 

(ಐಡಿಯಾ) ಯೊಂದರ ಅನುಕರಣೆಯಾಗಿದೆ. 
ಹಾಗೆಯೇ ಪ್ರಾಸಾಕ್ಷರ ' ಕ' ದ ಉಚ್ಚಾರಣೆ 

ಕಾವ್ಯವೆಂಬುದು ಪ್ರಪಂಚದ ತೋರಿಕೆಗಳ 
ಸೈನಿಕರ ಶ್ರಮವನ್ನು ಸೂಚಿಸುತ್ತದೆ . 

ಮರು ಅನುಕರಣೆಯಾಗಿರುತ್ತದೆ . ಆದ್ದರಿಂದಲೇ 

ಕಾವ್ಯವು ಕವಿಯ ' ಸುಳ್ಳು' ಸೃಷ್ಟಿ ಎಂಬುದು 
ಒಲ್ಲದವಳನ್ನು 
ಕೊಕ್ಕಲ್ಲಿಮೇಲಕ್ಕೆತ್ತಿ , ಹಿಡಕೊಂಡದುಮಿ 

ಪ್ಲೇಟೋನ ವಾದ. ಅರಿಸ್ಟಾಟಲ್‌ನು ಇದೇ 
ನಖ , ಪುಕ್ಕ , ಪಕ್ಷಗಳ ಧವಳ ವಿಪ್ಲವದಲ್ಲಿ 

ಪರಿಕಲ್ಪನೆಯನ್ನು ತನ್ನ ಪೊಯೆಟಿಕ್ಸ್ ಕೃತಿಯಲ್ಲಿ 
ಅವುಚಿ ವ್ಯಾಪಿಸಿ 

ಬಳಸಿಕೊಂಡರೂ ಪ್ಲೇಟೋನಿಗಿಂತ ಮೂಲ 
ಒತ್ತಿ ಹೊಟ್ಟೆಗೆ - ಮಂಥಿಸಲು 
ನೀಡಿದಳು ಕನ್ನೆ ತೊಡೆ ಸಡಲಿ ಸಮ್ಮತಿಯಲಿ 

ಭೂತವಾಗಿ ಭಿನ್ನವಾದ ಮತ್ತು ಹೆಚ್ಚು 
ಊರಿದವು ರೆಪ್ಪೆ . 

ಸಂಕೀರ್ಣವಾದ ಅರ್ಥವನ್ನು ಅದಕ್ಕೆ ನೀಡು 
ಯು . ಆರ್ . ಅನಂತಮೂರ್ತಿ, ಲೀಡಾ ಮತ್ತು ಹಂಸ 

ತ್ತಾನೆ . ಅನುಕರಣೆ ಎಂಬುದು, ಅರಿಸ್ಟಾಟಲ್‌ನ 

ಬಳಕೆಯಲ್ಲಿ ಬಹಳ ಮಟ್ಟಿಗೆ ಪ್ರತಿನಿಧಿಸುವಿಕೆ' 
ರೂಪಿಯಾಗಿ ಬಂದ ಸಾಯಿಸ್ . 

( ರೆಪ್ರೆಸೆಂಟೇಶನ್ ) ಎಂಬ ಅರ್ಥ ಪಡೆದು 
ಇಲ್ಲಿ ಕೇವಲ ಪದಗಳು ಮಾತ್ರವಲ್ಲದೆ ಲಯ , 

ಕೊಳ್ಳುತ್ತದೆ . 
ಸಾಲುಗಳ ಜೋಡಣೆ, ಉಚ್ಚಾರಣೆಯ ದೈಹಿಕ 
ಕ್ರಿಯೆ ಎಲ್ಲವೂ ಧ್ವನ್ಯನುಕರಣೆಯ ಮೂಲಕ 

ಅರಿಸ್ಟಾಟಲ್‌ನ ಪ್ರಕಾರ ಅನುಕರಣೆಯು 
ಅರ್ಥವನ್ನು ಧ್ವನಿಸುತ್ತವೆ . 

ಕಾವ್ಯವೂ ಸೇರಿದಂತೆ ಎಲ್ಲ ಕಲೆಗಳ ಸಾಮಾನ್ಯ 

ಲಕ್ಷಣ. ಮನುಷ್ಯನ ಅಂತರಂಗದ ಆಲೋಚನೆ 
೧ . KSN ಉಪ. ೨೭, ೨ . MDK ಜೀವಂತ ೨೫ . 

ಗಳು , ಬಾಹ್ಯ ಕ್ರಿಯೆಗಳು , ಭಾವನೆಗಳು 
೬ . ಅನುಕರಣೆ Imitation ಇಮಿಟೇಶನ್ ಮುಂತಾದವನ್ನು ಅವುಗಳ ನಿಜವಾದ ಮಹತ್ವ 
ಎಂಬುದು ಗ್ರೀಕ್ ಭಾಷೆಯ ಮೈಮೆಸಿಸ್ ಸ್ಪಷ್ಟವಾಗುವಂತೆ ಆಯ್ತು ಜೋಡಿಸುವ ಕ್ರಮ 
ಎಂಬ ಪದದ ಇಂಗ್ಲಿಶ್ ಅನುವಾದ. ಕನ್ನಡದಲ್ಲಿ ಅನುಕರಣೆ. ಇದು ಕೇವಲ ವಾಸ್ತವಿಕತೆಯನ್ನು 
“ ಅನುಕರಣೆ' ಇದರ ಸಮಾನಾರ್ಥಕವಾಗಿ ನಕಲು ಮಾಡುವ ಕೆಲಸವಲ್ಲ. “ ವಸ್ತುಗಳು 
ಬಳಕೆಯಾಗುತ್ತಿದೆ . 

( ಹಿಂದೆ) ಇದ್ದ ಹಾಗೆ , ಅಥವ ಇರುವ ಹಾಗೆ , 


ವಿಮರ್ಶೆಯ ಪರಿಭಾಷೆ | ೫ 


ಹೇಗೆ ಇವೆ ಎಂದು ಹೇಳಲಾಗುತ್ತದೆಯೋ ಮುಖ್ಯ , ಅನಿವಾರ್ಯ ಪರಿಕಲ್ಪನೆಯಾಗಿತ್ತು . 
ಅಥವ ಚಿಂತಿಸಲಾಗುತ್ತದೆಯೋ ಹಾಗೆ , ಹಾಗೆಯೇ ವಿಮರ್ಶಕರಲ್ಲಿ ಅನುಕರಣೆಯ 
ಅಥವಾ ವಸ್ತುಗಳು ಹೇಗೆ ಇರತಕ್ಕದ್ದೋ ಹಾಗೆ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಭಿನ್ನಾಭಿ 
ಕವಿ ಅನುಕರಣೆಯನ್ನು ಮಾಡುತ್ತಾನೆ . ಪ್ರಾಯಗಳೂ ಇದ್ದವು. ೧೯ನೆಯ ಶ .ದಲ್ಲಿ 
ಅನುಕರಣೆಯ ಮಾಧ್ಯಮಗಳು ( ಭಾಷೆ , ರಮ್ಮ ಸಂಪ್ರದಾಯವುಪ್ರಬಲಿಸಿ ಕವಿಯ ಕಲ್ಪನೆ 
ಸಂಗೀತ ಮತ್ತು ದೃಶ್ಯ ) , ಅನುಕರಣೆಯ ವಸ್ತು ಮತ್ತು ಭಾವನೆಗಳ ತೀವ್ರತೆಗೆ ಪ್ರಾಮುಖ್ಯ 
ಮತ್ತು ಅನುಕರಣೆಯ ವಿಧಾನಗಳ ವ್ಯತ್ಯಾಸ ಹೆಚ್ಚತೊಡಗಿದಾಗ ಅನುಕರಣೆಯ ಪರಿಕಲ್ಪನೆ 
ಗಳನ್ನು ಗುರುತಿಸಿ , ಅವುಗಳ ಆಧಾರದ ಮೇಲೆ ತನ್ನ ಮಹತ್ವವನ್ನು ಕಳೆದುಕೊಳ್ಳತೊಡಗಿತು. 
ಕಾವ್ಯಕ್ಕೂ ಇತರ ಕಲೆಗಳಿಗೂ ಇರುವ ಆದರೆ ಈ ಶ. ದಲಿ , ಶಿಕಾಗೋ ಪಂಥದ 
ವ್ಯತ್ಯಾಸವನ್ನು ಅರಿಸ್ಟಾಟಲ್ ಗುರುತಿಸುತ್ತಾನೆ. ವಿಮರ್ಶಕರಿಂದ, ಮುಖ್ಯವಾಗಿ ಆರ್ . ಎಸ್ . 
ಅರಿಸ್ಟಾಟಲ್‌ನ ಪರಿಕಲ್ಪನೆಯಲ್ಲಿ ಎರಡು ಅಂಶ ಕ್ರೀನ್‌ನಿಂದ, ಅನುಕರಣೆಗೆ ಹೊಸ ಚಾಲನೆ 
ಗಳು ಬೆರೆತಿರುವುದನ್ನು ಗಮನಿಸಬಹುದು. 

ದೊರೆತಿದೆ. 
ಒಂದು ಸಾಹಿತ್ಯ ಕೃತಿಯು ಮೊದಲೇ ಅಸ್ತಿತ್ವ 

೨ . ಕ್ಲಾಸಿಕಲ್ ಮತ್ತು ನಿಯೋ ಕ್ಲಾಸಿಕಲ್ 
ದಲ್ಲಿರುವ ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತದೆ . 

ವಿಮರ್ಶೆಯಲ್ಲಿ ಅನುಕರಣೆ ಎಂದರೆ ಒಬ್ಬ 
ಎರಡು, ಸಾಹಿತ್ಯ ಕೃತಿಯು ವಾಸ್ತವಿಕತೆಯ 

ಲೇಖಕನನ್ನು ಮತ್ತೊಬ್ಬ ಅನುಸರಿಸುವುದು 
ಪ್ರತಿಫಲನ ಮಾತ್ರವಲ್ಲ , ತಾನೇ ಒಂದು 

ಎಂಬ ಅರ್ಥ ಪ್ರಾಪ್ತವಾಯಿತು . ಕವಿಗಳು 
' ವಸ್ತು' ವೂ ಹೌದು. ಅರಿಸ್ಟಾಟಲ್‌ನ ಪ್ರಕಾರ 

ಉನ್ನತ ದರ್ಜೆಯ ಪ್ರತಿಭಾವಂತರಲ್ಲದಿದ್ದರೆ 
ಕವಿಯು ' ವಾಸ್ತವಿಕತೆ' ಯಲ್ಲಿರುವ ಅವೈಚಾರಿಕತೆ 

ಪುರಾತನ ಮಹಾಕವಿಗಳನ್ನು ಅನುಸರಿಸುವುದೇ 
ಗಳ ಅಡಿಯಾಳಲ್ಲ. ಅವನ ಕಾವ್ಯ ಅಥವ 

ಸರಿಯಾದದ್ದು ಎಂಬ ನಂಬಿಕೆ ಬೆಳೆಯಿತು. 
ನಾಟಕಕ್ಕೆ ತನ್ನದೇ ಆದ 'ಸಹಜ ರೂಪ 
(ನ್ಯಾಚುರಲ್ ಫಾರಂ) ಮತ್ತು ವಸ್ತುನಿಷ್ಟ ಕನ್ನಡ ವಿಮರ್ಶೆಯಲ್ಲಿ ಅರಿಸ್ಟಾಟಲ್ ಅಥವ 
ಮಾನ್ಯತೆ' (ಆಕ್ಸಿವ್ ಸ್ಟೇಟಸ್ ) ಗಳಿವೆ . ಕೃತಿಯ ಭರತನ ನಾಟ್ಯಶಾಸ್ತ್ರ ಕುರಿತ ತಾತ್ತಿಕ ಚರ್ಚೆ 
ಸಹಜ ರೂಪದಲ್ಲಿ ಅದರದ್ದೇ ಆದ ತರ್ಕವಿದೆ. ಗಳನ್ನು ಬಿಟ್ಟರೆ ಮಿಕ್ಕಂತೆ ಅನುಕರಣೆ ನಿಂದಾತ್ಮಕ 
ಕವಿಯು ತನ್ನ ಅನುಕರಣೆಗೆ ' ಸಂಭಾವ್ಯ ಅರ್ಥದಲ್ಲಿಯೇ ಬಳಕೆಯಾಗುತ್ತದೆ . ಉದಾ., 
ಅಸಾಧ್ಯತೆ' ( ಪ್ರಾಬಬಲ್ ಇಂಪಾಸಿಬಲಿಟಿ) (ಗೋಕಾಕರ) ದ್ಯಾವಾ ಪೃಥ್ವಿಯ ಐದನೆಯ 
ಯನ್ನು ಆಯ್ದುಕೊಳ್ಳುತ್ತಾನೆಯೇ ಹೊರತು , ಭಾಗ ಅಂಬಿಕಾತನಯದತ್ತರ ' ಗಂಗಾವತರಣ' ದ 
( ಸಾಧ್ಯವಿದ್ದರೂ ) ತನ್ನ ಕೃತಿಯ ಸಂದರ್ಭಕ್ಕೆ ಹಗುರವಾದ ಅನುಕರಣ . ” “ ಒಂದು ಕಾಲ 
'ಸಹಜವಲ್ಲದ ಸಂಭಾವ್ಯತೆ' (ಇಂಪಾಸಿಬಲ್ ದಲ್ಲಿ ಅನಕೃ ಅವರ ಶೈಲಿ ಆನುಕರಣೆಗೀಡಾದಂತೆ 
ಪಾಸಿಬಲಿಟಿ) ಯನ್ನಲ್ಲ, ಅಂದರೆ , ಸಾಧ್ಯ , ಅನಂತಮೂರ್ತಿಯವರ ಶೈಲಿ , ತಂತ್ರ , 
ಅಸಾಧ್ಯ ಎಂಬುದು ವಾಸ್ತವಿಕ ಪ್ರಪಂಚದ ವಸ್ತುಗಳು ಜನಪ್ರಿಯವಾಗಿ ಅನುಕರಣೆ 
ಸತ್ಯಕ್ಕೆ ಸಂಬಂಧಪಟ್ಟವು. ಸಂಭಾವ್ಯತೆ ಗೀಡಾದವು. ಕನ್ನಡ ನವ್ಯಕಥೆಗಳು ಇಂಥ 
ಎಂಬುದು ಕೃತಿಯ ತರ್ಕಕ್ಕೆ ಅನುಗುಣವಾದದ್ದು. ಅನುಕರಣದಿಂದಾಗಿ ಬಹಳ ಬೇಗ ಏಕತಾನತೆಗೆ 
ಅನುಕರಣೆಯಲ್ಲಿ ಸಂಭಾವ್ಯತೆ ಮುಖ್ಯ . ಬಿದ್ದುವು. ” 
ಸುಮಾರು ೧೮ನೆಯ ಶ. ವರೆವಿಗೂ ಅನುಕರಣೆ ಅನುಕರಣೆಯ ಪರಿಕಲ್ಪನೆ ತನ್ನ ಮೊನಚನ್ನೂ 
ಯು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಅತಿ ವ್ಯಾಪ್ತಿಯನ್ನೂ ಉಳಿಸಿಕೊಳ್ಳಬೇಕಾದರೆ ಸ್ಪಷ್ಟ 


೬ | ವಿಮರ್ಶೆಯ ಪರಿಭಾಷೆ 


ವಾಗಿ ಅಂಗೀಕೃತವಾದ ಸಾಮಾಜಿಕ , ನೈತಿಕ ವ್ಯಕ್ತಿಗಳ ಕ್ರಿಯೆಯನ್ನು ಚಿತ್ರಿಸುತ್ತದೆಯೋ ಆ 
ಮತ್ತು ಮನಶ್ಯಾಸ್ತ್ರೀಯ ಮೌಲ್ಯಗಳು ಅಸ್ತಿತ್ವ ಮೂಲ ಪುರುಷರು ಅನುಕಾರ್ಯರು . ಅವರ 
ದಲ್ಲಿರಬೇಕು. ಸಹಜ ( ನ್ಯಾಚುರಲ್‌) ಎಂದ ಅಸ್ತಿತ್ವ ದುಷ್ಯಂತನಂತೆ ಪೌರಾಣಿಕ ಉಲ್ಲೇಖ 
ರೇನು, ಸಂಭಾವ್ಯ (ಪ್ರಾಬಬಲ್) ಎಂದರೇನು ಮಾತ್ರವಾಗಿರಬಹುದು , ತುಘಲಕನಂತೆ 
ಎಂಬ ಬಗ್ಗೆ ಸಾಮಾನ್ಯ ಅಂಗೀಕೃತ ಅಭಿಪ್ರಾಯ ಐತಿಹಾಸಿಕ ಸತ್ಯವಾಗಿರಬಹುದು ಅಥವ ಚಾರು 
ಗಳಿರಬೇಕು. ಅಥವ ಇಂಥ ಸಾಮಾನೀಕರಣ 

ದತ್ತನಂತೆ ಕಲ್ಪಿತವಾದದ್ದೂ ಆಗಿರಬಹುದು. 
ಅಗತ್ಯ ಎಂಬ ಬಗ್ಗೆಯಾದರೂ ಒಂದು ಒಮ್ಮತ 

ಅನುಕಾರ್ಯರ ಕ್ರಿಯೆಗಳನ್ನು ರಂಗದ ಮೇಲೆ 
ಇರಬೇಕು. ೧೮ನೆಯ ಶ . ದ ಪಶ್ಚಿಮ ಜಗತ್ತಿ ಅನುಕರಿಸಿ ತೋರಿಸುವವರು ಅನುಕರ್ತರು. 
ನಲ್ಲಿ ವಾಸ್ತವಿಕೆಯ ಬಗ್ಗೆ ಚಿಂತನೆ ಬೇರೆಯದೇ 

ಅನುಕರ್ತರು ಮಾಡುವ ಅನುಕರಣೆಯೇ 
ರೀತಿಯಲ್ಲಿ ಹರಿಯತೊಡಗಿ ವೈಯಕ್ತಿಕ ವಾಸ್ತವಿ 

ನಟನೆ , ಅಭಿನಯ ( ಆಕ್ಟಿಂಗ್) ಎನಿಸಿಕೊಳ್ಳುತ್ತದೆ. 
ಕತೆಗೆ ಪ್ರಾಮುಖ್ಯ ದೊರೆಯಿತು. 
ವಾಸ್ತವಿಕತೆಯು ಖಂಡ ಸ್ವರೂಪದ್ದು ಮತ್ತು 

ಈ ನಟನೆಯ ಸ್ವರೂಪದ ಬಗ್ಗೆ ಎರಡು ಪರಸ್ಪರ 
ಚಂಚಲವಾದದ್ದು ಎಂಬ ಗ್ರಹಿಕೆಗಳು ಮೂಡಿದ್ದ 

ವಿರುದ್ದ ಧೋರಣೆಗಳನ್ನು ಗುರುತಿಸಬಹುದು. 
ರಿಂದ ಅನುಕರಣೆಯ ಪರಿಕಲ್ಪನೆಯ ಬುಡ ಸಂಸ್ಕೃತ ನಾಟ್ಯಶಾಸ್ತ್ರ ಮತ್ತು ಸ್ಟಾನಿಸ್ಲಾವ್ 
ಕುಸಿಯತೊಡಗಿತು. 

ಹಾಗೂ ಅವನ ಅನುಯಾಯಿಗಳ ಪ್ರಕಾರ 

ನಟನು ಪಾತ್ರದಲ್ಲಿ ತನ್ಮಯನಾಗಿ ಅಭಿನಯಿಸಿ 
ಪೈಟಾನಿಸಂ ನಮೂದುನೋಡಿ. 
೧ . ಅರಿಸ್ಟಾಟಲ್ ಪೊಯೆಟಿಕ್ಸ್ ix- ೧ , ೨. HMC 

ದಾಗ ಮಾತ್ರ ರಸಾನುಭವ ಸಾಧ್ಯ , ಬ್ರೆಕ್ಸ್ ಮತ್ತು 
ಜಿಜ್ಞಾಸೆ ೮೦ . ೩ . GGR ಸಕಹೊ . ೧೨೪ ಹೆಚ್ಚಿನ 

ಅವನ ಪಂಥದವರು ನಟ ಮತ್ತು ಪ್ರೇಕ್ಷಕರು 
ಓದಿಗೆ: ಎನ್ . ಬಾಲಸುಬ್ರಹ್ಮಣ್ಯಂ ಅರಿಸ್ಟಾಟಲನ ಕಾವ್ಯ ಪಾತ್ರ ಮತ್ತು ನಾಟಕದಲ್ಲಿ ತಲ್ಲೀನರಾಗುವುದು 
ಮೀಮಾಂಸೆ ( ೧೯೭೨ ), ಬಿ . ಬಿ . ಹೆಂಡಿ : ಪಾಶ್ಚಾತ್ಯ ಪಲಾಯನವಾದ, ನಿಷ್ಕ್ರಿಯತೆಗೆ ದಾರಿ ; 
ಕಾವ್ಯಮೀಮಾಂಸೆ , ಪ್ರಾಚೀನ ಹಾಗೂ ಮಧ್ಯಕಾಲೀನ 

ವಿಮರ್ಶಾತ್ಮಕ ಎಚ್ಚರ ಇರಬೇಕೆಂದು 
( ಲೇ ) ಸಾಹಿತ್ಯ ವಿಮರ್ಶೆ , ಆರು ಉಪನ್ಯಾಸಗಳು 

ವಾದಿಸುತ್ತಾರೆ . ನಮ್ಮದೇ ಜಾನಪದ ರಂಗ 
( ೧೯೬೯ ) , R .S . Crane: Critics and Criticism 
( ೧೯೫೨); Raymond Williams : The Long Revo ಭೂಮಿಯಲ್ಲೂ ತಲ್ಲೀನತೆಗೆ ವಿರುದ್ಧವಾದ 
lution ( ೧೯೬೧). 

ದೂರ ಉಳಿದಿರುವುದನ್ನು ಗಮನಿಸಬಹುದು. 
೭ . ಅನುಕಾರ್ಯ, ಅನುಕರ್ತ , ಸಾಮಾಜಿಕ ನಾಟಕವನ್ನು ನೋಡುವ ಜನರು ಸಾಮಾಜಿಕರು . 
ಅನುಕರಣೆ ಮತ್ತು ಸಾಮಾಜಿಕ ನಾಟಕ ನಾಟಕ , ನಾಟಕಕಾರ ಮತ್ತು ನಟರ ಗುರಿ ಮತ್ತು 
ಪ್ರಕಾರ ದ ಮುಖ್ಯ ಲಕ್ಷಣಗಳು . ಈ ಅಂತಿಮ ಉದ್ದೇಶ ಪ್ರೇಕ್ಷಕರೇ , ಈ 
ಲಕ್ಷಣಗಳನ್ನೇ ಕೇಂದ್ರವಾಗಿಟ್ಟುಕೊಂಡು ಈ ಸಾಮಾಜಿಕರ ಮತ್ತು ನಾಟಕಕಾರ , ನಟರ 
ಪರಿಭಾಷೆ ರೂಪಿತವಾಗಿದೆ. ಆದರೆ ನಾಟಕಗಳ ಪರಸ್ಪರ ಸಂಬಂಧ ನಾಟಕದ ಸ್ವರೂಪ ಮತ್ತು 
ವಿಮರ್ಶೆಯಲ್ಲಿ ಈ ಪದಗಳ ಬಳಕೆಯಾ 

ಗುಣದ ಮೇಲೂ ಪ್ರಭಾವ ಬೀರುತ್ತದೆ. ನಾಟಕ 
ಗಿರುವುದು ಅಪರೂಪ, ಪಾತ್ರ (ಕ್ಯಾರೆಕ್ಟರ್) , ನಟ ಸ೦ಭವಿಸಲು ಸಾಮಾಜಿಕ ರ ಅಸ್ತಿತ್ವ 
( ಆಕ್ಟರ್‌) , ಪ್ರೇಕ್ಷಕ ( ಆಡಿಯನ್ಸ್) ಎಂಬ 

ಅನಿವಾರ್ಯ. ಪ್ರೇಕ್ಷಕರನ್ನು ಕುರಿತ ಅಧ್ಯಯನ 
ಪಾರಿಭಾಷಿಕಗಳು ಈ ಹಳೆಯ ಪದಗಳ 

- ಅಂದರೆ ಪ್ರೇಕ್ಷಕರ ಮನಶ್ಯಾಸ್ತ , ವರ್ತನೆ, 
ಸ್ಥಾನದಲ್ಲಿ ಬಳಕೆಯಾಗುತ್ತಿವೆ . 

ಅವರಿಗೂ ನಟ , ನಾಟಕಕಾರರಿಗೂ ಇರುವ 
ಅನುಕಾರ್ಯ ಎಂಬುದಕ್ಕೆ ಕಥಾಪುರುಷ ಎಂಬ ಸಂಬಂಧ, ಪ್ರೇಕ್ಷಕರ ಸಾಮಾಜಿಕ ಆರ್ಥಿಕ 
ಪರ್ಯಾಯ ಪದವೂ ಇದೆ. ನಾಟಕವು ಯಾವ ಸಾಂಸ್ಕೃತಿಕ ಮಟ್ಟಗಳ ವರ್ಗಿಕರಣ , 


ವಿಮರ್ಶೆಯ ಪರಿಭಾಷೆ | ೭ 


ವಿಶ್ಲೇಷಣೆ , ಪ್ರೇಕ್ಷಕರು ತಮ್ಮ ಕಾಲದ ನಾಟಕಗಳ ಪೂರ್ಣವಾಗಿ ಓದುಗರ ಅರಿವಿಗೇ ಬಿಡುವುದು ; 
ಗುಣ- ಲಕ್ಷಣಗಳ ಮೇಲೆ ಬೀರುವ ಪರೋಕ್ಷ ಉದಾ., ಕುವೆಂಪು ಅವರ ಕಲ್ಕಿ ಕವನದ 
ಪರಿಣಾಮ - ಇವುಗಳನ್ನು ಕುರಿತ ಅಧ್ಯಯನ ಮುಕ್ತಾಯ ; ರಾಮಾಯಣದ ಅರಣ್ಯಕಾಂಡದ 
ಇನ್ನೂ ನಮ್ಮಲ್ಲಿ ನಡೆಯಬೇಕಾಗಿದೆ. ೪೬ನೆಯ ಸರ್ಗದ ಕೊನೆಯ ಭಾಗ. 
ಇಮಿಟೇಷನ್ , ಎಪಿಕ್ ಥಿಯೇಟರ್ , ೧. KSN ಉಪ. ೨೨ 
ಏಲಿಯನೇಷನ್ , ರಸಾನುಭವ ನಮೂದುನೋಡಿ, 

೯ . ಅನುಪ್ರಾಸ Alliterationಅಲ್ಲಿಟರೇಶನ್ 
ಹೆಚ್ಚಿನ ಓದಿಗೆ: ಎ .ಆರ್ . ಕೃಷ್ಣಶಾಸ್ತಿ: ಭಾಷಣಗಳು ಮತ್ತು 
ಲೇಖನಗಳು II ( ೧೯೬೦) 

ನಿರ್ದಿಷ್ಟವಾಗಿ ಇದು ಛಂದಸ್ಸಿಗೆ ಸೇರಿದ 

ಪರಿಭಾಷೆ . ಆದರೆ ಕಾವ್ಯಮೀಮಾಂಸಕರು 
೮ . ಅನುಕ್ಕಿ ಕಾವ್ಯದಲ್ಲಿ ಭಾಷೆಯ ಬಳಕೆಯನ್ನು 

ಇದನ್ನು ಶಬ್ದಾಲಂಕಾರವೆಂದು ಪರಿಗಣಿಸಿದ್ದಾರೆ . 
ಕುರಿತು ಈ ಪರಿಭಾಷೆ ನಮ್ಮ ಗಮನ 

ಅನುಪ್ರಾಸವೆಂದರೆ ವ್ಯಂಜನ ಅಥವ ಸ್ವರ 
ಸೆಳೆಯುತ್ತದೆ. “ಊಹೆಗೆ ಬಿಡಬಹುದಾದ್ದನ್ನೂ 

ಶಬ್ದಗಳ ಪುನರುಕ್ತಿ : ಒಂದೇ ಧ್ವನಿ ವಿನ್ಯಾಸದ 
ಆಡಿ ಮುಗಿಸುವುದು (ಕುವೆಂಪು ಅವರ) ರೀತಿ, ಲಯಬದ ಪುನರುಕಿ , ಒಂದೇ ರೂಪದ 
ಇಲ್ಲಿ ಬರುವ ಕಷ್ಟ ಕವಿತೆಯದಲ್ಲ , ವರ್ಣಾವತಿ ಬೇಸರಕ್ಕೆ ಕಾರಣವಾಗಬಹುದಾ 
ಭಾಷೆಯದು. ” ಸಂಕೀರ್ಣ ಭಾವನೆಗಳು , 

ದ್ದರಿಂದ ವೈವಿಧ್ಯದ ಸೊಗಸಿರುವ ಅನುಪ್ರಾಸ 
ಅರ್ಥದ ಆಯಾಮಗಳು , ಪಾತ್ರಗಳ ಒಳ ವನ್ನು ಬಳಸಬಹುದು ” ಎಂಬುದು ಧ್ವನ್ಯಾ 
ತೋಟಿ, ಸನ್ನಿವೇಶದ ಗಂಭೀರತೆ ಇವುಗಳನ್ನೆಲ್ಲ 

ಲೋಕಲೋಚನದ ಅಭಿಪ್ರಾಯ . 
ವಿವರಿಸದೆ ಓದುಗರ ಕಲ್ಪನೆ, ಊಹಾಶಕ್ತಿ 

ಒಂದು, ಎರಡು ಅಥವ ಮೂರು ಅಕ್ಷರಗಳು 
ಗಳಿಗೇ ಬಿಟ್ಟು ವಿಶೇಷ ಅರ್ಥಗಳನ್ನು ಧ್ವನಿಸುವ , 

ಮತ್ತೆ ಮತ್ತೆ ಬರುವಂಥದು. ವೃತ್ಕನುಪ್ರಾಸ 
ಮೌನವನ್ನೇ ಅತ್ಯಂತ ಶಕ್ತಿಯುತ ವ್ಯಾಖ್ಯಾನ 
ವಾಗಿ ಬಳಸಿಕೊಳ್ಳುವ ವಿಧಾನ , ಅನುಕ್ತಿ . 

ಎಳಗಿಳಿಗಳ ಬಳಗಂ ಗಳ 
ಮಾತು ಮೌನಗಳ ಸೂಕ್ತ ಬಳಕೆ ಅತ್ಯಂತ ಗಳ ನೀಲಿತಂದೆಳಸಿ ಬಳಸಿ ಸುಲಿದೋಳವಗುರುಂ.... 
ಸಮರ್ಥ ಬರಹಗಾರರಿಗೆ ಮಾತ್ರ ಸಾಧ್ಯ . 

- ಕಕೃಪಿ 
ಆದರೂ ಪ್ರಾಚೀನ ಅಲಂಕಾರಿಕರು ಅನುಕ್ಕಿ ಬಡಕ ದೇಹದ ಬುಡಕೆ ಒಡಕ ಮನಸಿಹುದು 
ಯನ್ನು ಧ್ವನಿವ್ಯಂಜಕವೆಂದು ಪರಿಗಣಿಸಿಲ್ಲ . ಕುಡುಕ ಬುದ್ದಿಯ ಮುಂದೆ ಕೆಡಕು ಕನಸಿಯದು. 

- ಬೇಂದ್ರೆ 
ಅನುಕ್ತಿಯಲ್ಲಿ ಎರಡು ವಿಧಗಳನ್ನು ಗುರುತಿಸ 

ಎರಡು ಅಕ್ಷರಗಳು ಜೊತೆ ಜೊತೆಯಾಗಿ 
ಬಹುದು. ಒಂದು , ಅನುಕ್ತಿಯನ್ನು ಓದುಗರ 

ಹಲವು ಕಡೆ ಬರುವಂಥದ್ದು ಛೇಕಾನುಪ್ರಾಸ 
ಗಮನಕ್ಕೆ ಬರುವಂತೆ ಕವಿಯೇ ಅದನ್ನು 

ಉದಾ., 
ಸೂಚಿಸುವುದು; ಉದಾ, ಹ್ಯಾಮೈಟ್ ನಾಟಕದ 

ಪರ್ವತನುಂ ಪದ್ಮನಾಭನ ಪದದೋಲೆಯಂ ಪಡೆದು 
ಎರಡನೆಯ ಅಂಕದ ಮೊದಲನೆಯ ದೃಶ್ಯದಲ್ಲಿ 

ಪವಣರಿತು ಪೆಣ್ಣಂ ಪಿಡಿದಪೆನೆನುತೆ ಪಾಲ್ಗಡಲೆಡೆಗೆ 
ಬರುವ ಹ್ಯಾಮೈಟ್ ಒಫೀಲಿಯಾ ಭೇಟಿಯ ಪರಿತಂದು... 
ವಿವರ ; ಭಾಸನ ಪ್ರತಿಮಾ ನಾಟಕದ 

- ಮುದ್ದಣ: ಅದ್ಭುತ ರಾಮಾಯಣ 
ಎರಡನೆಯ ಅಂಕದಲ್ಲಿ ಸುಮಂತ್ರನು ದಶರಥ ಇಂಗ್ಲಿಶಿನಲ್ಲಿ ಪದಗಳ ನಡುವೆ ಬರುವ , 
ನಿಗೆ ರಾಮ ಯಾವ ಮಾತೂ ಆಡದೆ ಸ್ವರಭಾರ ಮಾತ್ರ ವ್ಯತ್ಯಾಸವಾಗಿದ್ದು ಪುನರುಕ್ತ 
ವನವಾಸಕ್ಕೆ ತನ್ನಿಂದ ಬೀಳ್ಕೊಂಡದ್ದನ್ನು ಹೇಳುವ ವಾಗುವ ವ್ಯಂಜನಗಳು ಕಾನ್ಸೂನನ್ಸ್ ಎಂದು 
ಸನ್ನಿವೇಶ. ಎರಡು, ಅನುಕ್ತಿ ಉಂಟೆಂಬುದನ್ನು ಕರೆಸಿಕೊಳ್ಳುತ್ತವೆ . ಉದಾ. , 


ಉದಾ. , 


೮ | ವಿಮರ್ಶೆಯ ಪರಿಭಾಷೆ 


" ಎ ಡೆಲಿಗೇಟ್ ಟು ಡೀಲ್ ವಿತ್ ದಿ ಡೂಮ್ ಆಫ್ ಅಸಾಮಾನ್ಯತೆಯ ಅಂಶವನ್ನು ಹೊಂದಿರುವ 
ಡ್ಯಾಮ್ನೇಶನ್ ” 

ಅನುಭವ; ದೇವರು ಅಥವ ಪರಿಪೂರ್ಣ 
- ಟಿ . ಎಸ್ . ಎಲಿಯಟ್ , ಮರ್ಡರ್ ಇನ್ ದಿ ಸತ್ಯದೊಡನೆ ವ್ಯಕ್ತಿಯೊಬ್ಬನ ನೇರವಾದ ಮತ್ತು 
ಕೆಥೆಡ್ರಲ್ 

ತೀವ್ರವಾದ ಸಂಬಂಧ ಮತ್ತು ಆ ಕುರಿತ ಅರಿವು 
ಒಂದೇ ರೀತಿಯ ಅಥವ ಸಮೀಪದ ಸ್ವರಗಳ , 

ಎಂದು ಸ್ಕೂಲವಾಗಿ ಅನುಭಾವವನ್ನು 
ಅದರಲ್ಲೂ ಭಾರಯುಕ್ತ ಆಕ್ಸೆಂಟೆಡ್ ಸ್ವರಗಳ 

ವಿವರಿಸಬಹುದು. ಅತಿ ವೈಯಕ್ತಿಕ , ಅಲೌಕಿಕ , 

ಆಧ್ಯಾತ್ಮಿಕ ಅನುಭವಗಳನ್ನು ಕುರಿತೂ ಈ ಪದದ 
ಪುನರುಕ್ತಿ ಅಸೊನನ್ಸ್ ಉದಾ., 

ಬಳಕೆಯಾಗುತ್ತದೆ. ವಚನ ಸಾಹಿತ್ಯದಲ್ಲಿ 
“ ಸ್ಟಿಲ್ ಅನ್‌ಲ್ಯಾವಿಶ್ ಬೈಡ್ ಆಫ್ ಕೈಯೆಟ್‌ನೆಸ್ ಅನುಭಾವವೆಂದರೆ ಸಮಾನಮನಸ್ಕರೊಡನೆ 
ದೌ ಫಾಸ್ಟರ್ ಚೈಲ್ಡ್ ಆಫ್ ಸೈಲೆನ್ಸ್ ಅಂಡ್ ಸ್ಟೋ 

ನಡೆಸುವ ಸಂವಾದ ಎಂಬ ಅರ್ಥವೂ ಇದೆ. 
* ಟೈಮ್ ” 
- ಕೀಟ್ : ಓಡ್ ಆನ್ ಎ ಗೀಶನ್ ಅರ್ನ್ ಅನುಭಾವದ ಅನುಭವ ಪಡೆದವನು 

ಅನುಭಾವಿ . ಅನುಭಾವಿಗಳಲ್ಲಿ ಎರಡು ಬಗೆ. 
ಹಳೆಯ ಇಂಗ್ಲಿಶ್ ಕಾವ್ಯದಲ್ಲಿ ಅಲ್ಲಿಟರೇಶನ್ 

ಒಂದು ಗುಂಪಿನ ಅನುಭಾವಿಗಳು ಯಾವ 
ಎಂಬುದೆ ಒಂದು ಪ್ರತ್ಯೇಕ ಛಂದೋ 

ಪೂರ್ವ ಸೂಚನೆಯನ್ನೂ ತೋರದೆ 
ರೂಪವಾಗಿತ್ತು . 

ಇದ್ದಕ್ಕಿದ್ದಂತೆ ಅನುಭಾವಿಗಳಾಗಿ ಬಿಡುತ್ತಾರೆ . 
೧೦ . ಅನುಭಾವ ( ಸಾಹಿತ್ಯ ) ೧ . ಅನುಭಾವ ಎರಡನೆಯ ಗುಂಪಿನ ಅನುಭಾವಿಗಳು ನೈತಿಕ 
ಎಂಬುದು, ಭಾವಕ್ಕೆ ದೇಹವು ತೋರುವ 

ಹಾಗೂ ಆಧ್ಯಾತ್ಮಿಕ ಕಟ್ಟುಪಾಡುಗಳನ್ನು ಬೆಳೆಸಿ 
ಪ್ರತಿಕ್ರಿಯೆ ಎಂಬ ಅರ್ಥದಲ್ಲಿ ವಿಮರ್ಶೆಯ 

ಕೊಂಡು ದುಸ್ಸಹ ಹೋರಾಟವನ್ನು ನಡೆಸಿ 

ಬಹು ದೂರ ನಡೆದು ಕೊನೆಗೆ ಶಾಂತ 
ಪಾರಿಭಾಷಿಕ ಪದ. ಈ ಕುರಿತ ಚರ್ಚೆಗೆ ಭಾವ 

ಸ್ಥಿತಿಯನ್ನು ತಲುಪುತ್ತಾರೆ . ಅನುಭಾವ ಕವಿಗಳು 
ನಮೂದುನೋಡಿ. 

ಎರಡನೆಯ ಗುಂಪಿಗೆ ಸೇರಿದವರು. 
೨ . ಮಿಸ್ಟಿಸಿಸಂಗೆ ಬಹುಮಟ್ಟಿಗೆ ಸಂವಾದಿ 

ಕವಿಯನ್ನು ಅಥವ ವ್ಯಕ್ತಿಯನ್ನು ಅನುಭಾವದ 
ಯಾದ ಪದ . ಅನುಭಾವದ ವಿಷಯ ತತ್ವಶಾಸ್ತ್ರ 

ದಾರಿಗೆ ಎಳೆಯಲು ಪ್ರಚೋದನೆ ಲೌಕಿಕ 
ಮತ್ತು ಧಾರ್ಮಿಕ ಅಧ್ಯಯನಗಳಲ್ಲಿ ಪ್ರಾಮುಖ್ಯ ಬದುಕಿನಿಂದಲೇ ಬರುತ್ತದೆ . ವ್ಯಕ್ತಿಯೊಬ್ಬ ತಾನು 
ಪಡೆದಿದೆ. ಅನುಭಾವವನ್ನೇ ಮೂಲವಸ್ತು ಆದರ್ಶವೆಂದು ಸ್ವೀಕರಿಸಿದ ಜೀವನಕ್ಕೂ 
ವಾಗಿಟ್ಟುಕೊಂಡ ಸಾಹಿತ್ಯವೂ ಗಣನೀಯ ವಾಸ್ತವ ದಲ್ಲಿ ಹಲವಾರು ಒತ್ತಡಗಳಿಗೆ ಸಿಕ್ಕಿ 
ಪ್ರಮಾಣದಲ್ಲಿರುವುದರಿಂದ ಇಲ್ಲಿ ತುಂಬ ನಡೆಸ ಬೇಕಾಗಿ ಬಂದಿರುವ ಬದುಕಿಗೂ ಇರುವ 
ಸ್ಕೂಲವಾಗಿ ಅನುಭಾವದ ಸ್ವರೂಪ, ಲಕ್ಷಣ , ದಾರುಣ ವ್ಯತ್ಯಾಸವನ್ನು ಮನಗಂಡು ; 
ಅನುಭಾವ ಸಾಹಿತ್ಯದಲ್ಲಿ ನಮಗೆದುರಾಗುವ 

ಹಲವಾರು ಬಗೆಯ ಮನುಷ್ಯ ಸಂಬಂಧಗಳಲ್ಲಿ 
ಪ್ರಶ್ನೆಗಳು ಇವುಗಳನ್ನು ವಿವೇಚಿಸಿದೆ. ಅತೃಪ್ತಿಯನ್ನುಂಡು; ಸಾವು ಅಥವ ವಿಯೋಗ 

ದಿಂದ ವೈಯಕ್ತಿಕ ಸಂಬಂಧದ ತಳಮಳಗಳನ್ನು 
ಇಂದ್ರಿಯ ಗ್ರಾಹ್ಯವಲ್ಲದ , ಬುದ್ಧಿಪೂರ್ವಕ ಅನುಭವಿಸಿ ; ' ತನ್ನೊಳಗೆ ಹೊರಗೆ ಎಲ್ಲ 
ತಾರ್ಕಿಕ ವಿವರಣೆ , ವಿಶ್ಲೇಷಣೆಗಳಿಗೆ ನಿಲುಕದ ಕಡೆಯೂ ಯಾವುದೋ ಮೂಲದೋಷ 
ವಿಶೇಷ ರೀತಿಯ ಅನುಭವ; ದಿನನಿತ್ಯದ ವೊಂದಿದ್ದು ಅದು ಪರಿಪೂರ್ಣತೆಯ 
ಘಟನೆಗಳಿಂದಲೇ ಪ್ರೇರಿತವಾಗಿದ್ದರೂ ಗುರಿಯನ್ನು ಸತತವಾಗಿ ಭಂಗಿಸುತ್ತ ಅಸುಖಕ್ಕೆ 


ವಿಮರ್ಶೆಯ ಪರಿಭಾಷೆ | ೯ 


ದಾರಿ ಮಾಡುತ್ತಿದೆಯೆಂಬ ಅರಿವು”” ಪಡೆದು ಸಂಬಂಧವನ್ನು ಪ್ರಣಯ ಭಾಷೆಯಲ್ಲಿಯೇ 
ಅನುಭಾವದ ದಾರಿಯಲ್ಲಿ ಎಲ್ಲ ಘರ್ಷಣೆ ವಿವರಿಸುವುದನ್ನು ವಿಮರ್ಶಕರು ಗುರುತಿಸಿ 
ಗಳಿಂದ ಮುಕ್ತವಾದ ಪರಿಪೂರ್ಣ ಸತ್ಯದ ದ್ದಾರೆ . ( ಅಕ್ಕ ಮಹಾದೇವಿ) ಲೈಂಗಿಕ ಪ್ರತಿಮೆ 
ಅನ್ವೇಷಣೆಗೆ ಹೊರಡುತ್ತಾನೆ. 

ಗಳ ಮರೆಹೋಗುವುದಕ್ಕೆ ಆ ಅನುಭವವನ್ನೇ 
ಅನುಭಾವವು ಕೇವಲ ಇಂದ್ರಿಯಾನುಭವಗಳ 

( ದೈವಿಕ ಪ್ರೀತಿ) ಹೇಳಲು ಸಾಧ್ಯವಿಲ್ಲದ 
ಆಧಾರದ ಮೇಲೆ ರೂಪುಗೊಳ್ಳುವ ಬೌದ್ಧಿಕ 

ಭಾಷೆಯ ಅಸಾಮರ್ಥ್ಯ ಅಷ್ಟೇ ಕಾರಣ ಅಲ್ಲ . 
ಪ್ರಜ್ಞೆಯ ಸಿದ್ದಾಂತಗಳನ್ನು ಅಲ್ಲಗಳೆಯುತ್ತದೆ. 

“ ಆ ಅನುಭವ' ಲೌಕಿಕವಾದ ಲೈಂಗಿಕಾನುಭವ ' 
ಇಂದಿ. ಯಪ ಜೆ ಪ ಜಾಕೆತ ದ ಒಂದು ಎರಡೂ ಒಂದೇ ಆಗಿರುವುದು ಕಾರಣ . ಇಲ್ಲಿ 
ಬಾಗವೆಂದು ಮಾತ್ರ ಸಾರುತದೆ : ನಮ ದೇಹ ಇದ್ದು ಇಲ್ಲವಾಗುತ್ತದೆ . ಅನುಭವ 
ಅಂತರಂಗ ಪ್ರಬಲ ಪ್ರತಿಕ್ರಿಯೆಯನ್ನು ತೋರಿ 

ಎಲ್ಲವನ್ನೂ ಆಕ್ರಮಿಸಿ ತಾನೇ ತಾನಾಗುತ್ತದೆ . 
ಸುವುದು ಸಾಧ್ಯವಾದರೆ , ಶ್ರದ್ಧೆಯನ್ನು ನಿರಾತಂಕ 

ಆದರೆ ಈ ಅನುಭವವೂ ದೇಹದ ಮೂಲಕವೇ 
ವಾಗಿ ಬೆಳೆಸಿಕೊಳ್ಳಬಹುದಾದ ಇಂದ್ರಿಯೇತರ 

ಬರುವಂಥದಾದ್ದರಿಂದ ಆ ಮಾಧ್ಯಮವನ್ನೇ 

ಮರೆಹೋಗಬೇಕು, ಆ ಅನುಭವವನ್ನು 
ಸತ್ಯಗಳ ಸಾಧ್ಯತೆಯನ್ನು ಪ್ರಕಟಿಸುತ್ತದೆ.'' 

ಹೇಳಬೇಕಾದರೆ .'' 
ಆದರೆ ಈ ಸ್ಥಿತಿಯಿಂದ ಹೊರಗಿರುವ ಜನರು 
ಅನುಭಾವಿ ತೋರಿಸುವ ಸತ್ಯಗಳನ್ನು ವಿಮರ್ಶಿ ಅನುಭಾವ ಕಾವ್ಯದ ಮೌಲ್ಯಮಾಪನದಲ್ಲಿ 
ಸದೆ ಒಪ್ಪಿಕೊಳ್ಳಬೇಕೆಂದು ಹೇಳುವ ಅಧಿಕಾರ ಸಂಕೇತಗಳ ವಿಶ್ಲೇಷಣೆ ಬಹಳ ಮುಖ್ಯವಾದು 
ಅದಕ್ಕಿಲ್ಲ. ” 

ದಾಗುತ್ತದೆ. ಯಾಕೆಂದರೆ ತನ್ನ ಉನ್ನತ 
ಅನುಭಾವ ತೀರ ವೈಯಕ್ತಿಕ ಮತ್ತು ಅನಿರ್ವಚ 

ದೃಷ್ಟಿಯ ಫಲವಾಗಿ ಅನುಭಾವಿ ಕಂಡುಕೊಳ್ಳುವ 
ನೀಯ . ಒಂದೆಡೆ ಅನಿರ್ವಚನೀಯವಾದ 

ಬದುಕಿನ ಹೊಸ ಕ್ಷೇತ್ರದ ವಿಸ್ತಾರ ಅವನು 
ಪೂರ್ಣ ಸತ್ಯ , ಮತ್ತೊಂದೆಡೆ ಮಾತಿಗೆ 

ಕೊಡುವ ನವೀನ ಸಂಕೇತಗಳ ಸಂಖ್ಯೆಗೆ 
ಸಿಲುಕುವ ಪ್ರಪಂಚದೊಡನೆ ವ್ಯವಹರಿಸುವ 

ಅನುಗುಣವಾಗಿರುತ್ತದೆ. ”೬ ಸಂಕೇತ ರಚನೆ 
ಅಪೂರ್ಣ ಸತ್ಯ , ಇವೆರಡರ ಸ೦ಧಿ 

ಯಲ್ಲಿ ಯಶಸ್ವಿಯಾದಲ್ಲಿ ಮಾತ್ರ ಅನುಭಾವ 
ಭೂಮಿಯೇ ಅನುಭಾವ ಕಾವದ ಸೀಮಾ ಕವಿ ತನ್ನ ದರ್ಶನದ ಸತ್ಯತೆಯನ್ನು ಸ್ಥಾಪಿಸಲು 
ರೇಖೆ. ಅನುಭಾವ ಕಾವ್ಯದ ವಿಶ್ಲೇಷಣೆಯಲ್ಲಿ 

ಸಾಧ್ಯ . 
ಸಂಕೇತ ಮತ್ತು ಪ್ರತಿಮೆಗಳಿಗೆ ಮುಖ್ಯಸ್ಥಾನ , ಕನ್ನಡದಲ್ಲಿ ಬಸವಣ್ಣ , ಅಕ್ಕಮಹಾದೇವಿ 
ಸಲ್ಲಬೇಕಾಗುತ್ತದೆ. ಏಕೆಂದರೆ ಅತೀಂದ್ರಿಯ ಮುಂತಾದ ಶರಣರ ಸಾಹಿತ್ಯಕ ರಚನೆಗಳನ್ನು 
ದೈವಶಕ್ತಿಯೊಡನೆ ಲಭಿಸಿದ ತಮ್ಮಸಮಾಗಮದ ಅನುಭಾವ ಸಾಹಿತ್ಯ ಎಂದು ಗುರುತಿಸುವ 
ಪ್ರಕೃತಿಯನ್ನು ವಿವರಿಸಲು ಅನುಭಾವ ಪರಿಪಾಠವಿದೆ. ಅವುಗಳಲ್ಲದೆ ಮಧುರಚನ್ನರ 
ಸಾಹಿತಿಗಳು ಇಂದ್ರಿಯ ಗ್ರಾಹ್ಯವಾದ ಪ್ರತಿಮೆ ಕವನಗಳು , ಬೇಂದ್ರೆಯವರ ಜೋಗಿ ಇಂಥ 
ಗಳನ್ನು ಅನಿವಾರ್ಯವಾಗಿ ಬಳಸಬೇಕಾಗುತ್ತದೆ . ಬಿಡಿ ಕೃತಿಗಳಲ್ಲೂ ಅನುಭಾವವನ್ನು ಮೂಲ 
ಮಾನವ ಪ್ರಜ್ಞೆ ಬಹಳಮಟ್ಟಿಗೆ ಇಂದ್ರಿಯಗಳನ್ನೆ ದ್ರವ್ಯವಾಗಿ ಬಳಸಿರುವುದನ್ನು ನೋಡಬಹುದು. 
ಅವಲಂಬಿಸಿರುವುದರಿಂದ ಅನುಭಾವ ಕವಿಗಳು ಆದರೆ ಕಾವ್ಯದಲ್ಲಿ ಕೇವಲ ತತ್ವಶಾಸ್ತ್ರದ 
ತಮ್ಮ “ ಅಂತರ್ದಶ್ರನ ಫಲವನ್ನು ” ಆ ಪಾರಿಭಾಷಿಕ ಪದಗಳನ್ನೆಲ್ಲ ಪೋಣಿಸಿ ಅದೇ 
ಮೂಲಕವೇ ಹೇಳಬೇಕಾಗುತ್ತದೆ . ಅನೇಕ ಜನ ಅನುಭಾವ ಸಾಹಿತ್ಯವೆಂಬ ಭ್ರಮೆಗೆ ಗುರಿ 
ಅನುಭಾವ ಕವಿಗಳು ತಮ್ಮ ಮತ್ತು ದೈವಶಕ್ತಿಯ ಯಾಗುವುದೂ ಸುಲಭವಾಗಿದೆ. 


೧೦ | ವಿಮರ್ಶೆಯ ಪರಿಭಾಷೆ 


ಅನುಭಾವವು ತನ್ನಷ್ಟಕ್ಕೇ ಯಾವುದೇ ಧಾರ್ಮಿಕ ಅನುಸೂಚನೆಗಳು ಬರಹಗಾರ ಮತ್ತು 
ತಾತ್ವಿಕ ರೂಪ ಹೊಂದಿರುವುದಿಲ್ಲವಾದರೂ , ಓದುಗರಿಗೆ ಸಾಮಾನ್ಯವಾದ ಒಂದು ಸಾಹಿತ್ಯ 
ಸಾಹಿತ್ಯವಾಗಿ ಮಾರ್ಪಡುವಾಗ ಮಾತ್ರ ಕವಿಯ ಪರಂಪರೆಯನ್ನಾಗಲೀ ಅನುಭವ ಪರಂಪರೆ 
ಧಾರ್ಮಿಕ , ತಾತ್ತಿಕ ಪೂರ್ವಾಗ್ರಹಗಳಿಗೆ ಯನ್ನಾಗಲೀ ನಿರೀಕ್ಷಿಸುತ್ತವೆ. ಏಕೆಂದರೆ 
ಬದ್ದವಾಗಿಯೇ ರೂಪುಪಡೆಯುತ್ತದೆ . ಉತ್ತಮ ಅನುಸೂಚನೆಯು ವಾದ ಸಮರ್ಥನೆಗಾಗಿ 
ಅನುಭಾವ ಸಾಹಿತ್ಯ ಜೀವನದ ಮೂಲಭೂತ ಅಥವ ಸ್ಪಷ್ಟನೆಗಾಗಿ ಬಳಸುವಂತಹ ಉಲ್ಲೇಖ 
ಪ್ರಶ್ನೆಗಳನ್ನು ವ್ಯಕ್ತಿಯೊಬ್ಬ ಎದುರಿಸಿದ ರೀತಿ, (ರೆಫೆರೆನ್ಸ್ ), ಉದ್ಧರಣೆ (ಕೊಟೇಶನ್) ಗಳಲ್ಲ. 
ಕಂಡುಕೊಂಡ ಅತಿವೈಯಕ್ತಿಕ ಉತ್ತರಗಳನ್ನು, ಅನುಸೂಚನೆಗಳು ಕೃತಿಗೆ ಹೊರಗಿನದಾದ 
ನಿಲುವುಗಳನ್ನು ಮಂಡಿಸುತ್ತದೆ. ಆದರೆ ಆಕರದಿಂದ ಬಂದಿದ್ದರೂ ಕೃತಿಯ ಒಟ್ಟು 
ಅನುಭಾವ ಸಾಹಿತ್ಯದ ಹಣೆಪಟ್ಟಿಯ ಕೆಳಗೆ ಪರಿಣಾಮವನ್ನು ಹೆಚ್ಚಿಸುವುದಾಗಿರುತ್ತವೆ. ಆ 
ಬರುವ ಬಹಳಷ್ಟು ಸಾಮಾನ್ಯ ರಚನೆಗಳು | ಆಕರದ ಬಗ್ಗೆ ಓದುಗರಿಗೆ ಇರುವ ಅರಿವನ್ನು 
ಸಮಾಜದ ಯಾವುದಾದರೊಂದು ವರ್ಗದ ಬಳಸಿಕೊಂಡು ಕವಿಯು ತನ್ನ ಕೃತಿಯ ಸಂದರ್ಭ 
ಧಾರ್ಮಿಕ ಪ್ರಜ್ಞೆಗೆ ಬದ್ದವಾದ ಪ್ರಚಾರಾತ್ಮಕ ದಲ್ಲಿ ಅವೇ ಮಾತುಗಳಿಂದ ಹೊಸ ಅರ್ಥವನ್ನು 
ಸಾಹಿತ್ಯವಷ್ಟೆ ಆಗಿರುತ್ತದೆ . 

ಹೊರಡಿಸಬಹುದು. ಅಲ್ಲದೆ ಅನುಸೂಚನೆಯ 
೧ . NSL ಹೊರಕಾ, ೪೩ ; ೨ ,೩ , ಅದೇ . ೪೯ ; 

ಆಕರದ ಅರ್ಥದ ಸಂದರ್ಭಕ್ಕೂ ಹೊಸ 
೪ . ಅದೇ ೫೪ ; ೫ . HMC ಜಿಜ್ಞಾಸೆ ೮೫ ; ೬ . NSL ಆಯಾಮವೊಂದು ಒದಗುತ್ತದೆ. 
ಹೊರಕಾ . ೪೮; ೭ . ಈ ಬಗ್ಗೆ ನಡೆದಿರುವ ಅಧ್ಯಯನಕ್ಕೆ 

ಅಪ್ಪಟ ಯೂರೋಪು ಮಾದರಿ ಹೋಟೆಲಿಗೆ ಚಿಮ್ಮಿ 
ಮುಂದೆ ಸೂಚಿಸಿರುವ ಲೇಖನಗಳನ್ನು ನೋಡಿ. 

ಸೋಫಾದ ಮೇಲಕ್ಕೆ ಬಿದ್ದು, ಭುಸ್ ಭುಸ್ ಎಂದು 
ಹೆಚ್ಚಿನ ಓದಿಗೆ: ಬಿ . ದಾಮೋದರರಾವ್ : ಅನುಭಾವ 

ಹತ್ತಾರು ಸಿಗರೇಟು ಸೇದಿ, ಅಮಲೇರಿ 
ಕಾವ್ಯದ ಕೆಲವು ಸಮಸ್ಯೆಗಳು : ಗೀತಾಂಜಲಿಯ ಒಂದು 

This is the way the world ends 
ನೋಟ ( ಲೇ ), ಕನ್ನಡ ಅನುವಾದ ಎನ್ .ಎಸ್ . 

ಎಂದೇನೇನೋ ಬಡಬಡಿಸಿ ಕೊನೆಗೆ ಮುಚ್ಚಿದೆ ಕಣ್ಣು 
ಲಕ್ಷ್ಮೀನಾರಾಯಣ ಭಟ್ಟ . ' ಹೊರಳುದಾರಿಯಲ್ಲಿ ಕಾವ್ಯ' 

- - ಚಂದ್ರಶೇಖರ ಪಾಟೀಲ, ವಿಚಿತ್ರ 
( ೧೯೬೪ ) ಸುಜನಾ: ಬಸವಣ್ಣನವರ ವಚನಗಳಲ್ಲಿ 
ಪ್ರಾಣಿರೂಪಕ ( ಲೇ ). ಹೃದಯ ಸಂವಾದ ( ೧೯೬೫) ಈ ಪದ್ಯಭಾಗದಲ್ಲಿ ಮೊದಲ ಎರಡು ಸಾಲು 
ಎಲ್ . ಬಸವರಾಜು: ಬಸವೇಶ್ವರ ವಚನ ಸಂಗ್ರಹ ಅಡಿಗರ ಹಳೆ ಮನೆ ಮಂದಿಯ , ಇಂಗ್ಲಿಶ್‌ನ 
( ೧೯೬೪) ಮುನ್ನುಡಿ. ಡಾ || ಹೆಚ್ . ತಿಪ್ಪೇರುದ್ರಸ್ವಾಮಿ : ಸಾಲು ಎಲಿಯಟ್ನ ಹಾಲೊಮೆನ್ ಕವನದ 
ಕನ್ನಡದಲ್ಲಿ ಅನುಭಾವ ಸಾಹಿತ್ಯ ( ೧೯೬೨). 

ಅನುಸೂಚನೆಗಳಾಗಿದ್ದು ಕವನದ ನಾಯಕನ 
೧೧ . ಅನುಸೂಚನೆ Allusion ಅಲ್ಯೂಶನ್ : ಮನಸ್ಥಿತಿಯನ್ನು ವರ್ಣಿಸುವಾಗ ಅವು ತಮ್ಮ 
ಒಂದು ಸಾಹಿತ್ಯ ಕೃತಿಯಲ್ಲಿ ಆ ಕೃತಿಗೆ ಮೂಲಸಂದರ್ಭಕ್ಕಿಂತ ಭಿನ್ನವಾದ ಅರ್ಥವನ್ನು 
ಹೊರಗಿನದಾದ ವ್ಯಕ್ತಿ , ಘಟನೆ, ಸ್ಥಳ , ಅಥವ ಪಡೆಯುವುದಲ್ಲದೆ, ಮೂಲ ಸಂದರ್ಭದ 
ಅದೇ ಭಾಷೆಯ ಇಲ್ಲವೆ ಬೇರೆ ಭಾಷೆಯ ಅರ್ಥವನ್ನು ಹೊಸ ದೃಷ್ಟಿಕೋನದಿಂದ 
ಸಾಹಿತ್ಯ ಕೃತಿ ಅಥವ ಅದರ ಭಾಗಗಳನ್ನು ಕುರಿತ ನೋಡುವಂತೆಯೂ ಓದುಗರನ್ನು ಪ್ರಚೋದಿಸು 
ನೇರವಾದ ಇಲ್ಲವೆ ಪರೋಕ್ಷವಾದ ಸೂಚನೆ . ಇವೆ . ಇಂಥ ಅನುಸೂಚನೆಗಳನ್ನು ಸಾಹಿತ್ಯಕ 
ಈ ಅನುಸೂಚನೆಗಳು ಚಾರಿತ್ರಿಕ , ಸಾಹಿತ್ಯಕ ಅನುಸೂಚನೆಗಳೆಂದು ಗುರುತಿಸಬಹುದು . 
ಅಥವ ಪೌರಾಣಿಕವಾದವುಗಳಾಗಿರಬಹುದು . 

ಕೃಷ್ಣ ರುಕ್ಕಿಣಿಯ ಕದ್ದದ್ದು, ಅರ್ಜುನಗೆ 
ಕೆಲವು ಲೇಖಕರು ಸಮಕಾಲೀನ ಬದುಕಿ 

ತಂಗಿಯನೊಯ್ಯಲನುವಾದದ್ದು , ಹೀಗೆ 
ನಿಂದಲೂ ಅನುಸೂಚನೆಗಳನ್ನು ಬಳಸಿಕೊಳ್ಳ ಹಲವಾರು ಕಟ್ಟುಕಥೆಗಳ ಹೇಳಿ... 
ಬಹುದು. 

- ಸುಮತೀಂದ್ರ ನಾಡಿಗ: ಅರ್ಧನಾರೀಶ್ವರ 


ವಿಮರ್ಶೆಯ ಪರಿಭಾಷೆ | ೧೧ 


ಎಲೆ ಶರತ್ ನೀನೆ ನಿಸ್ಸಿಮ ನೋಹನ ನೌಕೆ ಕೆಲವು ಸಂದರ್ಭಗಳಲ್ಲಿ ಕೃತಿಯ ವಾತಾವರಣ 
ಯಲ್ಲಿ ಜೀವದ ಶೃತಿಸ್ವರದ ಗಿಜಿಗಿಜಿ ಸೊಗಸು 

ಇವು ತಮ್ಮಷ್ಟಕ್ಕೆ ತಾವೇ ಅರ್ಥ ಪೂರ್ಣವಾಗಿ 
- ಗೋಪಾಲಕೃಷ್ಣ ಅಡಿಗೆ: ಶರದ್ಧತಿ ರುವುದರ ಜೊತೆಗೆ ತಮಗೆ ಸಮಾನಾಂತರ 
ನಾಡಿಗರ ಕವನ ಭಾಗದ ( ಮತ್ತು ಕವನದ ವಾದ ಮತ್ತು ಸಂಬಂಧವಿರುವ ವ್ಯಕ್ತಿ , ವಸ್ತು , 
ಹೆಸರಿನ) ಭಾರತೀಯ ಪುರಾಣಗಳಿಂದ ಆಯ್ದ , ತತ್ತ , ಅಥವ ಘಟನೆಗಳನ್ನು ಸೂಚಿಸುವಂತೆ 
ಅಡಿಗರ ಕವನ ಭಾಗದ ಬೈಬಲ್ಲಿನ ಮತ್ತು ಇಂಥ ನಿರೂಪಿಸುವ ವಿಧಾನ, ಉದಾಹರಣೆಗೆ 
ಇತರ ಅನುಸೂಚನೆಗಳನ್ನು ಪೌರಾಣಿಕ ( ಗರಿ' ಸಂಕಲನದ) “ಪ್ರೀತಿ” ಎಂಬುದು 
ಅನುಸೂಚನೆಗಳೆಂದು ಗುರುತಿಸಬಹುದು. ಒಂದು ದೀರ್ಘ ಪತ್ಯಾಯೋಕ್ತಿ. ಪ್ರೀತಿಯ 
... ಅದೊ ಕಪಟ ನಾಟ್ಯರಂಗದಲ್ಲಿ 

ಕಣ್ಣಿಗೆ ಕುರೂಪವೇ ಸೌಂದರ್ಯ ಸಾರವಾಗ 
ರಷ್ಯ - ಮೆರಿಕ ಸಂಗದಲ್ಲಿ 

ಬಹುದು, ಅದೇ ಪ್ರಿಯವಸ್ತುವಿನ ಮೃತ್ಯುವೂ 
ಕೊರಿಯದ ರಣರಂಗದಲ್ಲಿ 

ಆಗಬಹುದು ಎಂಬ ತತ್ವವನ್ನು ರುದ್ರ ಕಾಳಿಯರ 
ಮಡಿವ ಮನುಜ ಕೋಟಿಯಲ್ಲಿ 

ನರ್ತನ ಸಾಮ್ಯದಿಂದ ಕವಿ ಸೂಚಿಸಿದ್ದಾನೆ . ” 
ಟ್ರೋಮನಾಟ್ಟಿ ಭೇಟಿಯಲ್ಲಿ, ಬರಿದೆ ಅರಸಿದೆ 

- ರಾಮಚಂದ್ರಶರ್ಮ: ಹೃದಯ ಗೀತ ಆಧುನಿಕ ವಿಮರ್ಶಕರ ದೃಷ್ಟಿಯಲ್ಲಿ ಈ ತಂತ್ರ 
ಈ ಪದ್ಯಭಾಗದಲ್ಲಿ ಕಾಣುವಂಥ ಅನುಸೂಚನೆ 

ಗೌರವವನ್ನು ಕಳೆದುಕೊಂಡಿದೆ. ವಿದಳನ 
ಯನ್ನು ಚಾರಿತ್ರಿಕ ಅನುಸೂಚನೆಯೆಂದು 

ಗೊಂಡದ್ದು, ಭೋಳೆಸ್ವಭಾವದ್ದು, ಯಾಂತ್ರಿಕ, 
ಗುರುತಿಸಬಹುದು. 

ಅಮರ್ತ ಎಂದು ಅನೊಕ್ತಿಯನ್ನು 

ಜರಿಯುವುದುಂಟು. ಆದರೂ ವಿಡಂಬನೆ , 
ಅನುಭವದ ಬೇರೊಂದು ಅಭಿವ್ಯಕ್ತಿಯನ್ನು ತನ್ನ 

ಭೂಗತ ಸಾಹಿತ್ಯ ಮತ್ತು ವೈಜ್ಞಾನಿಕ ಕಥೆಗಳಲ್ಲಿ 
ಕೃತಿಯ ಉದ್ದೇಶಕ್ಕೆ ಬಳಸಿಕೊಳ್ಳುವ ಪರಿಪಾಠ 

ಅದರ ಬಳಕೆ ಹೆಚ್ಚಾಗಿಯೇ ಇದೆ . ಅನ್ನೊಕ್ಕಿ 
ಓದುಗರಿಂದಲೂ ಸಾಕಷ್ಟು ಬೌದ್ದಿಕ ಶ್ರಮವನ್ನು 

ಯನ್ನು ಇನ್ನು ಕೆಲವರು ಆಧ್ಯಾತ್ಮ ರಾಜಕೀಯ 
ಅಪೇಕ್ಷಿಸುತ್ತದೆ. ಜೇಮ್ಸ್ ಜಾಯ್ , ಎಜ್ರಾ ಮತ್ತು ಮಾನಸಿಕ ಮುಖಾ ಮುಖಿಗಳ ವಿತ 
ಪೌಂಡ್ , ಟಿ . ಎಸ್ . ಎಲಿಯಟ್ ರಂಥ 

ರೂಪಕ ಎಂದು ವಿವರಿಸುವುದುಂಟು. 
ಲೇಖಕರಲ್ಲಿ ವಿಶಾಲವಾದ ಓದುಗಾರಿಕೆ ಮತ್ತು 

ಪುರಾತನ ಮತ್ತು ಮಧ್ಯಯುಗದ ಕ್ರೈಸ್ತಧರ್ಮದ 
ಖಾಸಗಿ ಅನುಭವಗಳಿಂದ ಪ್ರೇರಿತವಾದ ತೀರ 

ಅಂತರ್ಮುಖತೆಯೊಡನೆ ಅನೊಕ್ತಿಯ 
ಸಂಕೀರ್ಣ ಸ್ವರೂಪದ ಅಸಂಖ್ಯ ಅನುಸೂಚನೆ 
ಗಳು ಹೆಜ್ಜೆ ಹೆಜ್ಜೆಗೂ ಎದುರಾಗುವುದರಿಂದ 

ಉಗಮವನ್ನು ಚಾರಿತ್ರಿಕವಾಗಿ ಗುರುತಿಸುವು 

ದುಂಟು.ಅಕ್ಕಿಯ ನಾಯಕ , ಸಾಮಾನ್ಯ 
ಸಾಮಾನ್ಯ ಓದುಗರು ಸೂಕ್ತ ವಿವರಣೆ 

ವಾಗಿ ಗಣಿತದ ಅಂಕಿಯಂತಹ , ಒಂದು 
ವ್ಯಾಖ್ಯಾನಗಳ ನೆರವಿಲ್ಲದೆ ಅವರ ಕೃತಿಗಳನ್ನು 
ಅರ್ಥಮಾಡಿಕೊಳ್ಳುವುದೇ ಕಷ್ಟವಾಗುತ್ತದೆ . 

ಸಂಕೇತವಾಗಿರುತ್ತಾನೆ . ಓದುಗರ ಪ್ರತಿನಿಧಿ 

ಯಂತಿರುತ್ತಾನೆ. ಏಕೆಂದರೆ ಓದುಗರ ಮನಸ್ಸು 
೧೨. ಅನ್ನೋಕ್ಕಿ ಪರಾಯೋಕ್ತಿ Allegory ಮತ್ತು ಕಲ್ಪನೆಗಳಲ್ಲಿ ಕ್ರಿಯೆಯು ನಡೆಯುತ್ತದೆ 
ಅಲಿಗರಿ : ಇದು ಒಂದು ಸಾಹಿತ್ಯ ಪ್ರಕಾರವಲ್ಲ ಎಂಬುದು ಅನ್ನೋಕಿಯ ಹಿಂದಿರುವ ನಂಬಿಕೆ . 
ಕಾವ್ಯ , ನಾಟಕ ಅಥವ ಗದ್ಯ ಕಥೆಗಳಲ್ಲಿ ನಾಯಕನನ್ನುಳಿದು ಮಿಕ್ಕ ಪಾತ್ರಗಳು ಭಯ 
ಬಳಕೆಯಾಗುವ ಸಾಂಕೇತಿಕತೆ ಪ್ರಧಾನವಾದ ಆಸೆ ಮುಂತಾದ ಭಾವನೆಗಳ ಹಿಡಿತಕ್ಕೆ 
ನಿರೂಪಣಾ ತಂತ್ರ , ಕೃತಿಯ ದೃಶ್ಯಗಳು , ಸಿಕ್ಕಿದವರಾಗಿದ್ದು ಕೆಲವು ಬಾರಿ ಈ ಅಮೂರ್ತ 
ಸನ್ನಿವೇಶಗಳು , ಪಾತ್ರಗಳು , ಕ್ರಿಯೆ ಮತ್ತು ಭಾವನೆಗಳ ಪ್ರತಿನಿಧಿಗಳಂತಿರುತ್ತಾರೆ . ಸಾಂಕೇತಿ 


೧೨ | ವಿಮರ್ಶೆಯ ಪರಿಭಾಷೆ 


ಕತೆ ಅನ್ನೋಕ್ತಿಯ ಪ್ರಮುಖ ವೈಶಿಷ್ಟ . ಈ ಕಥೆ ( ಎಕ್ಸೆಂಪ್ಲಂ) ಇವು ಅನ್ನೊ ತಂತ್ರವನ್ನು 
ಸಾಂಕೇತಿಕತೆಕೇವಲ ಭಾಷೆಗೆ ಮಾತ್ರ ಸೀಮಿತ ಬಳಸುವ ಇತರ ಪ್ರಕಾರಗಳು. ಈಸೋಪ್‌ನ 
ವಾದದ್ದಲ್ಲ . ಅದು ಇಡೀ ಕೃತಿಯ ಶಿಲ್ಪಕ್ಕೂ ಕಥೆಗಳಲ್ಲಿ ಮತ್ತು ಎಂ . ಎಸ್ . ಪುಟ್ಟಣ್ಣನವರ 
ಸಂಬಂಧಿಸಿದ್ದಾಗಿರುತ್ತದೆ . ಅನ್ನೊಕ್ತಿಯ ನೀತಿ ಚಿಂತಾಮಣಿಯಲ್ಲಿ ನೀತಿಕಥೆಗಳು 
ಸಾಮಾನ್ಯ ಕಥಾ ಸಂವಿಧಾನದಲ್ಲಿ ಮುಗ್ಧ ಮನುಷ್ಯನ ನಡವಳಿಕೆಯ ಬಗ್ಗೆ ವಿವೇಕವನ್ನು 
ಪಾತ್ರವು ಪರೀಕ್ಷೆ, ಮೋಸ, ಕೈಗೂಡುವ ಭ್ರಮೆ ಬೋಧಿಸಲು ಅನ್ನೋಕ್ತಿಯನ್ನು ಬಳಸಿಕೊಳ್ಳು 
ಮುಂತಾದ ಅನುಭವಗಳ ಮೂಲಕ ಹಾಯ್ದು ತವೆ . ಪಂಚತಂತ್ರದ ಪ್ರಾಣಿಕಥೆಗಳು ಅನೊಕಿ 
ಬರುತ್ತದೆ. ಈ ಅನುಭವಗಳ ಒಟ್ಟು ಮೊತ್ತ ಯನ್ನು ವ್ಯಾಪಕವಾಗಿ ಬಳಸಿಕೊಳ್ಳುತ್ತವೆ. 
ಸಮಕಾಲೀನ ವಾಸ್ತವಿಕತೆಯ ಕಲ್ಪನಾಪ್ರಧಾನ 

ಮನುಷ್ಯರ ನಡೆನುಡಿಗಳನ್ನು ಅನುಕರಿಸುವ 
ವಿಶ್ಲೇಷಣೆಯಾಗಿರುತ್ತದೆ . 

ಪ್ರಾಣಿಗಳ ಕಥೆಯ ಹಿನ್ನೆಲೆಯಲ್ಲಿ ಜೀವನದ 
ಚಾರಿತ್ರಿಕ (ರಾಜಕೀಯ) ಅನ್ನೋಕ್ತಿ ( historical ಮೌಲ್ಯಗಳನ್ನು , ಬದುಕಿನ ನೀತಿಯನ್ನು 
( political ) allegory ಹಿಸ್ಟಾರಿಕಲ್ (ಪೊಲಿಟಿಕಲ್) ಗುರುತಿಸಬಹುದು. ೧೯೪೫ರಷ್ಟು ಈಚೆಗೆ 
ಅಲಿಗರಿ) ಮತ್ತು ತಾತ್ತಿಕ ಅನ್ನೋಕ್ತಿಗಳು ( alle ಜಾರ್ಜ್ ಆರೈಲ್ ತನ್ನ ಅನಿಮಲ್ ಫಾರಂ 
gory of ideas ಅಲಿಗರಿ ಆಫ್ ಐಡಿಯಾಸ್ ) ಕಾದಂಬರಿಯಲ್ಲಿ ಪ್ರಾಣಿ ಕಥೆಯ ಆಯಾಮ 
ಅನ್ನೊ ತಂತ್ರದ ಎರಡು ಮುಖ್ಯ ಪ್ರಭೇದ ವನ್ನು ವಿಸ್ತರಿಸಿ ಅದನ್ನು ಸಮಕಾಲೀನ 
ಗಳು . ಜಾರ್ಜ್ ಅಲ್ವೆಲ್ಲನ ೧೯೮೪ ಎಂಬ ಸಾಮಾಜಿಕ ರಾಜಕೀಯ ಸ್ಥಿತಿಗಳ ಅನ್ನೋಕ್ತಿಗೆ 
ಕಾದಂಬರಿ ರಾಜಕೀಯ ಅನ್ನೋಕ್ತಿಗೆ ಒಂದು ಬಳಸಿಕೊಂಡ. ಮನೋಹರ ಚಂದ್ರರ ಪೂಪ 
ಉದಾಹರಣೆ. ಇಲ್ಲಿನ ಪಾತ್ರಗಳು ಮತ್ತು ಕಾಡಿನಲ್ಲಿ ಪಾಪು ಕೂಡ ಈ ಬಗೆಯ ಕೃತಿ . 
ಘಟನೆಗಳು ಸಮಕಾಲೀನ ಚರಿತ್ರೆಯ ಘಟನೆ ನಿರೂಪಕನು ಹೇಳಬಯಸುವ ತತ್ವಕ್ಕೂ ಕಥೆಯ 
ಗಳ ಅನ್ನೋಕ್ತಿಯಾಗಿವೆ. ಜನ್ನನ ಯಶೋಧರ ಪ್ರತಿಯೊಂದು ಅಂಶಕ್ಕೂ ನೇರವಾದ ಸಂಬಂಧ 
ಚರಿತೆ; ಡಾಂಟೆಯ ಡಿವೈನ್ ಕಾಮಿಡಿ ತಾತ್ವಿಕ ವನ್ನು ಸಾಮತಿಗಳಲ್ಲಿ ಗಮನಿಸಬಹುದು . 
ಅನ್ನೋಕ್ತಿಗಳು . ಜನ್ನನ ಕೃತಿಯ ಪಾತ್ರಗಳು ಬುಧನ ಜಾತಕ ಕಥೆಗಳು , ಕಿಸನ ಸಾಮತಿಗಳು 
ಅಮೂರ್ತ ತಾತ್ವಿಕ ಪರಿಕಲ್ಪನೆಗಳ ಪ್ರತಿನಿಧಿ ಈ ಬಗೆಯವು. ಕೃತಿಯೊಂದರಲ್ಲಿ ಬರುವ 
ಗಳಾಗಿದ್ದು, ಕೃತಿಯ ಸಂವಿಧಾನ ಜೈನಧರ್ಮದ ಪಾತ್ರ ಯಾವುದಾದರೊಂದು ಸಂಗತಿಯ 
ನೈತಿಕ ಮತ್ತು ತಾತ್ವಿಕ ಸಂದೇಶಗಳನ್ನು ಸಾರು ಸಮರ್ಥನೆಗೆ ಉದಾಹರಣೆಯಾಗಿ ಹೇಳುವ 
ವುದಕ್ಕೆ ಬಳಕೆಯಾಗಿದೆ . ಅನ್ನೋಕ್ತಿಯು ಇತರ ಕಥೆ ದಷಾಂತ ಕಥೆ ಎನಿಸಿಕೊಳುತ್ತದೆ. ಉದಾ., 
ಪ್ರಕಾರದ ಕೃತಿಗಳಲ್ಲೂ ಪ್ರಾಸಂಗಿಕವಾಗಿ ಬಳಕೆ ಮಹಾಭಾರತ 
ಯಾಗಬಹುದು. ಉದಾ., ಅಡಿಗರ ಹದ್ದು 

೧ . TNS ಸಮಾಲೋ , ೪೭ - ೪೮ 
ಕವನ , ಕೃಷನ್ ಚಂದರ್‌ರ ಕತ್ತೆಯ ಆತ್ಮಕಥೆ , 

ಹೆಚ್ಚಿನ ಓದಿಗೆ: C.S. Lewis : The Allegory ofLove 
ಮತ್ತು ಸ್ವಿಫ್ಟ್ನ ಗಲಿವರನ ಪ್ರವಾಸಗಳು 

( ೧೯೩೬) ; Angus Fletcher: Allegory the Theory 
ಅನೊಕ್ಕಿ ತಂತ್ರಗಳನ್ನು ಬಳಸಿಕೊಂಡ ofa Symbolic Mood ( ೧೯೬೪), Rosemund Tuve: 
ಕಾದಂಬರಿಗಳು . ಕುರಿ ರಾಜಕೀಯ ವಿಡಂಬನೆ AllegoricalImagery ( ೧೯೬೭) 
ಗಾಗಿ ಅನ್ನೊಕ್ತಿಯನ್ನು ಬಳಸುವ ನಾಟಕ. ೧೩ . ಅಪಾಲೋನಿಯನ್ ಮತ್ತು 
ನೀತಿಕಥೆ (ಫೇಬಲ್ ) , ಪ್ರಾಣಿ ಕಥೆ (ಬೀಸ್ ಡೈಓನಿಸಿಯನ್ Appolonian and 
ಫೇಬಲ್ ) , ಸಾಮತಿ ( ಪಾರಬಲ್ ) , ದೃಷ್ಟಾಂತ Dionysian ನೀಟ್ಟೆ ತನ್ನ ದಿ ಬರ್ತ್ ಆಫ್ 


ವಿಮರ್ಶೆಯ ಪರಿಭಾಷೆ | ೧೩ 


ಟ್ರಾಜಿಡಿ ಫ್ರಂ ದಿ ಸ್ಪಿರಿಟ್ ಆಫ್ ಮ್ಯೂಸಿಕ್ ೧೪, ಅಭಿಜಾತ ಮತ್ತು ನವ - ಅಭಿಜಾತ 
(೧೮೭೨ ) ಗ್ರಂಥದಲ್ಲಿ ಮೊದಲ ಬಾರಿಗೆ ಸಾಹಿತ್ಯ Classicism and Neo- Classi 
ಬಳಸಿದ ಪಾರಿಭಾಷಿಕಗಳು, ಬುದ್ದಿ- ಪ್ರವೃತ್ತಿ , cal ಕ್ಲಾಸಿಸಿಸಂ ಮತ್ತು ನಿಯೊ - ಕ್ಲಾಸಿಕಲ್ 
ನಾಗರೀಕತೆ - ಪ್ರಾಕೃತಿಕ ಜೀವನ ಇಂಥ ಕ್ಲಾಸಿಸಂ, ರೊಮಾಂಟಿಸಿಸಂಗೆ ವಿರುದ್ದ 
ವ್ಯತ್ಯಾಸಗಳನ್ನು ನಿರ್ದೇಶಿಸಲು ಈ ಪದಗಳನ್ನು ವಾದದ್ದು , ಇವೆರಡೂ ಪರಿಕಲ್ಪನೆಗಳು ಸಾಹಿತ್ಯ 
ಬಳಸಲಾಗುತ್ತದೆ. ಅಪಾಲೋ ಸೂರ್ಯನ ಮಾರ್ಗವನ್ನು ಮಾತ್ರವಲ್ಲದೆ , ಸಾಹಿತ್ಯ ಶೈಲಿ 
ಹೆಸರು. ಗ್ರೀಕರ ಪುರಾಣಗಳಲ್ಲಿ ಇವನು ಮತ್ತು ಜೀವನದ ದೃಷ್ಟಿಕೋನಗಳನ್ನೂ ಸೂಚಿಸು 
ಬೆಳಕಿನ , ಸಂಗೀತದ , ಸ್ವಾಸ್ಥ್ಯದ, ಕಾಲಜ್ಞಾನ, ಇವೆ. ಕ್ಲಾಸಿಸಂನ ವೈಶಿಷ್ಟ ಸ್ಪಷ್ಟವಾಗಲು ಅದನ್ನು 
ಕಾವ್ಯ ಮತ್ತು ಸೌಂದರ್ಯಗಳ ಆಧಿದೇವತೆ. ರೊಮಾಂಟಿಸಿಸಂನೊಂದಿಗೆ ಹೋಲಿಸುವುದು 
ಡೈಜನಿಸಿಯಸ್ ಮದ್ಯದ ದೇವತೆ , ಕುಡಿತ , ಉಪಯುಕ್ತ . ಆದರೆ ಇವು ಶುದ್ದ ರೂಪದಲ್ಲಿ 
ಕುಣಿತ , ನಾಟಕಗಳ ಅಭಿಮಾನಿ, ಸಮೃದ್ಧಿಯ ಯಾವ ಕೃತಿಯಲ್ಲೂ ಕಾಣಿಸುವುದಿಲ್ಲವಾದ್ದ 
ಪ್ರತಿನಿಧಿ. ಇವರಿಬ್ಬರ ಕ್ರಮವಾಗಿ ರಿಂದ ಸರಳೀಕರಣ ಅನಿವಾರ್ಯ. 
ಸೌಂದರ್ಯ , ನಾಗರಿಕತೆ , ಬೌದ್ದಿಕತೆ ಮತ್ತು 

ಕ್ಲಾಸಿಸಂ ಎಂಬುದು ಒಂದು ಸಿದ್ಧಾಂತ. ಇದರ 
ರೂಕ್ಷತೆ , ಉದ್ವೇಗ, ಆವೇಶಗಳ ಸಂಕೇತ 

ಉಗಮ ಪ್ರಾಚೀನ ಗ್ರೀಕ್ ಮತ್ತುರೋಮನ್ 
ಗಳೆಂದು ನೀಟ್ಟೆ ಭಾವಿಸುತ್ತಾನೆ. ಗ್ರೀಕ್ ದುರಂತ 

ಸಂಸ್ಕೃತಿಗಳಲ್ಲಿ ಆ ಸಂಸ್ಕೃತಿಯನ್ನು ಬಿಂಬಿಸುವ 
ನಾಟಕ ಈ ಎರಡು ವಿರುದ್ಧ ಪ್ರವೃತ್ತಿಗಳ 

ಸಾಹಿತ್ಯ ಮತ್ತು ಕಲಾಕೃತಿಗಳಲ್ಲಿ, ಕ್ಲಾಸಿಕಲ್ 
ಸ೦ಘ ರ್ಷದಿಂದ ಹುಟ್ಟಿತೆಂದು ಅವನ ಎಂಬುದು ಪ್ರಾಚೀನಗ್ರೀಕ್ ಮತ್ತುರೋಮನ್ 
ಅಭಿಪ್ರಾಯ . ನೀಟ್ಟೆಯ ಪ್ರಕಾರ ನಾಟಕದ 

ಸಾಹಿತ್ಯಕ್ಕೆ ಅನ್ವಯವಾಗುವ ಹೆಸರು . ಆದರಿಂದ 
ಮೇಳ (ಕೋರಸ್ ) ಮತ್ತು ಮೇಳಗೀತೆಗಳು 

ಕ್ಲಾಸಿಸಿಸಂ ಪದ ನಿಷ್ಪತ್ತಿಯಾಗಿದೆ . ಈಗ ಅದು 
ಡೈನಿಸಿಯಸ್‌ನ ಅಂಶಗಳನ್ನು ಸೂಚಿಸುತ್ತವೆ . 

ವಿಶಾಲ ಅರ್ಥವ್ಯಾಪ್ತಿ ಪಡೆದಿರುವ ಪದ. 
ಸಾಹಿತ್ಯ ಮತ್ತು ಬದುಕಿನ ಭಿನ್ನ ಧೋರಣೆಗಳನ್ನು ಪ್ರಾಚೀನ ಸಾಹಿತ್ಯವನ್ನು ಅನುಕರಿಸುವ ಸಾಹಿತ್ಯ 
ಸೂಚಿಸುವ ವಿಶಾಲ ಅರ್ಥದಲ್ಲಿ ಕೂಡ ಈ ಶೈಲಿಗೆ, ಆ ಸಂಸ್ಕೃತಿಯ ದೃಷ್ಟಿಕೋನವನ್ನು 
ಪದಗಳು ಬಳಕೆಯಾಗುತ್ತವೆ . ( ಭಾರತೀ ಒಪ್ಪಿಕೊಳ್ಳುವ ಯಾವುದೇ ಸಿದ್ಧಾಂತಕ್ಕೆ ಈ 
ಪುರದ) ಪುರಾಣಿಕರ ಬಾಯಲ್ಲಿ ( ಮಂಜುನಾಥ ಹೆಸರು ಅನ್ವಯವಾಗುತ್ತದೆ . ಉದಾ., ೧೭ 
ಮತ್ತು ಭೂತರಾಯನ ಬಗ್ಗೆ ಅನಂತಮೂರ್ತಿ ೧೮ನೇ ಶ . ದ ಇಂಗ್ಲಿಶ್ ಸಾಹಿತ್ಯದ ನಿಯೊ 
ಯವರು ಹೇಳಿಸುವ) ಮಾತುಗಳು ನೀಟ್ಟೆಯ ಕ್ಲಾಸಿಸಿಸಂ , ೨೦ನೇ ಶ . ದ ಎ . ಇ. ಹೂಂನಲ್ಲಿ 
ಡಯನೀಷಿಯನ್‌ ಮತ್ತು ಅಪಾಲೋನಿಯನ್ ಕಾಣುವ ಕ್ಲಾಸಿಸಿಸಂ . ಕನ್ನಡದಲ್ಲಿ ಅಭಿಜಾತ 
ತತ್ರಗಳ ಮತ್ತು ಅವುಗಳದೇ ಪ್ರತಿರೂಪವಾದ ಎಂಬ ಪದವನ್ನು ಕ್ಲಾಸಿಸಿಸಂ ಎಂಬುದರ 
ಲಾರೆನ್ಸಿನ ಬ್ಲಡ್ ಮತ್ತು ಬ್ರೇಝ್ ಸಿದ್ದಾಂತ 

ಸಂವಾದಿಯಾಗಿ ಬಳಸುವುದುಂಟು. ಆದರೆ 
ಗಳನ್ನು ಅನ್ವಯಿಸಿ ಭಾರತೀಪುರದ ದೇವರುಗಳ ಅರ್ಥ ಬೇರೆಯಾಗಿದೆ. ಕನ್ನಡದ ಹಳೆಯ ಕಾವ್ಯ 
ಬಗ್ಗೆ ಮಾಡಿದ ವಾಖ್ಯೆಗಳಾಗಿವೆ. ” ಗಳಿಗೆ ಮಾದರಿಯನ್ನು ಒದಗಿಸಿದ ಸಂಸ್ಕೃತ 
೧ . S.L.B. ಕನೆಬೆ . ೧೬೨ 

ಸಾಹಿತ್ಯವನ್ನು ಅಭಿಜಾತವೆಂದು ಗುರುತಿಸಲಾ 
ಹೆಚಿನ ಓದಿಗೆ: ಯು . ಆರ್ . ಅನಂತಮೂರ್ತಿಯವರ ಗುತ್ತದೆ . ಸಂಸ್ಕೃತದ ಮಾದರಿ ಅನುಸರಿಸಿದ. 
' ಸಾಹಿತ್ಯದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ' ( ಲೇ ) ಪ್ರಜ್ಞೆ ಕನ್ನಡ ಕಾವ್ಯಗಳನ್ನು ಅಭಿಜಾತ ಪರಂಪರೆ 
ಮತ್ತು ಪರಿಸರ ( ೧೯೭೬) ದಲ್ಲಿ . 

ಎಂದು ಗುರುತಿಸುವುದುಂಟು. ಹೀಗಾಗಿ 


೧೪ | ವಿಮರ್ಶೆಯ ಪರಿಭಾಷೆ 


ಅಭಿಜಾತವು ಮಾರ್ಗ ಸಾಹಿತ್ಯ ಎಂಬ ಅರ್ಥ ಅಂಗೀಕೃತ ಸಾಮಾಜಿಕ ನಿಯಮಗಳಿಗೆ 
ಪಡೆದಿದೆ. ಈ ಲೇಖನದಲ್ಲಿ ಕ್ಲಾಸಿಸಿಸಂನ ಎಲ್ಲ ಬದ್ದವಾಗುವ ಗುಣ ಅಭಿಜಾತದಲ್ಲಿ ಕೆಲಮಟ್ಟಿನ 
ಅರ್ಥವೂ ಒಳಗೊಳ್ಳುವಂತೆ ಅಭಿಜಾತ ರೂಪನಿಷ್ಠತೆಗೆ ದಾರಿ ಮಾಡಿಕೊಡುತ್ತದೆ. 
ಪದವನ್ನು ಬಳಸಿದೆ. 

ಪೂರ್ವ ನಿರ್ಧಾರಿತ ಮೌಲ್ಯಗಳಿಗೆ , ನಡತೆಗೆ 
ಅಭಿಜಾತವು ರಮ್ಯತೆ (ರೊಮಾಂಟಿಸಿಸಂ) ಗೆ 

ಮಾತ್ರ ಒಪ್ಪಿಗೆಯ ಮುದ್ರೆ ದೊರೆಯುತ್ತದೆ . 
ತಾತ್ವಿಕವಾಗಿ ಮತ್ತು ಸಾಹಿತ್ಯಕವಾಗಿ ವಿರುದ್ದ 

| ಅಭಿಜಾತ ಕಲೆಗಳಲ್ಲಿ ಈ ಅಂಶವು ಎಚ್ಚರಿಕೆಯ 

ಕುಶಲ ಕಲೆಗಾರಿಕೆಗೆ , ನಯವಂತಿಕೆಗೆ ಬೆಲೆ 
ವಾದದ್ದು. ಈಗ ಬಳಕೆಯಾಗುತ್ತಿರುವಂತೆ ಈ 
ಪದಗಳು ಭಿನ್ನ ರೀತಿಯ ಮನೋಧರ್ಮಗಳನ್ನು 

ಕೊಡುವುದರಲ್ಲಿ ಪ್ರತಿಫಲಿತವಾಗಿದೆ. ರಮ್ಯತೆ 
ಸೂಚಿಸುವಂಥವೂ ಆಗಿವೆ. ಮಹಿಳೆಯರ 

ಯಂತೆ ಪ್ರಯೋಗಶೀಲತೆಯನ್ನು ಅಭಿಜಾತವು 
ಫ್ಯಾಶನ್ನಿನಿಂದ ಹಿಡಿದು ಧಾರ್ಮಿಕ ಮನೋ 

ಸಾಮಾನ್ಯವಾಗಿ ಮನ್ನಿಸುವುದಿಲ್ಲ. ಅಭಿಜಾತ 
ವೃತ್ತಿಗಳವರೆಗೂ ಕಾಲಕಾಲದಲ್ಲಿ ಆಗುವ 

ನಾಟಕಗಳು ಐಕ್ಯತೆಯಂಥ ಸಂಪ್ರದಾಯಗಳನ್ನು 

ಒಪ್ಪಿಕೊಂಡರೆ ಅಭಿಜಾತದ ಸಂಪ್ರದಾಯ 
ಬದಲಾವಣೆಗಳನ್ನು ಸೂಚಿಸಲು ಈ ಪದಗಳ 
ಬಳಕೆಯಾಗುತ್ತದೆ. ನೃತ್ಯ , ಶಿಲ್ಪ , ವಾಸ್ತು ಶಿಲ್ಪ , 

ಗಳನ್ನು ತಿರಸ್ಕರಿಸುವುದರಿಂದಲೇ ರಮ್ಯತೆಯ 
ಚಿತ್ರಕಲೆ ಮತ್ತು ಸಂಗೀತಗಳಲ್ಲಿನ ಶೈಲಿ ಮತ್ತು 

ನಾಟಕಗಳು ಮಹತ್ವದವಾದವು. ಇಂಗ್ಲಿಶ್‌ನ 

ನವ ಅಭಿಜಾತ ಕಾವ್ಯವು ಹೆಚ್ಚು ಕಡಮೆ 
ಮನೋಧರ್ಮಗಳ ಭಿನ್ನತೆಯನ್ನು ಅಭಿಜಾತ. 

ಸಂಪೂರ್ಣವಾಗಿ ಹಿರೋಯಿಕ್ ಕಪ್ಪೆಟ್ 
ಮತ್ತು ರಮ್ಯತೆಸೂಚಿಸುತ್ತವೆ. 

ಛಂದಸ್ಸನ್ನೇ ಬಳಸಿದರೆ ಇಂಗ್ಲಿಶ್ ರಮ್ಯತೆಯ 
ಅಭಿಜಾತವು ಸಾಮಾಜಿಕವಾದದ್ದು, ರೂಪ ಕಾವ್ಯಗಳಲ್ಲಿ ಅಪಾರ ವೈವಿಧ್ಯದ ಛಂದೋ 
ನಿಷ್ಟವಾದದ್ದು , ಬೌದ್ದಿಕವಾದದ್ದು , ಜಡ ಪ್ರಕಾರಗಳನ್ನು ಕಾಣುತ್ತೇವೆ. 
ವಾದದ್ದು ; ರಮ್ಯತೆ ವ್ಯಯಕ್ತಿಕವಾದದ್ದು , 

ಅಭಿಜಾತದಲ್ಲಿ ಕಲೆಗಾರಿಕೆಗೆ ಪ್ರಾಮುಖ್ಯ , 
ಅನೌಪಚಾರಿಕವಾದದ್ದು , ಭಾವುಕವಾದದ್ದು 

ಕೃತಿಕಾರ ತನ್ನ ಕೃತಿಯ ಎಲ್ಲ ವಿವರಗಳ 
ಮತ್ತು ಚಲನಶೀಲವಾದದ್ದು . 

ಬಗ್ಗೆಯೂ ಅತಿ ಎಚ್ಚರವಾಗಿರಬೇಕು ಮತ್ತು 
ಅಭಿಜಾತ ಸಾಮಾಜಿಕವಾದದ್ದು, ಯಾಕೆಂದರೆ ಕೃತಿಯ ಮೇಲೆ ತನ್ನ ಹತೋಟಿಯನ್ನು 
ಇಲ್ಲಿ ಎಲ್ಲ ಮನುಷ್ಯರಿಗೂ ಸಾಮಾನ್ಯವಾದ ಇಟ್ಟುಕೊಂಡಿರಬೇಕು ಎಂದು ಅಭಿಜಾತ 
ಗುಣಗಳ ಮೇಲೆ ಒತ್ತುಬೀಳುತ್ತದೆಯೇ ಬಯಸುತ್ತದೆ. ಈ ನಿಯಂತ್ರಣವೇ ಅಭಿಜಾತದ 
ಹೊರತು ವೈಯಕ್ತಿಕ ಭಿನ್ನತೆಗಳಿಗೆ ಅಲ್ಲ. ಬೌದ್ಧಿಕತೆಗೆ ಕಾರಣ . ಅಭಿಜಾತದಲ್ಲಿ ಭಾವನೆ 
ಅಭಿಜಾತಕೃತಿಯ ಪಾತ್ರಗಳು ಮಾನವನ ಗಳೂ ಇವೆ , ಅವಕ್ಕೆ ಬೆಲೆಯೂ ಇದೆ . ಆದರೆ 
ಮೂಲಪ್ರವೃತ್ತಿ, ಗುಣಗಳ ಪ್ರತಿನಿಧಿಗಳಾಗಿರು ಅವು ಕೃತಿಕಾರನ ಉದ್ದೇಶಕ್ಕೆ ಪ್ರಜ್ಞಾಪೂರ್ವಕ 
ವುದೇ ಹೆಚ್ಚು. ವಿಶಿಷ್ಟ , ವೈಯಕ್ತಿಕ ಅತಿರೇಕಗಳಿಗೆ ವಾಗಿ ನಿಯಂತ್ರಿತವಾಗಿ , ಅಡಿಯಾಳಾಗಿರುತ್ತವೆ . 
ಅವಕಾಶವಿರುವುದಿಲ್ಲ . ಅಂಗೀಕೃತ ಸಾಮಾಜಿಕ ರಮ್ಯತೆಯಲ್ಲಿ ಭಾವನೆಗಳ ಪ್ರದರ್ಶನವೇ 
ನಿಯಮಗಳಿಗೆ ಬದ್ಧವಾಗುವುದಕ್ಕೆ , ಜನ ಮುಖ್ಯ ಉದ್ದೇಶವಾಗಬಹುದು. ಬರಹಗಾರ 
ಸಮೂಹದ ಒಳಿತಿಗೆ ತಲೆಬಾಗುವುದಕ್ಕೆ ಅನಿಯಂತ್ರಿತ ಭಾವನೆಗಳನ್ನು , ಅವು 
ಅಭಿಜಾತವು ಮನ್ನಣೆ ನೀಡುತ್ತದೆ. ಆದರೆ ಅನಿಯಂತ್ರಿತ ಎಂಬ ಕಾರಣದಿಂದಲೇ , ತೀವ್ರ 
ರಮ್ಯತೆಯ ಕೃತಿಯ ನಾಯಕ ಸಾಮಾನ್ಯವಾಗಿ ವಾದವು, ಪ್ರಶಂಸಾರ್ಹವಾದವು ಎಂದು 
ಕ್ರಾಂತಿಕಾರಿ ಬಂಡಾಯಗಾರ ಆಗಿರುತ್ತಾನೆ. ಭಾವಿಸಬಹುದು. ಅಭಿಜಾತ ಮತ್ತು ರಮ್ಯತೆಯ 


ವಿಮರ್ಶೆಯ ಪರಿಭಾಷೆ | ೧೫ 


ಧೋರಣೆಗಳು ಅತಿರೇಕಕ್ಕೆ ಹೋದಾಗ ಕೆಲವು ಲೇಖಕರ ಬಗ್ಗೆ, ವಿಶೇಷವಾಗಿ ರೋಮನ್ 
ಅಪಾಯಗಳುಂಟು. ಚಿಂತನೆ ಮತ್ತು ಭಾವನೆಗಳ ಅಭಿಜಾತ ಸಾಹಿತಿಗಳ ಬಗ್ಗೆ ಅತೀವ 
ಮಟ್ಟಿಗೆ ಹೇಳುವುದಾದರೆ ಅಭಿಜಾತ ಮನೋ ಅಭಿಮಾನವಿತ್ತು. ಆ ಪ್ರಾಚೀನ ಆದ್ಯರು ಎಲ್ಲ 
ಭಾವದಿಂದಾಗಿ ಲೇಖಕನ ಪ್ರಾಮಾಣಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಇತರರು ಸಾಧಿಸಲೇ 
ಭಾವನೆಗಳು ಸ್ಫೂರ್ತಿರಹಿತ ಮೃತಕೃತಿಯನ್ನು ಸಾಧ್ಯವಿಲ್ಲದ ಉನ್ನತಿಯನ್ನು ಮುಟ್ಟಿದ್ದರೆಂಬುದು 
ನಿರ್ಮಿಸಬಹುದು; ರಮ್ಯತೆಯ ಲೇಖಕ ಅವರ ನಂಬಿಕೆ . ಆದ್ದರಿಂದ ಅಭಿಜಾತ 
ಅನಿಯಂತ್ರಿತ ಭಾವೋದ್ರೇಕವೇ ಕಲೆ ಎಂಬ ಸಾಹಿತಿಗಳು ಸಾಹಿತ್ಯಗಳ ಅನುಕರಣೆ ಮಾಡಿ 
ಭ್ರಮೆಗೆ ಬೀಳಬಹುದು. 

ದರು. ಆ ಕಾರಣದಿಂದ ತಮ್ಮ ಸಾಹಿತ್ಯವನ್ನು 
ಅಭಿಜಾತದ ಸ್ಥಿರತೆ ಅಥವ ಜಡತ್ವ ಮತ್ತು 

ನವ ಅಭಿಜಾತ ಸಾಹಿತ್ಯವೆಂದು ಕರೆದು 
ರಮ್ಯತೆಯ ಚಲನಶೀಲತೆಯ ಗುಣಗಳನ್ನು ದೃಶ್ಯ 

ಕೊಂಡರು. ಇವರಿಗೆ ಸಾಹಿತ್ಯ ಮುಖ್ಯವಾಗಿ 
ಕಲೆಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. ಗ್ರೀಕ್ ಕಲೆಯಾಗಿತ್ತು. ಪ್ರತಿಭೆ ಅಗತ್ಯವಾದರೂ ಅದನ್ನು 
ಅಭಿಜಾತ ಶಿಲ್ಪವು ಡಿಸ್ಕ್ ಎಸೆಯುವ ಪರಿಪೂರ್ಣವಾಗಿಸಲು ದೀರ್ಘ ಅಧ್ಯಯನ 
ಕ್ರಿಯೆಯನ್ನು ಹಿಡಿದಿಡುವಾಗಲೂ ಕ್ರಿಯಾಶೀಲ ಅಗತ್ಯ ಎಂಬ ನಂಬಿಕೆ ಇತ್ತು . ಓದುಗರ ಮೇಲೆ 
ವ್ಯಕ್ತಿ ಸಮತೋಲನದಿಂದ ನಿಂತಿರುವ ಭಂಗಿ ಇಂಥ ಪರಿಣಾಮಕ್ಕೆ ಇಂಥ ತಂತ್ರ ” ಎಂದು 
ಯನ್ನೇ ಆಯ್ದುಕೊಳ್ಳುತ್ತದೆ . ಕ್ರಿಯೆಯಲ್ಲಿಯೂ ಪುರಾತನ ಕವಿಗಳಿಂದ ಸಿದ್ಧವಾದ 
ವಿಶ್ರಾಂತಿಯ , ಸ್ಥಿರತೆಯ ಪರಿಣಾಮ ಮೂಡಿ ಕಾವ್ಯತಂತ್ರಗಳನ್ನು ಉದ್ದೇಶ ಪೂರ್ವಕವಾಗಿ 
ಸುತ್ತದೆ. ಆದರೆ ರಮ್ಯತೆಯ ಶಿಲ್ಪ ಅಥವ ತಮ್ಮ ಕಾವ್ಯಕ್ಕೆ ಅಳವಡಿಸಿಕೊಳ್ಳುವುದನ್ನು 
ಚಿತ್ರಕಲೆ ಅಶಾಶ್ವತವಾದ ಕ್ರಿಯಾಶೀಲತೆಯ ಅಧ್ಯಯನ ಮಾಡಬೇಕು. ಕಾವ್ಯದ 
ಕ್ಷಣವನ್ನು ಹಿಡಿದಿಡಲು ಯತ್ನಿಸುತ್ತದೆ . ಉದಾ., ನಿಯಮಗಳು , ಛಂದೋಪ್ರಕಾರಗಳು , 
ಆಗ ತಾನೇ ಡಿಸ್ಕ್ ಎಸೆಯುತ್ತಿರುವವ, ಸಾಹಿತ್ಯದ ವಿವಿಧ ಪ್ರಕಾರಗಳ ನಡುವಣ 
ಚೆಂಡನ್ನು ಪಡೆಯಲು ಮೇಲೆ ಹಾರಿರುವ ವ್ಯತ್ಯಾಸ ಇವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ 
ಗೋಲ್ ಕೀಪರ್ ಇತ್ಯಾದಿ . ಅಂತೆಯೇ ಬೇಕು. ಇವು ನವ ಅಭಿಜಾತದ ಇತರ ನಂಬಿಕೆ 
ಅಭಿಜಾತ ಲೇಖಕ ವಸ್ತುಗಳ ಶಾಶ್ವತ ಗುಣದ ಗಳು , ವ್ಯವಸ್ಥಿತ ಸಮಾಜದ ಅಂಗ ಮನುಷ್ಯ . 
ಕಡೆಗೆ ತನ್ನ ಗಮನಹರಿಸಿ, ಚಿರಂತನ ಸತ್ಯಗಳಿಗೆ ಕಾವ್ಯಕ್ಕೆ ವಸ್ತು ಅವನ ಜೀವನ , ಕಾವ್ಯ ಮಾನವ 
ಪ್ರಾಮುಖ್ಯ ನೀಡುತ್ತಾನೆ . ರಮ್ಯತೆಯ ಲೇಖಕ ಜೀವನದ ಅನುಕರಣೆ, ಅನುಕರಣೆಗೆ ಕಲೆಯ 
ಅಸ್ಥಿರ ಸಂಗತಿಗಳನ್ನು , ಅಶಾಶ್ವತ ಭಾವಗಳನ್ನು ರೂಪ ಕೊಡುವುದರಿಂದ ಓದುಗರಿಗೆ 
ಭಾಷೆಯಲ್ಲಿ ಹಿಡಿದಿಡಲು ಯತ್ನಿಸುತ್ತಾನೆ. ಖುಷಿಯ ಶಿಕ್ಷಣವೂ ದೊರೆಯುತ್ತದೆ. 
ಸುಮಾರು ೧೬೬೦ - ೧೭೯೮ರ ಅವಧಿಯಲ್ಲಿ ಕಲೆಗಾಗಿ ಕಲೆ ಅಲ್ಲ , ಮನುಷ್ಯನಿಗಾಗಿ ಕಲೆ 
ರಚಿತವಾದ ಇ೦ಗ್ಲಿಶ್ ಸಾಹಿತ್ಯ ಮತ್ತು ಎಂಬುದು ಈ ಸಾಹಿತ್ಯಯುಗದ ಆದರ್ಶ . 
೧೭ - ೧೮ನೇ ಶತಮಾನಗಳ ಯೂರೋಪಿ ಕಾವ್ಯ ವಸ್ತುವಿನಲ್ಲಿ ಸಾರ್ವತ್ರಿಕತೆಗೆ ಹೆಚ್ಚಿನ 
ಯನ್ ಸಾಹಿತ್ಯವನ್ನು ನವ ಅಭಿಜಾತ ಸಾಹಿತ್ಯ ಒತ್ತು- ಹೆಚ್ಚಿನ ಜನರಿಗೆ ಸಮಾನವಾದ ಅನುಭವ 
ಎಂದು ಗುರುತಿಸುತ್ತಾರೆ . ಈ ಅವಧಿಯ ಗಳು , ಆಲೋಚನೆಗಳು , ಅಭಿರುಚಿಗಳು , 
ಲೇಖಕರು ತೀವ್ರ ಸಾಂಪ್ರದಾಯಿಕರಾಗಿದ್ದು ಭಾವನೆಗಳು , ಪ್ರತಿನಿಧಿ ಸ್ವರೂಪದ ಪಾತ್ರಗಳು 
ಯಾವುದೇ ಹೊಸ ಚಿಂತನೆ , ಅನ್ವೇಷಣೆಗಳನ್ನು ಇತ್ಯಾದಿ . ನವ ಅಭಿಜಾತ ಸಾಹಿತಿಗಳು 
ಅಪನಂಬಿಕೆಯಿಂದ ನೋಡಿದರು . ಅಭಿಜಾತ ' ಮನುಷ್ಯನ ಮಿತಿ' ಗೆ ಗೌರವ ಸಲ್ಲಿಸಿದವರು. 


೧೬ | ವಿಮರ್ಶೆಯ ಪರಿಭಾಷೆ 


ವ್ಯಕ್ತಿಯ ಅಹಂಕಾರವನ್ನು , ಮಾನವತೆಯ ( ಮಾತು , ಸಂಭಾಷಣೆ , ಭಾಷಣ ಮತ್ತು 
ಮಿತಿಗಳನ್ನು ಮೀರುವ ಆಕಾಂಕ್ಷೆಗಳನ್ನು ವ್ಯಂಗ್ಯ ಸಾಹಿತ್ಯಗಳಿಗೆ ಸಂಬಂಧಿಸಿದಂತೆ ) ಶಿಲೆ , 
ವಾಗಿ ಅಥವ ನೇರವಾಗಿ ಟೀಕೆ ಮಾಡಿದರು. ಲೋಹ ಇತ್ಯಾದಿ (ಶಿಲ್ಪ ಮತ್ತು ವಾಸ್ತುಗಳಿಗೆ 
ಜೀವನದ ಸರಪಳಿ ( ದಿ ಗ್ರೇಟ್ ಚೈನ್ ಆಫ್ ಸಂಬಂಧಿಸಿದಂತೆ) ಧ್ವನಿವಿನ್ಯಾಸ ಮತ್ತು 
ಬೀಯಿಂಗ್ ) ಯಲ್ಲಿ ಮನುಷ್ಯ ಒಂದು ಕೊಂಡಿ. ವಾದ್ಯಗಳು ( ಸಂಗೀತಕ್ಕೆ ಸಂಬಂಧಿಸಿದಂತೆ) 
ತನ್ನ ಸ್ಥಾನಕ್ಕೆ ತಕ್ಕಂತೆ , ಮಿತಿ ಅರಿತು , ತಲೆಬಾಗಿ ದೇಹವಿನ್ಯಾಸ, ಅಂಗ ಭಂಗಿಗಳು ( ನಾಟ್ಯ ಮತ್ತು 
ನಡೆಯಬೇಕು ಎಂಬುದು ಇವರ ಸಾಹಿತ್ಯಕ ನಾಟಕಗಳಿಗೆ ಸಂಬಂಧಿಸಿದಂತೆ ) ಅಭಿವ್ಯಕ್ತಿಯ 
ತತ್ವ . ಇದು ಸಾಹಿತ್ಯದಲ್ಲಿ , ಛಂದಸ್ಸಿನ, ವಿವಿಧ ರೂಪಗಳು , ಕನಸು ಕೂಡ ಒಂದು 
ಭಾಷೆಯ ನಿರ್ಬಂಧಗಳ ರೂಪದಲ್ಲಿ ಕಾಣಿಸಿ ಅಭಿವ್ಯಕ್ತಿಯೇ ಆದರೂ ಅದು ವೈಯಕ್ತಿಕ 
ಕೊಂಡಿತು. ಈ ಯುಗದ ಲೇಖಕರು ಮಹಾ ಮಟ್ಟದಲ್ಲಷ್ಟೇ ನಿಲ್ಲುತ್ತದೆ. ಸಾಹಿತ್ಯ ವಿಮರ್ಶೆ 
ಕಾವ್ಯ , ದುರಂತ ನಾಟಕಗಳನ್ನು ಮೆಚ್ಚಿ ಯಲ್ಲಿ ಅಭಿವ್ಯಕ್ತಿ ಎಂಬ ಪದ ಅನುಭವಗಳನ್ನು 
ಕೊಂಡರು . ಆದರೆ ತಮ್ಮರಚನೆಗಳನ್ನು , ತಾವೇ ಓದುಗರಿಗೆ ತಲುಪಿಸಬಲ್ಲ ಮತ್ತು ಅದಕ್ಕೆ 
ಒಪ್ಪಿಕೊಂಡಂತೆ ಕಡಮೆ ದರ್ಜೆಯವಾದ , ಸಹಾಯಕವಾಗುವ ಲೇಖಕರ ಭಾಷೆ , 
ಕಾಮಿಡಿ ಆಫ್ ಮ್ಯಾನರ್ , ಗದ್ಯ , ಕವನ , ಸಾಮರ್ಥ್ಯ, ಶೈಲಿ , ಕೃತಿಯ ಪ್ರಕಾರ ಇವೆಲ್ಲ 
ಪ್ರಬಂಧ ಪ್ರಕಾರಗಳಲ್ಲಿ ಮಾಡಿದರು. 

ವನ್ನೂ ಒಳಗೊಳ್ಳುವಂತೆ ಅಥವ ಇವುಗಳಲ್ಲಿ 
ರೊಮಾಂಟಿಸಿಸಂ ನಮೂದನ್ನು ನೋಡಿ. ಹೆಚ್ಚಿನ ಓದಿಗೆ: ಯಾವುದಾದರೊಂದು ಅಂಶಕ್ಕೆ ಅನ್ವಯ 
J.E . Barton : What is the Classical Style ? ವಾಗುವಂತೆ ಬಳಕೆಯಾಗುತ್ತದೆ. 
( ೧೯೪೧) ; H .J . C . Grierson : Classical and Ro 
mantic (O6 92 ); G .Highet: “ The Classical Tra “ ಅನುಭವವು ತೀವ್ರವಾದಂತೆಲ್ಲ ಅಂತರಂಗ 
dition , Greek and Roman Influence on Western 

ಜಗತ್ತು ಹೆಚ್ಚು ಶ್ರೀಮಂತವೂ , ನಿಗೂಢತರವೂ 
Literature ” ( ೧೯೪೯ ); J . A . K , Thomson : " The 

ಆಗುವುದರಿಂದ ಅಭಿವ್ಯಕ್ತಿಯ ಸಾಧನಗಳಾದ 
Classical Background of Enlgish Literature ” 
( ೧೯೪೮) ; A . O . Lovejoy : “ Essays in the His ಬಾಹ್ಯಜಗತ್ತಿನ ರೂಪ ಸಾಮಗ್ರಿಗಳು ವಿಪುಲ 
tory of Ideas ” ( ೧೯೪೮); James Sutherland : “ A ವಾಗುತ್ತ ಹೋಗುತ್ತವೆ... ದೇವತೆಗಳಿಂದ 
Preface to Eighteenth century Poetry ”( ೧೯೪೮); 

ಹಿಡಿದು ದಾನವ , ಮಾನವ , ಪಶು , ಪ್ರಾಣಿಗಳ 
W . J. Bate : “ From Classic to Romantic ” 
( ೧೯೪೮); ಎಲ್ . ಎಸ್ . ಶೇಷಗಿರಿರಾವ್ : ಇಂಗ್ಲಿಷ್ 

ತನಕ , ಭೂಮದಿಂದ ಹಿಡಿದು ಕ್ಷುದ್ರದತನಕ 
ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ವಿಮರ್ಶೆ ( ೧೯೭೨). ಎಲ್ಲವೂ ಅಂತರಂಗದ ಅನುಭವಾಭಿವ್ಯಕ್ತಿಯ 

ಸಾಧನವಾಗುತ್ತದೆ ' ಎಂಬಂತೆ ಅಭಿವ್ಯಕ್ತಿಯ 
೧೫ . ಅಭಿವ್ಯಕ್ತಿ ವ್ಯಕ್ತಿಯು ತನ್ನ ಅನುಭವ, 

ಅರ್ಥವನ್ನು ತುಂಬ ಹಿಗ್ಗಿಸುವುದು ವಿಮರ್ಶೆ 
ಅಮೂರ್ತವಾದ ಭಾವನೆ , ಆಲೋಚನೆ , 

ಯಲ್ಲಿ ಗೊಂದಲಗಳನ್ನಷ್ಟೆ ಹುಟ್ಟಿಸಬಹುದು. 
ಬಯಕೆ ಚಿಂತನೆಗಳಿಗೆ ಸಾಮಾಜಿಕವಾಗಿ ಅಂಗೀ 
ಕೃತವಾದ ಯಾವುದೇ ಒಂದು ಮಾಧ್ಯಮದಲ್ಲಿ, ಶಾಬ್ಲಿಕ ಅಭಿವ್ಯಕ್ತಿಯನ್ನು ಕುರಿತು ಸಂಸ್ಕೃತ ಕಾವ್ಯ 
ತಕ್ಕಮಟ್ಟಿಗೆ ಖಚಿತವಾದ, ಮೂರ್ತವಾದ ಮೀಮಾಂಸೆಯಲ್ಲಿ ಕುತೂಹಲಕರ ಚಿಂತನೆ 
ರೂಪವನ್ನು ಕೊಡುವ ಕ್ರಿಯೆ . ತನ್ನ ಅನುಭವ ಯನ್ನು ಕಾಣಬಹುದು. ಅಭಿನವಗುಪ್ತನು 
ಇತ್ಯಾದಿಗಳನ್ನು ಸಮಾಜದ ಇತರರೊಂದಿಗೆ ಸಹೃದಯನ ಮನಸ್ಸಿನಲ್ಲಿ ಸುಪ್ತವಾಗಿದ್ದದ್ದು 
ಹಂಚಿಕೊಳ್ಳುವುದು , ಮತ್ತು ತನ್ನ ಆಲೋಚನೆ ಸ್ಪುಟವಾಗುವುದೇ ಅಭಿವ್ಯಕ್ತಿ ಎಂದು ತನ್ನ 
ಚಿಂತನೆಗಳು ಅವರನ್ನು ಒಲಿಸಿಕೊಳ್ಳುವುದು ಅಭಿನವ ಭಾರತಿಯಲ್ಲಿ ಹೇಳುತ್ತಾನೆ . ಅಂತೆಯೇ 
ಅಭಿವ್ಯಕ್ತಿಯ ಹಿಂದಿರುವ ಉದ್ದೇಶಗಳು. ಭಾಷೆ ಬೇಂದ್ರೆಯವರ ಪರಾಗ ಕವನವೂ ಓದುಗರು 


ವಿಮರ್ಶೆಯ ಪರಿಭಾಷೆ / ೧೭ 


ಮತ್ತು ಕವಿತೆಯ ಸಂಬಂಧವನ್ನು ದುಂಬಿ - ನಿಯಂತ್ರಿಸುತ್ತವೆ. ಛಂದಸ್ಸು , ವಾಕ್ಯರಚನೆ , 
ಹೂಗಳ ಸಂಬಂಧದಂತೆ ಪರಿಭಾವಿಸಿ “ ನಿನ್ನ ಭಾಷೆಯ ಶಬ್ದಸಂಪತ್ತು ಇವು ಅಭಿವ್ಯಕ್ತಿಯನ್ನು 
ಮುಖಸ್ಪರ್ಶವೂ ಸಾಕು ಹೊಸ ಸೃಷ್ಟಿಯೆ ನಿರ್ಧರಿಸುವುದು ಸುಲಭವಾಗಿ ತಿಳಿಯುತ್ತದೆ . 
ಬರಬಹುದು ' ಎನ್ನುತ್ತದೆ . ಅಭಿವ್ಯಕ್ತಿಯ ಆದರೆ ಸಮಾಜವೊಂದು ಒಪ್ಪಿಕೊಂಡ ಲೋಕ 
ಜವಾಬ್ದಾರಿ ಕೇವಲ ಕವಿಯದು ಮಾತ್ರವಲ್ಲ ದೃಷ್ಟಿ ವ್ಯಕ್ತಿಗಳ ಗ್ರಹಿಕೆಯನ್ನೂ ಅಭಿವ್ಯಕ್ತಿ 
ಓದುಗರದ್ದೂ ಹೌದು. ಅಥವ ಮುಖ್ಯವಾಗಿ ಕ್ರಮವನ್ನೂ ಸೂಕ್ಷ್ಮವಾಗಿ ನಿಯಂತ್ರಿಸುತ್ತಿರುತ್ತವೆ . 
ಅಭಿವ್ಯಕ್ತಿ ಪೂರ್ಣವಾಗುವುದು ಓದುಗರಲ್ಲಿಯೇ ಯಾವುದೇ ಅಭಿವ್ಯಕ್ತಿ ಅಂಗೀಕೃತ ಗ್ರಹಿಕೆ/ 
ಎಂಬ ನಿಲುವು ವಾಚಕಾಭಿಮುಖ ವಿಮರ್ಶಾ 

ನಂಬಿಕೆಗಳನ್ನು ಸ್ಫೋಟಿಸುವಂತೆ ಕಂಡಾಗ 
ಪಂಥಗಳಲ್ಲಿ ಕಾಣುತ್ತದೆ. 

ಅಂಥದನ್ನು ಅದುಮಿಡುವ ದಮನಿಸುವ 
ಶಾಬಿಕ ಅಭಿವ್ಯಕ್ತಿ ಕವಿಗೆ ಎಂದೂ ಅಪೂರ್ಣ ಕ್ರಿಯೆಯ ಮೊದಲಾಗುತ್ತದೆ. ಧಾರ್ಮಿಕ 
ತೆಯ ಭಾವವನ್ನೆ ತರುತ್ತದೆ. “ ಹೇಳಿದರೆ ಮತ್ತು ರಾಜಕೀಯ ಕಾರಣಗಳಿಂದ 
ಹಾಳಾಗುವುದೊ ಅನುಭವದ ಸವಿಯು/ ಅಭಿವ್ಯಕ್ತಿಯ ದಮನ ನಡೆದಿರುವುದಕ್ಕೆ ಚರಿತ್ರೆ 
ಹೇಳಿದಿರೆ ತಾಳಲಾರನೊ ಕವಿಯು ” ಎಂಬ ಯಲ್ಲೂ , ಸಾಹಿತ್ಯ ಚರಿತ್ರೆಯಲ್ಲೂ ಅಸಂಖ್ಯಾತ 
ಕುವೆಂಪು ಮಾತನ್ನು ಗಮನಿಸಿ , ಅಭಿವ್ಯಕ್ತಿಸ ಉದಾಹರಣೆಗಳಿವೆ. 
ಬೇಕಾದ ಸಂಗತಿ/ ಸತ್ಯ ಭಾಷೆಯಾಚೆಗೆ ಇದೆ , 

' ಸಾಹಿತ್ಯ 'ವೆಂಬ ಅಧ್ಯಯನ ವಸ್ತುವಿನ ಕಲ್ಪನೆ 
ಅದನ್ನು ಭಾಷೆಯಲ್ಲಿ ಹೇಳುವುದೆಂದರೆ ಶಬ್ದಕ್ಕೆ 

ಈ ಶತಮಾನದ ಆರಂಭದಲ್ಲಿ ಇಂಗ್ಲಿಶ್ ಶಿಕ್ಷಣ 
ಲಜ್ಜೆಯಾಗುತ್ತದೆ ಅನ್ನುವ ಧೋರಣೆಯನ್ನು 

ಕ್ರಮದಿಂದ ಮೂಡಿತಷ್ಟೆ. ಆ ಕಾಲ್ಪನಿಕ 
ವಚನಗಳಲ್ಲಿ ಕಾಣಬಹುದು. ಅನುಭವವನ್ನು 
ಸಮಗ್ರವಾಗಿ ಹಿಡಿದಿಟ್ಟು ಓದುಗರಿಗೆ/ಕೇಳುಗರಿಗೆ 

ನಿರ್ವಚನಕ್ಕೆ ಹೊಂದಿಕೆಯಾಗದ ಅಸಂಖ್ಯಾತ 
ತಲುಪಿಸಲಾಗದ್ದಕ್ಕೆ ಶಬ್ದಸೂತಕ ಅನ್ನುವ 

ಶಾಬ್ಲಿಕ ಅಭಿವ್ಯಕ್ತಿಗಳು ಶಿಕ್ಷಿತರ ಪ್ರಜ್ಞೆಯಾಚೆಗೆ 
ಮಾತೂ ಹುಟ್ಟಿದೆ . 

ಉಳಿದುಬಿಟ್ಟವು. ಇದು ಮಲೆ ಮಹದೇಶ್ವರ , 

ಮಂಟೇಸ್ವಾಮಿಯಂಥ ಕಥನಗಳನ್ನು ಗಮನಿ 
ಶಾಬ್ಲಿಕ ಅಭಿವ್ಯಕ್ತಿಯನ್ನು ಒಂದು ಸಾಧಿತ 

ಸಿದರೆ ಸ್ಪಷ್ಟವಾಗುತ್ತದೆ . ಈ ಉದಾಹರಣೆಯು 
ರೂಪವೆಂದು ಪರಿಗಣಿಸುವುದಕ್ಕಿಂತ ಹೇಗೆ ಒಂದು ಕಾಲದ ಅಂಗೀಕತ ಚಿಂತನಾ 
ಚಲನಶೀಲ ಪ್ರಕ್ರಿಯೆ ಎಂದು ನೋಡುವುದು 

ಕ್ರವು ಕೆಲವು ಅಭಿವ್ಯಕ್ತಿ ರೂಪಗಳನ್ನು 
ಉಪಯುಕ್ತ . ವಕೃವಿಗೆ ಒಂದು ವಿವಕ್ಷೆ ಅಥವ 

ನಿರ್ಲಕ್ಷಿಸುವಂತೆ ಮಾಡುತ್ತದೆ ಎಂಬುದನ್ನು 
ಉದ್ದೇಶ ಇರುವಂತೆ ಪ್ರೋತೃ/ಓದುಗರಿಗೂ 

ಸೂಚಿಸುತ್ತದೆ . 
ವಿವಕ್ಷೆಗಳಿರುತ್ತವೆ . ಇವು ಕಾಲಕ್ರಮದಲ್ಲಿ 
ಬದಲಾಗುವುದರಿಂದಲೇ ಬೇರೆ ಬೇರೆ ಕಾಲದ ಶಾಬಿಕ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಳಿಗೆ ಈ 
ಶಾಬ್ಲಿಕ ರಚನೆಗಳು ನಮ್ಮ ಕಾಲದಲ್ಲಿ ಹೊಸ ಶತಮಾನದ ಕೊನೆಯ ಕಾಲದಲ್ಲಿ ತೀವ್ರವಾದ 
ಅರ್ಥಸಾಧ್ಯತೆಗಳೊಂದಿಗೆ ತೆರೆದುಕೊಳ್ಳುತ್ತವೆ . ಅಪಾಯ ಒದಗಿದೆ. ಸಮೂಹ ಮಾಧ್ಯಮಗಳ 
ಅಭಿವ್ಯಕ್ತಿಗೆ ಆಯ್ದುಕೊಳ್ಳುವ ಮಾಧ್ಯಮ , ಬೆಳವಣಿಗೆ ಮತ್ತು ವಾಣಿಜ್ಯ ಆಸಕ್ತಿಗಳು ಕೆಲವು 
ಪ್ರಕಾರ , ಭಾಷೆಯ ಸ್ವರೂಪ, ಸಮಕಾಲೀನ ಬಗೆಯ ಅಭಿವ್ಯಕ್ತಿಗಳನ್ನು ಮಾತ್ರ ಬೆಂಬಲಿಸುತ್ತ 
ಅಧಿಕಾರ ವಿನ್ಯಾಸ , ವೈಯಕ್ತಿಕವಾದ ದೈಹಿಕ/ ಸ್ಥಳೀಯ ದೇಶೀಯ ಅಭಿವ್ಯಕ್ತಿಗಳು ಕಣ್ಮರೆ 
ಮಾನಸಿಕ | ಬೌದ್ದಿಕ ಲಕ್ಷಣಗಳು ಇವೆಲ್ಲ ಯಾಗುತ್ತಿವೆ. ಅಥವ ವಾಣಿಜ್ಯ ಮತ್ತು 
ಅಭಿವ್ಯಕ್ತಿಯ ಸ್ವರೂಪವನ್ನು ನಿರ್ಧರಿಸುತ್ತದೆ , ಸಮೂಹ ಮಾಧ್ಯಮಗಳಿಗೆ ಬೇಡವಾದ 


೧೮ | ವಿಮರ್ಶೆಯ ಪರಿಭಾಷೆ 


ಅಭಿವ್ಯಕ್ತಿಗಳು ಓದುಗ/ಪ್ರೇಕ್ಷಕರಿಗೆ ತಲುಪುವುದು ಹೊರಗಿನ ಬದುಕನ್ನಾಗಲೀ , ಸಂಗತಿಗಳನ್ನಾ 
ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ಬೆಳೆಯುತ್ತಿದೆ. ಗಲೀ ಅಲ್ಲ ಎಂಬುದು ಈ ಪಂಥದ ನಿಲುವು. 
೧ . SNS, ಹೃದಯಸಂ. ೧೦೩ . 

ಈ ಬಗೆಯ ಕೃತಿಗಳಲ್ಲಿ ವಸ್ತು ಕಲಾವಿದನ 
ಹೆಚ್ಚಿನ ಓದಿಗೆ: ಡಿ.ಎ . ಶಂಕರ್, ಸಂವಾದ- ಸಾಹಿತ್ಯ ವ್ಯಕ್ತಿತ್ವದ ಪ್ರಕಟನೆಗೆಕೇವಲ ಸಾಧನವಷ್ಟೆ . ಈ 
( ಲೆ ) ಸಂವಾದ- ಸಾಹಿತ್ಯ , ಇನ್ನೊಂದು ವಿವೇಚನೆ ( ಲೇ ): ಉದ್ದೇಶಕ್ಕಾಗಿ ಎಕ್ಸ್‌ಪ್ರೆಶನಿಸ್ಟ್ ಕೃತಿಗಳಲ್ಲಿ ಪ್ರಕೃತಿ 
ನಿರ್ವಹಣೆ ( ೧೯೭೬) . 

ಗುರುತಿಸಲಾಗದಷ್ಟು ವಿರೂಪಗೊಂಡಿರುತ್ತದೆ, 
೧೬ . ಅಭಿವ್ಯಕ್ತಿವಾದ Expressionism ವಾಸ್ತವಿಕತೆ ದಮನಕ್ಕೆ ಒಳಗಾಗಿರುತ್ತದೆ. 
ಎಕ್ಸ್‌ಪ್ರೆಶನಿಸಂ ಈ ಪಾರಿಭಾಷಿಕ ಪದದ “ ಕಲೆಯು ಕೇವಲ ಕಲಾವಿದನನ್ನಷ್ಟೆ ಪುನರ್ 
ಅರ್ಥವನ್ನು ಸೂತ್ರರೂಪದಲ್ಲಿ ಖಚಿತವಾಗಿ ಸೃಷ್ಟಿಸಬೇಕು ” ಎಂದು ರಾಫೆಲ್ ಹೇಳಿದ 
ವಿವರಿಸುವುದು ಕಷ್ಟ . ಏಕೆಂದರೆ ಇದು ಕಲೆಯ ಮಾತನ್ನು ಗಮನಿಸಿ . ಈ ಅರ್ಥದಲ್ಲಿ 
ವಿವಿಧ ಪ್ರಕಾರಗಳನ್ನು ಕುರಿತು ಭಿನ್ನವಾದ ಎಕ್ಸ್‌ಪ್ರೆಶನಿಸಂ ಎಂಬುದು ರಿಯಲಿಸಂ 
ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. ಜರ್ಮನ್ ವಿರುದ್ದದ ಒಂದು ದಂಗೆ . ಈ ಪಂಥದ 
ಭಾಷೆಯನ್ನಾಡುವ ಜಗತ್ತಿನಲ್ಲಿ ೧೯೧೦ ಚಿತ್ರಗಳನ್ನು ಅರಿಯಬೇಕಾದರೆ ಚಿತ್ರದ 
- ೨೫ರ ಅವಧಿಯವರೆಗೆ ಸೃಷ್ಟಿಯಾದ ಪ್ರತಿಯೊಂದು ವಿವರಗಳನ್ನೂ ಸಂಕೇತವೆಂದು 
ಅಗ್ರಗಾಮಿ ಸಾಹಿತ್ಯ , ಗ್ರಾಫಿಕ್ಸ್ , ಶಿಲ್ಪ ಮತ್ತು ಪರಿಗಣಿಸಿ ಅದನ್ನು ಕಲಾವಿದನ ಆಧ್ಯಾತ್ಮಿಕ, 
ಸಿನೆಮವನ್ನು ಕುರಿತು ಈ ಪದದ ಬಳಕೆ ಭೌತಿಕ ಅಥವ ವೈಚಾರಿಕ ಅನುಭವಗಳನ್ನಾಗಿ 
ಯಾಗುತ್ತಿದೆ. ಜರ್ಮನ್ ಚಿತ್ರಕಲೆ ಮತ್ತು ಅನುವಾದ ಮಾಡಿಕೊಳ್ಳಬೇಕಾಗುತ್ತದೆ . 
ಸಾಹಿತ್ಯ ಕುರಿತಂತೆ ೧೯೧೧ರ ಸುಮಾರಿನಿಂದ 

ಸಾಹಿತ್ಯದಲ್ಲಿ ಲೇಖಕರ ಅಥವ ಕೇಂದ್ರಪಾತ್ರದ 
ಈ ಪಾರಿಭಾಷಿಕ ಬಳಕೆಯಾಗುತ್ತಿದೆ. ದೃಶ್ಯ ಒಂದು ಮನಸ್ಥಿತಿಗೆ ಪ್ರಪಂಚವು ಹೇಗೆ 
ಕಲೆಗಳನ್ನು ಕುರಿತಂತೆ ಇದು ಹೆಚ್ಚಿನ ಪ್ರಚಾರ ಕಾಣುತ್ತದೋ ಹಾಗೆ ಅಭಿವ್ಯಕ್ತಿಸುವುದು 
ವನ್ನು ಪಡೆಯಿತು. ಸಾಹಿತ್ಯ ವಿಮರ್ಶೆಯ ಎಕ್ಸ್‌ಪ್ರೆಶನಿಸಂ ಎನಿಸಿಕೊಳ್ಳುತ್ತದೆ . ಈ ಮನಸ್ಥಿತಿ 
ಪಾರಿಭಾಷಿಕವಾಗಿ ೧೯೧೩ರಿಂದ ಬಳಕೆಯಾಗ ಸಾಮಾನ್ಯವಾಗಿ ಭಾವ ತೀವ್ರತೆಯ , ಕಳವಳದ, 
ತೊಡಗಿತು . ಎಕ್ಸ್‌ಪ್ರೆಶನಿಸಂ ಪದದ ಅ- ಸಹಜ ಮನಸ್ಥಿತಿಯೇ ಆಗಿರುತ್ತದೆ. 
ಮತ್ತೊಂದು ವಿಶೇಷವೆಂದರೆ ಈ ಪಂಥದ ಗೊಂದಲದ ಕಡೆಗೆ ಸಾಗುತ್ತಿರುವ ಕೈಗಾರಿಕೆ 
ಪ್ರಮುಖರು ( ಈ ) ಪದವನ್ನು ಬಳಸದೆಯೇ ಮತ್ತು ತಾಂತ್ರಿಕತೆ ಪ್ರಧಾನವಾದ 
ಸತ್ತುಹೋದರು, ಇತರ ಪ್ರಮುಖರು ( ಈ ನಾಗರಿಕತೆಯಲ್ಲಿ ವ್ಯಕ್ತಿಯ ಕಳವಳ ತುಂಬಿದ 
ಪದದ ವಿರುದ್ಧ ಪ್ರತಿಕ್ರಿಯೆ ತೋರಿದರು, ಇನ್ನು ಮನಸ್ಥಿತಿಯ ಚಿತ್ರಣವನ್ನು ಈ ಪಂಥದ 
ಕೆಲವರು ( ಈ ಪದಕ್ಕೆ ) ಯಾವುದೇ ಮೌಲ್ಯ ಕೃತಿಗಳಲ್ಲಿ ಸಾಮಾನ್ಯ ಅ೦ಶ ವಾಗಿ 
ಇಲ್ಲವೆಂದು ಅಥವ ತಮ್ಮ ಸೃಷ್ಟಿಗೂ ( ಈ ) ಗುರುತಿಸಬಹುದು. 
ವಾದಕ್ಕೂ ಸಂಬಂಧ ಇಲ್ಲ ” ಎಂದು ಹೇಳಿದರು. 

ಎಕ್ಸ್‌ಪ್ರೆಶನಿಸ್ಟ್ ನಾಟಕಕಾರರು ಅ- ವ್ಯವಸ್ಥಿತ 
ಎಕ್ಸ್‌ಪ್ರೆಶನಿಸಂ ಒಂದು ಸುಸಂಗತ, ಉದ್ದೇಶ ಕಾಲ ಸಂಯೋಜನೆಯನ್ನು, ಶೈಲೀಕೃತ 
ಪೂರ್ವಕ ಸಂಘಟನೆಯಾಗಲೀ ಚಳುವಳಿಯಾ ಸಂಭಾಷಣೆಯನ್ನು, ಪಾತ್ರಗಳಿಗೆ ಮುಖವಾಡ 
ಗಲೀ ಅಲ್ಲ. ತೀರ ಸರಳಗೊಳಿಸಿ ಹೇಳುವು ವನ್ನು , ರಂಗದ ಮೇಲೆ ವಿರೂಪ ' ವಿಕೃತ' 
ದಾದರೆ ಕಲಾವಿದ ತನ್ನ ಅಂತರಂಗ ಜೀವನದ ಸೆಟಿಂಗ್‌ಗಳನ್ನು , ತಿರುಗು ರಂಗಮಂಚದಂತಹ 
ವಿವರಗಳನ್ನು ಅಭಿವ್ಯಕ್ತಿಸಬೇಕೇ ಹೊರತು ಆಧುನಿಕ ನಾಟಕ ತಂತ್ರಗಳನ್ನು ಬಳಸಿದರು. 


ವಿಮರ್ಶೆಯ ಪರಿಭಾಷೆ | ೧೯ 


ಜಾರ್ಜ್ ಕೈಸರ್ , ಅರ್ನ್‌ಸ್ಟ್ ಟೋಲರ್ ಯೂಲಿಸಿಸ್ ಮತ್ತು ಫಿನ್ನೆಗನ್ಸ್ ವೇಕ್ 
ನಂತಹ ಜರ್ಮನ್‌ ಎಕ್ಸ್‌ಪ್ರೆಶನಿಸ್ಟ್ ನಾಟಕ ಕಾದಂಬರಿಗಳಲ್ಲಿ ಇಂಥ ಧೋರಣೆಯನ್ನು 
ಕಾರರ ಪ್ರಭಾವ ಅಮೆರಿಕೆಯ ಲೇಖಕರ ಮೇಲೆ ಗುರುತಿಸಬಹುದು . ಕನ್ನಡದ ಗತಿಸ್ಥಿತಿ , 
ಆಯಿತು. ಉದಾ. ಗೆ , ಯೂಜಿನ್ ಓನೀಲ್‌ನ ಹಳದಿಮೀನು, ಚರ್ಚ್ ಗೇಟ್ ಕಾದಂಬರಿ 
ಎಂಪರರ್ ಜೋನ್ಸ್ ( ೧೯೨೦) ನಾಟಕಗಳಲ್ಲಿ ಎಕ್ಸ್‌ಪ್ರೆಶನಿಸಂನ ಎಳೆ ಗಳನ್ನು 
ಸಾಂಕೇತಿಕವಾಗಿ ದೃಶ್ಯಗಳ ಸರಣಿಯ ಮೂಲಕ ಗುರುತಿಸಬಹುದು. 
ವೈಯಕ್ತಿಕ ಮತ್ತು ಜನಾಂಗದ ನೆನಪುಗಳನ್ನು 

ಸಿನೆಮಾ ಮಾಧ್ಯಮದಲ್ಲಿ ಕೂಡ ಎಕ್ಸ್‌ಪ್ರೆಶನಿಸಂ 
ಮತ್ತು ಭಯಪೀಡಿತ ಆಧುನಿಕ ನೀಗೊ ಒಬ್ಬನ 

ಅತ್ಯಂತ ಪ್ರಭಾವಶಾಲೀ ತಂತ್ರವಾಗಿ ಬಳಕೆ 
ಭ್ರಾಮಕ ಕಲ್ಪನೆಗಳನ್ನು ಅಭಿವ್ಯಕ್ತಿಸುತ್ತದೆ. ಒಂದು 

ಯಾಗಿದೆ: ದಿ ಕ್ಯಾಬಿನೆಟ್ ಆಫ್ ಡಾಕ್ಟರ್ 
ಚಳುವಳಿಯಾಗಿ ಎಕ್ಸ್‌ಪ್ರೆಶನಿಸ್ಟ್ ನಾಟಕ 

ಕ್ಯಾಲಿಗರಿ ( ಆಸ್ಟಿಯ ೧೯೨೦ ) ಈ ಬಗೆಯ 
ಬೆಳೆದು ಬಹಳ ಕಾಲ ಉಳಿಯದಿದ್ದರೂ 

ಸಿನೆಮದ ಅತ್ಯುತ್ತಮ ಉದಾಹರಣೆ. ವಿಕೃತ 
ವೈಲ್ಡರ್‌ನ ದಿ ಸ್ಕಿನ್ ಆಫ್ ಅವರ್ ಟೀತ್ 

ಗೊಂಡ ಗ್ರಹಿಕೆಗಳು , ಒತ್ತಡಕ್ಕೆ , ಕಳವಳಕ್ಕೆ , 
ಮತ್ತು ಅರ್ಥರ್ ಮಿಲ್ಲರ್‌ನ ಡೆತ್ ಆಫ್ ಎ 

ಗೊಂದಲಕ್ಕೆ ಗುರಿಯಾದ ಪಾತ್ರಗಳ ಕನಸು 
ಸೇಲ್ಸ್ ಮ್ಯಾನ್‌ನಂತಹ ನಾಟಕಗಳ ರಚನೆ ಮತ್ತು 

ಗಳನ್ನೂ ಭ್ರಮೆಗಳನ್ನೂ ಅಭಿವ್ಯಕ್ತಿಸಲು 
ಪ್ರದರ್ಶನ ತಂತ್ರಗಳ ಮೇಲೆ ಮತ್ತು ಮುಖ್ಯ 

ಎಕ್ಸ್‌ಪ್ರೆಶನಿಸಂ ತಂತ್ರವನ್ನು ಬರ್ಗ್ಮ ನ್ , 
ವಾಗಿ ಅಬ್ಬರ್ಡ್ ಥಿಯೇಟರ್‌ನ ಮೇಲೆ ಅದರ 

ಫೆಲನಿ , ಅಂಟೋನಿಯೋನಿಂತಹ ನಿರ್ದೆಶ 
ಪ್ರಭಾವ ಅಧಿಕವಾಗಿತ್ತು. 

ಕರು ತಮ್ಮ ಸಿನೆಮಗಳಲ್ಲಿ ಬಳಸಿಕೊಂಡಿದ್ದಾರೆ. 
ಕಾವ್ಯದ ಮೇಲೂ ಎಕ್ಸ್‌ಪ್ರೆಶನಿಸಂನ ಪ್ರಭಾವ 

ಅಂದರೆ ಎಕ್ಸ್‌ಪ್ರೆಶನಿಸಂ ಕುಶಲ ಕಲೆಗಳಲ್ಲಿ 
ಬಿದ್ದಿದೆ . ಎಕ್ಸ್‌ಪ್ರೆಶನಿಸ್ಟ್ ಕವನದ ಜಗತ್ತು 

ಒಂದು ಪಂಥವಾಗಿ ಕೆಲವು ಕಾಲ ಕಾಣಿಸಿ 
ಕವಿಯ ದೃಶ್ಯಾತ್ಮಕ ಕಲ್ಪನೆ ಮತ್ತು ಪ್ರತಿಭೆಯ 

ಕೊಂಡರೂ , ಅದು ಒಂದು ಧೋರಣೆ ಮತ್ತು 
ಪ್ರತಿಮೆಗಳಿಂದ ತುಂಬಿರುವಂಥದ್ದು, ಸಂಪ್ರದಾ 

ತಂತ್ರವೂ ಹೌದು. 
ಯವು ಅದುಮಿಟ್ಟಿರುವ ಮಾನಸಿಕ ಶಕ್ತಿಗಳ 

Richard Samuel and R .H . Thomas: Expression 
“ಉದ್ರೇಕ ಸ್ಥಿತಿಯಲ್ಲಿನ ಅಭಿವ್ಯಕ್ತಿಯಾಗಿರುತ್ತದೆ. 

ism in German Life Literature and Theatre ; 
ಮಹಾಯುದ್ಧ ಆರಂಭವಾದಾಗ ಎಲ್ಲ ಪ್ರಮುಖ ೧೯೧೦ - ೧೯೨೪ (೧೯೩೯); Mordecai Gorelik : 
ಕವಿಗಳ ಕಾವ್ಯವೂ ತನ್ನನ್ನು ತಾನು ಅವೈಚಾರಿ 

New Theaters for Old ( ೧೯೬೨) : V . H . Miesel 

( Ed ) The Voices of German Experssionism 
ಕತೆಗೆ ಶರಣಾಗಿಸಿಕೊಂಡಿದ್ದನ್ನು ಗಮನಿಸ 

( ೧೯೭೦ ) ; W . H . Sokel : The Writer in Extremes 
ಬಹುದು. 

( ೧೯೫೯ ) : F, Whiteford : Expressionism 

( ೧೯೭೦). 
ಕಾದಂಬರಿ ಮತ್ತು ಸಣ್ಣ ಕಥೆಗಳಲ್ಲಿ ಬಾಹ್ಯ 
ಪ್ರಪಂಚದ ವಾಸ್ತವಿಕತೆಯನ್ನು ಪಾತ್ರಗಳ 

೧೭. ಅಲಂಕಾರ ೧ . ವಿಶಾಲವಾದ ಅರ್ಥದಲ್ಲಿ 
ಮನೋಭಾವಗಳಲ್ಲಿ , ಮನಸ್ಸಿನಲ್ಲಿ ಮೂಡುವ ಕಾವ್ಯದ ರಮಣೀಯತೆ ಅಥವ ಸೌಂರ್ದಯಕ್ಕೆ 
ಚಿತ . ಗಳು ಮತು ಪರಿಣಾಮಗಳ ಲಿ ಕಾರಣವಾಗುವ ಯಾವುದೇ ಅಂಶ . 
ಪ್ರತಿಫಲನವಾಗುವಂತೆ ಚಿತ್ರಿಸುವಾಗ ಅದನ್ನು ೨ . ಸೀಮಿತವಾದ ಪ್ರಚಲಿತ ಅರ್ಥದಲ್ಲಿ ಕಾವ್ಯ 
ಎಕ್ಸ್‌ಪ್ರೆಶನಿಸ್ಟ್ ಧೋರಣೆ ಎಂದು ವಿಮರ್ಶ ಸೌಂದರ್ಯಕ್ಕೆ ಕಾರಣವಾಗುವ ಶಬ್ದ ಮತ್ತು 
ಕರು ಗುರುತಿಸುತ್ತಾರೆ . ಜೇಮ್ಸ್ ಜಾಯ್ನ ಅರ್ಥಗಳ ವೈಚಿತ್ರ . 


೨೦ | ವಿಮರ್ಶೆಯ ಪರಿಭಾಷೆ 


ಅರಂ ಅಥವ ಅಲ೦ ಎಂಬುದಕ್ಕೆ ಸಂಸ್ಕೃತದಲ್ಲಿ ಮದ ಸಹಜತೆ - ಸಾಂಪ್ರದಾಯಿಕತೆಗಳ 
ತೀರ ಹಿಂದೆ ಯುಕ್ತವಾಗಿ ಶಕ್ತವಾಗಿ ಎಂಬ ನೆಲೆಯಲ್ಲಿ ಕಾವ್ಯವನ್ನು ವರ್ಗಿಕರಿಸುವುದಕ್ಕೆ ” 
ಅರ್ಥವಿತ್ತು. ಅಲಂಕಾರ ಎಂಬುದಕ್ಕೆ ಭೂಷಣ , ಸಹಾಯಕವಾಯಿತು. 
ತೊಡುಗೆ ಎಂಬ ಅರ್ಥವೂ ಇದೆ. ತೀರ 

ಈ ವಿಶಾಲ ಅರ್ಥವನ್ನು ಗಮನದಲ್ಲಿರಿಸಿ 
ಮಾದಲಿನಲ್ಲಿ ಅಲಂಕಾರವು ಸಾಮಾನ್ಯವಾದ ಕೊಂಡು ರಸವನ್ನೂ ಒಂದು ಅಲಂಕಾರವೆಂದೇ 
ಭಾಷೆಗೆ ಮಂತ್ರಶಕ್ತಿಯನ್ನು ತಂದುಕೊಡುತ್ತಿದ್ದ ಪರಿಗಣಿಸಿ ಕಾವ್ಯದಲ್ಲಿ ಅಲಂಕಾರಗಳೇ ಮುಖ್ಯ 
ಸಾಧನವಾಗಿತ್ತು . ವೇದ ಮಂತ್ರಗಳಲ್ಲಿ ಎಂದು ಪ್ರತಿಪಾದಿಸಿದ ಕಾವ್ಯಮೀಮಾಂಸಕ 
ಕಂಡುಬರುವ ಅನುಪ್ರಾಸ , ಛಂದಸ್ಸು ರನು ಮತ್ತು ಅವರ ವಿಚಾರಗಳನ್ನು ಅಲಂಕಾರ 
ಮೊದಲಾದವು ವೇದಗಳ ಭಾಷೆಯನ್ನು ಪ್ರಸಾನವೆಂದು ಗುರುತಿಸಲಾಗುತ್ತದೆ . ಭಾಮಹ , 
ಸಾಮಾನ್ಯ ಬಳಕೆಯ ಭಾಷೆಯ ಮಟ್ಟಕ್ಕಿಂತ ಉದ್ದಟ, ರುದ್ರಟ , ಜಯದೇವ ಈ ಪ್ರಸ್ತಾನದ 
ಮೇಲಕ್ಕೆತ್ತಿ ದೈವಿಕವಾದ , ರಹಸ್ಯವಾದ, ಕೆಲವು ಮುಖ್ಯ ಆಲಂಕಾರಿಕರು, ಭಾಮಹನು 
ಬಹುಶಃ ಮಾಂತ್ರಿಕವೂ ಆದ ಶಕ್ತಿಯನ್ನು ಅಲಂಕಾರವೇ ಕಾವ್ಯದ ಗುರಿ ಮತ್ತು ಕಾವ್ಯದ 
ಉಂಟುಮಾಡುವವು ಎಂಬ ಭಾವನೆ ಇದ್ದಿರ ಪರಮಾರ್ಥ ಎಂಬ ವಾದದ ಪ್ರವರ್ತಕ . 
ಬೇಕು. ಹೀಗೆ ಸಾಮಾನ್ಯತೆಯ ಮಟ್ಟಕ್ಕಿಂತ ಅನಂತರ ಬಂದ ವಾಮನನು “ರೀತಿಯು 
ಮೇಲಿನದಾದ, ಆ ಕಾರಣದಿಂದಲೇ ಕಾವ್ಯ ಕಾವ್ಯದ ಆತ್ಮ ” ಎಂದು ಹೇಳಿದರೂ “ಕಾವ್ಯ 
ಮಯವಾದ ಭಾಷೆಯನ್ನು ತಾತ್ವಿಕ ಚಿಂತನೆ ವೆಂದರೆ ಅಲಂಕಾರವೆಂದೇ ತಿಳಿಯತಕ್ಕದ್ದು ? 
ಗಳಿಗೆ ಆಧ್ಯಾತ್ಮಿಕ ವಿಚಾರಗಳ ಮಂಡನೆಗೆ ಬಳಸಿ ಎಂದೇ ನಿರ್ಣಯಿಸುತ್ತಾನೆ . ಬಹಳ ಕಾಲದ 
ಕೊಂಡದ್ದು , ಭಾರತದಲ್ಲಿಯಂತೆ , ಇತರ ವರೆಗೆ ಅಲಂಕಾರ ಪ್ರಸ್ಥಾನದ ಪ್ರಭಾವ ಗಾಢ 
ಸಂಸ್ಕೃತಿಗಳಲ್ಲೂ ಕಂಡುಬರುತ್ತದೆ. ಹವಾಮಾನ 

ವಾಗಿದ್ದು ಕಾವ್ಯ ಮೀಮಾಂಸೆಯನ್ನು ಅಲಂಕಾರ 
ವನ್ನು ಕುರಿತ, ವ್ಯವಸಾಯದ, ಮಂತ್ರ ವಾದದ ಶಾಸ್ತವೆಂದೇ ನಿರ್ದೆಶಿಸುವ ರೂಢಿಯೂ ಇತ್ತು . 
ಅಥವ ಧರ್ಮ ಮತ್ತು ಧಾರ್ಮಿಕ ಆಚರಣೆಯ ಕುಂತಕನ ವಕ್ರೋಕ್ತಿವಾದವೂ ಅಲಂಕಾರ 
ವಿಷಯಗಳನ್ನು ಎಲ್ಲ ಭಾಷೆಗಳಲ್ಲೂ ಇಂಥ ಪ್ರಸ್ಥಾನದ ಪರಿಷ್ಕೃತ ರೂಪವೆಂದೇ ಹೇಳು 
* ಉನ್ನತ ಮಟ್ಟದ ವಿಶಿಷ್ಟ ಭಾಷೆಯಲ್ಲಿಯೇ ವವರೂ ಇದ್ದಾರೆ . 
ಹೇಳಿರುವುದನ್ನು ಗಮನಿಸಬಹುದು. ಹೀಗೆ 

ಕಾಲಕ್ರಮದಲ್ಲಿ ನಡೆದ ತೀವ್ರ ವಿವೇಚನೆಯಿಂದ 
ಭಾಷೆಗೆ ಉನ್ನತಿಕೆಯನ್ನು ತಂದುಕೊಡುವ 

ಕಾವ್ಯದ ತಿರುಳು ( ಅಂಗಿ) ಬೇರೆ, ಅಲಂಕಾರ 
ಅಂಶಗಳನ್ನು ಅಲಂಕಾರಗಳೆಂದು ಕರೆದಿರ 

ಗಳು ಕಾವ್ಯದ ಒಂದು ಬಾಹ್ಯ ಅಂಶ ( ಅಂಗ) 
ಬಹುದು. ಬರುಬರುತ್ತ ಉಕ್ತಿ ಸೌಂದರ್ಯದ 

ಮಾತ್ರ ಎಂಬ ಧೋರಣೆ ಸ್ಥಿರವಾದಾಗ , 
ಕಡೆಗೆ ಗಮನ ಹೆಚ್ಚಾಗಿ ಅಲಂಕಾರವು 

ಅಲಂಕಾರ ಪದಕ್ಕೆ ಇದ್ದ ಸೌಂದರ್ಯವೆಂಬ 
'ಶೋಭಾಕರ ವಾದ ಭೂಷಣ '' ವಾಗಿ 

ವಿಶಾಲ ಅರ್ಥ ಮರೆಯಾಗಿ ಶಬ್ದ - ಅರ್ಥಗಳ 
ಪರಿಣಮಿಸಿತು. 

ವೈಚಿತ್ರ ಎಂಬ ಸಂಕುಚಿತ ಅರ್ಥ ರೂಢಿಯಲ್ಲಿ 
ದಿನನಿತ್ಯದ ಭಾಷೆಯಿಂದ ಕಾವ್ಯಭಾಷೆಯನ್ನು ಬಂದಿತು. “ ಮಾತಿನ ವಿಕಲ್ಪಗಳು ಅನಂತ , 
ಪ್ರತ್ಯೇಕಿಸಿ ಅದರ ವಿಶಿಷ್ಟ ಅಂಶಗಳನ್ನು ಇವುಗಳ ಬಗೆಗಳೇ ಅಲಂಕಾರಗಳು ” ಎಂದು 
ಅಧ್ಯಯನ ಮಾಡುವಾಗ ಕಾವ್ಯಮೀಮಾಂಸೆ ಒಪ್ಪಿಕೊಂಡು ಅಲಂಕಾರಗಳ ಸಂಖ್ಯಾತ್ಮಕ 
ಯಲ್ಲಿ ಅಲಂಕಾರದ ಪರಿಕಲ್ಪನೆ ಮೂಡಿರ ವಿವರಣೆ, ವಿಶ್ಲೇಷಣೆಗಳಿಗೆ ಕಾವ್ಯಮೀಮಾಂಸ 
ಬಹುದು. ಈ ಪರಿಕಲ್ಪನೆಯು "ಕಾವ್ಯಮಾಧ್ಯ ಕರು ತೊಡಗಿದರು. ಭರತನು ಕಾವ್ಯದಲ್ಲಿ ನಾಲ್ಕು 


ವಿಮರ್ಶೆಯ ಪರಿಭಾಷೆ | ೨೧ 


ಬಗೆಯ ಅಲಂಕಾರಗಳನ್ನು ಮಾತ್ರ ಗುರುತಿಸಿ ರೆ ಟಾರಿಕ್ ಗೆ ಸಂವಾದಿಯಾಗಿ ಬಳಸು 
ದ್ದರೆ ವಾಮನನ ಕಾಲಕ್ಕೆ ಅವುಗಳ ಸಂಖ್ಯೆ ವುದುಂಟು. 
ಮೂವತೈದಕ್ಕೆ ತಲುಪಿ ಮಮ್ಮಟನ ಕಾಲಕ್ಕೆ 

೧ . KNK , ಬಂಗಾರ ಸಂಪುಟ ೪ , XIX - XX 
ನೂರರ ಗಡಿ ದಾಟಿತು. ಕುವಲಯಾನಂದದಲ್ಲಿ 

ರೆಟಾರಿಕ್ ಉಲ್ಲೇಖವನ್ನು ನೋಡಿ 
ನೂರಿಪ್ಪತ್ತು ಅಲಂಕಾರಗಳ ಪಟ್ಟಿ , ವಿವರಣೆ ಹೆಚ್ಚಿನ ಓದಿಗೆ: ತೀನಂಶ್ರೀ : ಭಾರತೀಯ ಕಾವ್ಯ 
ಇದೆ. ಹೀಗೆ ಅಳತೆ ಮೀರಿ ಬೆಳೆದ ಅಲಂಕಾರ ಮೀಮಾಂಸೆ ( ೧೯೬೮); ಕೆ . ಕೃಷ್ಣಮೂರ್ತಿ: ಭಾರತೀಯ 
ಗಳನ್ನು ಯಾವುದಾದರೂ ಒಂದು ಕ್ರಮದಲ್ಲಿ ಕಾವ್ಯಮೀಮಾಂಸೆ ತತ್ವ ಮತ್ತು ಪ್ರಯೋಗ( ೧೯೭೧) 

ಕೀರ್ತಿನಾಥ ಕುರ್ತಕೋಟಿ: ಪುಟ ಬಂಗಾರ ೪ರ 
ವಿಭಾಗಿಸಿಕೊಳ್ಳುವ ಅಗತ್ಯ ಬಂದಿತು . 

ಮುನ್ನುಡಿ ( ೧೯೮೭ ); Raghavan : Some Concepts 
ಪ್ರತಿಯೊಬ್ಬ ಕಾವ್ಯಮೀಮಾಂಸಕರೂ ತಮ್ಮದೇ 

of Alankara Sastra ( ೧೯೪೨): K . Krishna 
ಆದ ರೀತಿಯಲ್ಲಿ ಅಲಂಕಾರಗಳ ವರ್ಗಿಕರಣ Murthy: Essays in Sanskrit Literary Criticism 
ವನ್ನು ಮಾಡಿಕೊಂಡಿದ್ದಾರೆ . ಶಬ್ದಾಲಂಕಾರ ಶಬ್ದ ( ೧೯೬೪) 
ಅಥವ ಪದಕ್ಕೆ ಹೆಚ್ಚಿನ ಪ್ರಾಮುಖ್ಯವಿರುವ 

೧೮. ಅವಸ್ಥೆಗಳು ೧ . ಕಥಾ ನಾಯಕನನ್ನು 
ಅಲಂಕಾರ . ಅರ್ಥಾಲಂಕಾರ ಪದಕ್ಕಿಂತಲೂ 

ಗಮನದಲ್ಲಿಟ್ಟುಕೊಂಡು ನಾಟಕ ಕ್ರಿಯೆಯನ್ನು 
ಪದದ ಅರ್ಥಕ್ಕೆ ಹೆಚ್ಚಿನ ಮಹತ್ವವಿರುವ 

ವಿವಿಧ ಘಟ್ಟಗಳಾಗಿ ವಿಂಗಡಿಸಲು ಬಳಸುವ 
ಅಲಂಕಾರ . ಉಭಯಾಲಂಕಾರ - ಶಬ್ದ 

ಪಾರಿಭಾಷಿಕಗಳು . ಒಟ್ಟು ಐದು ಅವಸ್ಥೆಗಳನ್ನು 
ಅರ್ಥಗಳೆರಡಕ್ಕೂ ಸಮಾನ ಪ್ರಾಮುಖ್ಯವಿರುವ 

ಗುರುತಿಸುವುದುಂಟು. ಆರಂಭ - ನಾಯಕನು 
ಅಲಂಕಾರ . ಇದು ಸಾಮಾನ್ಯವಾಗಿ ಅಂಗೀಕೃತ 

ಮುಖ್ಯವಾದ ಕಾರ್ಯಸಾಧನೆಗೆ ತೊಡಗುವ 
ವಾದ ಸ್ಕೂಲವೂ ಸರಳವೂ ಆದ ವರ್ಗಿಕರಣ . 

ಭಾಗ . ಪ್ರಯತ್ನ - ಕಾರ್ಯಸಾಧನೆಯಲ್ಲಿ ಬರುವ 
“ ಆಧುನಿಕ ಯುಗದಲ್ಲಿ ಈ ಅಲಂಕಾರಗಳ 

ಅಡಚಣೆ ಗಳು ಮತ್ತು ಅವುಗಳನ್ನು 
ಮಹತ್ವ ಬಹಳ ಕಡಿಮೆಯಾಗಿದೆ... ಆದರೂ 

ನಿವಾರಿಸಿಕೊಳ್ಳಲು ನಾಯಕ ಹಾಗೂ ಅವನ 
ಅಲಂಕಾರಗಳು ನಿಜವಾಗಿ ನಿರುಪಯುಕ್ತವಾಗಿ 

ಗೆಳೆ ಯರು ಮಾಡುವ ಪ್ರಯತ್ನದ 
ವೆಯೆಂದು ತೋರುವುದಿಲ್ಲ . ಉಪಮೆ , 

ನಿರೂಪಣೆಯ ಭಾಗ. ಪ್ರಾಪ್ತಾಶ - ಅಡಚಣೆ 
ರೂಪಕ , ವಿರೋಧಾಭಾಸ , ಅನೊಕ್ಕಿ 

ಗಳ ನಿವಾರಣೆಗೆ ನಾಯಕ ಮತ್ತು ಅವನ 
ಮೊದಲಾದ ಮೂಲಭೂತ ಅಲಂಕಾರಗಳು 

ಸಂಗಡಿಗರಲ್ಲಿ ಸಾಧನೋಪಾಯಗಳಿರುವುದ 
ಹೋಗಲಿ ಅಪಹುತಿ , ಸಹೋಕ್ತಿ, ಸಂದೇಹ , 

ರಿಂದ ನಾಯಕನ ಅಭಿಲಾಶೆ ಬಹುಶಃ 
ವ್ಯಾಜಸ್ತುತಿ ಮೊದಲಾದ ಬೇರೆ ಅಲಂಕಾರಗ 
ಳಿಂದ ಕೂಡ ಪ್ರಯೋಜನವಿದೆ. ಗದ್ಯದಲ್ಲಿ 

ಈಡೇರಬಹುದೆಂಬ ಸಂಭಾವ್ಯತೆಯ ಘಟ್ಟ . 
ಯಂತೆ ಕಾವ್ಯಾರ್ಥ ಸರಳವಾಗಿ ತರ್ಕಸಮ್ಮತ 

ನಿಯತಾಪ್ತಿ - ಅಡಚಣೆಗಳು ದೂರವಾಗಿ 
ವಾಗಿ ಸಾಗುತ್ತಿದ್ದರೆ ಅದನ್ನು ತಟ್ಟನೆ ರಸದ 

ನಾಯಕನ ಯಶಸ್ಸು ಬಹಳಮಟ್ಟಿಗೆ ಖಚಿತ 
ಭೂಮಿಕೆಗೆ ಸಳಾಂತರಿಸುವ ಕೆಲಸವನು ವಾಗುವ ಘಟ್ಟ . ಫಲಾಗಮ - ನಾಯಕನಿಗೆ 
ಅಲಂಕಾರಗಳು ಮಾಡುತ್ತವೆ. ಮುಖವಾಗಿ ದೊರೆಯುವ ಯಶಸ್ಸು . ( ಪ್ಲಾಟ್ ನಮೂದಿನಲ್ಲಿ 
ಅಲಂಕಾರದ ಕೆಲಸವೆಂದರೆ ಅಪ್ರಸ್ತುತದ ಸಹಾ ಗುಸ್ಟಾವ್ ಫ್ರೆಟಾಗ್ನ ಚಿಂತನೆಯ ಬಗ್ಗೆ 
ಯದಿಂದ ಪ್ರಸ್ತುತವನ್ನು ರಸಿಕರ ಅನುಭವಕ್ಕೆ ಹೇಳಿರುವುದನ್ನೂ ನೋಡಿ.) 
ತಂದುಕೊಡುವಂತೆ ಮಾಡುವುದು'' ೧ 

೨ . ಶೃಂಗಾರ ನಾಯಕನ ಮನಸ್ಥಿತಿಯ ವಿವಿಧ 
ಪ್ರಮುಖ ಅಲಂಕಾರಗಳನ್ನು ಪ್ರತ್ಯೇಕ ನಮೂದು ಹಂತಗಳನ್ನು ಸೂಚಿಸಲೂ ಈ ಪದದ ಬಳಕೆ 
ಗಳಲ್ಲಿ ಚರ್ಚಿಸಿದೆ . ಅಲಂಕಾರ ವನ್ನು ಯಾಗಿದೆ . ಹಲವಾರು ನಾಯಿಕೆಯರನ್ನು 


೨೨ | ವಿಮರ್ಶೆಯ ಪರಿಭಾಷೆ 


ಹೊಂದಿರುವ ನಾಯಕ ಒಬ್ಬಳಲ್ಲಿ ಆಸಕ್ತನಾಗಿರು ಚಿತ್ರಗಳು ಮತ್ತು ಅನುಭವಗಳು ಕವಿಯ 
ವಾಗಲೇ ಇನ್ನೊಬ್ಬಳಲ್ಲಿಯೂ ಪ್ರೀತಿಯನ್ನು ವೈಯಕ್ತಿಕ ಜೀವನದಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ತೀರ 
ಹೊಂದಿರುವುದು ದಕ್ಷಿಣ ಅವಸ್ಥೆ . ಒಬ್ಬ ಅಲ್ಪಪಾತ್ರ ವಹಿಸಿರಬಹುದು... ” ಎನ್ನುತ್ತಾನೆ. 
ಪ್ರೇಯಸಿಗೆ ತಿಳಿಯದಂತೆ ಮತ್ತೊಬ್ಬಳನ್ನು ಪರಂಪರೆ ಮತ್ತು ಕವಿಯ ಸಂಬಂಧ ಕುರಿತು 
ಪ್ರೀತಿಸತೊಡಗುವುದು ಶಠ ಅವಸ್ಥೆ , ತಾನು ವಿಚಾರ ಮಾಡುತ್ತಾ “ಕವಿ... ಈ ಕ್ಷಣದಲ್ಲಿ 
ಒಬ್ಬಳಲ್ಲಿ ಅನುರಕ್ತನಾಗಿರುವುದು ಇನ್ನೊಬ್ಬಳಿಗೆ ಏನಾಗಿದ್ದಾನೋ ಆ ( ಕಿತ್ತವನು) ಅದಕ್ಕಿಂತ 
ಗೊತ್ತಾಗದಂತೆ ನಡೆದುಕೊಳ್ಳುವ ಮತ್ತು ತನ್ನ 

ಹೆಚ್ಚು ಮೌಲಿಕವಾದ ಮತ್ತೊಂದಕ್ಕೆ 
ತಪ್ಪು ಒಪ್ಪಿಕೊಳ್ಳುವ ವಿನಯವಿಲ್ಲದಿರುವ 

( ಪರಂಪರೆಗೆ) ಶರಣಾಗಿಸುತ್ತಾನೆ. ಕಲಾವಿದನ 
ನಾಯಕನದು ದುಷ್ಟ ಅವಸ್ಥೆ , ಅನೇಕ ಮಂದಿ 

ಬೆಳವಣಿಗೆಯೆಂದರೆ ನಿರಂತರವಾದ 
ಸ್ತ್ರೀಯರಲ್ಲಿ ಅನುರಕ್ತನಾಗುವ ಅವಕಾಶ 

ಅಹಂತ್ಯಾಗ, ನಿರಂತರವಾದ ವ್ಯಕ್ತಿತ್ವ ನಿರಸನ ” 
ಗಳಿದ್ದರೂ ಹಾಗೆ ಮಾಡದೆ ಒಬ್ಬ ಪ್ರೇಯಸಿ 

ಎಂದು ಅಭಿಪ್ರಾಯಪಡುತ್ತಾನೆ . “ಕಲಾವಿದ 
ಯಲ್ಲೇ ಮನಸ್ಸು ತೊಡಗಿಸಿರುವ ನಾಯಕನದು 

ಹೆಚ್ಚು ಪರಿಪೂರ್ಣನಾದಷ್ಟೂ ಅವನಲ್ಲಿಯ 
ಅನುಕೂಲ ಅವಸ್ಥೆ. 

ಅನುಭವಿಸುವ ಮನುಷ್ಯ ಮತ್ತು ಸೃಷ್ಟಿ 
೩ . ಅಭಿನಯ ವಿಧಾನವನ್ನು ವರ್ಣಿಸು ಮಾಡುವ ಮನಸ್ಸು ಹೆಚ್ಚು ( ಖಚಿತವಾಗಿ) ಬೇರೆ 
ವಾಗಲೂ ಈ ಪದ ಬಳಕೆಯಾಗುತ್ತದೆ. 

ಬೇರೆಯಾಗಿರುತ್ತವೆ. ” “ಕಲೆಯ ಭಾವ 
“ನಟನು ಪಾತ್ರದ ಅವಸ್ಥೆಯನ್ನು ಅನುಕರಿಸು 

ಅ - ವೈಯಕ್ತಿಕವಾದದ್ದು . ತನ್ನ ಕೃತಿಗೆ ತನ್ನನ್ನು 
ತಾನೆ ”. ಇಲ್ಲಿ ಅವಸ್ಥೆ ಪದವು ಅಂತರಂಗದ 

ಶರಣಾಗತನನ್ನಾಗಿಸಿಕೊಳ್ಳದ ಹೊರತು ಕವಿ ಈ 
“ ಭಾವಸ್ಥಿತಿ' ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ . 

ಅವೈಯಕ್ತಿಕತೆಯನ್ನು ತಲುಪಲಾರ. ” 
೧೯ . ಅ- ವೈಯಕ್ತಿಕತೆ Impersonality 

ಈ ಪರಿಕಲ್ಪನೆ ರಮ್ಯ ಸಂಪ್ರದಾಯದ ತೀವ್ರ 
ಇ೦ಪರ್ಸನಾಲಿಟಿ: ಈ ಪರಿಕಲ್ಪನೆಯತ್ತ 

ವಿರೋಧಿಯಾಗಿದೆ . ಇದು ತನ್ನ ಗಮನವನ್ನು 
ಆಧುನಿಕ ವಿಮರ್ಶಕರ ಗಮನ ಸೆಳೆದವನು 

“ಕವಿಯ ಮೇಲಲ್ಲ ಕಾವ್ಯದ ಮೇಲೆ ಕೇಂದ್ರೀ 
ಎಲಿಯಟ್, ತನ್ನ ಟ್ರೆಡಿಶನ್ ಅಂಡ್ 

ಕರಿಸುತ್ತದೆ. ಕಲೆಯನ್ನು ವಸ್ತು (ಆಬೈಕ್ಸ್ ) ಎಂದು 
ಇಂಡಿವಿಜುಯಲ್ ಟ್ಯಾಲೆಂಟ್ ( ೧೯೧೯ ) . 

ಪರಿಗಣಿಸುತ್ತದೆ. ಇದು ಬಹಳ ಮಟ್ಟಿಗೆ 
ಪ್ರಬಂಧದಲ್ಲಿ ಅವನು “ಕವಿ , ಅಭಿವ್ಯಕ್ತಿ 

ಅರಿಸ್ಟಾಟಲ್‌ನ ಸಿದ್ದಾಂತದ ಸಮೀಪವರ್ತಿ 
ಗೊಳಿಸಲು ಒಂದು ವ್ಯಕ್ತಿತ್ವವನ್ನು ಹೊಂದಿರು 

ಯಾಗಿದೆ . ಏಕತೆ (ಯೂನಿಟಿ) ಯನ್ನು ವಿರೋಧಿ 
ವುದಿಲ್ಲ. ಆದರೆ ವಿಶಿಷ್ಟ ಮಾಧ್ಯಮವನ್ನು 
ಹೊಂದಿರುತ್ತಾನೆ. ಅದು ಕೇವಲ ಒಂದು 

ಸುವ ಅಂಶಗಳನ್ನು ತನ್ನ ಮಾಧ್ಯಮದಲ್ಲಿ ಒಂದು 
ಮಾಧ್ಯಮವೇ ಹೊರತು ವ್ಯಕ್ತಿತ್ವವಲ್ಲ. ಮಾನಸಿಕ 

ಏಕತೆಗೆ ಒಳಪಡಿಸುವುದು ಕವಿಗೆ ಇರುವ 
ಚಿತ್ರಗಳು , ಅನುಭವಗಳು ವಿಚಿತ್ರವಾದ , 

ಚಿರಂತನವಾದ ಸಮಸ್ಯೆ . ತನ್ನ ವಸ್ತು ತೋರುವ 
ಅನಿರೀಕಿತವಾದ ವಿಧಾನಗಳಲ್ಲಿ ಒಂದು ಪ್ರತಿರೋಧವನ್ನು ವಿಮರ್ಶಾತ್ಮಕವಾಗಿ ಗೆದ್ದು 
ಗೂಡುವ ಮಾಧ್ಯಮ. ಕವಿಯ ವೈಯಕ್ತಿಕ ತನ್ನ ಮಾಧ್ಯಮದಲ್ಲಿ ಏಕತೆಯನ್ನು ಹೊಂದಿರುವ 
ಬದುಕಿನಲ್ಲಿ ಪ್ರಾಮುಖ್ಯ ಪಡೆದ ಮಾನಸಿಕ ಕೃತಿಯಾಗಿ ಪರಿವರ್ತಿಸುವುದು ದೊಡ್ಡ 
ಚಿತ್ರಗಳು , ಅನುಭವಗಳು ಆತನ ಕಾವ್ಯದಲ್ಲಿ ಸವಾಲು. ಈ ವಾದ ಎಲಿಯಟ್‌ನನ್ನು ಕಾವ್ಯದ 
ಸ್ಥಾನಪಡೆಯದೆ ಹೋಗಬಹುದು ಮತ್ತು ಜೀವಂತಿಕೆಯನ್ನು ಗುರುತಿಸುವಂತೆ ಮಾಡಿತು. 
ಕಾವ್ಯದಲ್ಲಿ ಪ್ರಾಮುಖ್ಯ ಪಡೆಯುವ ಮಾನಸಿಕ ಒಂದು ಅರ್ಥದಲ್ಲಿ ಕವನಕ್ಕೆ ತನ್ನದೇ ಆದ 


ವಿಮರ್ಶೆಯ ಪರಿಭಾಷೆ | ೨೩ 


ಜೀವ ಇದೆ ಎಂದಷ್ಟೇ ಹೇಳಬಹುದು... ೨೦ . ಅಶ್ಲೀಲ Obscenity , Pornogra 
ಕವನದಿಂದ ಮೂಡುವ ಭಾವ , ಭಾವನೆ , phy, ಅಬ್ಬಿನಿಟಿ, ಪೊರ್ನೊಗಫಿ: 
ದರ್ಶನಗಳು ಕವಿಯ ಮನಸ್ಸಿನ ಭಾವನೆಗಳು , ಅಶ್ಲೀಲತೆಗೂ , ನೈತಿಕತೆಗೂ ಸಂಬಂಧವಿದೆ. 
ಭಾವಗಳು ದರ್ಶನಗಳಿಗಿಂತ ಭಿನ್ನವಾದವುಗಳು ಅಮೆರಿಕೆಯ ಲೈಬ್ರರಿ ಆಫ್ ಕಾಂಗ್ರೆಸ್‌ನ 
ಎಂದಷ್ಟೇ ಹೇಳಬಹುದು ” - ಎಂಬುದು ಗ್ರಂಥಸೂಚಿಯು ಪೋರ್ನೋಗ್ರಫಿ ಅಥವ 
ಎಲಿಯಟ್‌ನ ಅಭಿಪ್ರಾಯ . 

ಅಶ್ಲೀಲ ಸಾಹಿತ್ಯವನ್ನು ಸಾಹಿತ್ಯ , ಅನೈತಿಕ ” 

ಎಂದು ವರ್ಗೀಕರಿಸಿದೆ. ಆದರೆ ಯಾವ ದೇಶದ 
ಎಲಿಯಟ್‌ನ ಪ್ರತಿಪಾದನೆಗಳು ಸಾಹಿತ್ಯ 

ನ್ಯಾಯಾಲಯವೂ ಯಾವ ಭಾಷೆಯ ವಿಮರ್ಶ 
ವಿಮರ್ಶೆಯ ಆಸಕ್ತಿಯ ಕೇಂದ್ರವನ್ನೇ ಬದಲಾ 

ಕರೂ ಅಶ್ಲೀಲದ ಸಮರ್ಪಕ ವಿವರಣೆ ನೀಡು 
ಯಿಸಿದವು. ಅರಿಸ್ಟಾಟಲ್‌ನ ಕಾಲದಿಂದ 

ವುದರಲ್ಲಿ ಸಫಲರಾಗಿಲ್ಲ. ಏಕೆಂದರೆ ಸಾಹಿತ್ಯಕ್ಕೂ 
ಆಹ್ಲಾದ , ಕಾವ್ಯಾನುಭವಗಳು ವಿಮರ್ಶೆಯ 

ನೈತಿಕತೆ ಗೂ ಇರುವ ಸಂಬಂಧವನ್ನು 
ಕೇಂದ್ರವಾಗಿದ್ದರೆ , ಈಗ ವಿಮರ್ಶೆಯು ಏಕತೆ , 

ಖಚಿತವಾಗಿ ನಿರ್ಣಯಿಸುವುದು ಕಷ್ಟ . 
ವೈವಿಧ್ಯ , ಕೃತಿಯ ಜೀವಂತಿಕೆಗಳ ಸುತ್ತ 
ಭ್ರಮಿಸತೊಡಗಿತು. ಹಾಗೆಯೆ ಎಲಿಯಟ್‌ನ ಅಶ್ಲೀಲ ಸಾಹಿತ್ಯವನ್ನು ಕಾಮದೊಂದಿಗೆ 
ವಾದಕ್ಕೆ ತೀವ್ರ ಆಕ್ಷೇಪಣೆಗಳೂ ಇವೆ. ಸಮೀಕರಿಸುವುದು ಕೇವಲ ಸರಳೀಕರಣವಷ್ಟೇ 
ಎಲಿಯಟ್‌ನ ವಾದದಂತೆ ಕವಿ ಕೇವಲ ಯಂತ್ರ 

ಆಗುತ್ತದೆ . 'ಕಾಮ ' ದ ಬಗ್ಗೆ ಭಾರತೀಯ 
ವಾಗಿ ಬಿಡುತ್ತಾನೆ. ಕವಿಯ ವ್ಯಕ್ತಿತ್ವ ಪೂರ್ಣ 

ಯೋಚಿಸುವ ರೀತಿ ಎಷ್ಟರಮಟ್ಟಿಗೆ ನೈತಿಕ 
ವಾಗಿ ನಿರಸನಗೊಂಡಿರುವ ಉದಾಹರಣೆಗಳು ವಾದದ್ದು, ಎಷ್ಟರಮಟ್ಟಿಗೆ ಪರಂಪರಾನುಗತ 
ಸಿಗುವುದಾದರೂ ಎಷ್ಟು ? ಕೆಲವೇ ಮಹಾ 

ವಾಗಿ ಹಿರಿಯರ ಇಚ್ಛೆಯ ಪ್ರಕಾರ 
ಕವಿಗಳು ಇದನ್ನು ಸಾಧಿಸಿದ್ದಾರೆಂದರೂ 

ನಡೆಯುತ್ತಿರುವ ಈ ಸಮಾಜದ ವ್ಯವಸ್ಥೆಯನ್ನು 
ಕೃತಿಗಳಲ್ಲಿ ಅವರದ್ದೇ ಎಂದು ಗುರುತಿಸುವ 

ಉಳಿಸಿಕೊಂಡು ಬರಲು ಹೂಡಿದ ಉಪಾಯ 
ಅಂಶಗಳು ಎದ್ದು ಕಾಣುವುದಿಲ್ಲವೇ ? ಕೃತಿಗೆ 

ಎನ್ನುವುದನ್ನು ಹೇಳುವುದು ಕಷ್ಟ . ಕಾಮವೂ 
ಸ್ವತಂತ್ರ ಜೀವ ಇದೆ ಎಂದಾದರೆ ಸಾಹಿತ್ಯದ 

ಒಂದು ಮೌಲ್ಯ ಎಂದು ತಿಳಿದು ಬರೆಯುವ 
ಪಪಂಚವೇ ಬೇರೆಯದಾದ, ಸಾಯತವಾದ ಲೇಖಕ, ಈ ಜಾತಿವ್ಯವಸ್ಥೆಯ ಸಮಾಜದ 
ಜಗತ್ತು ಎಂದು ಒಪ್ಪಿದಂತೆ ಅಲ್ಲವೇ ? 

' ಸ್ಥಾನ - ಮಾನ' ಕಲ್ಪನೆ, ' ಮಯ್ಯಾದೆ' ಕಲ್ಪನೆ , 
ಹಾಗೆಯೇ ವಿಮರ್ಶೆ ಕೂಡ, ಸ್ವತಂತ್ರ , 

' ಸಭ್ಯತೆ' ಯ ಧೋರಣೆ ಇತ್ಯಾದಿಗಳನ್ನು ಧಿಕ್ಕರಿಸಿ 
ಸ್ವಪರಿಪೂರ್ಣ, 'ಜೀವಂತ' ಕೃತಿಯ ಮೇಲಷ್ಟೆ 

ಜೀವನಾನುಭವವನ್ನು ತನಗೆ ಸರಿಕಂಡ 
ತನ್ನ ಗಮನ ಕೇಂದ್ರೀಕರಿಸುವುದರಿಂದ ತನ್ನ 

ರೀತಿಯಲ್ಲಿ ಅಭಿವ್ಯಕ್ತಿಸಲು ಶ್ರಮಿಸ 
ಸಾಮಾಜಿಕ ಜವಾಬ್ದಾರಿಗಳನ್ನು ತಪ್ಪಿಸಿಕೊಳ್ಳು 

ಬೇಕಾಗುತ್ತದೆ. ” “ ಯಾವ ವಿಷಯವೇ ಆಗಲಿ , 
ವುದಿಲ್ಲವೇ ? ಎಂಬ ಪ್ರಶ್ನೆಗಳನ್ನು ಎಲಿಯಟ್‌ನ 

ತೀವ್ರವಾಗಿ, ಆಳವಾಗಿ , ಕೃತಿಯಲ್ಲಿಶೋಧಿತ 
ವಾದ ಹುಟ್ಟಿಹಾಕಿದೆ . 

ವಾಗ ಬೇಕಾದರೆ ಕೃತಿಕಾರನಲ್ಲೂ ಓದುಗನಲ್ಲೂ 

ನಿರ್ಲಿಪ್ತತೆ ಅವಶ್ಯ ; ಹೀಗೆ ನಿರ್ಲಿಪ್ತವಾಗಿ 
ಹೆಚ್ಚಿನ ಓದಿಗೆ: Murray Krieger : The New Apolo- ಶೋಧಿತವಾದದು , ಒಡಮೂಡಿದ್ದು ಅಶ್ಲೀಲ 
gists for Poetry ( ೧೯೫೬ ); John CroweRansom : 
The New Criticism ( ೧೯೪೧) Yvor Winters : In. 

ವಾಗಲಾರದು. ಹಾಗೆಯೇ ಲಾರೆನ್ಸ್ ಕಾಮ 
Defence of Reason (0€ 02); Sean Lucy : Eliot ವನ್ನು ಮನುಷ್ಯ ಸಂಬಂಧಗಳ ಒಂದು ಅತಿ 
and Idea of Tradition ( ೧೯೬೦ ) 

ಮುಖ್ಯ ಅಂಶವೆಂದು ಪರಿಗಣಿಸುತ್ತಾನೆ . 


೨೪ | ವಿಮರ್ಶೆಯ ಪರಿಭಾಷೆ 


ಆಧುನಿಕ ಪರಿಸರದ ಬರಡುತನದಲ್ಲಿರುವ ಸಾಹಿತ್ಯದಲ್ಲಿ ಅಶ್ಲೀಲವನ್ನು ಗುರುತಿಸುವುದು 
ಜೀವಂತಿಕೆಯ ಅಂಶ ಕಾಮ ಎನ್ನುತ್ತಾನೆ . ಬಹಳ ಕಷ್ಟದ ಕೆಲಸ , ಸಂದರ್ಭ, ಜನತೆಯ 
ಸರಿಯಲಿಸ್ಟ್ ಪಂಥದವರು ಕಾಮದಲ್ಲಿ ಮನೋವೃತ್ತಿ, ಸಮಾಜದ ಸಂಪ್ರದಾಯ , 
ಇಂಟ್ಯೂಶನ್‌ನ ಅಸ್ತಿತ್ವವನ್ನು ಗುರುತಿಸುತ್ತಾರೆ . ಮತ್ತು ಭಾಷೆಯ ಸ್ವರೂಪಗಳನ್ನು ಅನುಸರಿಸಿ 
ಅಂದರೆ , ಮಾನವೀಯತೆ ಮತ್ತು ಅದರ ಮೇಲೆ ಯಾವುದು ಅಶ್ಲೀಲ, ಯಾವುದು ಅಲ್ಲ 
ಹಿಡಿತ ಸ್ಥಾಪಿಸಲು ಬಯಸುವ ಸಾಮಾಜಿಕ ಎಂಬುದನ್ನು ನಿರ್ಣಯಿಸಬೇಕಾಗುತ್ತದೆ. 
ವ್ಯವಸ್ಥೆಗಳ ಹೋರಾಟದ ನಡುವೆ ಕಾಮ ಸಂಸ್ಕೃತ ಕಾವ್ಯಮೀಮಾಂಸಕರು ಕಾವ್ಯದಲ್ಲಿ 
ಪ್ರಮುಖ ಅಂಶವಾಗುತ್ತದೆ. ವೈಚಾರಿಕತೆಯನ್ನು ಎರಡು ಬಗೆಯ ಅಶ್ಲೀಲತೆಯನ್ನು ಗುರುತಿಸಿ 
ಮೀರಿದ ಬದುಕಿನ ಆಯಾಮವನ್ನು ಸೂಚಿಸು ದ್ದಾರೆ . ಪದಕ್ಕೆ ಸಂಬಂಧಪಟ್ಟದ್ದು ಮತ್ತು ಅರ್ಥಕ್ಕೆ 
ವಂಥದಾಗುತ್ತದೆ. ಆದರೆ ಅಶ್ಲೀಲ ಸಾಹಿತ್ಯಕ್ಕೆ ಸಂಬಂಧ ಪಟ್ಟದ್ದು. ಜುಗುಪ್ಪೆ ಪಡಿಸುವುದು , 
ದೈಹಿಕ ಕಾಮ ಪ್ರಚೋದನೆಯನ್ನು ಬಿಟ್ಟು ಬೇರೆ | ನಾಚಿಕೆಗೊಳಿಸುವುದು , ಅಮಂಗಳವನ್ನು 
ಯಾವ ಉದ್ದೇಶವೂ ಇರುವುದಿಲ್ಲ. ಮನುಷ್ಯರ ಸೂಚಿಸುವುದು , ಒಟ್ಟಿನಲ್ಲಿ ಮನಸ್ಸು ಹಿಂದೆಗೆ 
ಪೂರ್ಣತ್ವದ ಪರಿಕಲ್ಪನೆಯಿಂದ ಕೇವಲ ಯುವಂತೆ ಮಾಡುವುದು - ಇಂಥ ಅರ್ಥ; 
ಕಾಮವನ್ನಷ್ಟೇ ಬೇರ್ಪಡಿಸಿದಾಗ ಅಶ್ಲೀಲ ಮತ್ತು ಅಸಭ್ಯ ಶಬ್ದ ಇವುಗಳನ್ನು ಅಶ್ಲೀಲ ಎಂದು 
ಸಾಹಿತ್ಯ ಸೃಷ್ಟಿಯಾಗುತ್ತದೆ ಎಂದು ಲಾರೆನ್ಸ್ ಕರೆಯುತ್ತಾರೆ . ಆದರೆ ಇಲ್ಲಿಯೂ ಸಮಸ್ಯೆ 
ಒಂದೆಡೆಯಲ್ಲಿ ಸೂಚಿಸುತ್ತಾನೆ . ಧಾರ್ಮಿಕ , ಗಳಿವೆ. ಒಂದೇ ವಸ್ತುವನ್ನು ಹೇಳುವ ಪದ 
ನೈತಿಕ ಅಥವ ಸೌಂದರ್ಯದ ಕಾರಣಗಳಿಗಾಗಿ 

ಒಂದು ಭಾಷೆಯಲ್ಲಿ ಸಭ್ಯವೂ ಮತ್ತೊಂದು 
ಕಾಮದ ಪ್ರವೃತ್ತಿಗೆ ಇರುವ ಪ್ರಾಮುಖ್ಯವನ್ನು 

ಭಾಷೆಯಲ್ಲಿ ಅಸಭ್ಯವೂ ಆಗಿರಬಹುದು. 
ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಲು ಜನರು 

ಹಾಗೆಯೇ ಯಾವುದೇ ವಿಷಯವನ್ನು 
ಹಿಂಜರಿಯುತ್ತಾರೆ . ಈ ಧೋರಣೆಗೆ ತೀವ್ರ 

ಸಂಕೋಚ, ವಿಕೃತ, ಭಯಪೂರಿತ ದೃಷ್ಟಿಯಿಂದ 
ಸ್ವರೂಪದ ಪ್ರತಿಕ್ರಿಯೆಯಾಗಿ ಅಶ್ಲೀಲ ಸಾಹಿತ್ಯ ವಿಶಿಷವೆಂಬಂತೆ ನೋಡುವ ಸಮಾಜದ 
ಸೃಷ್ಟಿಯಾಗುತ್ತದೆ. ಈ ತರ್ಕವನ್ನು 

ಮನೋವೃತ್ತಿ ಕಾಲಕ್ರಮೇಣ ಬದಲಾಗಿ ಅದೇ 
ಒಪ್ಪಿಕೊಂಡರೆ , ಸಮಾಜವು ಹೆಚ್ಚು ಮಡಿವಂತ 

ವಿಷಯವನ್ನು ನಿಸ್ಸಂಕೋಚವಾಗಿ , ಸ್ವಚ್ಛಂದಾ 
ವಾದಷ್ಟೂ ಭೂಗತ ಅಶ್ಲೀಲ ಸಾಹಿತ್ಯದ ಸೃಷ್ಟಿ 

ವಾಗಿ , ಸಹಜವಾಗಿ , ನಿರ್ವಿಕಾರವಾಗಿಯೂ 
ಹೆ ಚ್ಚಾಗುತ್ತದೆ ಎಂಬ ತೀರ್ಮಾನಕ್ಕೆ 

ನೋಡಬಹುದು. ಅಶ್ಲೀಲತೆ ಸಾಪೇಕ್ಷ ಗುಣ . 
ಬರಬೇಕಾಗುತ್ತದೆ . 

ಸಾಹಿತ್ಯ ಕೃತಿಯಲ್ಲಿ ಶೀಲ ಅಶ್ಲೀಲತೆಯ ಪ್ರಶ್ನೆ 
ಈ ಅರ್ಥದಲ್ಲಿ ಅಶ್ಲೀಲ ಸಾಹಿತ್ಯವು 

ಬಂದಾಗ ಲೇಖಕನ ಆಶಯವನ್ನು ಒರೆಗಲ್ಲಾಗಿ 
ಸಾಂಪ್ರದಾಯಿಕವಾದ ಅಭಿರುಚಿ ಮತ್ತು 

ಇಟ್ಟುಕೊಳ್ಳುವುದು ಒಳ್ಳೆಯದು. ಆದರೆ 
ಔಚಿತ್ಯಗಳ ಪರಿಕಲ್ಪನೆಗೆ ಸಮಾಜವು 

ಪ್ರಣಯ , ಶೃಂಗಾರದಂಥ ವಿಷಯಗಳಲ್ಲಿ 
ತೋರಿಸುವ ಪ್ರಜ್ಞಾಪೂರ್ವಕ ತಿರಸ್ಕಾರ 

ಅಶ್ಲೀಲತೆಯನ್ನು ನಿರ್ಣಯಿಸುವಾಗ ಯಾವುದೇ 
ವೆಂದಾಗುತ್ತದೆ . ಯಾವ ಸಂವೇದನೆಗಳ ಚಿಂತನೆ 

ಅಭಿಪ್ರಾಯ ವೈಯಕ್ತಿಕವಾದದಷ್ಟೇ ಆಗಿರುತ್ತದೆ. 
ಮತ್ತು ಅಭಿವ್ಯಕ್ತಿಗೆ ಸಮಾಜವು ಅವಕಾಶವನ್ನು 

೧ . URA ಪ್ರಮಪ. ೧೫೦ , ೨ . ಅದೇ . ೧೪೯ 
ನೀಡುವುದಿಲ್ಲವೋ ಆ ಸಂವೇದನೆಗಳನ್ನು ತೀರ 

ಹೆಚ್ಚಿನ ಓದಿಗೆ: Ludwig Marcuse , (tr) K . Cershon : 
ತುಟ್ಟತುದಿಯವರೆಗೆ ಕೊಂಡೊಯ್ಯುವ ಸಾಹಿತ್ಯ 

Obscene: The History of an Indignation 
ಅಪರೋಕ್ಷವಾಗಿ ತನ್ನ ಸಮಾಜದ ( ೧೯೬೫); Anon : The obscenity Laws ( ೧೯೬೯) ; 
ವಿಮರ್ಶೆಯೂ ಆಗುತ್ತದೆ . 

ಅ. ನ .ಕೃ : ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ , 


ವಿಮರ್ಶೆಯ ಪರಿಭಾಷೆ | ೨೫ 


( ೧೯೫೨); ಯು . ಆರ್ . ಅನಂತಮೂರ್ತಿ : ಶಿಸ್ತಿಗೆ ತಮ್ಮನ್ನು ಒಳಪಡಿಸಿಕೊಂಡಾಗ ಉನ್ನತ 
ಚನ್ನಯ್ಯನವರ ' ಆಮೆ ' ( ಲೇ ) ಪ್ರಜ್ಞೆ ಮತ್ತು ಪರಿಸರ 

ಮಟ್ಟದ ಮೊನಚು, ನಿರ್ದಿಷ್ಟತೆ ತಮ್ಮ ಭಾಷೆಗೆ 
(೧೯೭೬) 

ಬರುತ್ತದೆ ಎಂದು ಭಾವಿಸಿಕೊಳ್ಳುತ್ತಾರೆ . 
೨೧. ಅಷ್ಟಷಟ್ಟದಿ, ಸುನೀತ, ಚತುರ್ದಶಪದಿ 

ಶೇಕ್ಸ್‌ಪಿಯರ್‌ನಂತಹ ಕವಿ ಸಾನೆಟ್‌ನ 
Sonnet ಸಾನೆಟ್ ಭಾವಗೀತೆಯ ಒಂದು 

ಸೀಮಿತ, ಶಿಸ್ತುಬದ್ಧ ರಚನೆಯಲ್ಲಿ ಅಪಾರ 
ಉಪಪ್ರಕಾರ , ಇಟಲಿಯ ಕವಿ ಪೆಟ್ರಾರ್ಕ್ 

ಸ್ವಾತಂತ್ರ ವಹಿಸಿಕೊಳ್ಳುತ್ತಾನೆ. 
( ೧೩೦೪- ೭೪ ) ಸಾನೆಟ್ಗಳನ್ನು ಯಶಸ್ವಿ 

ಅನೇಕ ವೇಳೆ ಸಾನೆಟ್ಗಳು ಕೇವಲ ತಾಂತ್ರಿಕ 
ಯಾಗಿಬಳಸಿಕೊಂಡ ಮಹತ್ವದ ಕವಿ . 
ಅಂತೆಯೇ ಸಾನೆಟ್‌ನ ಒಂದು ಬಗೆಗೆ ಪೆಟ್ರಾಕನ್ 

ವ್ಯಾಯಾಮಗಳಷ್ಟೆ ಆಗಿಬಿಡುವುದು ನಿಜ . 
ಸಾನೆಟ್ ಎಂದೇ ಹೆಸರಿದೆ. ಸಿ ಇದರ 

ಆದರೆ ಆ ಕಾರಣದಿಂದಲೇ ಅವು 
ಪರಿವರ್ತಿತ ರೂಪವನ್ನು ಬಳಕೆಗೆ ತಂದ. 

' ಅಪ್ರಾಮಾಣಿಕ ' ಎನ್ನಲು ಸಾಧ್ಯವಿಲ್ಲ. 
ಅದನ್ನು ಇ೦ಗಿಶ್ ಸಾನೆ ಎಂದೂ , ಯಾವುದೇ ಮಾಧ್ಯಮವೊಂದನ್ನು ಕವಿ 
ಶೇಕ್ಸ್ ಪಿಯರ್ ಅದನ್ನು ಅತಿ ಯಶಸ್ವಿಯಾಗಿ 

ಅನ್ವೇಷಿಸುತ್ತಿರುವಾಗ ಆತ ತನ್ನ ಭಾವನೆಗಳ 
ದುಡಿಸಿಕೊಂಡಿದ್ದರಿಂದ ಶೇಕ್ಸ್‌ಪಿಯರಿಯನ್ 

ಮತ್ತು ಚಿಂತನೆಗಳ ಸಾಮರ್ಥ್ಯವನ್ನು ಕುರಿತು 
ಸಾನೆಟ್ ಎಂದೂ ಹೆಸರು ಪಡೆಯಿತು. ಅನ್ವೇಷಣೆಯಲ್ಲೂ ತೊಡಗಿರುತ್ತಾನೆ. 

ಸಾನೆಟ್‌ನ ಅತಿ ಕಠಿಣ ತಾಂತ್ರಿಕ ಶಿಸ್ತಿನಿಂದಾಗಿ 
ತಾಂತ್ರಿಕವಾಗಿ ಸಾನೆಟ್ ಅನ್ನು ಪತ್ತೆ ಹಚ್ಚುವುದು 

ಕೇವಲ ನಿಜವಾಗಿಯೂ ' ದೊಡ್ಡ' ಕವಿ ಮಾತ್ರ 
ಸುಲಭ: (ಸಾಮಾನ್ಯವಾಗಿ) ೧೪ ಸಾ ಗ ಯು ; 

ಆ ಪ್ರಕಾರದಲ್ಲಿ ಉತ್ತಮ ಕವನ ರಚಿಸಬಲ್ಲ. 
ಪ್ರಾಸ ಮತ್ತು ಆಲೋಚನೆಗಳ ಆಧ - ರದ 

ಆದರೆ ಈ ಸಾನೆಟ್ ಪ್ರಕಾರದಲ್ಲಿ ಲಭ್ಯವಿರುವ 
ಮೇಲೆ ೮ ಸಾಲುಗಳ - ಅಷ್ಟಪದಿ ( ಆಕ್ಷೆ + ) 

ತಾರ್ಕಿಕ ಮತ್ತು ಭಾವನಾತ್ಮಕ ತೀವ್ರತೆ ಎಲ್ಲ 
ಮತ್ತು ೬ ಸಾಲುಗಳ - ಷಟ್ಟದಿ (ಸೆಸ್ಟೆಟ್) 

ಕವಿಗಳನ್ನೂ ಆಕರ್ಷಿಸಿರುವುದು ಮಾತ್ರ ನಿಜ. 
ಎರಡು ಭಾಗಗಳು ; ಅಷ್ಟಪದಿಯ ಪ್ರಾಸ abba , 

ಮಾಸ್ತಿ , ಕುವೆಂಪು, ಬೇಂದ್ರೆ , ಚನ್ನವೀರಕಣವಿ , 
abba ಮತ್ತು ಷಟ್ಟದಿಯ ಪ್ರಾಸ cde , cde 

- ಬಿ .ಸಿ . ರಾಮಚಂದ್ರಶರ್ಮ , ಎಚ್ . ಎಸ್ . 
ಅಥವ cdc, cdc ಆಗಿರುತ್ತದೆ . ಶೇಕ್ಸ್‌ಪಿಯರ್ 
ನ ಮಾದರಿಯ ಸಾನೆಟ್ಟುಗಳಲ್ಲಿ ಮೂರು 

ವೆಂಕಟೇಶಮೂರ್ತಿಕನ್ನಡ ಸಾನೆಟ್ಟುಗಳ ಪ್ರಕಾರ 
ಚೌಪದಿಗಳೂ (ಕ್ವಾರ್ಟೆಟ್ ) ಒಂದು ಪ್ರಾಸಬದ್ದ 

ದಲ್ಲಿ ವಿಭಿನ್ನ ಪ್ರಯೋಗಗಳನ್ನು ನಡೆಸಿದ್ದಾರೆ . 
ದ್ವಿಪದಿಯೂ (ಕಪ್ಲೆಟ್) ಇರುತ್ತವೆ. ab ab, cd . ಹೆಚ್ಚಿನ ಓದಿಗೆ: TW . H . Crosland: The English 
cd , ef ef, gg ಎಂಬ ಪ್ರಾಸ ವಿನ್ಯಾಸ , 

Sonnet ( ೧೯೧೭) Hallet Smith : Elizabethan Po 

etry ( ೧೯೫೨): Winified Nowottony : The Lan 
ಇವು ಸಾನೆಟ್ಸ್‌ನ ಮುಖ್ಯ ಪ್ರಭೇದಗಳು . ಆದರೆ guage Poets Use (0€ + 9 );Murray Kreiger : A 
' ಪ್ರತಿಯೊಂದು ಸಾನೆಟ್ಟ ನಿಯಮದ 

Window to Criticism ( ೧೯೬೪). 
ವೈವಿಧ್ಯವನ್ನು ಪ್ರಕಟಿಸುತ್ತದೆ. ಸಾನೆಟ್ ೨೨. ಅಷ್ಟಾದಶ ವರ್ಣನೆ ಸಂಸ್ಕೃತ ಮತ್ತು 
ಸಂಪ್ರದಾಯವನ್ನು ಆಯ್ದುಕೊಂಡ ಕವಿಗೆ 

ಕನ್ನಡ ಕಾವ್ಯಮೀಮಾಂಸೆಯಲ್ಲಿ ಮಹಾಕಾವ್ಯದ 
ಭಾಷೆಯ ಸಾಮಾನ್ಯ ನಿಯಮಗಳ ಜೊತೆ 

ಸ್ವರೂಪವನ್ನು ನಿರ್ಣಯಿಸುವಾಗ ಅಷ್ಟಾದಶ 
ಜೊತೆಗೆ ಆ ರೂಪದ ತಂತ್ರಗಳ ವಿಶೇಷ ಶಬ್ದ ವರ್ಣನೆಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯ 
ಕೋಶವೊಂದು ದೊರೆಯುತ್ತದೆ . ಸಾನೆಟ್ 

ಲಭಿಸಿದೆ. ಇದನ್ನು ಕಾವ್ಯಸ್ಥಲಗಳು, ಸ್ಥಲಗಳು , 
ಗಳನ್ನು ಬರೆಯುವ ಕವಿಗಳು ಆ ಪ್ರಕಾರದ ವರ್ಣಕಗಳು ಎಂದೂ ಗುರುತಿಸುವುದುಂಟು. 


೨೬ | ವಿಮರ್ಶೆಯ ಪರಿಭಾಷೆ 


ತ್ತಾನೆ . 


ಪೀಠಿಕಾ ಪ್ರಕರಣ, ಸಮುದ್ರ , ಪರ್ವತ , ಪುರ , ಕಾವ್ಯವು ಸಾಧ್ಯವಾದಷ್ಟೂ ಸಮಗ್ರವಾಗಿರ 
ನಾಯಕಾಭ್ಯುದಯ , ವಿವಾಹ , ಕುಮಾರೋ ಬೇಕೆಂಬ ಉದ್ದೇಶದಿಂದ ಪ್ರೇರಿತರಾಗಿ ಕವಿ 
ದಯ , ಚಂದ್ರೋದಯ , ಸೂರ್ಯೋದಯ , ಗಳು , ಲಾಕ್ಷಣಿಕರು ಮೊದಲಿನಲ್ಲಿ ಹದಿನೆಂಟು 

ವನವಿಹಾರ , ಜಲಕ್ರೀಡೆ, ಮಧುವನ , ವರ್ಣನೆಗಳ ಅಗತ್ಯವನ್ನು ಗುರುತಿಸಿದ್ದಿರ 
ಸಂಭೋಗ, ವಿಪ್ರಲಂಭ ( ವಿರಹ) , ಮಂತ್ರ , ಬಹುದು. ಈ ವರ್ಣನೆಗಳನ್ನು ಕಾವ್ಯ ಲಕ್ಷಣ 
ದೂತಾಂಗ , ಯಾತಾಂಗ - ಈ ಹದಿನೆಂಟನು ಗಳೆಂದು ಪರಿಗಣಿಸುವಾಗ ' ರಸವಂಜನೆಗೆ 
ಅಷ್ಟಾದಶ ವರ್ಣನೆಗಳೆಂದು ದಂಡಿ ಪ್ರಸಾಪಿಸು ಅಂಗಭೂತವಾಗಿರುವಂತೆ ರಸಘಟ್ಟಗಳನ್ನು ” 

ನಿರ್ಮಿಸಲು ಹದಿನೆಂಟು ಅವಕಾಶಗಳಿವೆ 

ಎಂದು ಕಾವ್ಯಕಲೆಯನ್ನು ಕಲಿಯಬಯಸುವ 
ಮಹಾಕಾವ್ಯದ ಸ್ವರೂಪವನ್ನು ಕುರಿತು 

ವನಿಗೆ ಸೂಚಿಸುವ ಉದ್ದೇಶವಿದ್ದಿರಬಹುದು. 
ವಿವೇಚಿಸುವಾಗ ಪ್ರಾಚೀನ ಅಲಂಕಾರಿಕರು 

ಆದರೆ , ಯಾವುದೇ ವರ್ಣನೆ ತನ್ನಷ್ಟಕ್ಕೇ ಎಷ್ಟೇ 
ಕಾವ್ಯಗುಣಕ್ಕೆ ಗಮನಕೊಟ್ಟಿಲ್ಲ ಎಂದು ಹೇಳಲು 

ಸುಂದರವಾಗಿರಲಿ ಕೃತಿಯ ಸಂವಿಧಾನಕ್ಕೆ 
ಸಾಧ್ಯವಿಲ್ಲವಾದರೂ , ಅವರ ವಿವೇಚನೆಯಲ್ಲಿ 

ಪೂರಕವಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ ಮತ್ತು 
ಮಹಾಕಾವ್ಯದ ಗಾತ್ರ ಮತ್ತು ವರ್ಣನೆಗಳಿಗೆ 

ಔಚಿತ್ಯವೆಂಬ ಅಂಶವನ್ನು ಗಮನಿಸಿದವರು 
ಹೆಚ್ಚು ಮನ್ನಣೆ ಸಿಕ್ಕಿರುವುದಂತೂ ನಿಜ . ಕೆಲವೇ ಲಾಕ್ಷಣಿಕರು ಮತ್ತು ಇನ್ನೂ ತೀರ 
ಆರಂಭದಲ್ಲಿ , ಬಹುಶಃ, ಅಷ್ಟಾದಶ | ಕೆಲವೇ ಕವಿಗಳು . 
ವರ್ಣನೆಗಳು ಮಹಾಕಾವ್ಯದ ತಾಂತ್ರಿಕ ಅಗತ್ಯ 

ಇದು ಅಷ್ಟಾದಶ ವರ್ಣನೆಗಳ ಬಗ್ಗೆ ಅಂಗೀಕೃತ 
ಮಾತ್ರವಾಗಿದ್ದಿರಬಹುದು . ಕಾಲಕ್ರಮದಲ್ಲಿ 

ದೃಷ್ಟಿಕೋನ. ಆದರೆ ಕನ್ನಡದ ಕಾವ್ಯಕಲ್ಪನೆಯ 
ಒಂದು ಕೃತಿಯ ಮಹಾಕಾವ್ಯತ್ವಕ್ಕೆ ಇವು 

ವೈಶಿಷ್ಟ ವನ್ನು ಗುರುತಿಸುವಾಗ ಈ ವರ್ಣನೆ 
ಅನಿವಾರ್ಯ ಲಕ್ಷಣಗಳೆಂಬ ಭಾವನೆ ಬೆಳೆದಿರ 

ಗಳನ್ನು ಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸುವುದೂ 
ಬಹುದು . ತಂತ್ರವನ್ನೇ ಕಾವ್ಯಗುಣವೆಂದು ಸಾಧ್ಯವೆಂದು ತೋರುತ್ತದೆ . ಕವಿಯು 
ಭ್ರಮಿಸಿರುವ ದುರಂತವನ್ನೂ ತಮಾಷೆಯನ್ನೂ ಸಮಕಾಲೀನ ಬದುಕಿನ ವಿವರಗಳು , ಕಾವ್ಯ 
ಅಷ್ಟಾದಶ ವರ್ಣನೆಗಳ ಪ್ರಸ್ಥಾನದಲ್ಲಿ ಭಾಷೆಯ ನಿರ್ಮಾಣದ ಅಪೇಕ್ಷೆ, ಕಾವ್ಯವು 
ಕಾಣಬಹುದು. ಸಮುದ್ರದ ಅಗತ್ಯವೇ ಇಲ್ಲದ ವಾಸ್ತವದ ಪ್ರತಿರೂಪವಲ್ಲ ಅದರದ್ದೇ ಆದ 
ಷಡಕ್ಷರದೇವನ ರಾಜಶೇಖರ ವಿಳಾಸ ವಿಶಿಷ, ಲೋಕವಿದೆ ಎಂಬ ನಿಲುವಿನ 
ಕಾವ್ಯದಲ್ಲಿ ಸಮುದ್ರದ ಪ್ರಚಂಡ ವರ್ಣನೆ ಪ್ರತಿಪಾದನೆ , ಈ ಮುಂತಾದ ನಿಲುವುಗಳಿಂದ 
ಬರುತ್ತದೆ . ಗಿರಿಜಾ ಕಲ್ಯಾಣದಲ್ಲಿ ಸಂಭೋಗ ಅಷ್ಟಾದಶ ವರ್ಣನೆಗಳನ್ನು ಪರಿಶೀಲಿಸುವುದು 
ವರ್ಣನೆ ತರಲು ಹರಿಹರ ನಾರದ ಮುನಿಯನ್ನು ಸಾಧ್ಯವಿದೆ. 
ಸೂಳೆಗೇರಿಯಲ್ಲಿ ಅಲೆದಾಡಿಸುತ್ತಾನೆ . 

ಹೆಚ್ಚಿನ ಓದಿಗೆ : ಟಿ. ವಿ . ವೆಂಕಟಾಚಲಶಾಸ್ತಿ : ಮಹಾಕಾವ್ಯ 
ಪೀಠಿಕೆ , ಕಥೆ ನಡೆಯುವ ಸ್ಥಳ , ನಾಯಕನ ಲಕ್ಷಣ (೧೯೬೯ ) 
ವೈಯಕ್ತಿಕ ಬದುಕು , ಪ್ರಕೃತಿಯ ಮತ್ತು ೨೩ . ಅಸಂಗತ Absurd ಅಬ್ಬರ್ಡ್: 
ಮನುಷ್ಯನ ನಡುವಿನ ಸಂಬಂಧ, ಸುಖಭೋಗ, ಮನುಷ್ಯನ ಅಸ್ತಿತ್ವವು ಮೂಲಭೂತವಾಗಿ 
ಮನರಂಜನೆ, ಸಮಾಜ ಮತ್ತು ರಾಜಕೀಯದ ಮತ್ತು ಅನಿವಾರ್ಯವಾದ ರೀತಿಯಲ್ಲಿ 
ಹಿನ್ನೆಲೆಯಲ್ಲಿ ನಾಯಕ ವ್ಯಕ್ತಿ ಮತ್ತು ಈ ಅಸಂಗತವಾಗಿದೆ . ಈ ಸ್ಥಿತಿಯನ್ನು ಅಸಂಗತ 
ಎಲ್ಲದರ ಮೂಲಕ ಬದುಕಿನ ಎಲ್ಲ ಮುಖಗಳ ಸ್ವರೂಪದ ಸಾಹಿತ್ಯ ಕೃತಿಗಳಲ್ಲಿ ಮಾತ್ರ ಸಾಕಷ್ಟು 
ಕಾಣೈ , ಇವುಗಳನ್ನು ಒಳಗೊಂಡು ಮಹಾ ಸಮರ್ಥವಾಗಿ ಪ್ರಕಟಿಸಬಹುದು ಎಂಬ 


ವಿಮರ್ಶೆಯ ಪರಿಭಾಷೆ | ೨೭ 


ಧೋರಣೆಯನ್ನು ಸಾಮಾನ್ಯ ಅಂಶವಾಗಿ ಇರುವವನಾದರೆ , ಅಸಂಗತ ಸಾಹಿತ್ಯದ 
ಹೊಂದಿರುವ ನಾಟಕಗಳು ಮತ್ತು ಗದ್ಯ ಅ - ನಾಯಕ ಎಲ್ಲ ರೀತಿಯ ಜೀವಿಗಳಿಂದ, 
ಬರಹಗಳಿಗೆ ಅನ್ವಯವಾಗುವ ಪರಿಭಾಷೆ . ಜಗತ್ತಿನಿಂದಲೇ ತೀವ್ರವಾಗಿ ಬೇರ್ಪಟ್ಟ 

ಸಂಬಂಧ ರಹಿತ ಸ್ಥಿತಿಯಲ್ಲಿರುತ್ತಾನೆ. ಅಸಂಗತ 
ಥಿಯೇಟರ್ ಆಫ್ ದಿ ಅಬ್ಬರ್ಡ್ ಎಂಬ 

ಸಾಹಿತ್ಯದಲ್ಲಿ ದೇವರ ಕಲ್ಪನೆ ಪೂರ್ಣವಾಗಿ 
ಮಾತನ್ನು ಮೊದಲು ಬಳಸಿದವನು ಕಾಮು. 

ಮಾಯವಾಗಿದೆ. ತಮ್ಮ ಬಗ್ಗೆ ಯಾವ 
ಮಾರ್ಟಿನ್ ಎಸ್ಲಿನ್ನ ಇದೇ ಹೆಸರಿನ ಪುಸ್ತಕ 

ಕುತೂಹಲವನ್ನೂ ಕಾಳಜಿಯನ್ನೂ ತೋರಿಸದ 
( ೧೯೬೧) ಈ ಪರಿಭಾಷೆ ಗೆ ಹೆಚ್ಚಿನ 

ಉದ್ದೇಶರಹಿತ ಪ್ರಪಂಚದಲ್ಲಿ ಮನುಷ್ಯ 
ಜನಪ್ರಿಯತೆಯನ್ನು ತಂದುಕೊಟ್ಟಿತು . 

ಏಕಾಂಗಿಯಾಗಿ ಬದುಕಿದ್ದಾನೆ ; ಪ್ರಕೃತಿ 
೧೯೫೦ರ ದಶಕದ ಆರಂಭದಲ್ಲಿ ಬಂದ 

ಯೋಡನೆಯ ಯಾವುದೇ ಸಂಬಂಧ 
ಪಾಶ್ಚಾತ್ಯ ನಾಟಕಗಳು ಸಾಮಾನ್ಯವಾಗಿ 

ಏರ್ಪಡಿಸಿಕೊಳ್ಳುವುದರಲ್ಲಿ ವಿಫಲನಾಗಿದ್ದಾನೆ; 
ಅಸಂಗತ ಸಾಹಿತ್ಯದ ಗುಂಪಿಗೆ ಸೇರುತ್ತವೆ . 

ಮನುಷ್ಯನಿಗೆ ಆಗುವ ಯಾವ ಅನುಭವಕ್ಕೂ 
ಕಾಮು ತನ್ನ ದಿ ಮಿಥ್ ಆಫ್ ಸಿಸಿಫಸ್ ಉದ್ದೇಶ ಎಂಬುವುದಿಲ್ಲ. ಈ ಸಂಬಂಧರಾಹಿತ್ಯ 
( ೧೯೪೨) ಪುಸ್ತಕದಲ್ಲಿ ಅಸ೦ಗ ತ ದ | ಮತ್ತು ಉದ್ದೇಶರಾಹಿತ್ಯಗಳಿಂದಾಗಿ ಮನುಷ್ಯನ 
ಪರಿಕಲ್ಪನೆಯನ್ನು ಹೀಗೆ ವಿವರಿಸುತ್ತಾನೆ : ತನ್ನ ಬದುಕು ಅಸಂಗತವಾಗಿದೆ ಇದು ಸ್ಕೂಲವಾಗಿ 
ಸುತ್ತಲ ಪ್ರಪಂಚದಲ್ಲಿ ಉದ್ದೇಶ ಮತ್ತು ಅಸಂಗತ ಸಾಹಿತ್ಯದ ಧೋರಣೆ . 
ವ್ಯವಸ್ಥೆಯನ್ನು ಕಂಡುಕೊಳ್ಳುವ ಬಗ್ಗೆ ಮನುಷ್ಯನ 

ಅಸ್ತಿತ್ವವಾದ ಮತ್ತು ಸರಿಯಲಿಸಂ ಪಂಥಗಳಲ್ಲಿ 
ನಿರ್ಧಾರ ಮತ್ತು ಉದ್ದೇಶ ಹಾಗೂ ವ್ಯವಸ್ಥೆಗಳು 

ಅಸಂಗತ ಸಾಹಿತ್ಯದ ಬೇರುಗಳನ್ನು ಗುರುತಿಸ 
ಇವೆ ಎಂಬ ಬಗ್ಗೆ ಯಾವ ಪುರಾವೆಗಳನ್ನೂ 

ಬಹುದು. ಜೇಮ್ಸ್ ಜಾಯ್ನ ಬರಹಗಳು , 
ನೀಡದ ಪ್ರಪಂಚ ಈ ಎರಡು ಅಂಶಗಳ 

ಕಾಫನ ದಿ ಟ್ರಯಲ್‌ ಮತ್ತು 
ನಡುವಿನ ಕರ್ಷಣವೇ ಅಸಂಗತ . 

ಮೆಟಮಾರ್ಫಸಿಸ್ ಕೃತಿಗಳು ಅಸಂಗತ 
ಅಂದರೆ , ಉದ್ದೇಶರಹಿತ ಚಟುವಟಿಕೆಗಳ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿವೆ. 
ತೊಳಲಾಟದಲ್ಲಿ ಬದುಕಬೇಕಾದ ಮನುಷ್ಯ 

ಎರಡನೆಯ ಮಹಾಯುದ್ಧದ ನಂತರ 
ಜೀವನದ ವ್ಯಂಗ್ಯವನ್ನು ಅಸಂಗತ ಎಂಬ ಪದ ಸಾಂಪ್ರದಾಯಕ ಸಾಹಿತ್ಯ ಮತ್ತು ಸಂಸ್ಕೃತಿಯ 
ಸೂಚಿಸುತ್ತದೆ . ಅಸಂಗತ ನಾಟಕ ಮತ್ತು ಮೂಲಭೂತ ಮೌಲ ಹಾಗೂ ನಂಬಿಕೆಗಳಿಗೆ 
ಕಾದ೦ಬರಿಗಳ , ನಾಯಕ ನಿಜವಾಗಿ 

ತೀವ್ರ ಪ್ರತಿಕ್ರಿಯೆಯನ್ನು ತೋರಿಸುವುದಕ್ಕಾಗಿ 
ಆನ್ನಿ -ಹೀರೋ ಅಥವ ಅ - ನಾಯಕ . ಈ 

ಅಸಂಗತ ಸಾಹಿತ್ಯ ಹುಟ್ಟಿಕೊಂಡಿತು . 
ಅ - ನಾಯಕ ಪಾತ್ರದ ಪರಿಕಲ್ಪನೆಯು ನಾಯಕ 

ಮಹಾಯುದ್ದ ಪೂರ್ವದ ಪಶ್ಚಿಮ ಜಗತ್ತಿನಲ್ಲಿ 
ಪಾತ್ರವು ಪೂರ್ಣವಾಗಿರಬೇಕೆಂಬ ಕಲ್ಪನೆಯ - ಮನುಷ್ಯನಿಗೆ ಚಿಂತಿಸುವ ಸಾಮರ್ಥ್ಯವಿದೆ; 
ವಿರುದ್ಧ ಬಂಡಾಯದ ಸ೦ಕೇತ. ಅವನು ಬುದ್ದಿಜೀವಿ: ಆಂಶಿಕವಾಗಿಯಾದರೂ 
ಸಾಂಪ್ರದಾಯಕ ನಾಯಕ ಪಾತ್ರಗಳಂತಲ್ಲದೆ ಅರಿಯಲು ಸಾಧ್ಯವಿರುವ ಜಗತ್ತಿನಲ್ಲಿ ಅವನು 
ಅಸಂಗತ ಕೃತಿಗಳ ಅ - ನಾಯಕನಲ್ಲಿ ಖಳನ ಬದುಕುತ್ತಿದ್ದಾನೆ ; ಸುವ್ಯವಸ್ಥಿತ ಸಾಮಾಜಿಕ 
ಗುಣಗಳು , ಹುಚ್ಚಿನ ಅಂಶವಿರುವ ನಿರೂಪಕನ ಚೌಕಟ್ಟುಗಳಿಗೆ ಅವನ ಬದುಕು ಒಳಪಟ್ಟಿದೆ; 
ಗುಣಗಳೂ ಕಾಣಿಸಿಕೊಳ್ಳುತ್ತವೆ . ಅಸ್ತಿತ್ವವಾದದ ಸೋಲಿನಲ್ಲೂ ತನ್ನ ಘನತೆ , ಶೌರ್ಯಗಳನ್ನು 
ಕೃತಿಗಳ ನಾಯಕ ಸಮಾಜ ಮತ್ತು ಸರ್ಕಾರಗಳ ಪ್ರದರ್ಶಿಸಬಲ್ಲ ಎಂಬ ಧಾಟಿಯ ನಂಬಿಕೆಗಳು 
ವ್ಯವಸ್ಥೆಗಳಿಂದ ಬೇರ್ಪಟ್ಟ ಸ್ಥಿತಿಯಲ್ಲಿ ಪ್ರಚಲಿತವಾಗಿದ್ದವು. ಆದರೆ ಅಸ್ತಿತ್ವವಾದಿ 


೨೮ | ವಿಮರ್ಶೆಯ ಪರಿಭಾಷೆ 


ಲೇಖಕರಿಂದ , ಮುಖ್ಯವಾಗಿ ಸಾರ್ತ್ರೆ , ಕಾಮು ಈ ಬಗೆಯ ಕರಾಳ ಹಾಸ್ಯದ ಅಭಿವ್ಯಕ್ತಿ 
ಅವರಿಂದ, ತೀರಾ ಭಿನ್ನವಾದ ನಂಬಿಕೆ - ಯಾಗಿದೆ . 
ಸಿದ್ದಾಂತಗಳ ಪ್ರತಿಪಾದನೆ ನಡೆಯಿತು. 

ಪರಕೀಯತೆ ಮತ್ತು ಅಸಂಗತತೆ ಕನ್ನಡ ನವ್ಯ 
ಅಸಂಗತ ಸಾಹಿತ್ಯವೂ ಬಹಳಮಟ್ಟಿಗೆ ಈ 

ಸಾಹಿತ್ಯದ ಒಂದು ಲಕ್ಷಣವಾಗಿಯೆ ಬೆಳೆದಿದೆ. 
ಅಸ್ತಿತ್ವವಾದದ ನಂಬಿಕೆಗಳಿಂದ ಪ್ರಭಾವಿತ 

ಕೆಲವು ವಿಮರ್ಶಕರು (ಉದಾ. ಕುರ್ತಕೋಟಿ) 
ವಾಗಿದೆ. ಮನುಷ್ಯ ಒಂಟಿ; ಅಪರಿಚಿತ ವಿಶ್ವದಲ್ಲಿ 

ಈ ಅನಾಥಪ್ರಜ್ಞೆ ಅಸಂಗತತೆಗಳು ನಮ್ಮ 
ಅವಮಾನಕರವಾಗಿ ಬದುಕುವವನು; ಅವನಲ್ಲಿ ಬದುಕಿನಿಂದ ಮೂಡಿ ಲೇಖಕನ ಅನುಭವ 
ಯಾವುದೇ ರೀತಿಯ ಮಾನವ ಅಂತಃಸತ್ವವಿಲ್ಲ: 

ಪ್ರಪಂಚಕ್ಕೆ ದಕ್ಕಿದವು ಅಲ್ಲವೆಂದೂ , ಪಶ್ಚಿಮ 
ಶೂನ್ಯದಿಂದ ಬಂದು ಶೂನ್ಯದಲ್ಲೇ ಕೊನೆಯಾ 

ದಿಂದ ಅನಾಮತ್ತಾಗಿ ಆಮದಾದುವೆಂದೂ 
ಗುವ ಬದುಕಿನಲ್ಲಿ ಯಾವ ಮೌಲ್ಯವಾಗಲಿ 

ವಾದಿಸುತ್ತಾರೆ . ಆದರೆ ಇನ್ನು ಕೆಲ ವಿಮರ್ಶಕರು 
ಅರ್ಥವಾಗಲಿ ಇಲ್ಲ ಎಂಬ ಧೋರಣೆ 

ಅಸಂಗತದ ಬಗ್ಗೆ ಬೇರೆಯೇ ಅಭಿಪ್ರಾಯ 
ಮುನ್ನೆಲೆಗೆ ಬಂದಿತು . ಮನುಷ್ಯನ ಈ 

ಹೊಂದಿದ್ದಾರೆ. ' ವ್ಯಕ್ತಿಯ ಏಕಾಕಿತನ , 
ಸ್ಥಿತಿಯನ್ನು ಏಲಿಯನೇಶನ್ ಅಥವ ಅನಾಥ ಪರಕೀಯತೆ, ಬೇರುಕಡಿದುಕೊಂಡ ಸ್ಥಿತಿ ನಮ್ಮ 
ಪ್ರಜ್ಞೆ ಪರಕೀಯ ಪ್ರಜ್ಞೆ, ಆಗಂತುಕ ಪ್ರಜ್ಞೆ 

ನೆಲಕ್ಕೆ ಸಹಜವಾದುದಲ್ಲ ಎಂದು ವಾದಿಸು 
ಏಕಾಕಿತನ , ತಬ್ಬಲಿತನ , ಪರಕೀಯತೆ ಎಂದು ವವರು ( ಒಂದು ತೊಲ ಪುನುಗು' - ಕಾಮ 
ಗುರುತಿಸುವುದುಂಟು. ಬೆಕೆಟ್ಸ್ನ ವೇಟಿಂಗ್ ರೂಪಿ) ಸಂಕಲನದ ಕಥೆಗಳನ್ನು ಓದಬೇಕು. ” 
ಫಾರ್ ಗಾಡೋ ನಾಟಕದಲ್ಲಿ ಇಬ್ಬರು ಎಂಬಂಥ ಮಾತುಗಳನ್ನು ಗಮನಿಸಿ . ಹಾಗೆಯೇ 
ಬೇವಾರ್ಸಿಗಳು ಗುರುತಿಲ್ಲದ ಮನುಷ್ಯನೊಬ್ಬನ ಕನ್ನಡದ ಕವನ , ಕಾದಂಬರಿಗಳಲ್ಲೂ ಅಸಂಗತದ 
ಬರ ವಿಗಾಗಿ ಬಂಜರು ಭೂಮಿಯಲ್ಲಿ ಅಂಶವನ್ನು ಗುರುತಿಸಿದ ವಿಮರ್ಶಕರು ಉಂಟು. 
ಕಾಯುತ್ತಾ ಹೇಳುವ “ಏನೂ ಆಗುವುದಿಲ್ಲ, ಒಳತೋಟಿ, ಮೋಹನ ಮುರಳಿಯಂಥ 
ಯಾರೂ ಬರುವುದಿಲ್ಲ , ಯಾರ ಕವನಗಳಲ್ಲಿ ವ್ಯಂಜಿತವಾಗಿರುವ ಪರಕೀಯ 
ಹೋಗುವುದಿಲ್ಲ ಇದು ಭಯಂಕರ ” ಎಂಬ ಪ್ರಜ್ಞೆಯೇ ಇನ್ನೂಸಂಶಿಷ್ಟವಾಗಿ , ಪ್ರಬುದ್ಧವಾಗಿ , 
ಮಾತು ಅಸಂಗತದ ವ್ಯಾಖ್ಯೆಯಂತಿದೆ . ಶ್ರೀಮಂತವಾಗಿ ( ಅಡಿಗರ ) ... ಇತ್ತೀಚಿನ 
ಅಸಂಗತ ನಾಟಕಗಳು ವಾಸ್ತವಿಕ ರಂಗಸಜಿಕೆ ರಾಮನವಮಿಯ ದಿವಸ ( ಕವನದಲಿ) 
ಗಳನ್ನು , ತಾರ್ಕಿಕ ಆಲೋಚನೆಯನ್ನು, ಕಥೆಯ 

ಅಭಿವ್ಯಂಜಿತವಾಗಿದೆ ” ( ಗ್ರಾಮಾಯಣ)... 
ಮತ್ತು ಪಾತ್ರಗಳ ಸಂಬದ್ದ ಬೆಳವಣಿಗೆಯನ್ನು 

ಮನುಷ್ಯನ ಸಾರ್ವಕಾಲಿಕವಾದ ಅಸಂಬದ 
ತಿರಸ್ಕರಿಸುತ್ತವೆ. ಕರಾಳ ಹಾಸ್ಯವು (ಬ್ಲ್ಯಾಕ್ 

ಅಸ್ತಿತ್ವದ ಸ್ಥಿತಿಯನ್ನೂ ರೂಪಿಸುತ್ತದೆ ಎಂಬ 

ಮಾತುಗಳನ್ನು ಗಮನಿಸಿ. ಚಂದ್ರಶೇಖರ 
ಹೂಮರ್) ಅಸಂಗತ ಕೃತಿಗಳ ಒಂದು ಮುಖ್ಯ 

ಪಾಟೀಲ, ಚಂದ್ರಕಾಂತ ಕುಸನೂರ, 
ಲಕ್ಷಣ. ಅಯನೆಸ್ಕೊ ಇದನ್ನು ದುರಂತ 

ಸೀತಾರಾಂ, ಎಂ .ಎಸ್ . ಕೆ. ಪ್ರಭು ಕನ್ನಡ 
ಪ್ರಹಸನ ' ಎಂದು ಕರೆಯುತ್ತಾನೆ . ಸನ್ನಿವೇಶಗಳು 

ಅಸಂಗತ ನಾಟಕಗಳನ್ನು ಬರೆದವರಲ್ಲಿ 
ಏಕಕಾಲದಲ್ಲಿಯೇ ಹಾಸ್ಯಮಯವೂ ಮೃಗೀ 

ಪ್ರಮುಖರು. 
ಯವೂ ಭಯಂಕರವೂ ಅಸಂಗತವೂ 
ಆಗಿರುತ್ತವೆ . ಗತಿಸ್ಥಿತಿ ಕಾದಂಬರಿಯಲ್ಲಿ ಬರುವ ಅಸಂಗತ ಸಾಹಿತ್ಯ ಮಹಾಯುದ್ಧಾನಂತರದ 
ಆಫೀಸಿನ ವರ್ಣನೆ ಮತ್ತು ಅಲ್ಲಿ ನಾಯಕನಿಗೆ ನಿರಾಶೆ ಮತ್ತು ಗೊಂದಲ , ದಾರುಣತೆಗಳಿಂದ 
ಆಗುವ ಅನುಭವಗಳನ್ನು ಗಮನಿಸಿ . ಹಾಗೆಯೇ ಸ್ವಲ್ಪಕಾಲ ಜನಪ್ರಿಯವಾಗಿ ಉಳಿಯಿತು. ಆದರೆ 
ಜೋಸೆಫ್ ಹೆಲರ್‌ನ ದಿ ಕ್ಯಾಚ್ - ೨೨ ಕೂಡ ಬದುಕಿನ ಬಗ್ಗೆ ಅನಾರೋಗ್ಯಕರ ನಿರಾಶೆಯನ್ನು 


ವಿಮರ್ಶೆಯ ಪರಿಭಾಷೆ | ೨೯ 


ವ್ಯಕ್ತಪಡಿಸುವ , ಮನುಷ್ಯನ ಅಸ್ತಿತ್ವಕ್ಕೆ ಯಾವ ಅರ್ಥದ ಬರಕೋ ಎಂಬ ಪದದಿಂದ ರೂಪಿತ 
ಉದ್ದೇಶವೂ ಇಲ್ಲವೆಂದು ವಾದಿಸುತ್ತಾ ವಾಗಿದೆ . ಪುನರುಜೀವನ ಕಾಲದ ಶಿಲ್ಪ , ಚಿತ್ರ , 
ಈವರೆಗಿನ ವಿಕಾಸದ ಚರಿತ್ರೆಯನ್ನು ಧಿಕ್ಕರಿಸಿ ಸಂಗೀತಗಳ ವಿವರಣೆಗೆ ಈ ಪದದ ಬಳಕೆ . 
ಜನತೆಯನ್ನು ಜಡತೆಗೆ ಪ್ರೇರೇಪಿಸುವ ತನ್ನ ಆಧುನಿಕ ವಿಮರ್ಶಕರು ಸಾಹಿತ್ಯ ಮತ್ತು 
ಧೋರಣೆಯಿಂದಾಗಿ ಅಸಂಗತ ಸಾಹಿತ್ಯ ಪಿಕ್ಟೋರಿಯಲ್ ಐಕನೋಗ್ರಫಿಯ ಸಂಬಂಧ 
ಪಶ್ಚಿಮ ಜಗತ್ತಿನಲ್ಲಿ ಬಹಳ ಬೇಗ ಅನಾದರಕ್ಕೆ ಗಳ ಅಧ್ಯಯನದಲ್ಲಿ ಈ ಪರಿಭಾಷೆಯನ್ನು 
ಗುರಿಯಾಗಿ ಸ್ತಬವಾಗಿ ಹೋಯಿತು. ಬಳಸುವುದುಂಟು. ಕಲೆಯ ಒಂದು ಪ್ರಕಾರದ 

ಶೈಲಿಯ ಅಂಶಗಳನ್ನು ಇನ್ನೊಂದು ಕಲಾ 
“ ಕನ್ನಡದಲ್ಲಿ ಮೊಟ್ಟಮೊದಲಿಗೆ , ನೈತಿಕ 

ಪ್ರಕಾರಕ್ಕೆ ಅನುವಾದಿಸಿ ' ತುಲನಾತ್ಮಕ 
ದ್ವಂದ್ವಗಳು ಮತ್ತು ಮೌಲ್ಯಗಳ ಸಂಘರ್ಷದಲ್ಲಿ 

ಅಧ್ಯಯನ ನಡೆಸುವ ಪ್ರಯತ್ನದಲ್ಲಿ ಈ ಪದ 
ಸಿಕ್ಕಿಬಿದ್ದ ಮಾನವನ ದಾರುಣ ಸ್ಥಿತಿಯ ಬಗ್ಗೆ. 

ಬಹಳ ಸಹಾಯಕವಾಗಿದೆ. ಚಿತ್ರ ಮತ್ತು 
ಕಾಳಜಿ ತೋರಿದ ಕೀರ್ತಿ ಅಸಂಗತ ನಾಟಕ 
ಗಳದು. ” ಅವು ೧೯೬೦ರ ದಶಕದಲ್ಲಿ 

ಶಿಲ್ಪಗಳಲ್ಲಿ ಇದು ಸ್ಥಿರತೆ ( ಸಾಲಿಡಿಟಿ) : 

ರೋಮನ ಸೇಂಟ್ ಪೀಟರ್ ಮಂದಿರ ಒಂದು 
ಮೃತಾವಸ್ಥೆಯಲ್ಲಿದ್ದ ಕನ್ನಡ ರಂಗಭೂಮಿಗೆ 
ನಾವೀನ್ಯತೆಯನ್ನು ತಂದುಕೊಟ್ಟು ಜೀವಂತ 

ಉದಾ; ಕುಸುರಿ ಕೆಲಸದ ಅಲಂಕಾರ ; 

ಅನುಭಾವ ನಾಟಕೀಯತೆ ( Caravaggio ನ 
ವಾಗಿರಿಸಿದ್ದೂ ಹೌದು. 

ಚಿತ್ರಗಳು ಉದಾ); ಭ್ರಮೆ - ಈ ಅಂಶಗಳನ್ನೆಲ್ಲ 
ಆದರೆ ಕನ್ನಡ ಅಸಂಗತ ನಾಟಕಗಳು ಹವ್ಯಾಸಿ ಒಳಗೊಳ್ಳುತ್ತದೆ. ೧೭ನೆ ಶ . ದ ಆಕ್ಸಿಮರಾನ್ 
ಕಲಾವಿದರ ಸುಲಭ ಪ್ರಯೋಗಗಳಿಗೆ ಆಹಾರ 

ಮತ್ತು ಪ್ಯಾರಡಾಕ್ಸ್ಯುಕ್ತ ಕಾವ್ಯಶೈಲಿ ಮತ್ತು 
ವಾದದ್ದು ಮತ್ತು ಪ್ರೇಕ್ಷಕರನ್ನು ಗೊಂದಲದಲ್ಲಿ ಬಾಸ್, ಚಿತ್ರಕಲೆ; ಅಥವ ೧೭ನೆ ಶ . ದ 
ಕೆಡವಿ ರಂಗಭೂಮಿಯಿಂದ ದೂರ ಒಯ್ದದ್ದು “ ನಾಟಕದೊಳಗಿನ ನಾಟಕ ” ರೂಪ ಮತ್ತು 
ನಿಜವಾಗಿ ' ದೊಡ್ಡ ಸಾಧನೆಗಳು . ಕನ್ನಡದಲ್ಲೂ ಬರ್‌ ಮಿನಿಮ ಸೇಂಟ್ ತೆರೆಸಾ ಮಂದಿರದ 
ಅಸಂಗತ ಸಾಹಿತ್ಯ ಸೃಷ್ಟಿ ನಿಂತಿದೆ. 

ರಚನೆಗಳನ್ನು ಹೋಲಿಸಲು ಬರೋಕ್‌ನ 
ನೋಡಿ: ಅಸ್ತಿತ್ವವಾದ ನಮೂದು 

ಪರಿಕಲ್ಪನೆಯನ್ನು ಬಳಸಿಕೊಂಡು ಕೆಲವು 
೧ . GGR ಸಕ . ೧೧೬ , ೨ . HMC ಜಿಜ್ಞಾಸೆ ವಿಮರ್ಶಕರು ಪ್ರಯತ್ನಿಸಿದ್ದಾರೆ. ಹೀಗಾಗಿ 
೫೦ . ೩ . ಅದೇ ೧೦೭, ೪ . GNR ಒಳನೋ . ೮೭ ಬರೋಕ್‌ ಗೊಂದಲ ಹುಟ್ಟಿಸುವ ಪರಿಕಲನೆ 
ಹೆಚ್ಚಿನ ಓದಿಗೆ : Arnold P. Hinchliffe: The Absurd 

ಯಾಗಿಬಿಟ್ಟಿದೆ. ಬರೋಕ್, ಗ್ರಾಂಜರ್ , 
( ೧೯೬೯ ) ; Lionel Trilling: Beyond Culture 
( ೧೯೬೫ ): ಯು . ಆರ್ . ಅನಂತಮೂರ್ತಿ : 

ಎಕ್ಸೆನ್‌ಟ್ರಿಸಿಟಿ , ಮಿಸ್ಟಿಸಿಸಂ , ಎಕ್ಟೋಬರೆನ್ಸ್ 
ಸ್ಯಾಮುಯೆಲ್ ಬೆಕೆಟ್ ( ಲೇ ) ಪ್ರಜ್ಞೆ ಮತ್ತು ಮುಂತಾದ ನುಡಿಗಟ್ಟುಗಳೊಂದಿಗೆ , ೧೭ನೆ. 
ಪರಿಸರ ( ೧೯೭೬), ಡಿ . ಎ . ಶಂಕರ್ : ಅಲ್ಬರ್ಟ್ ಶ. ದ ಕಲೆಯನ್ನು ಕುರಿತ ಈ ಪಾರಿಭಾಷಿಕವನ್ನು 
ಕಾಮು ( ಲೇ ) ನಿರ್ವಹಣೆ ( ೧೯೭೬) ; ಜಿ .ಎನ್ . 

ಪ್ರಸ್ತುತಕ್ಕೂ ಅನ್ವಯಿಸಿ ಸಮಕಾಲೀನ ಬರೋಕ್ 
ರಂಗನಾಥರಾವ್ : ಕನ್ನಡದಲ್ಲಿ ಅಸಂಗತ ನಾಟಕಗಳು 

ಎಂಬ ಪರಿಕಲ್ಪನೆಯನ್ನು ಬೆಳೆಸಲು ಕೆಲವರು 
( ಲೇ ) ಒಳನೋಟ( ೧೯೮೦ ); ಟಿ . ಪಿ . ಅಶೋಕ: ನವ್ಯ 
ಕಾದಂಬರಿಯ ಪ್ರೇರಣೆಗಳು ( ೧೯೭೯ ) . 

ಯತ್ನಿಸಿದ್ದಾರೆ . 
೨೪. ಅಸಮರೂಪ Baroque ಬರೋಕ್ 

ಹೆಚ್ಚಿನ ಓದಿಗೆ: LL. Martz: “ The wit of Love ” 

( ೧೯೬೯ ) ; W . Sypher: “Four Stages of Renais 
ಇದು ಮೂಲತಃ ದೃಶ್ಯಕಲೆ ಮತ್ತು ಸಂಗೀತಕ್ಕೆ 

Sance Style '( ೧೯೫೫ ); Rene Wellak : The Con 
ಸಂಬಂಧಿಸಿದ ಪಾರಿಭಾಷಿಕ . ಪೋರ್ಚುಗೀಸ್ cept of Baroque in Literary Scholarship ” ( ಪ ) 
ಭಾಷೆಯ 'ಸಾಣೆ ಹಿಡಿಯದ ಮುತ್ತು ” ಎಂಬ “ Concepts of Criticism ”( ೧೯೬೩); ಪುಸ್ತಕದಲ್ಲಿ . 


೩೦ | ವಿಮರ್ಶೆಯ ಪರಿಭಾಷೆ 


೨೫ . ಅಸ್ತಿತ್ವವಾದ Existentialism ಪ್ರತಿನಿಧಿಸುವ ನಿರೀಶ್ವರ ಅಸ್ತಿತ್ವವಾದಿಗಳದು . 
ಎಗ್ನಿಸ್ಪೆನ್ಸಿಯಲಿಸಂ ಆಧುನಿಕ ಪಾಶ್ಚಾತ್ಯ * ಇನ್ನೊಂದು ಯಸ್ಸರ್ ಮತ್ತು ಗೇಬ್ರಿಯಲ್ 
ಸಾಹಿತ್ಯದ ಇತಿಹಾಸದಲ್ಲಿ ಅಸಂಗತತೆಯಂತಹ ಮಾರಲ್ ಪ್ರತಿನಿಧಿಸುವ ಕ್ರಿಶ್ಚಿಯನ್ ಅಸ್ತಿತ್ವ 
ಅನೇಕ ಸಾಹಿತ್ಯ ಚಳುವಳಿಗಳಿಗೆ ತತ್ವಶಾಸ್ತ್ರದ ವಾದಿಗಳದು ಈ ಎರಡು ಗುಂಪುಗಳಿಗೂ ' ಸ್ಥಿತಿ' 
ತಳಹದಿಯನ್ನು ಒದಗಿಸಿರುವ ತತ್ವಶಾಸ್ತ್ರದ ಮೊದಲು, ' ತತ್ವ ' ಆಮೇಲಿನದು. 'ಇರುವಿಕೆ' 
ಒಂದು ಪಂಥ ಇದು. ಅಸಂಗತ ಅನುಭವ 

ಮೊದಲು ' ಆಗುವಿಕೆ ' ಆಮೇಲಿನದು ಎಂಬ 
ಗಳನ್ನು ಮತ್ತು ಖಾಲಿತನ (ನಥಿಂಗ್‌ನೆಸ್ ) ದ 

ನಂಬಿಕೆ ಸಾಮಾನ್ಯವಾದ ಅಂಶ. 
ಅನುಭವಗಳಲ್ಲಿ ಮತ್ತು ಆ ಅನುಭವಗಳ 
ಮೂಲಕ ಬದುಕಿನ ಅರ್ಥವನ್ನು ಅರಿಯುವ ನಿರೀಶ್ವರವಾದೀ ಅಸ್ತಿತ್ವವಾದದ ಪ್ರಕಾರ ದೇವ 
ಪ್ರಯತ್ನ ಎಂದು ಅಸ್ತಿತ್ವವಾದವನ್ನು ವಿವರಿಸ ರಾಗಲೀ , ಮನುಷ್ಯ ತನ್ನನ್ನು ತಾನು ಕಂಡುಕೊಳ್ಳು 
ಬಹುದು. ಹಾಗೆಯೇ ಅಸ್ತಿತ್ವವಾದವು ಬದುಕಿನ ವುದಕ್ಕೆ ಸಹಾಯಕವಾಗುವ ಯಾವುದೇ ತತ್ವ 
ಅಸಂಗತ ಅನುಭವಗಳು ಮತ್ತು ಖಾಲಿತನಕ್ಕೆ ವಾಗಲೀ ಇಲ್ಲ . ಮಾನವ ತನ್ನ ಮನುಷ್ಯತ್ವವನ್ನು 
ಸಾಧ್ಯವಿರುವ ತಾತ್ವಿಕ ಪ್ರತಿಕ್ರಿಯೆಗಳಲ್ಲಿ ತಾನೇ ಸೃಷ್ಟಿಸಿಕೊಳ್ಳಬೇಕು . ತನ್ನ ಗುಣ , 
ಮುಖ್ಯವಾದದ್ದೂ ಹೌದು. 

ಸ್ವಭಾವಕ್ಕೆ ತಾನೇ ಸಂಪೂರ್ಣ ಹೊಣೆಗಾರ . 
ವ್ಯಕ್ತಿಯ ಅಸ್ತಿತ್ವವು ಯಾವುದೇ ತಾತ್ವಿಕ ವಿಚಾರ 

ಅವನಿಗೆ ಸ್ವತಂತ್ರವಾದ ಮನಸ್ಸು ಮತ್ತು ಇಚ್ಛಾ 
ಗಳನ್ನಾಗಲೀ ಅಮೂರ್ತ ಪರಿಕಲ್ಪನೆಗಳನ್ನಾ 

ಶಕ್ತಿ ಇದೆ. ಆದ್ದರಿಂದಲೇ ಅವನಿಗೆ ಜವಾಬ್ದಾರಿ 
ಗಲೀ ಆಧರಿಸಿಲ್ಲವೆಂಬುದು ಈ ವಾದದ 

ಗಳೂ ಇವೆ. ಒಂದು ವೇಳೆ ಅವನು ತಾನು 
ಅತ್ಯಂತ ಮೂಲಭೂತವಾದ ಮತ್ತು ಮಹತ್ವದ 

ಏನು ಆಗ ಬೇಕೆಂದು ಆಯ್ಕೆ ಮಾಡದಿದ್ದರೆ , 
ಅಂಶ . ಈ ವಿಚಾರಧಾರೆಯು ಪ್ರಾಚೀನ ಅಥವ ಹೊರಗಿನ ಶಕ್ತಿಗಳಿಗೆ ಆಯ್ಕೆ ಮಾಡಲು 
ವಾದದ್ದು . ಆದರೆ ಡೇನಿಷ್‌ ತತ್ವಶಾಸ್ತ್ರಜ್ಞ 

ಅವಕಾಶ ನೀಡಿದರೆ ಆತ ತಿರಸ್ಕಾರ ಯೋಗ್ಯ 
ಸೊರೆನ್ ಕಿರ್ಕೆಗಾರ್ಡ್ನ ಪ್ರತಿಪಾದನೆಗಳು ನಾಗುತ್ತಾನೆ. ಆದ್ದರಿಂದಲೆ ಅಸ್ತಿತ್ವವಾದದ 
ಆಧುನಿಕ ಅಸ್ತಿತ್ವವಾದಕ್ಕೆ ನೆಲೆಗಟ್ಟನ್ನು ಒದಗಿಸಿ ಕೃತಿಗಳು ಕ್ರಿಯೆಗೆ ಹೆಚ್ಚಿನ ಒತ್ತುಕೊಡುತ್ತವೆ. 
ದವು. ಯೆಸ್ಪರ್ , ಹೈಡಿಗರ್‌ನಂತಹ ತತ್ವ ತೀರ್ಮಾನ ತೆಗೆದುಕೊಳ್ಳುವ , ಆಯ್ಕೆಮಾಡಿ 
ಶಾಸ್ತ್ರಜ್ಞರ ಚಿಂತನೆಗಳಲ್ಲಿ ದಾಸ್ತೋವ್‌ ಮತ್ತು ಕೊಳ್ಳುವ , ಇಚ್ಛೆಯ ಕ್ರಿಯೆಗಳೂ ಇದರಲ್ಲಿ 
ಕಾಪ್ಟರಂತಹ ಲೇಖಕರ ಕೃತಿಗಳಲ್ಲಿ ಅಸ್ತಿತ್ವ ಸೇರುತ್ತವೆ . ಸುಪ್ತಚೇತನದ ಅವೈಚಾರಿಕತೆ 
ವಾದದ ಬೆಳವಣಿಗೆಯನ್ನು ಗುರುತಿಸಬಹುದು. ಯನ್ನೂ ಒಳಗೊಂಡಂತೆ ಮನುಷ್ಯನ ಮೂಲ 
ಸಾಹಿತ್ಯಕವಾಗಿ ಸಾರ್ತ್ ಮತ್ತು ಸಿಮನ್‌ದ ಧಾತುಗಳಿಗೆ ಈ ಅಸ್ತಿತ್ವವಾದಿಗಳು ಪ್ರಾಮುಖ್ಯ 
ಬುವೇ ಅವರ ಅನುಯಾಯಿಗಳಿಂದ ಇದು ನೀಡುತ್ತಾರೆ . ಆದ್ದರಿಂದ ಅಸ್ತಿತ್ವವಾದದಲ್ಲಿ 
ಒಂದು ಮುಖ್ಯ ಪ್ರಭಾವವಾಗಿ ಬೆಳೆಯಿತು. 

ಜ್ಞಾನದ ಮೌಲ್ಯ ' ಸತ್ಯ ' ವನ್ನು ಆಧರಿಸದೆ 
ಆಂದ್ರೆಮಾರ್ಲೊ ಮತ್ತು ಕಾಮು ಅಸ್ತಿತ್ವವಾದ ವ್ಯಕ್ತಿಯ ಪ್ರಜ್ಞೆಯನ್ನು ಆಧರಿಸಿದ ಜೀವಶಾಸ್ತ್ರದ 
ದಿಂದ ಪ್ರಭಾವಿತರಾಗಿದ್ದರೂ ಅದರೊಂದಿಗೆ ಮೌಲ್ಯಗಳಾಗಿರುತ್ತವೆ. ಜ್ಞಾನದ ಮೂಲ ಮತ್ತು 
ತಮ್ಮನ್ನು ಗುರುತಿಸಿಕೊಳ್ಳಲು ನಿರಾಕರಿಸಿದರು . 

ಜ್ಞಾನದ ಅಂಶಗಳು ವ್ಯಕ್ತಿಯ ಪ್ರಜ್ಞೆಯಲ್ಲಿ ಮಾತ್ರ 
ಕನ್ನಡ ನವ್ಯ ಸಾಹಿತ್ಯದ ಮೇಲೂ ಅಸ್ತಿತ್ವವಾದದ 

ಅಸ್ತಿತ್ವ ಪಡೆದಿರುವ ಸಂವೇದನೆಗಳಾಗಿರುತ್ತವೆ. 
ದಟ್ಟವಾದ ನೆರಳು ಬಿದ್ದಿದೆ. 

ಈ ಅಸ್ತಿತ್ವವಾದದ ಪ್ರಕಾರ ವ್ಯಕ್ತಿಯ ಅಂತ 
ಅಸ್ತಿತ್ವವಾದಿಗಳಲ್ಲಿ ಎರಡು ಗುಂಪುಗಳಿವೆ . ರಂಗದ ಜಗತ್ತಿಗೂ ಬಾಹ್ಯ ಜಗತ್ತಿಗೂ ಯಾವ 
ಒಂದು , ಸಾರ್ತ್ ಮತ್ತು ಹೈಡೆಗರ್ ವ್ಯತ್ಯಾಸವೂ ಇಲ್ಲ . ಯಾಕೆಂದರೆ ಜಗತ್ತಿನ 


ವಿಮರ್ಶೆಯ ಪರಿಭಾಷೆ | ೩೧ 


ಅಸ್ತಿತ್ವವಿರುವುದು ವ್ಯಕ್ತಿಯ ಪ್ರಜ್ಞೆಯಲ್ಲಿ ಮಾತ್ರ ಭವಿಷ್ಯದ ಸಂಬಂಧ ಕಡಿದುಕೊಂಡ ಕೇವಲ 
ಎಂದು ಅಸ್ತಿತ್ವವಾದದ ನಂಬಿಕೆ. 

ವರ್ತಮಾನದ ಕ್ಷಣಗಳ ಕಾಲದ ಪ್ರವಾಹದ 

ಲ್ಲಿರುವಂತೆ ಭಾವಿಸತೊಡಗುತ್ತಾನೆ . ಎಲ್ಲ 
ಕ್ರಿಶ್ಚಿಯನ್ ಅಸ್ತಿತ್ವವಾದಿಗಳು ವ್ಯಕ್ತಿಯ ಆಯ್ಕೆ 

ಮನುಷ್ಯ ನಿರ್ಮಿತ ಸಂಸ್ಥೆಗಳೂ ಕೇವಲ 
ಧಾರ್ಮಿಕ ಸ್ವರೂಪದ್ದಾಗಿದ್ದು ಅದು ದೇವರು 

ವ್ಯಕ್ತಿತ್ವದ ಮೇಲ್ಪದರವನ್ನು ಮಾತ್ರ ಒಳಗೊಳ್ಳು 
ಕರೆದೊಯ್ಯುವಂಥದಾಗಿರಬೇಕು ಎಂದು 

ವಂಥವಾಗಿಬಿಟ್ಟಿವೆ. ಹಾಗಾಗಿ ಮನುಷ್ಯನಿಗೆ 
ಪ್ರತಿಪಾದಿಸುತ್ತಾರೆ. ಒಟ್ಟಿನಲ್ಲಿ ಅಸ್ತಿತ್ವವಾದದ 

ಆಶ್ರಯ ಎಲ್ಲೂ ಸಿಗುವುದಿಲ್ಲ . ಭಾಷೆ ಕೂಡ 
ನಾಲ್ಕು ಸ್ಕೂಲ ಲಕ್ಷಣಗಳನ್ನು ಗುರುತಿಸ 

ನಿಜವಾದ ಸಂವಹನೆಗೆ ಅಡ್ಡಿಯಾಗುವ ಭೌತಿಕ 
ಬಹುದು. ೧ . ಇದು ಮನುಷ್ಯನ ಅಸ್ತಿತ್ವವನ್ನು 

ಸಂಕೀರ್ಣತೆಯಾಗಿದೆ - ಇದು ಸಾಮಾನ್ಯವಾಗಿ 
ಕುರಿತದ್ದು ೨ . ಚಿಂತನೆ ಮತ್ತು ಆಲೋಚನೆಗಳು 

ಎಲ್ಲ ಅಸ್ತಿತ್ವವಾದಿ ಲೇಖಕರ ನಿಲುವು. ಕಾಫೈನ 
ಬದುಕಿನ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳುವು 

ದಿ ಕ್ಯಾಸಲ್ ಕಾದಂಬರಿ ಅಸ್ತಿತ್ವವಾದಿ 
ದರಲ್ಲಿ ಅಸಮರ್ಪಕವಾದ ಸಾಧನಗಳು ಎಂಬ 

ಕಾದಂಬರಿಗೆ ಒಂದು ಉತ್ತಮ ಉದಾಹರಣೆ . 
ನಂಬಿಕೆ ೩ . ಕಳವಳ , ವೇದನೆ ಮತ್ತು ದುಃಖ 
ಎಲ್ಲರಿಗೂ ಸಾಮಾನ್ಯವಾದದ್ದು ಎಂಬ ಎಚ್ಚರ ಕನ್ನಡ ಸಾಹಿತ್ಯದ ಮೇಲೂ ಈ ಚಿಂತನೆಗಳ 
೪ . ಬದುಕಿನಲ್ಲಿ ಕ್ರಿಯಾತ್ಮಕವಾಗಿ ಮತ್ತು 

ಪ್ರಭಾವ ದಟ್ಟವಾಗಿಯೇ ಆಗಿದೆ. ಆದರೆ , 
ಖಚಿತವಾಗಿ ತೊಡಗಿಕೊಳ್ಳುವುದರಿಂದ ಮಾತ್ರ 

* ' ನಂಬಿದವರ ನಾಕ ನರಕ ' ವು ಯಾವ ಸದ್ದು 
ನೈತಿಕತೆ ದೊರೆಯುತ್ತದೆಂಬ ನಂಬಿಕೆ. ಅಸ್ತಿತ್ವ 

ಗದ್ದಲವಿಲ್ಲದೆ ಅಸ್ತಿತ್ವವಾದಿ ಪ್ರಜ್ಞೆಯನ್ನು 
ವಾದಿ ಲೇಖಕರು ಬೀಯಿಂಗ್ - ಇರುವಿಕೆ; ದಿ 

ಬಹುಶಃ ಮೊದಲ ಬಾರಿಗೆ ಚಿತ್ರಿಸಿದ 
ಎನ್ ಕಂಪಾಸಿಂಗ್ - ಒಳಗೋಳು ವಿಕೆ: ಕಾದಂಬರಿ , ( ಹಳ ದಿ ಮೀನು 
ಟ್ರಾನ್ಸೆನ್‌ಡೆನ್ಸ್ - ಅತೀಂದ್ರಿಯತೆ ಮತ್ತು ಪಾರ 

ಕಾದಂಬರಿಯ ' ಅವನು ) Existentialist 
ಮಾರ್ಥ; ದಿ ದೌ - ನೀನು , ಈ ಎಲ್ಲ 

ಮಾದರಿಯ ಬುದಿ ಜೀವಿ'' , ಇ೦ಥ 
ಆಧ್ಯಾತ್ಮಿಕ ಆಯಾಮಗಳು ವ್ಯಕ್ತಿಯ 

ಹೇಳಿಕೆಗಳನ್ನು ಬಿಟ್ಟರೆ , ಅಥವ , 'ಸಂಸ್ಕಾರ , 
ಪ್ರಜ್ಞೆಯಿಂದ ಕಾಣೆಯಾಗಿವೆ . ಇದಕ್ಕೆ ಕಾರಣ 

' ಭಾರತೀಪುರ ', ' ಹಳದಿ ಮೀನು', ' ಗತಿಸ್ಥಿತಿ? 
ವೈಚಾರಿಕತೆ , ಇಚ್ಛಾಶಕ್ತಿ , ಸಂಗ್ರಹಣಶೀಲತೆ , 

ಮುಂತಾದ ಕಾದಂಬರಿಗಳಲ್ಲಿ ಸುಳಿಯುವ 
ಉತ್ಪಾದಕತೆ ಮತ್ತು ತಾಂತ್ರಿಕ ಜ್ಞಾನಕ್ಕೆ ಅತಿ 

ಅಸ್ತಿತ್ವವಾದದ ಛಾಯೆಗಳನ್ನು ಪ್ರಾಸಂಗಿಕವಾಗಿ 
ಹೆಚ್ಚಿನ ಮೌಲ್ಯ, ಮನ್ನಣೆಗಳನ್ನು ನೀಡುವ 

ಗುರುತಿಸುವುದನ್ನು ಬಿಟ್ಟರೆ , ಕನ್ನಡ ನವ್ಯ 
ಸಮಾಜ , ಸಂಸ್ಥೆ ಮತ್ತು ವ್ಯವಸ್ಥೆಗಳು ಎಂದು 

ಸಾಹಿತ್ಯದ ಮೇಲೆ ಅಸ್ತಿತ್ವವಾದದ ಪ್ರಭಾವವನ್ನು 
ನಂಬುತ್ತಾರೆ. ಮೇಲೆ ಹೇಳಿದ ಇರುವಿಕೆ 

ಕುರಿತ ಸಮಗ್ರ ಅಧ್ಯಯನ ನಡೆದಿಲ್ಲ . 
ಮುಂತಾದ ಆಯಾಮಗಳು ಅತ್ಯಂತ ಮೂಲ ೧ . GCR , ಸಕಯೊ ೩೫ , ೨ . GNR ತಿರುವು ೨೨ 
ಭೂತವಾದವು. ಏಕೆಂದರೆ ಇವು ಮನುಷ್ಯ 

ಹೆಚ್ಚಿನ ಓದಿಗೆ : ಯು .ಆರ್ . ಅನಂತಮೂರ್ತಿ : ಪ್ರಜ್ಞೆ 

ಮತ್ತು ಪರಿಸರ ( ೧೯೭೬) ; ಟಿ . ಪಿ . ಅಶೋಕ: 
ಮನುಷ್ಯರ, ಮನುಷ್ಯ - ವಸ್ತುಗಳ , ವಸ್ತು 

ನವ್ಯಕಾದಂಬರಿಯ ಪ್ರೇರಣೆಗಳು ( ೧೯೬೯ ) ಜಿ. ಎನ್ . 
ವಸ್ತುಗಳ , ಭೂತ ವರ್ತಮಾನ ಭವಿಷ್ಯತ್ತುಗಳ 

ರಂಗನಾಥರಾವ್ : ಹೊಸ ತಿರುವು ( ೧೯೭೪) Jean 
ಸಾರಭೂತವಾದ ಐಕ್ಯತೆಯನ್ನು ಒಳಗೊಂಡಿರು Paul Sartre: Existentialism ( ೧೯೪೭); H .J. 
ವಂಥವು. ಈ ಆಯಾಮಗಳ ನಷದಿಂದಾಗಿ Blackham : Six Existentialist Thinkers ( ೧೯೬೧). 
ಮನುಷ್ಯನು ಅರ್ಥರಹಿತವಾದ, ಭೂತ ಅಥವ 


( 


/ 


೨೬ . ಆಕಾಂಕ್ಷೆ , ಸನ್ನಿಧಿ, ಯೋಗ್ಯತೆ ಒಂದು ಅಚ್ಚುಕಟ್ಟಾದ ವಾಕ್ಯವೇ ಆಗಬಹುದಾದರೂ 
ವಾಕ್ಯವು ' ಯಶಸ್ವಿಯಾಗಲು ಅನಿವಾರ್ಯ ಇಲ್ಲಿನ ಕರ್ಮಪದ ' ಕುದುರೆ' ಗೂ ಕ್ರಿಯಾಪದ 
ವಾಗಿ ಅದರಲ್ಲಿರಬೇಕಾದ ಮೂರುಗುಣಗಳು 'ಕುಡಿ' ಗೂ ಹೊಂದಿಕೆ ಇಲ್ಲದೆ ಸತ್ಯದ ವಿರೋಧ 
ಇವು. ಸಾಹಿತ್ಯ ದರ್ಪಣದಲ್ಲಿ ಈ ಕುರಿತು ಮತ್ತು ಅಸಾಧ್ಯತೆಯಷ್ಟೇ ಇರುವುದರಿಂದ 
ಹೆಚ್ಚಿನ ಚಿಂತನೆ ಇದೆ. “ ವಾಕ್ಯದ ಪದಗಳು - ಯೋಗ್ಯತೆ ಇಲ್ಲವಾಗಿ ಯಶಸ್ವಿಯಾದ 
ಅರ್ಥದ ಪೂರ್ಣತೆಗಾಗಿ ಒಂದನ್ನೊಂದು ವಾಕ್ಯವಾಗುವುದಿಲ್ಲ. 
ಕೋರುವುದು ” ಆಕಾಂಕ್ಷೆ , “ ಮಗುವನ್ನು ಸಂಸ್ಕೃತದ ಕಾವ್ಯಮೀಮಾಂಸಕ ವಿಶ್ವನಾಥನು 
ಎತ್ತಿಕೋ ” ಎಂಬ ವಾಕ್ಯದಲ್ಲಿ ' ಎತ್ತಿಕೋ ' ಇಡೀ ಕಾವ್ಯವನ್ನು ಒಂದು ವಾಕ್ಯವೆಂಬಂತೆ 
ಎಂಬ ಕ್ರಿಯೆಯು ಅರ್ಥಪೂರ್ಣವಾಗಲು ಆ ನಿರ್ವಹಿಸಿರುವುದೂ ಉಂಟು . “ ವಾಕ್ಯಕ್ಕೆ 
ಕ್ರಿಯಾಪದವು ' ಮಗುವನ್ನು ' ಎಂಬ ಕರ್ಮ ಒಂದು ಪದ್ಯ ಉದಾಹರಣೆಯಾಗುವಂತೆ 
ಪದವನ್ನು ಬಯಸುತ್ತದೆ ; ಮತ್ತು ' ಮಗು' ಎಂಬ ರಾಮಾಯಣ ಮತ್ತು ರಘುವಂಶದಂಥ ಕಾವ್ಯ 
ನಾಮಪದವು' ಅನ್ನು ' ಎಂಬ ದ್ವಿತೀಯಾ ವಿಭಕ್ತಿ ಗಳು ಮಹಾಕಾವ್ಯಕ್ಕೆ ಉದಾಹರಣೆಗಳಾಗಿವೆ 
ಪ್ರತ್ಯಯವನ್ನು ಬಯಸುತ್ತದೆ. ಈ ವಾಕ್ಯದ ಎಂದು ( ವಿಶ್ವನಾಥನು) ಸ್ಪಷ್ಟವಾಗಿ 
ನಾಮಪದದೊಡನೆ ಬೇರೆ ಯಾವುದೇ ನುಡಿದಿದ್ದಾನೆ ... ವಾಕ್ಯದಲ್ಲಿ ಶಬ್ದಗಳ ನಡುವೆ 
ವಿಭಕ್ತಿಪ್ರತ್ಯಯ ಬಂದರೂ ವಾಕ್ಯದ ಆಕಾಂಕ್ಷೆ ಇರುವ ಯೋಗ್ಯತೆ, ಆಕಾಂಕ್ಷೆ ಮೊದಲಾದ 
ಕೆಡುತ್ತದೆ. 

ಸಂಬಂಧ ಸೂತ್ರಗಳು ದೊಡ್ಡ ಕಾವ್ಯದ 

ವಾಕ್ಯಗಳ ನಡುವೆಯೂ ಇರುವುದು ತರ್ಕ 
ಸನ್ನಿಧಿ ಅಥವ ಆಸತ್ತಿ ಎಂಬುದು ವಾಕ್ಯದಲ್ಲಿನ 

ಸಮ್ಮತವಾಗಿದೆ ? 
ಪದಗಳ ನಡುವಿನ ಅವಕಾಶ ಹಾಗೂ 
ಸಮರ್ಪಕ ಜೋಡಣೆಯನ್ನು ಸೂಚಿಸುತ್ತದೆ. 

೧ . KNK ಬಂಗಾರ , ಸಂಪುಟ ೪ . xvii 
' ಮಗುವನ್ನು ಎತ್ತಿಕೊ ' ವಾಕ್ಯದ ನಾಮ ೨೭, ಆಟಿಕ್ Attic ಅಥೆನ್ಸ್ ಪಟ್ಟಣವು 
ಘಟಕಕ್ಕೂ (ಮಗುವನ್ನು ಕ್ರಿಯಾಘಟಕಕ್ಕೂ ರಾಜಧಾನಿಯಾಗಿದ್ದ ಆಟಿಕಾ ಎಂಬ ರಾಜ್ಯದ 
(ಎತ್ತಿಕೋ ) ಇರುವ ಉಚ್ಚಾರಣೆಯ ಅಂತರ ಹೆಸರಿನಿಂದ ಬಂದಿರುವ ಪಾರಿಭಾಷಿಕ. ಆಟಿಕಾ 
ಕೇವಲ ಕ್ಷಣದ ಅಲ್ಪಭಾಗದಷ್ಟು ಮಾತ್ರ . ಈ 

ಪ್ರದೇಶದ ಗ್ರೀಕ್ ಭಾಷೆಯನ್ನು ( ಅನಂತರದಲ್ಲಿ 
ಅಂತರ , ಉದಾ. ಗೆ , ಒಂದು ಗಂಟೆಯಷ್ಟು 

ಅದೇ ಅಂಗೀಕೃತ ಗ್ರೀಕ್ ಭಾಷಾರೂಪವಾಗಿ 
ವಿಲಂಬಿತವಾದರೆ ಆಗ ಈ ಎರಡೂ ಘಟಕ 

ಬೆಳೆಯಿತು) ಮತ್ತು ಅಥೆನಿಯನ್ ಕಲೆಯ 
ಗಳು ಸೇರಿ ಒಂದು ವಾಕ್ಯವಾಗುವುದೇ ಇಲ್ಲ . 

ಲಕ್ಷಣಗಳನ್ನು ಈ ಪದ ವಿವರಿಸುತ್ತದೆ . ಸರಳತೆ , 

ನಾಜೂಕಾದ ಸೂಚ್ಯಗುಣ, ಗಾಂಭೀರ್ಯ, 
ಯೋಗ್ಯತೆ ಎಂಬುದು ಅರ್ಥ ಸಾಮಂಜಸ್ಯವನ್ನು ಬುದಿವಂತಿಕೆ ಮತ್ತು ಚಮತ್ಕಾರ ಆಟಿಕಾ 
ತೋರಿಸುತ್ತದೆ. ವಾಕ್ಯವೊಂದರಲ್ಲಿನ ಪದಗಳ ಕಲೆಯ ಲಕ್ಷಣಗಳು . ಇದೇ ಲಕ್ಷಣವನ್ನು 
ಅರ್ಥಗಳು ಒಂದರೊಡನೊಂದು ವಿರೋಧ ಹೊಂದಿರುವ ಸಾಹಿತ್ಯವನ್ನು , ಸಾಮಾನ್ಯವಾಗಿ 
ವಿಲ್ಲದಂತೆ ಹೊಂದಿಕೊಂಡಿರುವುದು ಗದ್ಯಪ್ರಕಾರವನ್ನು ಆಟಿಕ್ ಸಾಹಿತ್ಯ ಎಂದು 
ಯೋಗ್ಯತೆ. “ ಅವನು ಕುದುರೆಯನ್ನು ಗುರುತಿಸುವುದುಂಟು. ಉದಾ., ಜೋಸೆಫ್ 
ಕುಡಿದನು ” ಎಂಬುದು ವ್ಯಾಕರಣದ ದೃಷ್ಟಿಯಲ್ಲಿ ಅಡಿಸನ್‌ನ ಪ್ರಬಂಧಗಳು. 


ವಿಮರ್ಶೆಯ ಪರಿಭಾಷೆ | ೩೩ 


ಕೆಲಮಟ್ಟಿಗೆ ಆಟಿಕ್ ಸಾಹಿತ್ಯದ ಲಕ್ಷಣಗಳು ಶಿವಪ್ಪ ' ಆದರ್ಶ ಪಾತ್ರ'; ಆದರೆ ಇಲ್ಲಿ ಪ್ರಶ್ನೆಗಳ 
ಸಂಸ್ಕೃತ ಕಾವ್ಯಮೀಮಾಂಸಕರು ಹೇಳುವ ಮೇಲೆ ಪ್ರಶ್ನೆಗಳನ್ನೆದುರಿಸ ಬೇಕಾದ ಸಂಕೀರ್ಣ 
ಪಾಂಚಾಲಿ ರೀತಿಗೆ ಸಮೀಪದವಾಗಿವೆ. ಪಾತ್ರ.''೩ 
ಪ್ರಾದೇಶಿಕ , ಭೌಗೋಳಿಕ ಭಾಷಾ ವೈಲಕ್ಷಣ್ಯಗಳ ೧. DLN ಆಲೇಖ. ೯೨ , ೨. RSM ಸಾತೋಪಾ. 
ಆಧಾರದ ಮೇಲೆ ಸಾಹಿತ್ಯ ಕೃತಿಗಳನ್ನು ೬೫ , ೩ . MDK ಜೀವಂತ ೬೫ 
ವರ್ಗಿಕರಿಸುವ ಅಭ್ಯಾಸ ಕಾವ್ಯಮೀಮಾಂಸೆಯ 

೨೯ , ಆಧ್ಯಾತವಾದಿ ಕವಿಗಳು Metaphysi 
ಬೆಳವಣಿಗೆಯ ಒಂದು ಹಂತದಲ್ಲಿ ಭಾರತ 

cal Poets ಮೆಟಫಿಸಿಕಲ್ ಪೊಯೆಟ್ಸ್ 
ದಲ್ಲೂ ಪಶ್ಚಿಮದಲ್ಲೂ ಸಾಮಾನ್ಯವಾಗಿ ಪ್ರಚಾರ ೧೭ ನೆ ತ ದ ಆರಂಭಕಾಲದ ಇಂಗಿತ್ 
ದಲ್ಲಿತ್ತೆಂಬುದು ಕುತೂಹಲದ ಅಂಶ . 

ಕವಿಗಳನ್ನು ಪ್ರಮುಖವಾಗಿ ಡನ್ , ಕೌಲೆ, 
೨೮. ಆದರ್ಶಕರಣ Idealization | ಹರ್ಬಟ್್ರ , ವಾನ್ ಮತ್ತು ಕ್ರಾಷಾ - ಒಟ್ಟಿಗೆ 
ಐಡಿಯಲೈಸೇಶನ್ ಸಮಾನ ಗುಣಗಳಿರುವ ಒಂದು ಪಂಥವೆಂದು ಗುರುತಿಸಿ ಅವರನ್ನು 
ಹಲವಾರು ವ್ಯಕ್ತಿಗಳನ್ನು ಆಯ್ದುಕೊಂಡು ಅವರು ಡೈಡನ್ ಮೊದಲ ಬಾರಿ ಈ ಹೆಸರಿನಿಂದ 
ಯಾವ ಗುಣಗಳಿಗೆ ಉದಾಹರಣೆ ಕರೆದ. ಅನಂತರ ಜಾನ್‌ಸನ್ ಈ ಮಾತನ್ನು 
ಯಂತಿರುತ್ತಾರೋ ಆ ಗುಣಗಳ ಪರಿಪೂರ್ಣ ತನ್ನ ವಿಮರ್ಶೆಯಲ್ಲಿ ನಿಂದಾತ್ಮಕ ಛಾಯೆ 
ಆದರ್ಶ ರೂಪವೊಂದನ್ನು , ಸಾಮಾನೀಕರಣದ 

ಗಳೊಂದಿಗೆ ಬಳಸಿದ. ಈ ಕವಿಗಳನ್ನು ಕುರಿತ 
ಮೂಲಕ , ಕಲೆಯಲ್ಲಿ ಸಾಧಿಸುವ ವಿಧಾನ; ಎಲಿಯಟ್‌ನ ಲೇಖನ ಮತ್ತು ೧೯೨೧ರಲ್ಲಿ 
ಬಾಹ್ಯಗುಣ ಲಕ್ಷಣಗಳನ್ನು ನಿರ್ಲಕ್ಷಿಸಿ "ನಿಜ' ಪ್ರಕಟವಾದ ಗ್ರೀರ್‌ಸನ್ ಸಂಪಾದಿಸಿದ 
ವಾದ ವ್ಯಕ್ತಿತ್ವ , ಸ್ವಭಾವ, ಸತ್ಯ ಮತ್ತು ರೂಪ ಆಧ್ಯಾತವಾದಿ ಕವನಗಳ ಸಂಕಲನದಿಂದ ಈ 
ವನ್ನು ಅನ್ವೇಷಿ ಸುವುದು ; ' ಪರಿಪೂರ್ಣಗೊಂಡ ಕವಿಗಳ ಬಗ್ಗೆ ಹೊಸ ಆಸಕ್ತಿ ಮೂಡಿ ಅವರ 
ಅಂತಃಸತ್ವ ' ದ ಸಮರ್ಪಕ ಅಭಿವ್ಯಕ್ತಿಯನ್ನು 

ಕಾವ್ಯ ಮಹತ್ವದ ಅಂಶಗಳನ್ನು ಆಧುನಿಕ 
ಅಸಮಗ್ರ ಭೌತಿಕ ವಿಶಿಷ್ಟತೆಗಳ ಮೂಲಕ 

ವಿಮರ್ಶಕರು ಹೊಸದಾಗಿ ಗುರುತಿಸಿಕೊಳ್ಳು 
ಸಾಧಿಸುವುದು ಆದರ್ಶಕರಣ ಎನಿಸಿಕೊಳ್ಳು 

ವಂತೆ ಆಯಿತು. ೧೭ನೆ ಶ . ದ ಆಧ್ಯಾತ್ಮಿಕ 
ತದೆ. ಉದಾ., (' ಮರಳಿ ಮಣ್ಣಿಗೆ ಯ 

ಕವನಗಳ ಬೌದ್ಧಿಕ ಚುರುಕುತನ, ಶೈಲಿಯ 
ನಾಗವೇಣಿ) ಇಂಥ ಪಾತ್ರ ಬದುಕಿನಲ್ಲೂ 

ಸಂಕೀರ್ಣತೆ , ವಿಶ್ಲೇಷಣೆ ಮತ್ತು ವ್ಯಂಗ್ಯ 
ಸಾಹಿತ್ಯದಲ್ಲೂ ದೊರೆಯುವುದು ವಿರಳ. 

ಪ್ರಧಾನವಾದ ಧೋರಣೆಗಳನ್ನು ವಿಮರ್ಶೆ 
ವಾಸ್ತವಿಕ ಲೋಕದಲ್ಲಿ ಶ್ರೀ ಕಾರಂತರು ಕಂಡಿರ 

ಮೆಚ್ಚತೊಡಗಿತು . ಆಧುನಿಕ ವಿಮರ್ಶೆಯ ಈ 
ಬಹುದಾದ ಒಂದು ವ್ಯಕ್ತಿ ನಾಗವೇಣಿಯ ಪಾತ್ರ 

ಒಲವು ೧೯ನೆ ಶ . ದ ರಮ್ಯ ಸಂಪ್ರದಾಯದ 
ರಚನೆಯಲ್ಲಿ ಆದರ್ಶೀಕೃತವಾಗಿ ಹೃತ್ಂದರ್ಯ 

ವಿರುದ್ಧವಾದ ಬಂಡಾಯ ಮನೋಭಾವದ 
ದಿಂದ ಬೆಳ್ಳಿಯಂತೆ ಬೆಳಗುತ್ತಿದೆ. ” ( ಅನಕೃ 

ಪ್ರತಿಫಲವೂ ಹೌದು. 
ಅವರ ' ಸಾಹಿತ್ಯ ರತ್ನ ) ಇದರಲ್ಲಿ ಮೂರ್ತಿ... ಈ ಎಲ್ಲ ಕವಿಗಳಿಗೂ ಸಮಾನವಾದ ಒಂದು 
ಸಿದ್ಧ ಸಾಹಿತಿ, ಆದರ್ಶ ಸಾಧಕ , ವಿಕ್ಷಿಪ್ತ ವ್ಯಕ್ತಿ ತಾತ್ವಿಕ ದೃಷ್ಟಿಕೋನವನ್ನು ಗುರುತಿಸಲು 
ಈ ಮೂರುವಿಸದೃಶ ಸ್ವಭಾವಗಳ ಜೋಡಣೆ ವಿಮರ್ಶಕರು ಪ್ರಯತ್ನಿಸಿದ್ದಾರೆ . ಕಾವ್ಯದ ಶೈಲಿ 
ಯಿಂದ ಅವನ ಪಾತ್ರರಚನೆ ಆಭಾಸಮಯ ಮತ್ತು ಆಲೋಚನೆ , ಚಿಂತನೆಗಳನ್ನು 
ವಾಗಿದೆ, ಆದರ್ಶಿಕರಣದ ಅತಿರೇಕ ವ್ಯವಸ್ಥೆಗೊಳಿಸುವ ಕ್ರಮ - ಈ ಅಂಶಗಳಲ್ಲಿ 
ವಾಗಿದೆ. ”೨ " ಕದಡಿದ ನೀರು' ನಾಟಕದ) ಮಾತ್ರ ಮೆಟಫಿಸಿಕಲ್‌ ಕವಿಗಳಲ್ಲಿ ಸಮಾನತೆ 


೩೪ | ವಿಮರ್ಶೆಯ ಪರಿಭಾಷೆ 


ಯನ್ನು ಗುರುತಿಸಬಹುದು. ಭಿನ್ನ ಭಾವಗಳ ಇಂತಹ ಹೋಲಿಕೆಗಳು ಸುಪ್ತ ಮನಸ್ಸಿನ 
ಉದ್ದೇಶ ಪೂರ್ವಕ ಸಂಮಿಶ್ರಣ ; ವಿಸ್ತ್ರತವಾದ, ಅವೈಚಾರಿಕ ಕ್ರಿಯೆಯಿಂದ ಮೂಡಿದವಲ್ಲ. 
ಮೇಲುನೋಟಕ್ಕೆ ಅಸ್ಪಷ್ಟ , ಅಸಮಂಜಸ ಸಂಬಂಧಗಳು ಮತ್ತು ಸಾಮ್ಯಗಳ ಮೂಲಕ 
ಎಂಬಂತೆ ತೋರುವ ಉಪಮಾನ ಮತ್ತು ಚಿಂತಿಸುವುದನ್ನು ಅಭ್ಯಾಸ ಮಾಡಿಕೊಂಡಿರುವ 
ರೂಪಕಗಳ ಬಳಕೆ ; ಮತ್ತು ಗಡುಸಾದ ಪದ್ಯ ಮನಸ್ಸಿನ ಚುರುಕುತನದ ಫಲಿತಾಂಶಗಳು . 
ರಚನೆಗಳನ್ನು ಆಧ್ಯಾತ್ಮಿಕ ಕಾವ್ಯದ ಪ್ರಮುಖ ಭಾವಗಳ ತೀವ್ರತೆಯನ್ನು ಇಂದ್ರಿಯಕ 
ಲಕ್ಷಣಗಳೆಂದು ಗುರುತಿಸಬಹುದು . ಇದು ಪ್ರತಿಮೆಗಳ ಮೂಲಕ ಅಲ್ಲ, ಪರಿಕಲ್ಪನೆಗಳ 
ಮುಖ್ಯವಾಗಿ ವಿದಗ್ಧತೆ ( ವಿಟ್ ) ಯ ಕಾವ್ಯ . ಆದರೆ ಮೂಲಕ ಹಿಡಿದಿಡುವ ಯತ್ನವನ್ನು ಆಧ್ಯಾತ್ಮಿಕ 
ವಿದಗತೆ ಎಂಬ ಪದಕ್ಕೆ ೧೭ನೆ ಶ . ದ ಪ್ರಚಾರ ಕವನಗಳಲ್ಲಿ ನೋಡಬಹುದು. 
ದಲ್ಲಿದ್ದ ಅರ್ಥವನ್ನಷ್ಟೆ ಇಲ್ಲಿ ಗಮನಿಸಬೇಕು. 

ನಾಟಕೀಯ ಸನ್ನಿವೇಶಗಳ ನಿರ್ಮಾಣ; 
ಭಿನ್ನತೆಯಲ್ಲಿ ಸಮಾನ ಅಂಶಗಳನ್ನು ಗುರುತಿ 

(ಸಾಮಾನ್ಯವಾಗಿ) ಅಲಂಕಾರಿಕವಲ್ಲದ ಭಾಷೆ ; 
ಸುವ ಸಾಮರ್ಥ್ಯ; ಗಾಂಭೀರ್ಯದೊಂದಿಗೆ 

ಅಧ್ಯಾಹಾರ (ಎಲೆಪ್ಟಿಕಲ್) ಮತ್ತು ಸಾಂದ್ರತೆ 
ತುಂಟತನ , ಕೀಟಲೆಗಳನ್ನು ಯಶಸ್ವಿಯಾಗಿ 

ಸಂಕ್ಷಿಪ್ತತೆ ಮುಖ್ಯವಾದ ವಾಕ್ಯರಚನೆ ; ಛಂದೋ 
ಬೆರೆಸುವ ಪ್ರವೃತ್ತಿಗಳನ್ನು ವಿದಗ್ಧತೆ ಸೂಚಿಸು ರೂಪಗಳ ನಿಯತಿಗೂ ಮತ್ತು ಭಾಷೆ - 
ತದೆ . ಅಂದರೆ ಒಬ್ಬ ರಮ್ಯ ಕವಿ ಯಾವುದನ್ನು ಆಲೋಚನೆಗಳ ಅನಿಯತತೆಗೂ ನಡುವೆ 
ತನ್ನ ಕಾವ್ಯದಿಂದ ದೂರವಿಡಲು ಪ್ರಯತ್ನಿಸು ತೀವ್ರವಾದ ಕರ್ಷಣ: ದಿಢೀರನೆ ಬದಲಾಗುವ 
ತಾನೋ ಅದನ್ನು ಆಧ್ಯಾತ್ಮಿಕ ಕವಿ ತನ್ನ ಕಾವ್ಯದ ಧೋರಣೆಗಳು ಮೆಟಿಫಿಸಿಕಲ್ ಕಾವ್ಯದ ಇತರ 
ಪ್ರಮುಖ ಅಂಶವನ್ನಾಗಿ ಮಾಡಿಕೊಳ್ಳುತ್ತಾನೆ. ಕೆಲವು ಪ್ರಮುಖ ಲಕ್ಷಣಗಳು . ಈ ಕವಿಗಳ 
ಜಾನ್ ಡನ್‌ನ ವ್ಯಾಲಿಡಿಕ್ಷನ್ ಫರ್‌ಬಿಡಿಂಗ್ ಪ್ರಮುಖ ವಸ್ತುಧರ್ಮವಾಗಿದ್ದರಿಂದ ಮತ್ತು 
ಮೌರ್ನಿಂಗ್ ಕವನದಲ್ಲಿ ಬರುವ ಹೋಲಿಕೆಯು ಭೌತಿಕ ಜಗತ್ತಿನ ಸಂಬಂಧಗಳ ಬಗ್ಗೆ, ೧೭ನೆ 
ತನ್ನ ವಿದಗ್ಧತೆ ಮತ್ತು ವೈಚಿತ್ರ ಗಳಿಂದ ತುಂಬ ಶ. ದ ವಿಜ್ಞಾನದ ಬೆಳವಣಿಗೆಯ ಪೂರ್ವದ 
ಪ್ರಸಿದ್ದವಾಗಿದೆ . ಈ ಕವನದಲ್ಲಿ ಡನ್ ಪ್ರೇಮಿ ತಾತ್ವಿಕ ಪರಿಕಲ್ಪನೆಗಳನ್ನು ಅವರೆಲ್ಲರೂ 
ಗಳನ್ನು ಜ್ಯಾಮಿತಿಯ ಕಾಂಪಾಸಿನ ಕಾಲುಗಳಿಗೆ ಸಮಾನವಾಗಿ ಒಪ್ಪಿದ್ದರಿಂದ , ಡೈಡನ್ ಮತ್ತು 
ಹೋಲಿಸುತ್ತಾನೆ . ಇದು ಗಣಿತ ಮತ್ತು ಪ್ರೀತಿ ನಂತರದ ವಿಮರ್ಶಕರು ಈ ಕವಿಗಳನ್ನು 
ಎಂಬ ಎರಡು ತೀರ ಬೇರೆಬೇರೆಯಾದ ಮೆಟಫಿಸಿಕಲ್‌ ಕವಿಗಳೆಂದು ಕರೆದರು. 

* ಬಲಗಳ ನಿಯಂ ವದ , 'ವಿಟ್ ' ಮತ್ತು ' ಕನ್ನಿಟ್' ನಮೂದುಗಳನ್ನು ನೋಡಿ. 
ಹೋಲಿಕೆ. ಇಬ್ಬರು ಪ್ರೇಮಿಗಳು ಪ್ರತ್ಯೇಕ ಅಸ್ತಿತ್ವ ಹೆಚ್ಚಿನ ಓದಿಗೆ: T.S. Eliot : “ Metaphysical poets ” 
ಹೊಂದಿರುವವರು . ಒಂದು ಬಂಧನ ಅವರನ್ನು ( ಪ) Selected essays ” ಪುಸ್ತಕದಲ್ಲಿ ( ೧೯೬೧); 

Sri H . Grierson : “ Metaphysical Poets” 
ಒಟ್ಟುಗೂಡಿಸಿದೆ . ಆಗಾಗ್ಗೆ ಅವರು ಬೇರ್ಪಡು 

(0€ 90 ); J.B . Leishman : “Metaphysical Lyr 
ವುದು ಸಹಜ ಮತ್ತು ಅನಿವಾರ್ಯ - 

ics and Poems ” ( ೧೯೨೧) : J . B , Leishman : 
ಕಾಂಪಾಸಿನ ಸುತ್ತುವ ಮತ್ತು ಸ್ಥಿರವಾಗಿರುವ “ Metaphysical Poets ( ೧೯೩೪): G . Williamson : 
ಕಾಲುಗಳಂತೆ . ಆದರೆ ಸ್ಥಿರವಾಗಿರುವ ಕಾಲು 

“ The Donne Tradition " ( ೧೯೬೧), 
ವರ್ತುಲ ಎಳೆಯುತ್ತಿರುವ ಕಾಲಿನತ್ತ ೩೦ , ಅಲಂಕಾರಿಕ ಭಾಷೆ Figurative 
ಬಾಗುತ್ತದೆ . ಮತ್ತು ಅದು ರಚಿಸುವ ವರ್ತುಲಕ್ಕೆ Language ಫಿಗರೆಟಿವ್ ಲಾಂಗ್ವಜ್ 
( ಭಾವಗಳಿಗೆ) ಕೇಂದ್ರವನ್ನು ಒದಗಿಸುತ್ತದೆ. ಸಾಹಿತ್ಯದಂತಹ ವಿಶಿಷ್ಟ ಸಂದರ್ಭಗಳಲ್ಲಿ 


ವಿಮರ್ಶೆಯ ಪರಿಭಾಷೆ | ೩೫ 


ವಿಶೇಷವಾದ ಅರ್ಥ ಅಥವ ಪರಿಣಾಮವನ್ನು ಆದರೆ ಇಂಥ ಕೆಲವು ಪಾರಿಭಾಷಿಕಗಳು 
ಸಾಧಿಸುವುದಕ್ಕಾಗಿ ನಡೆಯುವ ಅಂಗೀಕೃತವಾದ ವಿಮರ್ಶೆಯಲ್ಲಿ ಪ್ರಚಲಿತವಾಗಿದ್ದು , ಪ್ರಮುಖ 
ಭಾಷೆಯ ಬಳಕೆಗಿಂತ ಭಿನ್ನವಾದ ರೀತಿಯ ಪರಿಕಲ್ಪನೆಗಳಾಗಿ ಬೆಳೆದಿವೆ. ಕೃತಿಯು ಮೌಲ್ಯ 
ಭಾಷೆಯ ಉಪಯೋಗವನ್ನು ಸೂಚಿಸುತ್ತದೆ . ಮಾಪನಕ್ಕೆ ಸಹಾಯಕಗಳಾಗಿವೆ. ಅವುಗಳನ್ನು 
ಅಂಗೀಕೃತ ಭಾಷೆಯನ್ನು ಲಿಟರಲ್ ಲ್ಯಾಂಗ್ವಜ್ ಪ್ರತ್ಯೇಕವಾಗಿ ಬೇರೆ ಉಲ್ಲೇಖಗಳಲ್ಲಿ 
ಎಂದು ಕರೆದು ಅದನ್ನು ಫಿಗರೆಟಿವ್ ಲ್ಯಾಂಗ್ವಜ್ 
ಅಥವ ಅಲಂಕಾರಿಕ ಭಾಷೆಯಿಂದ ಬೇರ್ಪಡಿ 

ಅಲ್ಲಿಟರೇಶನ್ , ಅಲ್ಯೂಶನ್ , ಆಮ್ಲಯ್ಯುಯಿಟಿ, 
ಸುವ ಪರಿಪಾಠವಿದೆ. ಸಾಮಾನ್ಯ ಭಾಷೆಗೆ ಆಂಟಿಥಿಸಿಸ್ , ಕನ್ಸಿಟ್, ಹೈಪರ್‌ಬೋಲ್, ಅಂಡರ್ 
ತೊಡಿಸಿದ ಅಭರಣ ಎಂದು ಅಲಂಕಾರಗಳನ್ನು ಸ್ಟೇಟ್ ಮೆಂಟ್ , ಐರನಿ , ಮೆಟಫರ್ , 

ಒನಮಟೋಪಿಯ , ಪ್ಯಾರಡಾಕ್ಸ್ , ಪ್ಯಾಥೆಟಿಕ್ , 
ಗುರುತಿಸುವುದು ಪ್ರಾಚೀನ ಸಂಪ್ರದಾಯ . 

ಫ್ಯಾಲಸಿ , ಪನ್ , ರೈಂ , ಸಿಮಿಲಿ, ಸಿನೆಸ್ಟೇಶಿಯ 
ಆದರೆ ಈ ಅಲಂಕಾರಗಳು ಭಾಷೆಯ ಉಲ್ಲೇಖಗಳನ್ನು ನೋಡಿ, 
ಕ್ರಿಯೆಯಲ್ಲಿ ಅಂತರ್ಗತವಾಗಿರುವಂಥವೆಂದೂ 

೩೧. ಆಶಯ ಮತ್ತು ವಸ್ತು Motif and 
ಕೇವಲ ಕಾವ್ಯ ಅಥವ ಸಾಹಿತ್ಯ ಮಾತ್ರವಲ್ಲದೆ 

Theme ಮೋಟಿಫ್ ಮತ್ತು ಥೀಮ್ 
ಯಾವುದೇ ವಿಶಿಷ್ಟ ಮಾತಿನ ರೀತಿಗೂ 

ಅಂತ ರ್ಭಾವ , ಮಲಾಶಯ ಎಂಬ 
ಅನಿವಾರ್ಯ ಎಂಬುದು ಆಧುನಿಕ ವಾದ. 

ಪದಗಳನ್ನು ಮೋಟಿಫ್‌ಗೆ ಸಮಾನಾರ್ಥಕವಾಗಿ 
ಅಲಂಕಾರಗಳನ್ನು ಕುರಿತ ಚರ್ಚೆ ರೆಟರಿಕ್ 

ಬಳಸುತ್ತಾರೆ . ಜಾನಪದ ಅಧ್ಯಯನದಲ್ಲಿ 
ಎನಿಸಿಕೊಳ್ಳುತ್ತದೆ. ಇದು ಯಾವುದೇ ಸಾಹಿತ್ಯ 

ಆಶಯ ಎಂಬ ಪದ ಪಾರಿಭಾಷಿಕವಾಗಿ ಹೆಚ್ಚು 
ಕೃತಿಯನ್ನು ( ಇನ್‌ವೆನ್‌ಶನ್ ) ಸಂಶೋಧನೆ 

ಬಳಕೆಯಲ್ಲಿದೆ. ಸಾಹಿತ್ಯದಲ್ಲಿ ಪುನರುಕ್ತವಾಗುವ 
ಅಂದರೆ ಕೃತಿಯ ವಸ್ತುವಿನ ಆಯ್ಕೆ ಮತ್ತು 

ಒಂದೇ ವಿಧದ ಘಟನೆಗಳು , ಸೂತ್ರಗಳು ಮತ್ತು 
(ಆಮ್‌ ಫಿಫಿಕೇಶನ್ ) ವಿವರಣೆ ವಸ್ತುವಿಗೆ 

ಉಪಾಯಗಳನ್ನು ಆಶಯಗಳೆಂದು ಕರೆಯು 
ಲೇಖಕ ಕೊಡುವ ಶಾಬ್ಲಿಕ ಸ್ವರೂಪಗಳ ಪರಿ 

ತ್ತಾರೆ. ಉದಾ. , ಕುರೂಪಿಯಾದ ಹೆಣ್ಣು 
ಭಾಷೆಯಲ್ಲಿ ಗಮನಿಸುತ್ತದೆ. ಅದರಲ್ಲೂ 

ಸುಂದರಿಯಾಗಿ ಪರಿವರ್ತನೆಗೊಳ್ಳುವುದು , 
ವಿವರಣೆಗೆ ಹೆಚ್ಚಿನ ಗಮನ ನೀಡಿ ಭಾಷೆಯ 

ಬಡವ ಹುಡುಗನೊಬ್ಬ ರಾಜಕುಮಾರಿಯನ್ನು 
ಬಳಕೆ , ಅಲಂಕಾರ ಇವುಗಳನ್ನು ಅತ್ಯಂತ ಸೂಕ್ಷ್ಮ 

ಮದುವೆಯಾಗುವುದು ಜಾನಪದ ಸಾಹಿತ್ಯದ 
ವಾಗಿ , ವಿವರವಾಗಿ ಪಟ್ಟಿಮಾಡಿ ವಿಶ್ಲೇಶಿಸು 
ತದೆ . ಈ ಬಗೆಯ ಅಧ್ಯಯನ ಯಾಂತ್ರಿಕವೂ 

ಎರಡು ಆಶಯಗಳು . 
ಅವಾಸ್ತವಿಕವೂ ಆಗಿಬಿಟ್ಟಿರುವ ಉದಾಹರಣೆ ವ್ಯವಸ್ಥೆಯ ಭದ್ರ ಹಿಡಿತದಲ್ಲಿ ಕ್ರಾಂತಿಯ 
ಗಳು, ಪಾಶ್ಚಾತ್ಯ ರೆಟಾರಿಕ್ಸ್‌ನಲ್ಲಿ ಸಂಸ್ಕೃತದ - ಪ್ರಯತ್ನಗಳು ವಿಫಲವಾಗುವುದು , 
ಕಾವ್ಯಮೀಮಾಂಸೆಯಲ್ಲಿ ಹೇರಳವಾಗಿ ಕಾಣ ಸಾಂಪ್ರದಾಯಿಕ ಮೂಢನಂಬಿಕೆಗಳು 
ಸಿಗುತ್ತವೆ. ರೆಟಾರಿಕ್ ಕೇವಲ ಯಾಂತ್ರಿಕ ಸಾಮಾಜಿಕ ಜಾಗೃತಿ ಮತ್ತು ವೈಜ್ಞಾನಿಕ ದೃಷ್ಟಿಗಳ 
ಧೋರಣೆಯಾದರೆ ಸಾಹಿತ್ಯದ ಬಗ್ಗೆ ಸಾಹಿತ್ಯ ಬೆಳವಣಿಗೆಗೆ ಅಡ್ಡಿಯಾಗುವುದು . ಶೋಷಣೆ 
= ವಸ್ತು + ಅಲಂಕಾರ ” ಎಂಬ ಸರಳೀಕೃತ ಮಿತಿ ಮೀರಿದಾಗ ಸಾಂಕೇತಿಕವಾಗಿ 
ಸುಳ್ಳು ಕಲ್ಪನೆ ಮೂಡಲು ಕಾರಣವಾಗುತ್ತದೆ . ಬಂಡಾಯದ ಲಕ್ಷಣಗಳು ಕಾಣಿಸುವುದು , 
ಎಲ್ಲಿ ನೂರಾರು ಬಗೆಯ ಅಲಂಕಾರಗಳ ಅಸಹಾಯಕತೆಯಿಂದಾಗಿ ವ್ಯವಸ್ಥೆಗೆ ಶರಣಾಗಿ 
ಹೆಸರು , ವಿವರ , ಲಕ್ಷಣಗಳನ್ನು ನೆನಪಿನಲ್ಲಿಟ್ಟು - ಶೋಷಣೆ ಮುಂದುವರೆಯಲು ಶೋಷಿತರೇ 
ಕೊಳ್ಳುವುದು ಸಾಹಿತ್ಯ ವಿದ್ಯಾರ್ಥಿಗೆ , ವಿಮರ್ಶಕ ಕಾರಣವಾಗುವುದು - ಇತ್ಯಾದಿ ಆಶಯಗಳು 
ನಿಗೆ ಸಾಧ್ಯವೂ ಇಲ್ಲ, ಅನಿವಾರವೂ ಅಲ್ಲ. ಈಗಾಗಲೇ (ಕನ್ನಡದ ಸಾಮಾಜಿಕ ಪ್ರಜ್ಞೆಯ 


೩೬ | ವಿಮರ್ಶೆಯ ಪರಿಭಾಷೆ 


ಅಭಿವ್ಯಕ್ತಿಯ ) ಕಥೆಯಲ್ಲಿ ಪುನಃ ಪುನಃ ಅರ್ಥಗಳನ್ನು ಕುರಿತು ' ವಸ್ತು' ನಮೂದು 
ಕಾಣಿಸಿಕೊಳ್ಳತೊಡಗಿವೆ. ” 

ನೋಡಿ.) ವಸ್ತು ಎಂಬ ಪದ ಸಾಹಿತ್ಯಕೃತಿಯ 
ಕೆಲವು ಬಗೆಯ ಆಶಯಗಳು ಎಲ್ಲ ಭಾಷೆಯ 

ಧೋರಣೆ ಮತ್ತು ವಿಚಾರಗಳನ್ನು ಸೂಚಿಸುತ್ತದೆ . 
ಸಾಹಿತ್ಯಗಳಿಗೂ ಸಮಾನವಾಗಿರುತ್ತವೆ. 

ಉದಾ., ಮಿಲ್ಟನ್‌ನ ಪ್ಯಾರಡೈಸ್ ಲಾಸ್ಟ್ 
ಉದಾ. , ಸಾವಿನೊಡನೆ ಹೋರಾಡಿ ತನಗೆ ಕೃತಿಯ ವಸ್ತು 10 ASSerI Elernal PrOVI 
ಬೇಕಾದವರ ಪ್ರಾಣವನ್ನು ಹಿಂದಿರುಗಿ ಪಡೆ 

dence and justify the ways ofGod to 
ಯುವ ಆಶಯವನು ಸಾವಿತ್ರಿಯ ಕಡೆಯಲಿ. men . ಆದರೆ ಆ ಕೃತಿಯಲ್ಲಿ ಬರುವ ವಿಷಯ 
ಗ್ರೀಕರ ಅಲ್‌ಸೆನ್ಸಿಸ್ ಕಥೆಯಲ್ಲಿ, ಮಿಲ್ಟನ್‌ನ 

ಗಳು ಅನೇಕವಾಗಿವೆ. ವಸ್ತು ಯಾವಾಗಲೂ 
ಆನ್ ಹಿಸ್ ಡಿಸೀಸ್ಟ್ ವೈಫ್ ಕವನದಲ್ಲಿ 

ಒಂದು ವಿಷಯವಾಗಿರುತ್ತದೆ. ಆದರೆ 
ಕಾಣಬಹುದು. ಭಾವಗೀತೆಗಳಲ್ಲಿ ಕಳೆದು 

ವಿಷಯವು ಯಾವಾಗಲೂ ವಸ್ತುವಾಗಿರ 
ಹೋದದ್ದನ್ನು ಹುಡುಕುವ ” (ಕಾಲ, ಯೌವ್ವನ , 

ಬೇಕಿಲ್ಲ . ವಸ್ತುವು ವಿಷಯದ ಒಂದು 
ಪ್ರೀತಿ ಇತ್ಯಾದಿ) ಆಶಯ ಸಾಮಾನ್ಯವಾಗಿ ಅಂಗವಾಗಿದ್ದು ಘಟನೆ , ಸಂಕೇತ, ಪ್ರತಿಮೆ , 
ಪುನರುಕ್ತವಾಗುತ್ತದೆ. ಇದನ್ನು ಯೂಬಿಸನ್ಸ್ ನುಡಿಗಟ್ಟು ಇತ್ಯಾದಿಗಳ ಪುನರುಕ್ತಿಯಲ್ಲಿ 
ಮೋಟಿಫ್ ಎನ್ನುತ್ತಾರೆ . ಕಾವ್ಯದಲ್ಲಿ ಹೀಗೆ ಪರೋಕ್ಷವಾಗಿ ಅಭಿವ್ಯಕ್ತವಾಗುತ್ತದೆ . ವಸ್ತುವು 
ಪುನರುಕ್ತವಾಗುವ ಪರಿಕಲ್ಪನೆಗಳಿಗೆ ಅಥವ ಸಿದ್ದ 

ಪ್ರತಿವೆ , ಸ೦ಕೇತಗಳ ಹಿಂದಿರುವ 
ಸೂತ್ರಗಳಿಗೆ ಟೋಪಾಸ್ ಎಂಬ ಹೆಸರಿದೆ. ವಿಚಾರಧಾರೆಯಾದ್ದರಿಂದ ಅದನ್ನು ನಾವು 
ಪ್ರಮುಖ ಆಶಯ ಲೀ ಮೋಟಿಫ್ ಎಂಬುದನ್ನು ತರ್ಕದ ಮೂಲಕ ಮಾತ್ರ ಅರಿತುಕೊಳ್ಳ 
ಯಾವುದೇ ಕೃತಿಯಲ್ಲಿ ಪುನರುಕ್ತವಾಗುವ | ಬಹುದು . ಉದಾ. , ಡಿಕನ್ಸ್ನ ಅವರ್‌ 
ಮಹತ್ವಪೂರ್ಣ ನುಡಿಗಟ್ಟು , ವಾಕ್ಯ ಅಥವ ಮ್ಯೂಚುಯಲ್ ಫ್ರೆಂಡ್ ಕಾದಂಬರಿಯಲ್ಲಿ 
ವಿವರಣೆಯನ್ನು ಕುರಿತು ಬಳಸಲಾಗುತ್ತದೆ. ನೀರಲ್ಲಿ ಮುಳುಗಿ ಸಾಯುವ ಅನೇಕ ಸನ್ನಿವೇಶ 
ಇಷ್ಟೇ ಅಲ್ಲದೆ ರಾಗಮಾಲಿಕೆಯ ನುಡಿತದಂತಹ ಗಳಿವೆ . ಇದೇ ಆ ಕಾದಂಬರಿಯ ವಸ್ತುವಲ್ಲ . 
ಸಂದರ್ಭೋಚಿತವಾಗಿ ಪುನರಾವರ್ತಿತ ಆದರೆ ಇಂತಹ ಸಾವುಸೂಚಿಸುವ ಕ್ರಿಶ್ಚಿಯನ್ 
ವಾಗುವ ಲೀಫ್‌ಮೋಟಿಫ್‌ಗಳನ್ನು ಕಾದಂಬರಿ ಪಾಪ ವಿಮೋಚನೆ ಆ ಕಾದಂಬರಿಯ ಒಂದು 
ಯಲ್ಲಿ ಗುರುತಿಸಬಹುದು . ಇಂಥ ತಂತ್ರ ವಸ್ತುವಾಗುತ್ತದೆ . ಕಾರಂತರ ಅಳಿದ ಮೇಲೆ 
ವಿಶೇಷಗಳು ಕಾದಂಬರಿಯ ಕಥನಗತಿಗೆ | ಕಾದಂಬರಿಯಲ್ಲಿ ಅನೇಕ ರೀತಿಯ ಪ್ರಯಾಣದ 
ಅನುರಣನಶೀಲ ಲಯವನ್ನು ಸಾಧಿಸಿ ವರ್ಣನೆ ಬರುತ್ತದೆ. ಅದೇ ಆ ಕಾದಂಬರಿಯ 
ಕೊಡುತ್ತವೆ . ” ೨ 

ವಸ್ತು ಅಲ್ಲ. ಪ್ರಯಾಣ ಧ್ವನಿಸುವ ವ್ಯಕ್ತಿಯ 
ಥೀಮ್ ಎಂಬುದನ್ನು ಕೆಲವು ಬಾರಿ ಮೋಟಿಫ್ 

ಸಾವಿನ ನಂತರ ಉಳಿಯುವುದೇನು ಎಂಬ 
ಎಂಬ ಅರ್ಥದಲ್ಲಿ ಬಳಸುವುದುಂಟು. ಆದರೆ ಅನ್ವೇಷಣೆ, ಅಳಿದ ಮೇಲೆ ಕಾದಂಬರಿಯ 
ಥೀವಮ್ , ವೆಟಿಫ್ ಗಿಂತ ಹೆಚ್ಚು ಒಂದು ಪ್ರಮುಖ ವಸ್ತು . ಥೀಮ್ ಅನ್ನು ಇಡೀ 
ವ್ಯಾಪಕವಾದ ಮತ್ತು ಸಬೈಕ್ಸ್ ಮ್ಯಾಟರ್‌ಗಿಂತ ಸಾಹಿತ್ಯಕ್ಕೆ ಅನ್ವಯಿಸುವಂತೆ ಬಳಸುವುದೂ 
ಭಿನ್ನವಾದ ಅರ್ಥವನ್ನು ಹೊಂದಿರುವ ಪದ. ಉಂಟು . ಗಂಡು - ಹೆಣ್ಣುಗಳ ಸಂಬಂಧ 
ಥೀಮ್ ಮತ್ತು ಕಂಟೆಂಟ್‌ಗಳನ್ನು ಕನ್ನಡದಲ್ಲಿ ಸಾಹಿತ್ಯಕೃತಿಗಳ ಒಂದು ಶಾಶ್ವತ ವಸ್ತು . 
ಕ್ರಮವಾಗಿ ವಸ್ತು ಮತ್ತು ವಿಷಯ ಎಂದು ಸಾಮಾಜಿಕ ಪರಿವರ್ತನೆ , ಧರ್ಮ , ನೀತಿ 
ಕರೆಯಬಹುದು. (' ವಸ್ತು ' ವಿನ ಇತರ ಬೋಧನೆ , ವಿಧವೆಯರ ವಿವಾಹ , ಹರಿಜನರ 


ವಿಮರ್ಶೆಯ ಪರಿಭಾಷೆ | ೩೭ 


ಶೋಷಣೆ ಇಂಥ ವಸ್ತುಗಳ ಪ್ರತಿಪಾದನೆಗೆ ದಿಂದಲೇ ಓದುಗರ ಗಮನವನ್ನು ಕೂಡಲೆ 
ವಿಷಯಗಳ ಬಳಕೆಯಾಗುತ್ತದೆ. ಯಾವುದೇ ತನ್ನತ್ತ ಸೆಳೆಯುತ್ತದೆ . ತಾನು ಪೂರ್ಣವಾಗಿ 
ಗಂಭೀರ ಸಾಹಿತ್ಯಕೃತಿಯಲ್ಲಿ ಒಂದು ಥೀಮ್ ಸೃಷ್ಟಿಸಲಾಗದ ಭಾಷೆಯ ಅಥವ ಸಂಸ್ಕೃತಿಯ 
ಇರುತ್ತದೆಂದೂ , ಕೃತಿಯ ಅರ್ಥ, ಪ್ರತೀಕಗಳು ವ್ಯವಸ್ಥೆಗಳನ್ನು ನಿರ್ದೇಶಿಸುತ್ತದೆ. ಆರ್ಷೆಯ 
ಮತ್ತು ಸಂಕೀರ್ಣತೆಗೂ ಅದು ಬೆಂಬಲವಾಗಿರು ತೆಯ ರೂಪಗಳು ಹಾಗಾಗಿ ಭಾರ , ಕಠಿಣ 
ತದೆಂದೂ ಆಧುನಿಕ ವಿಮರ್ಶೆಯ ಒಂದು ಎಂದೆನಿಸಬಹುದು. ೧೬೧೧ರಲ್ಲಿ ಬಂದ 
ನಂಬಿಕೆ . 

ಬೈಬಲಿನ ಅಧಿಕೃತ ಅನುವಾದವು ಇಡೀ ಕೃತಿಯ 
೧. G. G.R, ಸಕ . ೧೪೧ ; ೨ . ಕೆ . ನರಸಿಂಹ ಉದ್ದಕ್ಕೂ ಆರ್ಷೇಯತೆಯನ್ನು ಉಳಿಸಿ 
ಮೂರ್ತಿ, ಹೆಜ್ಜಾಲ ಕಾದಂಬರಿಯ ಮುನ್ನುಡಿ . ಕೊಂಡಿದೆ. ಈ ಆರ್ಷೇಯತೆಯಿಂದ ಬೈಬಲಿನ 
ಹೆಚ್ಚಿನ ಓದಿಗೆ: Cleanth Brookes : “The Well 

ವಿಭಿನ್ನ ರೀತಿಯ ವಿಷಯಗಳಿಗೆ ಒಂದು 
Wrought Urn ”( ೧೯೪೭) 

ಏಕರೂಪವಾದ ಗಂಭೀರ ಧ್ವನಿ ಒದಗಿದೆ. ಆ 
೩೨. ಆರ್ಪ ಯತೆ Archaism 

ಕಾರಣದಿಂದಲೇ ಬೈಬಲಿನ ಓದುಗರ ಏಕರೂಪ 
ಆರ್ಕೆಯಿಸಂ: ಸಮಕಾಲೀನ ಜನರ ಮಾತಿ 

ವಾದ ( ಆದ್ದರಿಂದಲೇ ಸಂಕೀರ್ಣವಲ್ಲದ) 
ನಲ್ಲಿ ಬಳಕೆಯಾಗದಿರುವ, ಚಲಾವಣೆ ಕಳೆದು 

ಪ್ರತಿಕ್ರಿಯೆಗೆ ಕಾರಣವಾಗಿದೆ. ಹಳೆಯ ಸಾಹಿತ್ಯ 
ಕೊಂಡಿರುವ ಭಾಷಾ ರೂಪಗಳ ಬಳಕೆ. ಹಿಂದೆ 

ಮಾರ್ಗಗಳ ಮೌಲ್ಯಗಳನ್ನು ಪುನಃ ಭಾಷೆಯಲ್ಲಿ 
ಬಳಕೆಯಲ್ಲಿದ್ದು, ಈಗ ಕೆಲವಾರು ಕಾವ್ಯಗಳ 

ಸೃಷ್ಟಿಸುವುದಕ್ಕೆ ಅಥವ ತಮ್ಮ ಕೃತಿಗಳಲ್ಲಿ 
ವಿಶಿಷ್ಟ ಸಂದರ್ಭದಲ್ಲಿ ಮಾತ್ರ ಬಳಕೆಯಾಗುವ 

ಅಳವಡಿಸಿಕೊಳ್ಳುವುದಕ್ಕೆ ಆರ್ಷೇಯತೆಯನ್ನು 
ಪದಗಳನ್ನು ರೂಢಿಚ್ಯುತ ಪದಗಳು ಎಂದೂ 

ಫಲಪ್ರದವಾಗಿ , ಹೆಚ್ಚು ಪರಿಷ್ಕೃತ ರೂಪದಲ್ಲಿ 
ಗುರುತಿಸುವುದುಂಟು . ಉದಾ. , ಪಿಂತೆ , 

ಬಳಸಿಕೊಳ್ಳುವ ದೊಡ್ಡ ಲೇಖಕರೂ ಇದ್ದಾರೆ . 
ಮೇಣ್ , ಏಗಳುಂ , ಇತ್ಯಾದಿ. 

ಬಿ . ಎಂ . ಶ್ರೀ ( ಅಶ್ವತ್ಥಾಮನ್ ) , ಕುವೆಂಪು 
ಕನ್ನಡದ ಮತ್ತು ಇಂಗ್ಲಿಶ್‌ನ ಹಲವಾರು ಕವಿಗಳು (ಶ್ರೀರಾಮಾಯಣ ದರ್ಶನಂ) ಸ್ಪೆನ್ಸರ್ , 
ಆರ್ಷೇಯ ರೂಪಗಳನ್ನು ಬಳಸಿರುವುದನ್ನು ಶೇಕ್ಸ್ ಪಿಯರ್ , ಮಿಲ್ಟನ್ , ವರ್ಡ್ಸ್‌ವರ್ಥ್ , 
ನೋಡಬಹುದು. ಆರ್ಷೇಯತೆ ಬಹಳಮಟ್ಟಿಗೆ ಎಲಿಯಟ್ ಇತ್ಯಾದಿ. 
ಒಂದು ಸರಳೀಕರಣದ ತಂತ್ರವಾಗಿರುತ್ತದೆ. 
ಯಾಕೆಂದರೆ ವ್ಯಕ್ತಿಯೊಬ್ಬನ ಭಾಷಾನುಭವ 

ನಮ್ಮ ಬಾಲ್ಯದಂತೆಯೇ ಸಂಸ್ಕೃತಿಯ ಕಳೆದು 
ಅವನ ಕಾಲ ಮತ್ತು ಸ್ಥಳದ ಭಾಷೆಯ ಅನುಭವ 

ಹೋದಸ್ಥಿತಿಗಳು ಕೂಡ ಹೆಚ್ಚು ಸರಳ , ಬದುಕು 
- ಶ್ರೀಮಂತವಾದ , ವೈವಿಧ್ಯಮಯ ಸೂಚನೆ 

ಸಾಗಿಸಲು ಸುಲಭ, ಬಹುಶಃ ಸದ್ಯದ ಸ್ಥಿತಿಗಿಂತ 
ಗಳಿಂದ ಕೂಡಿರುತ್ತದೆ; ಅವನ ಬದುಕಿನ 

ಅಪೇಕ್ಷಣೀಯ ಎಂಬ ಕಲ್ಪನೆ ಒಂದಲ್ಲ ಒಂದು 
ಅನುಭವ ಮತ್ತು ತಿಳುವಳಿಕೆಗಳೊಂದಿಗೆ ನಿಕಟ ರೂಪದಲ್ಲಿ ನಮ್ಮಲ್ಲಿರುವುದರಿಂದ ಆರ್ಷೆಯ 
ಸಂಬಂಧ ಹೊಂದಿರುತ್ತದೆ; ಸಂಕೀರ್ಣ 

ತೆಯು ನಮಗೆ ಪರಿಚಿತವಾದ ಆದರೆ 
( ಭಾಷಾ) ವ್ಯವಸ್ಥೆಗಳ ಸೂಕ್ಷ್ಮೀಬಾಗು ಬಳುಕುಗಳ ಮರೆತುಹೋಗಿರುವ ಭಾಷೆಯ , ಸಂಸ್ಕೃತಿಯ 
ಸಾಧ್ಯತೆಯನ್ನು ಪಡೆದಿರುತ್ತದೆ; ತತ್‌ಕ್ಷಣದ ಅಂಶಗಳ ಮೂಲಕ ಅಸ್ಪಷ್ಟ ಆನಂದವನ್ನು 
ಸಹಜ ಸ್ವಚ್ಛಂದ ಉಪಯೋಗಕ್ಕೆ , ಅರ್ಥ ತರಬಲ್ಲದು. ಹಾಗೆಯೇ ನಮಗೆ ಗೊತ್ತಿಲ್ಲದ್ದನ್ನು 
ಮಾಡಿಕೊಳ್ಳುವ ಕ್ರಿಯೆಗೆಒದಗಿ ಬರುವಂತಿರು ನಿರ್ದೆಶಿಸುವುದರಿಂದ ಅಸ್ಪಷ್ಟ ಭಯವನ್ನೂ 
ತದೆ . ಆರ್ಷೇಯತೆಯಾದರೋ ತನ್ನ ಹಳತನ ಮೂಡಿಸಬಹುದು. ಆರ್ಷೇಯತೆಯ ಈ 


೩೮ | ವಿಮರ್ಶೆಯ ಪರಿಭಾಷೆ 


ವಿರೋಧಾಭಾಸವನ್ನು ಥಾಮಸ್‌ಮನ್ ತನ್ನ ಸಾಂಸ್ಕತಿಕ ಆರ್ಷೇಯತೆಯ ಒಂದು 
ಡಾಕ್ಟರ್ ಫಾಸ್ಟಸ್ ( ೧೯೪೭) ಕೃತಿಯಲ್ಲಿ ಸರಳೀಕರಣದ ತಂತ್ರವೇ ಆಗಿರುತ್ತದೆ. ಅನೇಕ 
ಮನಸ್ಸಿನ ಎಚ್ಚರಿಕೆ ಯ , ವೈಚಾರಿಕ ಐತಿಹಾಸಿಕ ಕಾದಂಬರಿಗಳು ತಾವು ವಿವರಿ 
ಅಭ್ಯಾಸಗಳಿಗೂ , ಅಪಾಯಕಾರಿ ಪ್ರಾಚೀನ ಸುವ, ಆದರೆ ಓದುಗರಿಗೆ ಅಪರಿಚಿತವಾದ 
ವಾದಕ್ಕೂ ಇರುವ ಸಂಬಂಧಗಳ ಸೂಕ್ಷ ವನ್ನು ಸಂಸ್ಕೃತಿಯ ಹಳೆತನವನ್ನು ದುಡಿಸಿಕೊಂಡು , 
ಪ್ರತಿಪಾದಿಸಲು ಬಳಸಿಕೊಂಡಿದ್ದಾನೆ. ಸಂಕೀರ್ಣವಲ್ಲದ , ಆದರ್ಶೀಕೃತ ಮತ್ತು ಅನೇಕ 

ಬಾರಿ ಮಹತ್ವದ ಮತ್ತು ದೂರದ ಹೀರೋ 
ಧಾರ್ಮಿಕ ಲೇಖಕರಲ್ಲಿ ಸಾಂಸ್ಕೃತಿಕ ಮತ್ತು 
ಭಾಷೆಯ ಆರ್ಷೇಯತೆಯನ್ನು ಜೊತೆ 

ಯಿಸಂನಂಥ ಭಾವನೆಗಳನ್ನು ಅಭಿವ್ಯಕ್ತಿಸುತ್ತವೆ. 
ಜೊತೆಯಾಗಿ ಕಾಣಬಹುದು . ಆದರೆ 


೩೩ . ಇಮೇಜಿಸಂ Imagism ಈ ಪದವನ್ನು ಗಳು ವಾಸ್ತವತಾವಾದ ಪಂಥದವರಂತೆ 
ಸೃಷ್ಟಿಸಿದವನು ಎಜ್ರಾಪೌಂಡ್ . ೧೯೧೨ರಲ್ಲಿ ಮೂರ್ತ ವಾಸ್ತವಿಕತೆಗೆ ಸಾಧ್ಯವಾದಷ್ಟೂ 
ಪೌಂಡ್ ಮತ್ತು ಅವನ ಸಾಹಿತ್ಯಕ ಗೆಳೆಯರು ಹತ್ತಿರವಿರಲು ಬಯಸುವವರು . 
ಅಂಗೀಕರಿಸಿದ ತತ್ವ ಪ್ರಣಾಳಿಕೆಗಳನ್ನು ಈ ಪದ | 

ಇಮೇಜಿಸಂನ ಕವನವೊಂದನ್ನು ಚಿತ್ರ ಅಥವ 
ಸೂಚಿಸುತ್ತದೆ. ವಿಶಾಲ ಅರ್ಥದಲ್ಲಿ ಇದು 

ಶಿಲ್ಪವೊಂದು ಇದೇ ಈಗ ಮಾತನಾಡಲು 
ಒಂದು ಸಾಹಿತ್ಯಕ ಚಳುವಳಿಯೂ ಹೌದು. 

ಬರುತ್ತಿದೆಯೋ ” ಎಂಬಂತಿರುವ ' ಸಂಕ್ಷಿಪ್ತ 
ಇಂಗ್ಲೆಂಡಿನಲ್ಲಿ ಮತ್ತು ಅಮೆರಿಕೆಯಲ್ಲಿ ನವ್ಯತೆಯ 

ಸಂಕೀರ್ಣತೆ ” ಎಂದು ವಿವರಿಸಬಹುದು. 
ಆರಂಭವನ್ನು ಇದು ಸೂಚಿಸುತ್ತದೆ . 

ಎಚ್ . ಡಿ . (ಹಿಲ್ಲಾಡೊಲಿಟಲ್ ) ರಚಿಸಿದ 
ರೋಮಾಂಟಿಕ್ ಮತ್ತು ವಿಕ್ಟೋರಿಯನ್ 

Oread ಕವನವನ್ನು ಈ ಪಂಥದ ಪ್ರಾತಿನಿಧಿಕ 
ಸಂಪ್ರದಾಯಗಳನ್ನು ಕಾವ್ಯ ಮುರಿದು 

ಕವನವೆಂದು ವಿಮರ್ಶಕರು ಗುರುತಿಸುತ್ತಾರೆ . 
ಕೊಂಡದ್ದು ಆಗಲೇ . ಸ೦ಕೇತವಾದದ 

Whirl up , sea 
ನಂತರದ ಮತ್ತು ಮಹಾಯುದ್ದ ಪೂರ್ವದ | 

whirl your pointed pines, 
ಜನಾಂಗಕ್ಕೆ ಇದ್ದ ಹೆಚ್ಚು ಗಡುಸಾದ, ನಿರ್ದಿಷ್ಟ 

splash your great pines 
ವಾದ ಮತ್ತು ವಸ್ತುನಿಷ್ಠ ಮಾಧ್ಯಮದ ಬಯಕೆ on our rocks , 

hurl your green over us, 
ಯನ್ನು ಇಮೇಜಿಸಂ ಸೂಚಿಸುತ್ತದೆ . ಒಂದು 

cover us with your pools of fir . 
ನಿರ್ದಿಷ್ಟ ಪಂಥವಾಗಿ ಪರಿಗಣಿಸುವುದಾದರೆ 
ಇಮೇಜಿಸಮ್ಮನ್ನು ೧೯೦೯ರ ಸುಮಾರಿನಲ್ಲಿ ಕನ್ನಡದಲ್ಲಿ ಎ .ಕೆ. ರಾಮಾನುಜನ್‌ರ ಬಹುತೇಕ 
ಪೌರ್ವಾತ್ಯ ರೀತಿಯ ಚಿಕ್ಕ ಚಿಕ್ಕ ' ದೃಶ್ಯ ' ಪದ್ಯಗಳ ಕವನಗಳು , ಚಂದ್ರಕಾಂತ ಕುಸನೂರರ 
ಪ್ರಯೋಗದಲ್ಲಿ ತೊಡಗಿದ್ದ ಟಿ . ಇ. ಹೂಮ್ ಹಾಯಿಕು ಮಾದರಿ ಕವನಗಳು ಇಮೇಜಿಸ್ಟ್ 
ಮತ್ತು ಸಂಗಡಿಗರ ಇಂಪ್ರೆಶನಿಸ್ಟಿಕ್ ಕಾವ್ಯದ ರೀತಿಯ ಪದ್ಯಗಳೆಂದು ಗುರುತಿಸಬಹುದು. 
ಉತ್ತರಾಧಿಕಾರಿ ಎಂದು ಹೇಳಬಹುದು . ಒಂದು ಉದಾ. , 
ಯೂರೋಪಿನ ಇತರ ಹಲವು ಸಾಹಿತ್ಯಕ 

ಕಾಡು ಮರಗಳ ಮಧ್ಯ 
ಚಳುವಳಿಗಳೊಂದಿಗೆ ಇಮೇಜಿಸಂಗೆ ಸಂಬಂಧ 

ಮನೆ, 
ವಿದೆ . ಫ್ರಾನ್ಸ್‌ನ ೧೯ನೇ ಶ . . 

ಸಿಮೆಂಟು ಬಿರುಕಿನ 
ಪ್ಯಾರನಾಸ್ಸಿಯನ್ ಪಂಥ ಎಂದು ಗುರುತಿಸ 

ಹುಲ್ಲು, 
ಲಾಗುವ ರಮ್ಯ ಕವಿಗಳಂತೆ ಇಮೇಜಿಸಂ 

ಅಮೆರಿಕನ್ ಮಾರ್ಕೆಟ್ಟಿನಲ್ಲಿ 
ಪಂಥದ ಕವಿಗಳೂ ದೋಷರಹಿತ ಕಸುಬು 

ಹೆಚ್ಚಿಗೆ ಕೊಯ್ದ ಕೊತ್ತಂಬರಿ 
ಗಾರಿಕೆ ಮತ್ತು ಶಿಲ್ಪಕಲೆಯ ಗಡುಸುತನವನ್ನು 

ಸೊಪ್ಪು. 
ಕಾವ್ಯದಲ್ಲಿ ಅಪೇಕ್ಷಿಸಿದರು . ಸಂಕೇತವಾದದ 

- ಎ.ಕೆ. ರಾಮಾನುಜನ್ : ಅದರಲ್ಲಿ ಇದು . 
ಕವಿಗಳಂತೆ 'ಶುದ್ದಕಾವ್ಯ ' ದ ಪ್ರತಿಪಾದಕರು ಇಮೇಜಿಸಂನ ಕಾವ್ಯಮೀಮಾಂಸೆಯಲ್ಲಿ 
ಮತ್ತು ಅವರಂತೆಯೇ ಮುಕ್ತ ಛಂದಸ್ಸನ್ನು ಮೂರು ಮುಖ್ಯವಾದ , ಪರಸ್ಪರ ಸಂಬಂಧ 
ಬಳಸುವವರು . ಹಾಗೆಯೇ ಇಮೇಜಿಸಂ ಕವಿ ವಿರುವ ಘಟಕಗಳನ್ನು ಗುರುತಿಸಬಹುದು. 


೪೦ | ವಿಮರ್ಶೆಯ ಪರಿಭಾಷೆ 


೧ . ಟಿ . ಇ. ಹೂಮ್ ಹೇಳುವ ಕ್ಲಾಸಿಕಲ್‌ನ ಪ್ರತಿಮೆಯನ್ನು ಕುರಿತು ಪೌಂಡ್ ತನ್ನದೇ 
ಪುನರುಜೀವನ ೨ . ಪೌಂಡ್ ಶೈಲಿಯ ಬಗ್ಗೆ ಸಿದ್ದಾಂತ ಮಂಡಿಸಿದ. ಅದರ ತಿರುಳು ಇಷ್ಟು: 
ಪಾಠ ಹೇಳಿದ ನಿಯಮಗಳು . “ಕಾಲದ ಒಂದು ಕ್ಷಣದಲ್ಲಿ ಬೌದ್ಧಿಕ ಮತ್ತು 
೩ . ಪ್ರತಿಮೆಯನ್ನು ಕುರಿತ ಪೌಂಡ್‌ನ ಸಿದ್ದಾಂತ. ಭಾವನೆಗಳ ಸಂಕೀರ್ಣವನ್ನು ಸಮಕ್ಷವಾಗುವಂತೆ 
ಕ್ಯೂಮ್ ರಮ್ಯಪಂಥವನ್ನು ಮತ್ತು ಅದರ 

ಯಾವುದು ಮಾಡುತ್ತದೊ ಅದೇ ಪ್ರತಿಮೆ ...” 
ಸೌಂದಯ್ಯಶಾಸ್ತ್ರವನ್ನೂ ತಿರಸ್ಕರಿಸಿದ . ಹೊಸ 

- “ಕವಿಯ ಮೂಲಭೂತ ವರ್ಣದ್ರವ್ಯ .” ವಿಶಿಷ್ಟ 
ಕಾವ್ಯ ಮೂರ್ತವಾದ ದೃಶ್ಯರೂಪಕಗಳಲ್ಲಿ 

ರೂಪದಲ್ಲಿ ಪ್ರಕಟವಾಗುವ ಕವನದ ಗಟ್ಟಿ 
ಸೆರೆಹಿಡಿದ " ಸಣ್ಣ ಒಣಗಿದ ವಸ್ತುಗಳನ್ನು 

ತಿರುಳು . ಆದರೂ ಇತರ ಕಲೆಗಳೊಂದಿಗೆ 
ಕುರಿತಾಗಿರುತ್ತದೆ ಎಂದ. ಅನಂತತೆ, ಗೂಢತೆ 

ಸಮಾನಾಂತರವಾಗಿರುವಂಥದ್ದು . ಪ್ರತಿಮೆ 
ಮತ್ತು ಭಾವಮಗ್ನತೆಗಳನ್ನು ತಿರಸ್ಕರಿಸಿದ . 

ಯಿಂದಲೇ ಕವನವು ಕವಿಯ ವಿಶಿಷ್ಟ ಮಾಧ್ಯಮ 
“ ಮನುಷ್ಯನು ವಿಶೇಷವಾದ ರೀತಿಯಲ್ಲಿ 

ವಾಗಿದೆ . ಪ್ರತಿಮೆ ಸಾಂಪ್ರದಾಯಿಕ ರೂಪಕ 
'ನಿರ್ಧಾರಿತ' ವಾದ , ಪರಿಮಿತಿ (ಗೊಳಪಟ್ಟ) 

ವಾದರೂ ಆಗಿರಬಹುದು. ಆದರೆ ರೂಪಕ 
ಪ್ರಾಣಿ ” ಎಂಬ ತತ್ವಶಾಸ್ತ್ರದ ನಿಲುವಿಗೆ 

ವಾಸ್ತವಿಕತೆಯ ' ವಿಶ್ಲೇಷಣೆ' ಯಾಗಿರಬೇಕು. 
ಸ೦ವಾದಿಯಾಗುವಂಥ ಸ್ವಆರೋಪಿತ 

ಅಂದರೆ ವಸ್ತುವಿನ ಆಂತರಿಕ ಗುಣಗಳನ್ನು 
ಪರಿಮಿತಿಯನ್ನು ಕಾವ್ಯವೂ ಹೊಂದಿರಬೇಕು 

ಆಧರಿಸಿದ ಸಂಬಂಧಗಳನ್ನು ಸ್ಥಾಪಿಸುವಂಥದಾ 
ಎಂದು ಹೇಳಿದ. ವಾಸ್ತವಿಕತೆ ಎಂಬುದು 

ಗಿರಬೇಕು. ಪೌಂಡ್ನ ಪ್ರತಿಮಾವಿಧಾನವನ್ನು 
ಪ್ರತ್ಯೇಕವಾದ ' ತುಣುಕು ನೋಟಗಳಲ್ಲಿ 

ಇನ್ ಎ ಸ್ಟೇಷನ್ ಆಫ್ ದಿ ಮೆಟ್ರೋ 
ಅರಿಯಲು ಸಾಧ್ಯವಾಗುವಂಥದು ಎಂದು 

ಕವನದಲ್ಲಿ ನೋಡಬಹುದು. 
ಹೂಮ್ನ ಅಭಿಪ್ರಾಯ . ಶೈಲಿಯನ್ನು ಕುರಿತು The apparition of these faces in the crowd 
ಪೌಂಡ್ ಮೂರು ನಿಯಮಗಳನ್ನು ರೂಪಿಸಿದ. 

Petals on a wet, black bough . 
೧) ವಸುನಿಷವಾಗಿರಲಿ ಅಥವ ವಕಿನಿಷವಾಗಿ ಗುಂಪಿನಲ್ಲಿ ಕಂಡ ಈ ಮುಖಗಳು , ಕಾಡುವ 
ರಲಿ ( ವಸು ' ವನು ನೇರವಾಗಿ ಪ್ರತಿಪಾದಿಸ ಭೂತಗಳು. ವದ್ದೆ ರೆಂಬೆಗೆ ಅಂಟಿಕೊಂಡ ದಳಗಳು . 
ಬೇಕು. ೨ ) ವಸ್ತುವಿನ ಪ್ರತಿಪಾದನೆಗೆ ಇಲ್ಲಿ ಒಂದು ವಿಚಾರವನ್ನು ಇನ್ನೊಂದರ 
ಸಹಾಯಕವಲ್ಲದ ಒಂದೇ ಒಂದು ಪದವನ್ನೂ ಮೇಲಿಡುವ ' ಮೇಲೋಡಣೆಯನ್ನು ಗಮನಿಸಿ. 
ಬಳಸಲೇಬಾರದು . ೩ ) ಲಯವನ್ನು ಕುರಿತು ಇದು ಹಾಯ್ಕು ಮಾದರಿಯ ಕವನ . ಒಂದು 
- ಲಯ ಸಂಗೀತಕ್ಕೆ ಹತ್ತಿರವಾಗಿರಬೇಕೇ ದೃಶ್ಯಕ್ಕೆ ಕವಿ ತೋರುವ ಪ್ರತಿಕ್ರಿಯೆಯನ್ನು ಎಷ್ಟು 
ಹೊರತು ಛಂದಸ್ಸಿಗಲ್ಲ. 

ಸಾಧ್ಯವೋ ಅಷ್ಟು ಖಚಿತವಾಗಿ , ಎಷ್ಟು 
ಪೌಂಡ್ ಇದರೊಡನೆ ಕಾವ್ಯ ರಚನೆಯನ್ನು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ಕವನ 
ಕಲಿಯಬಯಸುವವರಿಗೆ 'ಇಂಥವು ಸಲ್ಲದು' ನೀಡುತ್ತದೆ . ಇಲ್ಲಿನ ಪ್ರತಿಮೆಯ ಎರಡು 
ಎಂಬ ಪಟ್ಟಿಯನ್ನೂ ಕೊಡುತ್ತಾನೆ. ಪೌಂಡ್ನ ( ಅಥವ ಹೆಚ್ಚು) ಅಂಗಗಳು ವಾಸ್ತವಿಕತೆಗೆ ನಿಷ್ಠ 
ಪ್ರಕಾರ ಕಾವ್ಯವು ಕಲಿಯಬಹುದಾದ , ವಾಗಿದ್ದು, ಎರಡು ಭಿನ್ನವಾದ ಇಂದ್ರಿಯಗಳ 
`ಸಂಪಾದಿಸಬಹುದಾದ ಕಲೆ . ಕವಿಗೆ ತನ್ನ ಗ್ರಹಿಕೆಯನ್ನು ಪ್ರತಿನಿಧಿಸುತ್ತವೆ . ರೂಪಕವೇ 
ಕವನದ ವಸ್ತುವಾಗಿ ಏನನ್ನು ಬೇಕಾದರೂ ಆಗಿದ್ದರೂ ಎರಡು ಅಂಗಗಳ ನಡುವಿನ ಕೊಂಡಿ 
ಆಯ್ದುಕೊಳ್ಳುವ ಸ್ವಾತಂತ್ರವಿದೆ. ಉಕ್ತವಾಗಿಲ್ಲ; ಯಾವುದೇ ವ್ಯಾಖ್ಯಾನವಾಗಲಿ , 


ವಿಮರ್ಶೆಯ ಪರಿಭಾಷೆ / ೪೧ 


ಸಾಮಾನೀಕರಣವಾಗಲೀ ಇಲ್ಲ. ಈ ಬಗ್ಗೆಯ ಅಂಶ ಎಂಬುದನ್ನು ವಿಮರ್ಶೆಗೆ ಮನಗಾಣಿ 
ಭಿನ್ನ ವಿಚಾರಗಳ ಪಕ್ಕ ಜೋಡಣೆಯನ್ನು ಸಿದ್ದು . ಆದರೆ ಅದೇ ಸಮಯದಲ್ಲಿ ಇಮೇಜಿ 
'ಸಂಯೋಜಿತ ಸಂಕೀರ್ಣ' ಅಥವ ಒಂದು ಸಂನ ತತ್ವಗಳು ನವ್ಯಕವನದ ಮೂಲಭೂತ 
ಭಾಷೆಯ ಸಾಮರ್ಥ್ಯದ ಅಂತಿಮ ಬಿಂದು ಅಂಶವೊಂದನ್ನು ಪ್ರತ್ಯೇಕಿಸಿತು. ಪ್ರತಿಮೆಗೇ 
ಎಂದು ವಿವರಿಸುವುದುಂಟು. 

ಹೆಚ್ಚಿನ ಪ್ರಾಮುಖ್ಯ ನೀಡುವಾಗ ಪ್ರತಿಮೆಗಳಿ 

ಗಿಂತ ಕಡಿಮೆ ಪರಿಣಾಮಕಾರಿಯಲ್ಲದ ಇತರ 
ಇಮೇಜಿಸಂ ಚಳವಳಿಯ ಮಹತ್ವವನ್ನು ಕುರಿತು 

ಕಾವ್ಯಶಕ್ತಿಗಳನ್ನು , ಸಾಧ್ಯತೆಗಳನ್ನು ಇಮೇಜಿಸಂ 
ಭಿನ್ನಾಭಿಪ್ರಾಯಗಳಿವೆ. ಸುಸಂಗತ ಚಳುವಳಿ 

ನಿರ್ಲಕ್ಷಿಸಿತು . ಹಾಗಾಗಿ ಇಮೇಜಿಸಂನ ವ್ಯಾಪ್ತಿಗೆ 
ಯಾಗಿ ಇಮೇಜಿಸಂ ೧೯೧೭ರ ಹೊತ್ತಿಗೆ 

ಗಂಭೀರ ಪರಿಮಿತಿಗಳು ಒದಗಿದವು. 
ಕೊನೆಗೊಂಡಿತು . ಆದರೆ ಇಂಗ್ಲಿಶ್ ಮತ್ತು 

ಹೆಚ್ಚಿನ ಓದಿಗೆ : TE. Hulme: Speculations ( ಸಂ ) 
ಅಮೆರಿಕನ್ ನವ್ಯಕಾವ್ಯದ ಮೇಲೆ ಅದರ 

Herbert Read ( ೧೯೨೪) ; Stanley K . Coffman : 
ಪ್ರಭಾವ ಅಪಾರ. ಯೇಟ್ಸ್, ಎಲಿಯಟ್ , Imagism ( ೧೯೫೧); G . Hough: Image and Ex 
ವಾಲೇಸ್ ಸ್ಟೀವನ್ಸ್ , ಮುಂತಾದ ಎಲ್ಲ perience ( ೧೯೬೦) G . Hughes :Imagism and the 
ಪ್ರಮುಖ ಕವಿಗಳೂ ಇದರ ಪ್ರಭಾವಕ್ಕೆ ಒಳಗಾ 

Imagists ( ೧೯೩೧) ; H . Kenner: The Pound Era 

( ೧೯೭೨) ; C . K . Stead: The New Poetic 
ದವರೇ . ಇಮೇಜಿಸಂನ ಮುಖ್ಯ ಸಾಧನೆ 

( ೧೯೬೪) ; A Kingsley Weatherhead: The Edge 
ಯೆಂದರೆ ಕಾವ್ಯ ಪ್ರತಿಮೆಯು ಕೇವಲ of Image ( ೧೯೬೭). 
ಅಲಂಕಾರಿಕವಾದದ್ದಲ್ಲ ಕವನದ ಕ್ರಿಯಾತ್ಮಕ 


೩೪ , ಈಹಾಮೃಗ ದೃಶ್ಯಕಾವ್ಯದ ಒಂದು ಶೃಂಗಾರಾಭಾಸ ( ಶೃಂಗಾರದ ತೋರಿಕೆ ) , 
ಪ್ರಕಾರ, ಮಿಶ್ರವಸ್ತುವಿರುತ್ತದೆ. ಉದಾ. ಗೆ ಇರುತ್ತದೆ . ನಾಲ್ಕು ಅಂಕಗಳು ಮತ್ತು ಮುಖ , 
ಉತ್ತಮಳಾದ ಹೆಣ್ಣನ್ನು ಅವಳ ಇಚ್ಛೆಗೆ ಪ್ರತಿಮುಖ , ನಿರ್ವಹಣ ಸಂಧಿಗಳಿರುತ್ತವೆ . 
ವಿರುದ್ದವಾಗಿ ಅಪಹರಿಸಿಕೊಂಡು ಹೋಗು ಯುದ್ಧದ ಸನ್ನಿವೇಶಗಳು ಬಂದರೂ ರಂಗದ 
ವುದು . ಧೀರೋದಾತರಾದ ನಾಯಕ, ಮೇಲೆ ಪ್ರದರ್ಶಿತವಾಗಬಾರದು . ಕಥೆಯಲ್ಲಿ 
ಪ್ರತಿನಾಯಕರಿರುತ್ತಾರೆ . ಇವರು ದಿವ್ಯ ಒಳ್ಳೆಯವನಿಗೆ ಸಾವು ಬರಬಹುದು, ಆದರೆ 
ಮರ್ತ್ಯರೂ ಆಗಿರಬಹುದು . ನಾಯಕನಲ್ಲಿ ಅದು ಪ್ರದರ್ಶಿತವಾಗಬಾರದು. 


೩೫ . ಉಗಾಭೋಗ ದಾಸಸಾಹಿತ್ಯದಲ್ಲಿ ವನ್ನು ಅಖಂಡವಾಗಿ ಹಾಡುವವರ ಅಭಿರುಚಿಗೆ 
ಪ್ರಸಿದ್ಧವಾಗಿರುವ ಒಂದು ಬಗೆಯ ಹಾಡು. ಅನುಗುಣವಾದ ರಾಗದಲ್ಲಿ ಪಲ್ಲವಿ , ಅನು 
ಶಾಸ್ತ್ರೀಯ ಸಂಗೀತ ಮತ್ತು ಜಾನಪದ ಪಲ್ಲವಿ , ಚರಣ ಇತ್ಯಾದಿ ವಿಭಾಗಗಳಿಲ್ಲದೆ 
ಹಾಡುಗಾರಿಕೆಯ ನಡುವಣ ಸೇತುವೆ ಎಂದು ಹಾಡುವ ಸಂಪ್ರದಾಯವಿದೆ. ಉಗಾಭೋಗ 
ಕೆಲವು ವಿದ್ವಾಂಸರ ಅಭಿಪ್ರಾಯ . ಈ ಪದದ ಗಳು ಮುಖ್ಯವಾಗಿ ಧಾರ್ಮಿಕ ರಚನೆಗಳಾಗಿದ್ದು, 
ಅರ್ಥಗಳ ಬಗ್ಗೆ ಮತ್ತು ನಿಷ್ಪತ್ತಿಯ ಬಗ್ಗೆ ದೈತ ತತ್ವದ ಪ್ರತಿಪಾದನೆ ಮಾಡುತ್ತವೆ. 
ಭಿನ್ನಾಭಿಪ್ರಾಯಗಳಿವೆ: ಉಕ್ + ಆಭೋಗ; ನಿರೂಪಣೆ ನೇರ, ಸರಳ ; ವೇದ, ಉಪನಿಷತ್ತು , 
“ ಮಾನವನ ಅನುಭವ ಸಮಷಿಯ ವಾಗಭಿ ಇತಿಹಾಸ , ಪುರಾಣ, ಸ್ಮೃತಿಗಳ ಸಾರವನ್ನು 
ವ್ಯಕ್ತಿ ”; ಯುಗಾಭೋಗ; “ ಪರಮಾತ್ಮನಲ್ಲಿ ನಿರೂಪಿಸುತ್ತ ದಾಸಪಂಥದ ಜೀವನದೃಷ್ಟಿ 
ಲೀನವಾಗುವುದರ ಆನಂದಾನುಭವ ”; ಯನ್ನು ನಿರೂಪಿಸುತ್ತವೆ. 
ಉದ್ಧಾಹ + ಆಭೋಗ ಎಂಬ ಸಂಗೀತ 

೩೬ . ಉತ್ತಮ ಪಾತ್ರಗಳು , ನೀಚ ಪಾತ್ರಗಳು 
ಶಾಸ್ತದ ಎರಡು ಪರಿಭಾಷೆಗಳ ಮಿಶ್ರಣ 

ಸಂಸ್ಕೃತ ನಾಟಕದಲ್ಲಿ ಬರುವ ನಾಯಕ ಮತ್ತು 
ಇತ್ಯಾದಿ , ಉಗಾಭೋಗ ಎಂಬುದು ಒಂದು ನಾಯಕನ ಸಹಾಯಕ ಪಾತ್ರಗಳನ್ನು 
ರೂಢನಾಮ ಎಂಬುದು ಹೆಚ್ಚು ಸಮರ್ಪಕ . ವರ್ಗಿಕರಿಸುವ ಕ್ರಮ . 
ಸ್ವರೂಪದಲ್ಲಿ ವಚನಕ್ಕೆ ಹತ್ತಿರದ ಸಂಬಂಧಿ ಇಲ್ಲಿನ ಉತ್ತಮ ಮತ್ತು ನೀಚ ಎಂಬ ಪದಗಳು 
ಆದರೆ ರಾಗಸಹಿತವಾದ ಮತ್ತು ತಾಳರಹಿತ ನೈತಿಕ ದೃಷ್ಟಿಯನ್ನು, ' ಮಟ್ಟ' ವನ್ನು ಸೂಚಿಸುವ 
ವಾದ ಅನಿಬದ್ಧ ರಚನೆ . ಅಲ್ಲದೆ ಇಂಥದೇ ಪದಗಳಲ್ಲ, ಅಥವ ಪಾತ್ರಗಳ ಗುಣಸ್ವಭಾವಗಳ 
ರಾಗವಿರಬೇಕೆಂಬ ನಿರ್ದಿಷ್ಟ ನಿಯಮವಿಲ್ಲ. ಸೂಚಕವೂ ಅಲ್ಲ. ಉತ್ತಮ ಮತ್ತು ನೀಚ 
ಇವು ಸಾಮಾನ್ಯವಾಗಿ ನಾಲ್ಕು ಸಾಲುಗಳಿಗೆ ಎಂಬ ವರ್ಗಿಕರಣ , ಪಾತ್ರವು ಸಮಾಜದ 
ಕಡಿಮೆಯಿಲ್ಲದ ಹನ್ನೆರಡು ಸಾಲುಗಳನ್ನು ಯಾವ ವರ್ಗದ ಪ್ರತಿನಿಧಿ ಮತ್ತು ಯಾವ 
ಮೀರದ ರಚನೆಗಳು. ಪುರಂದರದಾಸ ಮತ್ತು ಬಗೆಯ ಭಾಷೆಯನ್ನು ಬಳಸುತ್ತದೆ ಎಂಬುದನ್ನು 
ವಿಜಯದಾಸ ಹೆಚ್ಚಿನ ಸಂಖ್ಯೆಯಲ್ಲಿ ಉಗಾ ಸೂಚಿಸುತ್ತದೆ . ಪೀಠಮರ್ದ ಪಾತ್ರವು ಉತ್ತಮ 
ಭೋಗಗಳನ್ನು ರಚಿಸಿದ್ದಾರೆ . ಉದಾ., ಎನಿಸಿಕೊಂಡರೆ ವಿಟ , ಚೇಟ, ಸೇವಕ 

ಮುಂತಾದ ಪಾತ್ರಗಳು ನೀಚ ಎನಿಸಿಕೊಳ್ಳುತ್ತವೆ . 
ಏನು ಓದಿದರೇನು ಏನು ಕೇಳಿದರೇನು 
ಹೀನಗುಣಗಳ ಹಿಂಗದ ಜನರು 

ಈ ಎರಡು ಬಗೆಗಳ ನಡುವೆ ವಿದೂಷಕನಂಥ 
ಮಾನಾಭಿಮಾನ ನಿನಗೊಪ್ಪಿಸಿದ ಮೇಲೆ 

ಪಾತ್ರಗಳನ್ನು ಮಧ್ಯಮ ಪಾತ್ರ ಎಂದು 
ನೀನೆ ಸಲಹಬೇಕೊ ಪುರಂದರ ವಿಟ್ಠಲ . 

ಗುರುತಿಸಲಾಗುತ್ತದೆ . ನೀಚ ಪಾತ್ರಗಳನ್ನು ಅಧಮ 
ವಚನ ಪ್ರಕಾರದಲ್ಲಿಲ್ಲದ ಕೆಲವು ವೈಶಿಷ್ಟ ಗಳನ್ನು ಪಾತ್ರಗಳೆಂದೂ ಕರೆಯುವುದುಂಟು. ಸಂಸ್ಕೃತ 
ಇಲ್ಲಿ ಗುರುತಿಸಬಹುದು.ಉದಾ.ಗೆ, ಆದಿಪ್ರಾಸ ನಾಟಕಗಳಲ್ಲಿ ಉತ್ತಮ ಪಾತ್ರಗಳು ಸಂಸ್ಕೃತ 
ದಂತಹ ಛಂದಸ್ಸಿನ ನಿಯಮಗಳನ್ನು ಉಗಾ ವನ್ನೂ , ನೀಚ ಪಾತ್ರಗಳು ಪ್ರಾಕೃತ ಮುಂತಾದ 
ಭೋಗ ಪಾಲಿಸುತ್ತದೆ . ಇಡೀ ಉಗಾಭೋಗ ಸಂಸ್ಕೃತ ಜನ್ಯ ಉಪಭಾಷೆಗಳನ್ನೂ ಬಳಸುತ್ತವೆ. 


ವಿಮರ್ಶೆಯ ಪರಿಭಾಷೆ | ೪೩ 


೩೭ . ಉತ್ಕರ್ಷ ಭಂಗ Bathos ಬಾಥೋಸ್ ೩೮, ಉತ್ತೇಕ್ಷೆ ಈ ಪದವು ಮೂರು ಭಿನ್ನವಾದ 
ಗ್ರೀಕ್ ಭಾಷೆಯ ಪದ. ' ಆಳ ' ಎಂಬ ಅರ್ಥ, ಅರ್ಥಗಳಲ್ಲಿ ಬಳಕೆಯಾಗುತ್ತಿದೆ . 
ಲಾಂಜಿನಸ್‌ನ ಆನ್ ದಿ ಸಪ್ಲಿಮ್ ಎಂಬ ೧ . ಅಲಂಕಾರದ ಹೆಸರು , ೨ . ಕಾವ್ಯದ ಒಂದು 
ಪ್ರಬಂಧವನ್ನು ಅಣಕಿಸಿ ಪೋಪ್ ಆನ್ ದಿ ಮುಖ್ಯ ಲಕ್ಷಣ ೩ . ಮೆಟಫರ್‌ನ ಒಂದು 
ಬ್ಯಾಥೋಸ್ ಆರ್ ದಿ ಆರ್ ಆಫ್ ಸಿಂಕಿಂಗ್ ಪರ್ಯಾಯ ಪದ. 
ಇನ್ ಪೊಯೆಟ್ರಿ ಎಂಬ ಪ್ರಬಂಧ ಬರೆದ. 

ಒಂದು ವಸ್ತುವನ್ನು 'ಸಹಜತೆ' ಯನ್ನು ಮೀರಿ 
ಆನಂತರದಲ್ಲಿ ಬ್ಯಾಥೋಸ್‌ ವಿಮರ್ಶೆಯಲ್ಲಿ 

ವರ್ಣಿಸುವುದು ಉತ್ತೇಕ್ಷೆ ಎನಿಸಿಕೊಳ್ಳುತ್ತದೆ . 
ಗಟ್ಟಿಯಾದ ಜಾಗ ಪಡೆದುಬಿಟ್ಟಿದೆ. 

ಉದಾ., 
ಇದು ಎರಡು ಅರ್ಥದಲ್ಲಿ ಬಳಕೆಯಾಗುತ್ತದೆ. 

ತಿಂತಿಣಿಯಾಗೆ ನಟ್ಟಕಣೆಯೊಳ್ ನೆಲಮುಟ್ಟದೆ 
ಭಾವುಕತೆ ಸೆಂಟಿಮೆಂಟಾಲಿಸಮ್ : ಅಸಹ್ಯ 

ಮೆಟ್ರೊಳತ್ತಮ 
ಹುಟ್ಟಿಸುವ , ಅಪ್ರಾಮಾಣಿಕ ಕರುಣ ತಂ ತೆರೆದಿರ್ದ ಪುಣಳೆಸವಕ್ಕರದಂತಿರೆ ನೋಡಿ 
( ಪ್ಯಾಥೋಸ್) ದಂತಹ ತೀವ್ರ ಭಾವವನ್ನು 

ಕಲ್ಲಿಮೆಂ| 
ಅಥವ ಯಾವುದೇ ಉನ್ನತ ವಿಚಾರವನ್ನು ಬಂತೆವೊಲಿರ್ದನಟ್ಟವಣೆಕೋಲ್ಗಳ ಮೇಲೆಸೆದಿರ್ದವೀರಸಿ 
ವ್ಯಕ್ತಪಡಿಸುತ್ತಿರುವಾಗ ಲೇಖಕ ಎಚ್ಚರ ತಪ್ಪಿ , 

ದಾಂತ ದಶಾಸನಂ ಬರೆದ ಪೊತ್ತಗೆ ಯಂತಮರಾಪಗಾತ್ಮಜಂ|| 

ಪಂಪ ಭಾರತ , ೧೧- ೪೬ 
ತನ್ನ ಮಿತಿ ಮೀರಿ ಹಾಸ್ಯಾಸ್ಪದ ಮಟ್ಟಕ್ಕೆ 
ಮುಗ್ಗರಿಸುವುದು , ಬೋಫೋಸ್ ಎನ್ನಿಸುತ್ತದೆ . ಇಲ್ಲಿ ಬಾಣಗಳ ಮಂಚದ ಮೇಲೆ ಇರುವ 
ಪೋಪ್ ಕೊಡುವ ಉದಾ., 

ಭೀಷ್ಮನ ಶರೀರವನ್ನು ಶಾಸನ ಪುಸ್ತಕಕ್ಕೂ ಅವನ 
Ye Gods! annihilate Space and Time And ದೇಹದ ಗಾಯಗಳನ್ನು ಶಾಸನದ ಅಕ್ಷರಗಳಿಗೂ 
make two lovers happy. 

ಕವಿ ಹೋಲಿಸಿದ್ದಾನೆ. 
( ಓ ದೇವತೆಗಳೆ , ಕಾಲದೇಶಗಳನ್ನು ಆಸ್ಫೋಟಿಸಿ 
ಪ್ರೇಮಿಗಳಿಗೆ ಸಂತೋಷ ನೀಡಿ) 

ಉತ್ತೇಕ್ಷೆಯು ಶಾಸ್ತ್ರಗಳಿಗಿಂತ ಹೆಚ್ಚಾಗಿ ಕಾವ್ಯ 

ಗಳಲ್ಲಿ ಬಳಕೆಯಾಗುತ್ತದೆ. ಇದನ್ನು ಕಾವ್ಯ 
ಉತ್ಕರ್ಷಭಂಗ ಆಂಟಿ ಕೈವಾಕ್ಸ್ ಎಂಬ 

ಭಾಷೆಯ ಒಂದು ಮುಖ್ಯ ಲಕ್ಷಣ ಎಂದೂ 
ನಿಂದಾತ್ಮಕವಲ್ಲದ ಅರ್ಥದಲ್ಲಿ ಹಾಸ್ಯ ಅಥವ 
ವ್ಯಂಗ್ಯವನ್ನು ಸಾಧಿಸಲು ಲೇಖಕ, ಓದುಗರು 

ಪರಿಗಣಿಸುವುದುಂಟು. ಈ ಅಂಶದ ಚರ್ಚೆಗೆ 
ನಿರೀಕ್ಷಿಸುತ್ತಿರುವ ಭಾವನೆಗಳ ಉತ್ಕರ್ಷವನ್ನು 

“ ಅರ್ಥವಾದ' ನಮೂದನ್ನು ನೋಡಿ. 
ದಿಢೀರನೆ ಸಾಮಾನ್ಯತೆಗೆ ಎಳೆತಂದು ಮುಕ್ತಾಯ ಕೆಲವು ವಿಮರ್ಶಕರು ಉತ್ತೇಕ್ಷೆ ಎಂಬುದನ್ನು 
ಮಾಡುವುದು . ಉದಾ., ವಿ . ಜಿ . ಭಟ್ಟರ ಆತ್ಮ ಮೆಟಫರ್‌ಗೆ ಸಮಾನಾರ್ಥಕವಾಗಿ ಬಳಸು 
ಶೋಧನೆ ಕವನದ ಕೊನೆಯ ಭಾಗ ನೋಡಿ: 

ತಾರೆ . ರೂಪಕ ಎಂಬ ಪದಕ್ಕಿಂತಲೂ 
ಸಿಕ್ಕಿತು! ಸಿಕ್ಕಿತು ! 

ಉತ್ತೇಕ್ಷೆಗೆ ಹೆಚ್ಚಿನ ಅರ್ಥವ್ಯಾಪ್ತಿ ಇದೆ ಎಂದು 
ಆತ್ಮವು ನಕ್ಕಿತು 

ಅವರ ವಾದ. ಮೆಟಫರ್‌ನಲ್ಲಿ ಹೋಲಿಸಲಾ 
ಕಿಟ್ಟೆಲ ಕೋಶದ ನೂರಾ ಐವತ್ 
ಮೂರನೆ ಪುಟದಲ್ಲಿ 

ಗುವ ವಸ್ತುಗಳ ನಡುವಿನ ಸಂಬಂಧವನ್ನು 
ಹರಿ ಓಂ ಹರ ಓಂ ಹರಿಹರ ಓಂ ಸತ್ . ಸೂಚಿಸುವ ಯಾವ ಪದವೂ ಇರುವುದಿಲ್ಲ. 
ಹೆಚಿನ ಓದಿಗೆ: D . B . Wyndham Levis & Charles 

O 

ಲ್ಲಿ ಬಂದ ಎನ್ನುವ ನಿರುದ 
Lee ( ಸಂ ) The Stuffed Owl: An Anthology of ಗುಣವನ್ನು ಮತ್ತೊಂದು ವಸ್ತುವಿಗೆ ಆರೋಪಿಸ 
Bad Verse ( ೧೯೪೮). 

ಲಾಗುತ್ತದೆ. 


೪೪ | ವಿಮರ್ಶೆಯ ಪರಿಭಾಷೆ 


ಕಾವ್ಯಮೀಮಾಂಸಕರು ಉತ್ತೇಕ್ಷೆಯಲ್ಲಿ ಅನೇಕ ಕೃತಿಯ ಅಸ್ತಿತ್ವದ ಬಗ್ಗೆ ತಾಳುವ ನಿಲುವಿನ 
ಸೂಕ್ಷ್ಮ ವಾದ ಉಪವಿಭಾಗಗಳನ್ನು ಗುರುತಿಸಿ ವಿರೋಧಿಯಾದ ನವ್ಯವಿಮರ್ಶೆಯ ನಿಲುವು 
ದರೂ ಅವು ಸದ್ಯದ ವಿಮರ್ಶೆಯಲ್ಲಿ ಅಪ್ರಕೃತ. ಇದು. ಆದರೆ ಇದೂ ಒಂದು ಅತಿರೇಕವೇ . 
೩೯ . ಉದ್ದೇಶಭ್ರಮೆ Intentional Fal 

ನಾವು ಕೃತಿಯ ಮೇಲೆ ಗಮನ ಕೇಂದ್ರೀಕರಿಸು 
lacy ಇನ್‌ಟೆನ್ಶನಲ್ ಫ್ಯಾಲಸಿ ಕೃತಿ 

ವಾಗ ಶೂನ್ಯ ಸ್ಥಿತಿಯಲ್ಲಿರುವುದು ಸಾಧ್ಯವಿಲ್ಲ. 

ನಮಗಿರುವ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ 
ಯೊಂದನ್ನು ರಚಿಸುವಲ್ಲಿ ಲೇಖಕನ ಉದ್ದೇಶ 

ಅನುಭವಗಳನ್ನು ಮರೆತು ಅಥವ ಅಮಾನತ್ತಿನ 
ಏನಿತ್ತು ಮತ್ತು ಅದು ಯಶಸ್ವಿಯಾಗಿದೆಯೇ 

ಲ್ಲಿಟ್ಟು ಕೃತಿಯೊಂದರ ಚೌಕಟ್ಟಿನೊಳಗಷ್ಟೆ 
ಎಂಬುದನ್ನು ಮಾತ್ರ ಗಮನಿಸಿ ಕೃತಿಯ ಮೌಲ್ಯ 
ನಿರ್ಣಯ ಮಾಡುವುದನ್ನು ವಿಮೃಟ್ ಮತ್ತು ಯೊಂದನ್ನು ಓದುವಾಗ, ಬೆಲೆಕಟುವಾಗ , 

ಬದ್ದರಾಗುವುದು ಎಷ್ಟುಮಟ್ಟಿಗೆ ಸಾಧ್ಯ ? ಕೃತಿ 
ಬಿಯರ್ಸೆ ಉದ್ದೇಶ ಭ್ರಮೆ ಎಂದು 

ಕವಿಯ ಕಾಲದ ಬಗ್ಗೆ, ಕವಿಯ ಬಗ್ಗೆ, ಕಾವ್ಯ 
ಕರೆಯುತ್ತಾರೆ. 

ಸಂಪ್ರದಾಯಗಳ ಬಗ್ಗೆ, ಭಾಷೆಗಳ ಬಗ್ಗೆ , 
ಒಂದು ಕವನ ತನ್ನಷ್ಟಕ್ಕೆ ತಾನೇ ಪರಿಪೂರ್ಣ 

ವಿಮರ್ಶೆಯ ಅರಿವಿನಿಂದಾಗಿ ನಮಗೆ 
ವಾದ “ ಸಾತ್ವಜನಿಕ ದಾಖಲೆ ”, ಕವನವನ್ನು 

ಗೊತ್ತಿರುವ ಕೃತಿಯ ಉದ್ದೇಶದ ಬಗ್ಗೆ, ಕವಿಯ 
ಬರೆಯಬೇಕು ಎಂಬುವುದಲ್ಲದೆ ಕವಿಗೆ ಇತರ 

ಆಶಯಗಳ ಬಗ್ಗೆ ಯಾವ ಗಮನವನ್ನೂ 
ಯಾವುದೇ ಉದ್ದೇಶ ಇದ್ದರೂ ಅದು ಕೃತಿಗೆ 

ಹರಿಸದಿರುವುದು ಹೇಗೆ ಸಾಧ್ಯ ? ಮತ್ತು ಹೇಗೆ 
ಹೊರತಾದದ್ದು . ತನ್ನ ಕೃತಿಯ ಬಗ್ಗೆ ಕವಿ 

ಸರಿ ? ನವ್ಯ ವಿಮರ್ಶೆಯ ಸಮರ್ಥಕರು ಇವೆಲ್ಲ 

ಅಗತ್ಯವೆಂದೂ ಆದರೆ ಭಾಷೆಯಲ್ಲಿನ ಅಸ್ತಿತ್ವ ' 
ವ್ಯಾಖ್ಯಾನ ಮಾಡಿರಬಹುದು; ಕೃತಿಯ ಹಿಂದಿ 

ವಾದ ಕೃತಿಗೆ ಎಷ್ಟರಮಟ್ಟಿಗೆ ಸಮಂಜಸವೋ 
ರುವ ತನ್ನ ಉದ್ದೇಶವನ್ನು ಕುರಿತು ಹೇಳಿಕೆ ನೀಡ 

ಅಷ್ಟರಮಟ್ಟಿಗೆ ಮಾತ್ರ ಈ “ ಹೊರಗಿನ ಅಂಶ 
ಬಹುದು; ಅಥವ ಕವಿಯ ಉದ್ದೇಶ ಇಂಥದ್ದಿರ 

ಗಳಿಗೆ ಗಮನಕೊಡಬೇಕೆಂದು ಹೇಳಿದರೂ , 
ಬಹುದು ಎಂದು ಅದನ್ನು ಅವನ ಕೃತಿ 

ನಿಜವಾಗಿ ಪ್ರಾಯೋಗಿಕ ವಿಮರ್ಶೆ , ನವ್ಯ 
ಯಿಂದಲೇ ಸಾಧಿಸಿ ತೋರಿಸಲೂ ಸಾಧ್ಯವಿರ 

ವಿಮರ್ಶೆಗಳು ಕೃತಿಯನ್ನು ಒಂದು ಸ್ವತಂತ್ರ 
ಬಹುದು. ಆದರೆ ಈ ಉದ್ದೇಶದ ಬೇಟೆ' 

ಅಸ್ತಿತ್ವ ಎಂದೇ ನೋಡುತ್ತವೆ. 
ಸಂಪೂರ್ಣವಾಗಿ ಅನಗತ್ಯ . ಯಾಕೆಂದರೆ 
ಪೂರ್ಣಗೊಳಿಸಿದ ಕೃತಿ ತನ್ನ ಅರ್ಥ ಮತ್ತು 

೧೯೩೦ರ ಸುಮಾರಿನಲ್ಲಿ ಅಮೇರಿಕೆಯಲ್ಲಿ ತಲೆ 
ಮೌಲ್ಯಗಳನ್ನು ತನ್ನಲ್ಲೆ ಹೊಂದಿರುತ್ತದೆ. 

ಎತ್ತಿದ ಈ ನವ್ಯ ವಿಮರ್ಶೆಯ ಪಂಥದ 
ಲೇಖಕನ ಕಂಠೋಕ್ತಅಥವ ಕಲ್ಪಿತ ಉದ್ದೇಶದ 

ಧೋರಣೆಗಳು ಅಫೆಕ್ಟಿವ್ ಫ್ಯಾಲಸಿ ಮತ್ತು 
ಬಗ್ಗೆ ನಡೆಸುವ ಚಿಂತನೆ ವಿಮರ್ಶಕರನ್ನು ದಾರಿ 

ಇನ್‌ಟೆನ್‌ಶನಲ್ ಫ್ಯಾಲಸಿ ಪರಿಕಲ್ಪನೆಗಳಲ್ಲಿ 
ತಪ್ಪಿಸಿ ಕೃತಿಯಿಂದ ಕೃತಿಕಾರನೆಡೆಗೆ , ಅವನ ಕ್ರೋಢೀಕೃತವಾಗಿವೆ. ಈ ನಿಲುವುಗಳು 
ಜೀವನ ಚರಿತ್ರೆಗೆ, ಕೃತಿರಚನೆ ಮಾಡುವಾಗಿನ ಸಾಹಿತ್ಯದ ಚಾರಿತ್ರಿಕ , ಸಾಮಾಜಿಕ ಸಾಂಸ್ಕೃತಿಕ 
ಅವನ ಮನಸ್ಥಿತಿಯ ವಿಶ್ಲೇಷಣೆ ಗೆ 

ಅಂಶಗಳನ್ನು, ಮಹತ್ವಗಳನ್ನು ತೀವ್ರವಾಗಿ 
ಕರೆದೊಯ್ಯುತ್ತದೆ . 

ನಿರ್ಲಕ್ಷಿಸುವಂಥವಾಗಿವೆ. 

ಪರಿಣಾಮಭ್ರಮೆ , ನವ್ಯವಿಮರ್ಶೆ ನಮೂದುಗಳನ್ನು 
ಪ್ರಾಮಾಣಿಕತೆ , ಸ್ಪೋಪಜ್ಞತೆ ಕವಿಯ ಆಶಯ 

ನೋಡಿ. 
ಮುಂತಾದ ಮಾನದಂಡಗಳನ್ನು ಬಳಸಿ ಮೌಲ್ಯ W :K . Wimsatt Jr and Beardsley: The Verbal 
ನಿರ್ಣಯ ಮಾಡುವ ರಮಪಂಥದ ವಿಮರ್ಶೆ Icon ( ೧೯೫೪) Rene Wellek and Austin War 


ವಿಮರ್ಶೆಯ ಪರಿಭಾಷೆ / ೪೫ 


ren ; Theory of Literature ( ೧೯೬೬); Isabel C . ಓದುಗರ ಮನಸ್ಸನ್ನು ಪ್ರಭಾವಿತಗೊಳಿಸುತ್ತದೆ 
Hunger land : Poetic Discourse (0€ 8805 ); E . D . 

ಎಂದು ಟೀಕಿಸುತ್ತಾರೆ . ಆದರೆ ನಮ್ಮ ಎಲ್ಲ 
Hirch Jr.: Validity in Interpretation ( ೧೯೬೭) 

ಶಿಕ್ಷಣ, ಧಾರ್ಮಿಕ ವ್ಯವಸ್ಥೆಗಳೂ ಸಾಹಿತ್ಯದ 
೪೦ . ಉಪದೇಶ ಸಾಹಿತ್ಯ Didactic Lite ಬಹುತೇಕ ಕತಿಗಳೂ ಪ್ರಚಾರಾತಕವೇ ಆಗಿವೆ. 
erature ಡೈಡಾಕ್ಸಿಕ್ ಲಿಟರೇಚರ್ ಡೈಡಾಕ್ಟಿಕ್ ವಿಮರ್ಶೆ ಗಮನಿಸಬೇಕಾದದ್ದು ಲೇಖನ 
ಲೀಟರೇಚರ್‌ಗೆ ಇರುವಷ್ಟು ಅರ್ಥವ್ಯಾಪ್ತಿ ಧೋರಣೆ ಎಷ್ಟರಮಟ್ಟಿಗೆ ತತ್ಕಾಲದ ಸಮಾಜದ 
ಕನ್ನಡದ ನುಡಿಗಟ್ಟಿಗೆ ಇಲ್ಲ . ಸಿದ್ದಾಂತ ಅಥವ ಬೆಳವಣಿಗೆಗೆ , ಬದಲಾವಣೆಗೆ ಉಪಯುಕ್ತ 
ಪ್ರಾಯೋಗಿಕ ತಿಳುವಳಿಕೆಯ ಯಾವುದೇ 

ಎಂಬುದನ್ನು ಮತ್ತು ಆ ಧೋರಣೆ ಎಷ್ಟರ 
ಶಾಖೆಯನ್ನು ಕುರಿತದ್ದು; ನೈತಿಕ, ಧಾರ್ಮಿಕ 

ಮಟ್ಟಿಗೆ ಸಾಹಿತ್ಯಕ ಅಭಿವ್ಯಕ್ತಿ ಪಡೆದಿದೆ 
ಅಥವ ತಾತ್ವಿಕ ಸಿದ್ಧಾಂತಗಳನ್ನು ಅಥವ 

ಎಂಬುವುದನ್ನು . 
ಧೋರಣೆಗಳನ್ನು ಕಲ್ಪನೆ ಬೆರಸಿ ಜನರನ್ನು 

ಪ್ರಭು ಸಂಮಿತ ನಮೂದುನೋಡಿ. 
ಒಲಿಸಿಕೊಳ್ಳುವಂತೆ , ಪರಿಣಾಮ ಮನಸ್ಸಿನ 

ಹೆಚ್ಚಿನ ಓದಿಗೆ: R .S . Crane ( ಸಂ ) : Critics and Criti 
ಮೇಲೆ ಆಗುವಂತೆ ಸಾಹಿತ್ಯಕ ರೂಪದಲ್ಲಿ 

- cism ( ೧೯೫೨); Dwight L. During: The Georgic 
ನಿರೂಪಿಸುವುದು ಡೈಡಾಕ್ಟಿಕ್ ಲಿಟರೇಚರ್ , Tradition in English Literature ( ೧೯೩೫). 
ಪ್ರಚಾರ ಸಾಹಿತ್ಯ, (ಪ್ರಾಪಗಾಂಡಿಸ್ಟ್ ಲಿಟರೇಚರ್) 

೪೧. ಉಪಮೆ Simile ಸಿಮಿಲಿ ರೂಪಕ 
ಎಂಬ ಮಾತುಗಳನ್ನೂ ಇದೇ ಅರ್ಥದಲ್ಲಿ 

ದಂತೆಯೇ ಉಪಮೆ ಎಂಬುದೂ ಹೋಲಿಕೆಯ 
ಕೆಲವರು ಬಳಸುವುದುಂಟು. ಆದರೆ ಪ್ರಚಾರ 
ಸಾಹಿತ್ಯದ ಸತ್ತವೇ ಬೇರೆ. ಒಂದು ನಿರ್ದಿಷ್ಟ 

ಒಂದು ವಿಧಾನ . ಕೇವಲ ಕಾವ್ಯದಲ್ಲಿ ಮಾತ್ರ 
ನೈತಿಕ ಅಥವ ರಾಜಕೀಯ ವಿಷಯವನ್ನು 

ವಲ್ಲದೆ ದಿನನಿತ್ಯದ ಮಾತಿನಲ್ಲೂ ಸಾಮಾನ್ಯ 
ಕುರಿತು ಓದುಗರ ಮನಸ್ಸು ಅಪೇಕ್ಷಿತ ನಿಲುವನ್ನು 

ಬರವಣಿಗೆಯಲ್ಲೂ ನಾವು ಇಂಥ ಹೋಲಿಕೆ 
ಪಡೆಯುವಂತೆ ಅಥವ ಕ್ರಿಯೆಯಲ್ಲಿ ತೊಡಗು 

ಗಳನ್ನು ಬಳಸುತ್ತೇವೆ. ನಮ್ಮ ಹೇಳಿಕೆಗಳು ಹೆಚ್ಚು 
ವಂತೆ ಮಾಡಲು ಯತ್ನಿಸುವ ಸಾಹಿತ್ಯ ಇದು. 

ಖಚಿತವೂ ಅರ್ಥಪೂರ್ಣವೂ ಆಗಲು 
ಅಶ್ವಶಾಸ್ತ್ರ, ಗಜಶಾಸ್ತ್ರಗಳಂಥ ಪುಸ್ತಕಗಳಿಂದ 

ಹೋಲಿಕೆಗಳು ಸಹಾಯ ಮಾಡುತ್ತವೆ . ಮಾತಿನ 
ಹಿಡಿದು ಪೋಪ್‌ನ ಎಸ್ಟೆ ಆನ್ ಮ್ಯಾನ್‌ವರೆಗೆ ಅಸಮರ್ಪಕತೆಯನ್ನು ಹೋಲಿಕೆಗಳು ತುಂಬಿ 
ಉಪದೇಶ ಸಾಹಿತ್ಯದ ವ್ಯಾಪ್ತಿ ಇದೆ. ಅಂದರೆ ಕೊಡುತ್ತವೆ. ಒಂದು ಅನುಭವವನ್ನು ಕುರಿತು 
ಇಂಥ ಸಾಹಿತ್ಯ ಉಪಯೋಗಕಾರಿ ಜ್ಞಾನವನ್ನು ಹೇಳುವಾಗ ನಮ್ಮ ಇತರ (ನಿಜವಾದ ಅಥವ 
ಸಾಹಿತ್ಯ ರೂಪದಲ್ಲಿ ಹೇಳುತ್ತದೆ . ಪ್ರಚಾರಾತ್ಮಕ ಕಾಲ್ಪನಿಕವಾದ) ಅನುಭವದ ' ಖಂಡ' ಗಳನ್ನು 
ಕಾದಂಬರಿ , ನಾಟಕಗಳು ನಿರ್ದಿಷ್ಟ ರಾಜಕೀಯ ಬಳಸಿಕೊಳ್ಳಲು ಹೋಲಿಕೆಗಳಿಂದ ಸಾಧ್ಯವಾಗು 
ಅಥವ ಧಾರ್ಮಿಕ ತತ್ವಗಳನ್ನು ಹರಡಲು ತದೆ. ನೇರವಾಗಿ ಅಥವ ಪರೋಕ್ಷವಾಗಿ 
ಯತ್ನಿಸುತ್ತವೆ . ಉದಾ., ಅಪ್ಪನ್ ಸಿಂಕ್ಲರ್‌ನ ಹೋಲಿಕೆಗಳನ್ನು ಬಳಸದೆ ನಮ್ಮ ಮನಸ್ಥಿತಿ 
ಕಾದಂಬರಿಗಳು . ಈ ಕಾರಣದಿಂದ ವಿಮರ್ಶ ಗಳನ್ನು ವಿವರಿಸುವುದು , ಬಹುಶಃ ಸಾಧ್ಯವೇ 
ಕರು , ಸಾಹಿತ್ಯಗುಣ ಶೂನ್ಯವಾದ ಅಥವ 
ಕಡಿಮೆ ಪ್ರಮಾಣದಲ್ಲಿದ್ದು, ಕಲಾಕೃತಿ ಎಂದು 

೧ . ನನ್ನವಳು ನನ್ನೆದೆಯ ಹೊನ್ನಾಡನಾಳುವಳು 
ವೇಷ ತೊಡುವ ಕೃತಿಗಳನ್ನು ವಿವರಿಸಲು 

ಬೆಳಗುಗೆನ್ನೆಯ ಚೆನ್ನೆ ನನ್ನ ಮಡದಿ , 
ಪ್ರಚಾರ ಸಾಹಿತ್ಯ ಎಂಬ ಮಾತನ್ನು ನಿಂದಾತ್ಮಕ ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು 
ವಾಗಿ ಬಳಸುತ್ತಾರೆ. ಉದ್ದೇಶಪೂರ್ವಕವಾಗಿ ಅವಳೊಮ್ಮೆ ಹೆರಳ ಕೆದರಿ 


೪೬ | ವಿಮರ್ಶೆಯ ಪರಿಭಾಷೆ 


ಕಪ್ಪುಗುರುಳನು ಬೆನ್ನ ಮೇಲೆಲ್ಲ ಹರಡಿದರೆ ಹಸಿರುಟ್ಟು ಬಸುರಿಯ ಹಾಂಗ 
ದೂರದಲಿ ಗಿರಿಯ ಮೇಲೆ 

ನೆಲಾಹೋಲಾ ಹ್ಯಾಂಗ 
ಇಳಿದಂತೆ ಇರುಳ ಮಾಲೆ. 

ಅರಿಶಿಣ ಒಡೆಧಾಂಗ 
- ಗೃಹಲಕ್ಷ್ಮಿ ಕೆ.ಎಸ್. ನರಸಿಂಹಸ್ವಾಮಿ ಹೊಮ್ಮತಾವ ಬಂಗಾರ ಚಿಮ್ಮುತಾವ || 

- ಶ್ರಾವಣ: ಬೇಂದ್ರೆ 
ಈ ಉದಾ., ಯಲ್ಲಿ ಹೋಲಿಕೆಗಳಿಗೆ 

೩ . ಕುಲ ಕುಠಾರದ ವೋಲು ಸಿಡಿದು ಬಂದಿತ್ತಾಹಾ 
ಪ್ರಾಮುಖ್ಯ . ಇಡೀ ಪದ್ಯಖಂಡ ನನ್ನವಳು ಹೇಗೆ 

ಕೊಲೆಗಡುಕರ ಹಿಂಡು 
ಇದ್ದಾಳೆಂಬುದನ್ನು ಖಚಿತವಾಗಿ ವಿವರಿಸಲು ಬಿರುಗಾಳಿಯಂತೆ , ಭುಗಿ ಭುಗಿ ಭುಗಿಲು ದಾವಾ 
ಇರುವ ಹೋಲಿಕೆಗಳು , ' ಹೊನ್ನಾಡು' ಎಂಬುವ 

ಗ್ರಿಯಂತೆ 
ಪದದ ಕಾಲ್ಪನಿಕ ಅನುಭವ , ' ಬೆಳಗುಗೆನ್ನೆ', 

ಕೋಪಾವಿಷ್ಟ ಭೂಕಂಪದಂತೆ, ಜ್ವಾಲಾರಸದ 
' ಹೊಳೆಯ ಸುಳಿ', ' ಗಿರಿ ', 'ಇರುಳಮಾಲೆ' 

ಬುಗ್ಗೆಯಂತೆ. 

- ಮಾನವ: ಗಂಗಾಧರ ಚಿತ್ತಾಲ 
ಎಂಬ ಪ್ರಕೃತಿಯ ಅನುಭವದ ಚಿತ್ರಗಳು 

೪ . ... ಈ ಸುಗ್ಗಿಯೊಳಗೆ ಬಂದದ ಕೋಗಿಲೊಂದು 
ಆಕೆ ಯ ವರ್ಣನೆಗೆ ಖಚಿತತೆಯನ್ನೂ ತನ್ನ ಜೋಡಿ ಕರೆದಾಂಗ ಕರಿತದ ನನ ಬಾರ 
ಅರ್ಥಪೂರ್ಣತೆಯನ್ನೂ ತಂದುಕೊಟ್ಟಿವೆ. ಅಂದು ಕೂಗೇ ಕೂಗತದ ಕೂಗೇ ಕೂಗತದ ಗಿರಣಿ 

- ಕರೆಯೋ ಹಾಂಗ 
ಯಾವುದೇ ವಸ್ತು , ವ್ಯಕ್ತಿ, ಕ್ರಿಯೆ , ಮನಸ್ಥಿತಿ 

ತೆರಪು ಇಲ್ಲ ಅಂದಳತಿ ಕೂಗತದ ಬ್ಯಾಸರಿಲ್ಲ 
ಅಥವ ಸಂಬಂಧವನ್ನು ಭಿನ್ನ ಗುಣಧರ್ಮದ 

ಧಾಂಗ 
ಮತ್ತೊಂದು ಅನುಭವ ಖಂಡದೊಡನೆ 

- ಜೋಗಿ: ಬೇಂದ್ರೆ 
“ ಅಂತೆ' , ' ಹಾಗೆ , ' ಪೊಲು' ಇತ್ಯಾದಿ ಈ ಉದಾ. ಗಳ ಸಹಾಯದಿಂದ ಉಪಮೆಯ 
ಪದಗಳನ್ನು ಬಳಸಿಕೊಂಡು, ವ್ಯಕ್ತವಾಗಿ ಅಥವ ಸಾಮಾನ್ಯ ಲಕ್ಷಣಗಳನ್ನು ಗುರುತಿಸಬಹುದು. 
ಸೂಚ್ಯವಾಗಿ ಸಂಬಂಧ ಕಲ್ಪಿಸುವುದು ಉಪಮೆ ಉಪಮೆಯಲ್ಲಿ ಬರುವ ಹೋಲಿಕೆ ವ್ಯಾಖ್ಯಾನ 
ಎನ್ನಿಸಿಕೊಳ್ಳುತ್ತದೆ. ಕಾರಣ ಸಂಬಂಧವಿರಲಿ ಸ್ವರೂಪದ್ದು. ಎರಡನೆಯ ಉದಾ., ಬನವು 
ನಿಮಿತ್ತ ಸಂಬಂಧವಿರಲಿ ಒಂದು ಪ್ರಕೃತ ಹೇಗೆ ಮದುಮಗನಂತೆ ಕಾಣುತ್ತದೆ ಎಂಬುದನ್ನು 
ವಿಷಯದ ಭಾವಕೋಶಕ್ಕೆ ಮತ್ತೊಂದು ಅನ್ಯ ವಿವರಿಸುತ್ತದೆ. ಹಾಗೆಯೇ ಉಪಮೆ ತಾತ್ಕಾಲಿಕ 
ವಿಷಯದ ಭಾವಕೋಶವನ್ನು ಸಂಗಗೊಳಿಸಿ , ವಾದದ್ದೂ ಹೌದು. ಅಂದರೆ , ಉಪಮೆ 
ಪ್ರಕೃತ ವಿಷಯದ ಭಾವಕೋಶದ ವೃದಿಯಿಂದ ಒಳಗೊಂಡಿರುವ ಹೋಲಿಕೆ ತಾತ್ಕಾಲಿಕ 
ರಸ ವೃದ್ಧಿಯಾಗುವಂತೆ ಮಾಡುವುದೇ ವಾದದ್ದು. ಅದರ ಯುಕ್ತತೆ ಮತ್ತು ಸಮಂಜಸತೆ 
ಉಪಮಾ... ” (ಉಪಮೆಯಲ್ಲಿ) ಭಾವ ಸಂದರ್ಭವನ್ನು ಅವಲಂಬಿಸಿಕೊಂಡಿರುತ್ತದೆ . 
ಸಾದೃಶ್ಯದ ವಿದ್ಯುತ್ ಕ್ರಿಯೆಯಿಂದ ಮೂರನೆಯ ಉದಾ., ಯಲ್ಲಿ ಬರುವ 
ಉಪಮೆಯ ಆಗಂತುಕತ್ವ ಅಂತಃಸತ್ವವಾಗಿ ' ಬಿರುಗಾಳಿ' ಕೊಲೆಗಡುಕರ ಹಿಂಡಿಗೆ ಒಂದು 
ಪರಿಣಮಿಸುತ್ತದೆ.' 

ಹೋಲಿಕೆಯಾಗಿದೆ . ಬಿರುಗಾಳಿಯ ಹೋಲಿಕೆ 

ಈ ಸಂದರ್ಭದಲ್ಲಿ ಹೀಗೆ ಬಳಕೆಯಾದದ್ದು, 
ಈ ಉದಾ., ಗಳನ್ನು ಗಮನಿಸಿ: 

ಬೇರೊಂದು ಸಂದರ್ಭದಲ್ಲಿ , ಅಡಿಗರ 
೨ . ಬನಬನ ನೋಡು ಈಗ ಹ್ಯಾಂಗ 

“ಕಲ್ಲಾಗು' ಕವನದಲ್ಲಿ ಮತ್ತೊಂದು ಅಂಶಕ್ಕೆ 
ಮದುವಿ ಮಗನಾಂಗ 

ಹೋಲಿಕೆಯಾಗುತ್ತದೆ. ಉಪಮಾನದಲ್ಲಿ 
ತಲಿಗೆ ಬಾಸಿಂಗ 
ಕಟ್ಟಿಕೊಂಡೂ ನಿಂತಾದ ಹರ್ಷಗೊಂಡು | ಬರುವ ವಸ್ತು -ಹೋಲಿಕೆಗಳೆರಡೂ ತಮ್ಮ 


ವಿಮರ್ಶೆಯ ಪರಿಭಾಷೆ / ೪೭ 


ಭಿನ್ನತೆಯನ್ನು ಹಾಗೇ ಉಳಿಸಿಕೊಳ್ಳುತ್ತವೆ. ರ್ಥಕ್ಕಿಂತ ಹೆಚ್ಚು ಆಳದ್ದಾಗುತ್ತದೆ. 'ಕುಲಕುಠಾ 
' ಹಾಂಗ ', 'ವೋಲು', ' ಅಂತೆ' ಮುಂತಾದ ರದ ವೊಲು ಸಿಡಿದು...' ಉದಾ., ಯಲ್ಲಿಯಂತೆ 
ಪದಗಳು ವಿಚಾರ ಮತ್ತು ತರ್ಕದ ಮೂಲಕ ಉಪಮಾವಾಚಕವು ಕ್ರಿಯಾಪದ ( ಅಥವ 
ಭಿನ್ನ ವಸ್ತುಗಳ ಹೋಲಿಕೆಯನ್ನು ಕವಿ ಗುರುತಿಸಿ ಗುಣವಾಚಕ ) ಕ್ಕಿಂತ ಮೊದಲೇ ಬಂದಾಗ , ಆ 
ರುವುದನ್ನು ಸೂಚಿಸುತ್ತದೆ. ಆದ್ದರಿಂದಲೇ ಸಂದರ್ಭದ ಕ್ರಿಯೆ ಹೆಚ್ಚು ಪೂರ್ಣವಾಗಿರುತ್ತದೆ 
ಉಪಮೆಯು ವಾಸ್ತವಿಕತೆಯನ್ನು ಕುರಿತ ನಮ್ಮ ಮತ್ತು ಹೋಲಿಕೆಯನ್ನು ಸೂಚಿಸುವ ಪದ 
ಗ್ರಹಿಕೆಗೆ ಕಚಗುಳಿ ಇಡುತ್ತದೆಯೇ ಹೊರತು ('ವೋಲು) ಮುಂದಿನ ಕ್ರಿಯಾಪದವನ್ನು 
ನಮ್ಮ ವಾಸ್ತವಿಕತೆಯ ಅರಿವನ್ನು ಕಲಕುವುದಿಲ್ಲ. ವಿವರಿಸುವುದಕ್ಕಿಂತ ಹೆಚ್ಚಾಗಿ ಇತರ 
ಉಪಮೆಯು ತೀಕ್ಷವಾದ ವೈಚಾರಿಕ ಗ್ರಹಿಕೆ ಕ್ರಿಯಾಪದಗಳ , ಗುಣವಾಚಕಗಳ ಊಹೆಗೆ 
ಯಾದ್ದರಿಂದ ರೂಪಕದಲ್ಲಿ ಕಾಣುವ ಶೀಘ್ರ ದಾರಿಮಾಡಿಕೊಡುತ್ತದೆ . 
ಸಾಕ್ಷಾತ್ಕಾರ ನಮಗೆದುರಾಗುವುದಿಲ್ಲ. ರೂಪಕವು 

ಉಪಮೆ ಮತ್ತು ಇತರ ಹೋಲಿಕೆಗಳು ಸ್ಪಷ್ಟ 
ನಮ್ಮ ಕಲ್ಪನೆಯು ತೀರ ಹೊಸದಾದ 

ಅಭಿವ್ಯಕ್ತಿಯ ಸಹಾಯಕಗಳು ಮಾತ್ರವಲ್ಲ, 
ಗ್ರಹಿಕೆಗಳನ್ನು ಪಡೆಯಲು ಉನ್ಮುಖವಾಗುವಂತೆ 

ತಾತ್ವಿಕವಾಗಿಯೂ ಅವುಗಳ ಮಹತ್ವವನ್ನು 
ಮಾಡುತ್ತದೆ. ಈ ಕಾರಣದಿಂದಲೇ ನಾವು 

ಗುರುತಿಸಲು ಸಾಧ್ಯ . ಪರಸ್ಪರ ಸಂಬಂಧವಿಲ್ಲ 
ರೂಪಕವೊಂದನ್ನು ಇಡಿಯಾಗಿ ಒಪ್ಪಿಕೊಳ್ಳ 

ದಿರುವ, ಗೊಂದಲಗೆಡಿಸುವ ಬದುಕಿನ ವಿಭಿನ್ನ 
ಬೇಕು ಅಥವ ತಿರಸ್ಕರಿಸಬೇಕು. ಆದರೆ 

ಸಂಗತಿ , ಅನುಭವಗಳನ್ನು ತನ್ನ ಅರಿವಿನ 
ಉಪಮೆಯು ತಾತ್ಕಾಲಿಕವಾದ, ಕೆಲವು ಬಾರಿ 

ಚೌಕಟ್ಟಿನಲ್ಲಿ ಒಂದು ವ್ಯವಸ್ಥೆಗೆ ಒಳಪಡಿಸಲು 
ಐಚ್ಛಿಕವೂ ಆಗಬಹುದಾದ, ವಿವರಣೆ ಅಥವ 

ಮನುಷ್ಯ ಪ್ರಯತ್ನಿಸುತ್ತಾನೆ. ಇಂಥ ಸುಸಂಗತತೆ 
ಉದಾಹರಣೆಯ ರೂಪದ ಸಾಧನವಷ್ಟೆ ಆಗಿದ್ದು 

ಯನ್ನು ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ಕವಿಯ 
ವಸ್ತುಗಳ ಬಗ್ಗೆ ನಮಗೆ ಮೊದಲೇ ಗೊತ್ತಿರುವ 

ಸಾಮರ್ಥ್ಯ , ವಿಭಿನ್ನ ಸಂಗತಿಗಳಲ್ಲಿ ಸಮಾನ 
ತಿಳುವಳಿಕೆಗಳನ್ನು ಆಧರಿಸುತ್ತದೆ. ಉಪಮೆಯು 

ಧರ್ಮ , ಹೋಲಿಕೆ ಗಳ ನ್ನು ಕಾಣುವ 
ವಾಸ್ತವಿಕತೆಯ ಸಾದೃಶ್ಯಗಳ ತುಣುಕು ನೋಟ 

ಸಾಮರ್ಥ್ಯ , ಸಹಾಯಕವಾಗುತ್ತದೆ . ಉಪಮೆ 
ಗಳಾದ್ದರಿಂದ ಅವುಗಳಲ್ಲಿ ಅಪಾರ ವೈವಿಧ್ಯವನ್ನು 

( ಮತ್ತು ರೂಪಕ) ಗಳು ಮನುಷ್ಯನ ಜ್ಞಾನ ಮತ್ತು 
ಕಾಣಬಹುದು. 

ಅರಿಯುವಿಕೆಯ ಪ್ರಕ್ರಿಯೆಯಲ್ಲಿ ಮಹತ್ವದ 
ಉಪಮೆಯಲ್ಲಿನ ಉಪಮಾವಾಚಕವು ಯಾವ | ಪಾತ್ರ ವಹಿಸುತ್ತವೆ. 
ಸ್ಥಳದಲ್ಲಿ ಬರುತ್ತದೆಂಬುದೂ ಮಹತ್ವದ ಇನ್ನು ಉಪಮೆಯನ್ನು ಕುರಿತು ತಾಂತ್ರಿಕ ವಿವರ 
ಅಂಶವಾಗುತ್ತದೆ. ೪ನೆಯ ಉದಾ., ಯ 'ಕೂಗೇ ಗಳನ್ನು ಗಮನಿಸಬಹುದು. ಒಂದು ಉಪಮೆ 
ಕೂಗತದ ಗಿರಣಿ ಕರೆಯೋ ಹಾಂಗ ಮತ್ತು ಯಲ್ಲಿ ಉಪಮೇಯ, ಉಪಮಾನ, ಸಾಧಾರಣ 
“ Thy... beauty stings like an adder 

ಧರ್ಮ ಮತ್ತು ಉಪಮಾವಾಚಕ ಎಂಬ ನಾಲ್ಕು 
ಇಂಥಲ್ಲಿ ಉಪಮಾವಾಚಕವು ( ಹಂಗ' ಮತ್ತು 

ಅಂಗಗಳಿರುತ್ತವೆ. ಉದಾ., 
* like ) ಹೋಲಿಕೆಗೆಂದು ಬಳಸಿರುವ ವಸ್ತುವಿನ 

೫ . “ ಬಾನಿನಂತರದಲ್ಲಿ 
ಸಂಬಂಧಿಯಾದ ಗುಣವಾಚಕ ಅಥವ ಕ್ರಿಯಾ 

ಮೀನಂತೆ ತೇಲಿದವು 
ಪದದ ನಂತರ ಬಂದಾಗ ಒಂದು ವಿರಳರೂಪಕ ವೈನತೇಯಗಳು ಗರಿಯಲುಗದೆ 
ಸೃಷ್ಟಿಯಾಗುತ್ತದೆ . ಮೇಲಿನ ಉದಾ., ಯಲ್ಲಿ ಅಡಿಯೊಳಗೆ ನಾನಿದೆ 
' ಹಾಂಗ ' ದ ಸ್ಥಾನದಿಂದಾಗಿ ' ಕರೆ ' ಎಂಬ 

ಕಡಲ ಕರುಮಾಡದೊಳು 
ಕ್ರಿಯಾಪದದ ಅಲಂಕಾರಿಕ ಅರ್ಥ ವಾಚ್ಯಾ 

ಬಿಡುವಿಗೆಳಸುವ ಮೀನಕಸ್ಯೆಯಂತೆ ” 

“ಮೀನಕ ”: ಪು.ತಿ. ನ 


೪೮ | ವಿಮರ್ಶೆಯ ಪರಿಭಾಷೆ 


ಇಲ್ಲಿ ಆಕಾಶದಲ್ಲಿ ಹಾರುತ್ತಿರುವ ಗರುಡಗಳ ವಾದದ್ದು, ಕೊನೆಯದು ವ್ಯಕ್ತಿನಿಷ್ಠವಾದದ್ದು 
ವರ್ಣನೆಯಿದೆ. ಗರುಡಗಳ ತೇಲಾಟವನ್ನು ಎಂದು ಅವರ ಅಭಿಪ್ರಾಯ . 
ವಿವರಿಸಲು ಬಳಸಿರುವ ಹೋಲಿಕೆ (ಮೀನು) 

ರೂಪಕ ಮತ್ತು ಮಹಾಕಾವ್ಯ ನಮೂದುಗಳನ್ನು ನೋಡಿ. 
ಉಪಮಾನ ಎನಿಸಿಕೊಳ್ಳುತ್ತದೆ. ಮೀನಿನ ೧, KVP ತಪೋನಂ. ೬೫, ೨. ಅದೇ ೪೫ , 
ಹೋಲಿಕೆಯನ್ನು ಅನ್ವಯಿಸಿರುವ ವಸ್ತು ೩ . ಅದೇ . ೫೬ 
(ಗರುಡಗಳು) ಉಪಮೇಯ . ಈ ಎರಡೂ 

ಹೆಚ್ಚಿನ ಓದಿಗೆ: James R. Kreuzer : Elements of 

Poetry ( ೧೯೫೫). 
ವಸ್ತುಗಳಿಗೆ ಇರುವ ಸಾಮಾನ್ಯ ಅಂಶ 
( ನಿಶ್ಚಲವಾಗಿ ತೇಲುವ ಗುಣ - 'ತೇಲಿದವು', 

೪೨. ಉಪರೂಪಕಗಳು ದೃಶ್ಯಕಾವ್ಯದ ಉಪ 
' ಗರಿ ಯಲುಗದೆ) ಸಾಧಾರಣ ಧರ್ಮ. ಈ 

ವಿಭಾಗ, ನೃತ್ಯ ಮತ್ತು ಸಂಗೀತ ಪ್ರಧಾನವಾದ 
ಸಾಧಾರಣ ಧರ್ಮವನ್ನು ಸೂಚಿಸುವ ಪದ 

ಪ್ರದರ್ಶಕ ಕಲೆ. ಉಪರೂಪಕಗಳ ಸಂಖ್ಯೆಯ 
( ಮೀನಂತೆ) ಉಪಮಾವಾಚಕ , ಉಪಮಾ 

ಬಗ್ಗೆ ಕಾವ್ಯಮೀಮಾಂಸಕರಲ್ಲಿ ಭಿನ್ನಾಭಿಪ್ರಾಯ 

ವಿದೆ. ವಿಶ್ವನಾಥನು ಹೇಳುವ ಹದಿನೆಂಟು ಉಪ 
ವಾಚಕವನ್ನು ದ್ಯೋತಕ ಎಂದೂ ಕರೆಯುವು 

ರೂಪಕಗಳ ಹೆಸರು ಪ್ರಸಿದ್ದ. ಅವುಗಳಲ್ಲಿಯೂ 
ದುಂಟು. ಈ ನಾಲ್ಕು ಅಂಗಗಳಿರುವ ಉಪಮೆ 

ನಾಟಿಕೆ ಮತ್ತು ತೋಟಕ ಮಾತ್ರ ಹೆಚ್ಚು 
ಪೂರ್ಣಪಮೆಯಾಗುತ್ತದೆ , ನಾಲ್ಕರಲ್ಲಿ 

ಪ್ರಚಲಿತವಾಗಿದ್ದಂತೆ ತೋರುತ್ತದೆ. 
ಯಾವುದೇ ಒಂದು ಅಂಗ ಇಲ್ಲದಿದ್ದರೂ 

ನಾಟಿಕೆಯ ವಸ್ತು ಕಲ್ಪಿತವಾದದ್ದು; ಧೀರಲಲಿತ 
ಲುಪೋಪಮೆಯಾಗುತ್ತದೆ . 

ನಾಯಕ, ಶೃಂಗಾರರಸಕ್ಕೆ ಪ್ರಾಧಾನ್ಯ ; 
ಕಾವ್ಯಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಾಗುವ ಸಾಧಾರಣವಾಗಿ ನಾಲ್ಕು ಅಂಕಗಳು, ಕೈಶಿಕೀ 
ಉಪಮಾಲಂಕಾರ ಸಂಸ್ಕೃತ ಕಾವ್ಯಮೀಮಾಂಸ ವೃತ್ತಿ, ವಿಮರ್ಶ ಸಂಧಿಮಾತ್ರ ಇರುವುದಿಲ್ಲ 
ಕರ ಕೂದಲು ಸೀಳುವ ವಿಶ್ಲೇಷಣೆಗೆ ವಿಪುಲ ಉದಾ., ರತ್ನಾವಳೀ ನಾಟಿಕೆ . 
ವಾದ ಗ್ರಾಸವಾಯಿತು - ಒಟ್ಟು ಸುಮಾರು ತೋಟಕದಲ್ಲಿ ಏಳರಿಂದ ಒಂಬತ್ತರವರೆಗೆ 
ಎಂಬತೈದು ಬಗೆಯ ಉಪಮೆಗಳನ್ನು ಅವರು ಅಂಕಗಳು , ಬಹುಶಃ ದಿವ್ಯಮಾನುಷ ಎಂದು 
ಪಟ್ಟಿ ಮಾಡಿದ್ದಾರೆ. 

ಕರೆಯಬಹುದಾದ ನಾಯಕ, ಶೃಂಗಾರ ರಸ 

ಪ್ರಧಾನ , ಮತ್ತು ಪ್ರತಿಯೊಂದು ಅಂಕದಲ್ಲಿಯು 
*ಉಪಮಾಲಂಕಾರವೊಂದೇ ನಿಜವಾದ 

ವಿದೂಷಕ ಕಾಣಿಸಿಕೊಳ್ಳುತ್ತಾನೆ. ಉದಾ. , 
ಅಲಂಕಾರ , ಉಪಮಾ ಮೂಲವಲ್ಲದ 

ವಿಕ್ರಮೋರ್ವಶೀಯ. 
ಅಲಂಕಾರಗಳು ಅಲಂಕಾರಗಳಲ್ಲ. ಅವುಗಳನ್ನು 

ಇತರ ಹದಿನಾರು ಉಪರೂಪಕಗಳ ಹೆಸರು 
ಅಲಂಕಾರಗಳೆಂದು ಕರೆದರೂ ಔಪಾಚಾರಿಕ 

ಹೀಗಿವೆ: ಗೋಷ್ಠಿ, ಸಟ್ಟಕ , ನಾಟ್ಯರಾಸಕ , 
ಎನ್ನುತ್ತಾರೆ ಕುವೆಂಪು ಅವರು ಉಪಮೆಗಳನ್ನು 

ಪ್ರಸ್ಥಾನಕ , ಉಲ್ಲಾಸ್ಯ , ಕಾವ್ಯ ಪ್ರೇಂಖಣ , 
ರೂಪೋಪವೆ ( ಬಾಹ್ಯ ಸಾದೃಶ್ಯಗಳನ್ನು 

ರಾಸಕ , ಸಂಲಾಪಕ , ಶ್ರೀಗದಿತ , ಶಿಲ್ಪಕ , 
ಆಧರಿಸುವಂಥದು), ಗುಣೋಪಮೆ ( ಎರಡು 

ವಿಲಾಸಿಕಾ , ದುರ್ಮಲ್ಲಿಕಾ , ಪ್ರಕರಣಿಕಾ , 
ಭಿನ್ನವಸ್ತುಗಳ ಗುಣಗಳ ಸಾದೃಶ್ಯವನ್ನು ಹಲೀಶ ಮತ್ತು ಭಾಣಿಕಾ . ವಿಶ್ವನಾಥನ ಸಾಹಿತ್ಯ 
ಆಧರಿಸಿದ್ದು), ಭಾವೋಪಮೆ (ಉಪಮೇಯ ದರ್ಪಣದ ಆರನೆಯ ಅಧ್ಯಾಯದಲ್ಲಿ ಈ ಎಲ್ಲ 
ವಸ್ತುಗಳು ಉದ್ದೀಪಿಸುವ ಭಾವಗಳಲ್ಲಿ ಸಾದೃಶ್ಯ ಉಪರೂಪಕಗಳ ಲಕ್ಷಣ ವಿವರಣೆಯನ್ನು 
ವಿರುವಂಥದ್ದು) ಎಂದು ವರ್ಗಿಕರಿಸುತ್ತಾರೆ . ನೋಡಬಹುದು. 
ಇವುಗಳಲ್ಲಿ ಮೊದಲನೆಯದು ವಸ್ತುನಿಷ್ಠ 


ಎ , 


ಬಿ 


೪೩ . ಎನ್‌ಲೈಟನ್‌ಮೆಂಟ್ Enlighten - ಬೆಳಕಿನಲ್ಲಿ ಮನಸ್ಸಿಗೆ ಹೊಳೆಯುವ 
ment ೧೭ನೆಯ ಶತಮಾನದಲ್ಲಿ ಆರಂಭ ಖಚಿತವಾದ , ಶುದ್ಧವಾದ ವಿಚಾರಗಳ 
ವಾಗಿ , ೧೮ನೆಯ ಶತಮಾನದಲ್ಲಿ ತುಟ್ಟತುದಿ ಆಧಾರದ ಮೇಲೆ ನಿರ್ದಿಷ್ಟ ಸತ್ಯಗಳನ್ನು ಕಂಡು 
ಯನ್ನು ತಲುಪಿದ, ಇಂಗ್ಲಿಶ್ , ಡಚ್ , ಫ್ರೆಂಚ್ ಕೊಳುವಂಥದು . ಅನೇಕ ಜನ ಚಿಂತಕರು ಈ 
ಮತ್ತು ಜರ್ಮನ್ ತತ್ವಶಾಸ್ತ್ರಜ್ಞರಿಂದ ಎರಡೂ ಬಗೆಯ ವಿಚಾರಗಳನ್ನು ಅವಲಂಬಿಸಿ 
ಬೆಳವಣಿಗೆಯನ್ನು ಹೊಂದಿದ ಒಂದು ಕೊಂಡಿದ್ದವರು . 
ವೈಚಾರಿಕ , ತಾತ್ತಿಕ ಚಳುವಳಿ; ಪಾಶ್ಚಾತ್ಯ 

ಮುಖ್ಯವಾಗಿ ೧. ಸಹಜ ಹಕ್ಕುಗಳು ೨ . ಮುಕ್ತ 
ಇತಿಹಾಸದಲ್ಲಿ ಪ್ರಮುಖವಾದ ಒಂದು 

ಆಲೋಚನೆ ಮತ್ತು ತಾಳ್ಮೆ೩. ವೈಜ್ಞಾನಿಕ ಕೈಸ್ತ 
ಸಾಂಸ್ಕೃತಿಕ ಅವಧಿ . ಇದನ್ನು ಏಜ್ ಆಫ್ ರೀಸನ್ 

ಧರ್ಮ ೪ . ಸಹಜಧರ್ಮ - ಇವುಗಳು ಈ 
ಎಂದೂ ಗುರುತಿಸುವುದುಂಟು. ಪುನರುಜ್ಜಿವನ 

ಅವಧಿಯ ಚಿಂತಕರ ಆಸಕ್ತಿಯ ವಿಷಯಗಳಾ 
ದೊಡನೆ ಸಂಬಂಧ ಹೊಂದಿರುವ ಮತ್ತು 

ಗಿದ್ದವು . ಬೇಕನ್ , ರಾಬ್ , ಲಾಕ್ 
ಅದರ ಮುಂದುವರಿಕೆಯಾದ ಚಳುವಳಿ ಇದು. 

ಇಂಗ್ಲೆಂಡಿನಲ್ಲಿ; ಡೆಕಾರ್ಟೆ , ವಾಲ್ವೇರ್ , 
ವಿಚಾರ (ರೀಸನ್ ) ಕ್ಕೆ ಮನುಷ್ಯನ ಜೀವನದಲ್ಲಿ 

ಡಿಡಿರೋ ಫ್ರಾನ್ಸಿನಲ್ಲಿ ಲಿಬ್ರೆಜ್ - ಜರ್ಮನಿ 
ಅತ್ಯುನ್ನತ ಸ್ಥಾನವನ್ನು ನೀಡುವುದು , ಜ್ಞಾನದ 

ಯಲ್ಲಿ; ಫ್ರಾಂಕ್ ಲಿನ್ , ಥಾಮಸ್ 
ಬೆಳಕನ್ನು ಎಲ್ಲ ಕಡೆ ಪ್ರಸರಿಸಿ ಮನುಷ್ಯರ 

ಜೆಫರ್‌ಸನ್ , ಥಾಮಸ್ ಪೈನ್ ಅಮೆರಿಕೆಯಲ್ಲಿ 
ಮನಸ್ಸು ಪ್ರಜ್ಞೆಗಳನ್ನು ಆವರಿಸಿರುವ, ಹಿಡಿತ 

ಎನ್‌ಲೈಟನ್‌ಮೆಂಟ್‌ನ ಪ್ರಮುಖರಾಗಿದ್ದರು . 
ಸ್ಥಾಪಿಸಿರುವ ಮೂಢನಂಬಿಕೆ , ಪೂರ್ವಾಗ್ರಹ , 
ರೂಕ್ಷತೆಗಳ ಕತ್ತಲನ್ನು ಹೊಡೆದೋಡಿಸುವುದು ; ದೇವಾಸ್ತಿಕ Deism ಡಿಯಿಸಂ ಎನ್‌ಲೈಟನ್ 
ಎಲ್ಲ ರೀತಿಯ ಅಧಿಕಾರಿಗಳು ಮತ್ತು ಮೆಂಟ್ನ ಒಂದು ಪ್ರಮುಖ ಬೆಳವಣಿಗೆ . 
ಅವೈಚಾರಿಕ ಸಂಪ್ರದಾಯಗಳ ಮೇಲೆ ಪ್ರಕೃತಿಯ ಮತ್ತು ವಿಚಾರದ ಆಧಾರದ ಮೇಲೆ 
ಮನುಷ್ಯನ ಬದುಕು ಅವಲಂಬಿತವಾಗುವುದನ್ನು ದೇವರ ಅಸ್ತಿತ್ವವನ್ನು ಒಪ್ಪುವ ಕ್ರಿಶ್ಚಿಯನ್ 
ತಪ್ಪಿಸಿ ಅದನ್ನು ' ಸ್ವತಂತ್ರ ' ಗೊಳಿಸುವುದು ; ಧರ್ಮವನ್ನು ಒಳಗೊಂಡಂತೆ ಎಲ್ಲ ನಿರ್ದಿಷ್ಟ 
“ ಆದರ್ಶ ಸಮಾಜದಲ್ಲಿ ಆದರ್ಶ ಮಾನವ ” ಧರ್ಮಗಳನ್ನೂ ತಿರಸ್ಕರಿಸಿದ ವಾದ ಇದು. 
ಬದುಕುವಂತೆ ಮಾಡುವುದು ಈ ಚಳವಳಿಯ ಕ್ರಿಸ್ತನ ದೈವಿಕತೆಯನ್ನು, ಬೈಬಲಿನ ದೈವತ್ವನ್ನು , 
ಉದ್ದೇಶವಾಗಿತ್ತು . ಈ ಅವಧಿಯ ಪ್ರಮುಖರ ಪವಾಡಗಳನ್ನು ತಿರಸ್ಕರಿಸಿದರು . ಕೊಪರ್ನಿಕಸ್ , 
' ವಿಚಾರ' ಎರಡು ರೀತಿಯದು. ಕೆಲವರು ತಮ್ಮ ಗೆಲಿಲಿಯೊ , ಕೋಲಂಬಸ್‌ರ ಸಂಶೋಧನೆಗಳ 
ವಿಚಾರವನ್ನು ವಿಜ್ಞಾನದ ಅನುಮಿತಿಯ ಪ್ರಭಾವವನ್ನು ಇಲ್ಲಿ ಗುರುತಿಸಬಹುದು. ಆದರೆ 
ಮಾದರಿಯಲ್ಲಿ ರೂಪಿಸಿಕೊಂಡರು ಅಂದರೆ ದೇವರನ್ನು ಇಲ್ಲ ಎಂದು ಹೇಳುವ ನಿರಾಕರಣೆ 
ಗೊತ್ತಿರುವ ಅನುಭವಗಳ , ಸಂಗತಿಗಳ ಡೀಯಿಸಂಗೆ ಸಾಧ್ಯವಾಗಲಿಲ್ಲ. ' ಸೃಷ್ಟಿ' ಯಾದ 
ಆಧಾರದ ಮೇಲೆ ಸಾಮಾನ್ಯ ನಿಯಮಗಳನ್ನು ಮನುಷ್ಯ ತನ್ನ ವಿಚಾರಶಕ್ತಿಯಿಂದ ಅರಿಯಲು 
ಕ೦ಡುಕೊಳ್ಳುವುದು ; ಇತರ ಕೆಲವು ಸಾಧ್ಯವಿರುವ , ದೇವರೊಬ್ಬನಿದ್ದಾನೆ ಆದರೆ 
ಪ್ರಮುಖರಲ್ಲಿ ವಿಚಾರ' ಜ್ಯಾಮಿತಿಯು ಅವನನ್ನು ಅರಿಯಲು ವಿಚಾರವನ್ನ ಷೇ 
ಅನುಮಿತಿಯಾಗಿತ್ತು - ಅಂದರೆ “ವಿಚಾರದ ಆಧರಿಸಬೇಕೆಂದು ಪ್ರತಿಪಾದಿಸಿದರು. 


೫೦ | ವಿಮರ್ಶೆಯ ಪರಿಭಾಷೆ 


ಆಧುನಿಕ ತತ್ವಜ್ಞಾನ ಮತ್ತು ಚಿಂತನೆಗಳ ಸೂಚಿಸುತ್ತದೆ. ಆದರೆ ಸಾಹಿತ್ಯ ಚರಿತ್ರೆಯಲ್ಲಿ 
ಬೆಳವಣಿಗೆಯಲ್ಲಿ ಎನ್‌ಲೈಟನ್‌ಮೆಂಟ್ ಒಂದು ಈ ದಿನಾಂಕಗಳು ತೀರ ಸ್ಕೂಲವಾದ ಗುರುತು 
ಮುಖ್ಯವಾದ ಘಟ್ಟ. ಇದು ತನ್ನ ಹಲವು ಗಳು. ಯಾಕೆಂದರೆ ಈ ಯುಗದ ವಿಶಿಷ್ಟ 
ಗಂಭೀರ ಮಿತಿಗಳು ಮತ್ತು ಕೊರತೆಗಳಿಂದ ಲಕ್ಷಣಗಳನ್ನು ಒಳಗೊಂಡ ಸಾಹಿತ್ಯಕ 
ಅವನತಿಯನ್ನು ಕಂಡಿತು . ಈ ಅವಧಿಯ ಚಟುವಟಿಕೆ ೧೫೮೦ರ ಸುಮಾರಿನಲ್ಲಷ್ಟೆ 
ಅನೇಕರು ಅರೆ - ಚಿಂತನಶೀಲರು ಮಾತ್ರ ಆರಂಭವಾಯಿತು; ಮತ್ತು ಆ ವಿಶಿಷ್ಟ 
ವಾಗಿದ್ದು, ತರ್ಕ , ನೈತಿಕತೆ ಇತ್ಯಾದಿಗಳನ್ನು ಲಕ್ಷಣಗಳು ೧೬೨೦ರ ಸುಮಾರಿನವರೆಗೂ 
ನಿರ್ಲಕ್ಷಿಸಿ ತಾತ್ಕಾಲಿಕ ಸಮಸ್ಯೆಗಳ ಬಗ್ಗೆ ತಲೆ ಹಾಗೇ ಉಳಿದಿದ್ದವು. 
ಕೆಡಿಸಿಕೊಂಡರು . ಪ್ರಕೃತಿ ಮತ್ತು ವಿಚಾರಕ್ಕೆ ಎಲಿಜಬೀತನ್ ಯುಗದಲ್ಲಿ ಎರಡು ವಿಶಿಷ್ಟ 
ಪ್ರಾಮುಖ್ಯ ನೀಡಿದರೂ , ಅನೇಕ ಪ್ರಮುಖರ | 

ಲಕ್ಷಣಗಳನ್ನು ಗುರುತಿಸಬಹುದು: 
ಚಿಂತನೆಗಳು ಅಸ್ಪಷ್ಟವೂ ಅತಾರ್ಕಿಕವೂ 
ಆಗಿದ್ದರಿಂದ, ಈ ಪರಿಕಲ್ಪನೆಗಳನ್ನು ಸ್ಪಷ್ಟಗೊಳಿಸಿ 

೧ . ರಾಷ್ಟ್ರೀಯ ಪ್ರಜ್ಞೆಯ ಬೆಳವಣಿಗೆ . 
ಕೊಳ್ಳುವಲ್ಲಿ ಈ ಚಳವಳಿಯು ವಿಫಲ 

ಇಂಗ್ಲೆಂಡಿಗೆ ಸ್ಪೇನಿನ ವಿರುದ್ಧ ನೌಕಾಯುದ್ದದಲ್ಲಿ 
ವಾಯಿತು. ಅಧಿಕಾರ ಮತ್ತು ಪರಂಪರೆಗಳ 

ಲಭಿಸಿದ ಗೆಲುವು; ವಿಶ್ವಪರ್ಯಟನೆಯ ಸಾಹಸ 

ಗಳು; ಸಾಗರಾಂತರ ಪ್ರದೇಶಗಳಲ್ಲಿ ಇಂಗ್ಲೆಂಡಿನ 
ವಿರುದ್ದವಾಗಿ ಸ್ವಾತಂತ್ರ್ಯ ಮತ್ತು ವಿಚಾರಗಳನ್ನು 

ವ್ಯಾಪಾರ ವಿಸ್ತರಣೆ ಮತ್ತು ವಸಾಹತುಗಳ 
ಎತ್ತಿ ಹಿಡಿದರೂ ಈ ಚಳವಳಿ ಕ್ರಮೇಣ 

ನಿರ್ಮಾಣ - ಇವೆಲ್ಲವೂ ಇಂಗ್ಲೆಂಡಿನಲ್ಲಿ 
ಚರಿತ್ರೆಗೆ ವಿರೋಧವನ್ನೂ ೧೮ನೆಯ ಶತ 

ರಾಷ್ಟ್ರೀಯತೆಯ ಉತ್ಸಾಹಕ್ಕೆ ಪುಟ ಕೊಟ್ಟವು 
ಮಾನದ ಮೌಲ್ಯಗಳೇ ಶಾಶ್ವತ ಮೌಲ್ಯಗಳೆಂಬ 

ಮತ್ತು ಸಮಕಾಲೀನ ಸಾಹಿತ್ಯದಲ್ಲಿ ಪ್ರತಿಫಲಿತ 
ನಿಲುವನ್ನೂ ಬೆಳಸಿಕೊಂಡಿತು . ಭೂತಕಾಲ 

ವಾದವು. ೨ . ಪುನರುಜೀವನ ಕಾಲದ ಶಿಕ್ಷಣ 
ದಿಂದ ಬಿಡುಗಡೆಯನ್ನು ಪಡೆಯುವಲ್ಲಿ ಯಶಸ್ವಿ 

ಮತ್ತು ಆಸಕ್ತಿಗಳು ಸಾಮಾನ್ಯ ಬದುಕಿನ ಮೇಲೆ 
ಯಾದರೂ , ಎನ್‌ಲೈಟನ್‌ಮೆಂಟ್ ಭವಿಷ್ಯದ 

ಮಾಡಿದ ಪರಿಣಾಮಗಳು . ಎಲಿಜಬೀತನ್ 
ಬಗ್ಗೆ ಯಾವ ಕಾಳಜಿಯನ್ನೂ ಹೊಂದಿರಲಿಲ್ಲ . 

ಯುಗದಲ್ಲಿ ಇಂಗ್ಲಿಶ್ ಭಾಷೆ ಅತ್ಯಂತ ಶ್ರೀಮಂತ 
ಕ್ರಿಯೆಯ ಬಗ್ಗೆ ಯಾವ ಚಿಂತನೆಯನ್ನೂ 

ವಾಗಿ ಬೆಳೆಯತೊಡಗಿತು . ಲ್ಯಾಟಿನ್ , ಗ್ರೀಕ್ , 
ಮಾಡದೆ ಜಡವಾದ ಮನುಷ್ಯನ ಚಿಂತನೆ ಎಲ್ಲ 

ಬದ ಮನುಷ್ಯನ ದಂತಿನ ಎಲ್ಲ ಇಟಾಲಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಂದ 
ಸಮಸ್ಯೆಗಳನ್ನೂ ಪರಿಹರಿಸುತ್ತದೆ ಎಂಬ 

ಪ್ರಮುಖವಾಗಿ ಮತ್ತು ಇತರ ಅನೇಕ ಭಾಷೆ 
ಆಶಾವಾದವನ್ನು ಬೆಳಸಿತು. 

ಗಳಿಂದ ಅಗಾಧ ಪ್ರಮಾಣದಲ್ಲಿ ಪದಗಳನ್ನು 
ಕ್ಲಾಸಿಸಿಸಂ , ರೊಮಾಟಿಸಿಸಂ ನಮೂದುನೋಡಿ. ಇಂಗ್ಲಿಶ್ ಸ್ವೀಕರಿಸಿತು. ಇಂಗ್ಲಿಶ್ ಛಂದಸ್ಸು ಹೆಚ್ಚು 
Ernst Cassirer : The Philosophy of Enlighten ನಯಗಾರಿಕೆಯನ್ನೂ ಸುಲಲಿತ ಹರಿವನ್ನೂ 
ment ( ೧೯೩೨) ; A . O . Lovejoy : Essays in the 

ಪಡೆಯಿತು. ಬ್ಯಾಂಕ್ ವರ್ಸ್‌ ಮತ್ತು 
History of Ideas ( ೧೯೪೮) ; Basil Willey : The 
Eighteenth Century Background ; Peter Gay : En 

ಸಾನೆಟ್‌ನಂತಹ ಹೊಸ ಪ್ರಕಾರಗಳು ಹೆಚ್ಚು 
lightenment An Interpretation . 

ಪ್ರಚಲಿತವಾಗಿ ಹೊಸ ತಾಂತ್ರಿಕ ಪರಿಷ್ಕಾರಕ್ಕೆ 
೪೪ . ಎಲಿಜಬೀತನ್ ಯುಗ Eliza ಒಳಗಾದವು. ೧೬ನೆಯ ಶತಮಾನದಲ್ಲಿ 
beathan Age ಮೊದಲನೆಯ ಎಲಿಜಬೆತ್ ವಿದ್ವಾಂಸರ ಪ್ರಭಾವಕ್ಕೆ ಒಳಗಾಗಿದ್ದ ಇಂಗ್ಲಿಶ್ 
ರಾಣಿಯ ಆಳ್ವಿಕೆಯ ಕಾಲ ( ೧೫೫೭ ಗದ್ಯ ಬೇಕನ್ ಮತ್ತು ಹುಕರ್‌ನಂತಹ ಗದ್ಯ 
೧೬ ೦೩ ) ದಲ್ಲಿ ರಚಿತವಾದ ಸಾಹಿತ್ಯವನ್ನು ಲೇಖಕರ ಕೈಯಲ್ಲಿ ಹೆಚ್ಚು ಸರಳವೂ , ಸ್ಪಷ್ಟವೂ 


ವಿಮರ್ಶೆಯ ಪರಿಭಾಷೆ | ೫೧ 


ಆಗತೊಡಗಿತು . ಆದರೆ ಲಿಲಿ ಮತ್ತು ಅವನ ಕವನಗಳಲ್ಲಿ ಇದರ ಪರಿಪೂರ್ಣ ರೂಪವನ್ನು 
ಅನುಯಾಯಿಗಳಲ್ಲಿ , ಪಿಕರೆಸ್ಟ್ ಕಾದಂಬರಿ ಗಮನಿಸಬಹುದು. ಒಂದೇ ಒಂದು ಪಾತ್ರ , 
ಗಳಲ್ಲಿ, ಸಮಕಾಲೀನ ಕರಪತ್ರಗಳಲ್ಲಿ ಗದ್ಯವು ಕವಿಗಿಂತ ಭಿನ್ನವಾದ ವ್ಯಕ್ತಿ, ಒಂದು ನಿರ್ದಿಷ್ಟ 
ಶ್ರೀಮಂತಿಕೆಯನ್ನೂ ಅತಿ ಆಲಂಕಾರಿಕತೆಯನ್ನೂ ಸನ್ನಿವೇಶದಲ್ಲಿ ತನ್ನ ಬದುಕಿನ ಸಂದಿಗ್ಧ ಸಮಯ 
ಶಬ್ದಾಡಂಬರವನ್ನೂ ಬೆಳಸಿಕೊಂಡಿತ್ತು. ಕಾವ್ಯ ದಲ್ಲಿ ಇಡೀ ಕವನವನ್ನು ಹೇಳುತ್ತಾನೆ . ಪಾತ್ರವು 
ದಲ್ಲಿ ಸ್ಪೆನ್ಸರ್ , ಸಿಡ್ನಿ, ಡೇನಿಯಲ್ , ಡೇಟನ್ , ಮತೊಬ್ಬನೊಂದಿಗೆ ಅಥವ ಹಲವಾರು 
ಚಾಪ್‌ಮನ್ ಅವರ ಕೃತಿಗಳಿಂದ, ನಾಟಕ ಮಂದಿಯೊಂದಿಗೆ ಸಂಭಾಷಿಸಿದರೂ ಅವರು 
ಗಳಲ್ಲಿ , ಮಾರ್ಲೊ, ಶೇಕ್ಸ್‌ಪಿಯರ್ , ಬೆನ್ ಕವನದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಅವರ 
ಜಾನ್ಸನ್ , ವೆಬ್‌ಸ್ಟರ್‌ ಮುಂತಾದವರ ಕೃತಿ 

ಅಸ್ತಿತ್ವ , ಮಾತು ಮತ್ತು ಕ್ರಿಯೆಯ ಸೂಚನೆ 
ಗಳಿಂದ ಎಲಿಜಬೀತನ್ ಯುಗ ಪ್ರಸಿದ್ದವಾಗಿದೆ. ಏಕಾಂತ ಭಾಷಣ ಮಾಡುತ್ತಿರುವ ಪಾತ್ರದ 
ಬೈಬಲಿನ ಅಧಿಕೃತ ರೂಪ ಈ ಯುಗದಲ್ಲೆ 

ಮಾತಿನಲ್ಲಿ ಮಾತ್ರ ನಮಗೆ ದೊರೆಯುತ್ತದೆ. 
ಪೂರ್ಣಗೊಂಡಿದ್ದು (೧೬೧೧). ಇಂಗ್ಲಿಶ್ 

ತನ್ನ ಮಾತಿನಲ್ಲಿ ಅನುದ್ದೇಶಿತವಾಗಿ ಗುಣ 
ಭಾಷೆ ಮತ್ತು ಸಾಹಿತ್ಯಗಳಲ್ಲಿ ಇದು ಸಮೃದ್ಧಿಯ | 

ಸ್ವಭಾವಗಳನ್ನು ಮತ್ತು ತನ್ನ ಅಂತರಾತ್ಮವನ್ನು 
ಯುಗ. 

ವ್ಯಂಗ್ಯದೊಂದಿಗೆ ನಿರೂಪಿಸುವ ರೀತಿಯಲ್ಲಿ 
೪೫ . ಏಕಾಂತ ಭಾಷಣ Dramatic Mono- ಏಕಾಂತ ಭಾಷಣ ವ್ಯವಸ್ಥೆಗೊಂಡಿರುತ್ತದೆ. 
logue ಡ್ರಾಮೆಟಿಕ್ ಮಾನೋಲಾಗ್ ಇದು 

ಹೆಚ್ಚಿನ ಓದಿಗೆ: Robert Lang Baurn : The Poetry 
ಕಾವ್ಯದ ಪ್ರಭೇದ. ಒಂದು ಬ್ರೌನಿಂಗ್ನ ಮೈ of experience. The Dramatic monologue in 
ಲಾಸ್‌ ಡಚೆಸ್ , ದಿ ಬಿಷಪ್ ಆರ್ಡರ್ ಹಿಸ್ modern literary tradition ( ೧೯೫೭ ). 
ಟೂಂಬ್ , ಆಂಡ್ರಿಯಾ ದೆಲ್ ಸಾರ್ಟೊ 


೪೬ . ಔಚಿತ್ಯ ಮತ್ತು ಅನೌಚಿತ್ಯ ಔಚಿತ್ಯವನ್ನು ಗಳೂ ಔಚಿತ್ಯದಲ್ಲಿಯೇ ಅಡಗುತ್ತವೆ ” ಎಂದು 
ಕುರಿತು ಭರತನಿಂದ ಹಿಡಿದು ಎಲ್ಲ ಅಲಂಕಾರಿ ಹೇಳುತ್ತಾರೆ . ಆದರೆ ಇಡೀ ಕಾವ್ಯ 
ಕರೂ ಚರ್ಚೆ ಮಾಡಿದ್ದಾರೆ . ಔಚಿತ್ಯವು ಒಂದು ಪ್ರಕ್ರಿಯೆಯನ್ನು ಔಚಿತ್ಯದ ಪರಿಕಲ್ಪನೆಯಲ್ಲಿ 
ತತ್ವವಾಗಿ ಬೆಳೆದು ಪೂರ್ಣತೆಯನ್ನು ಪಡೆದದ್ದು ಅಡಕಮಾಡುವುದು ಅಸಾಧ್ಯ . ಔಚಿತ್ಯ ತೀರ 
ಧ್ವನಿ ಪ್ರಸ್ಥಾನದಲ್ಲಿ 

ಸಾಪೇಕ್ಷವಾದದ್ದು ಮತ್ತು ವ್ಯಕ್ತಿನಿಷ್ಠವಾದದ್ದು. 
ಧ್ವನಿ ಪ್ರಸ್ಥಾನವು ರಸವನ್ನು ಕಾವ್ಯದ ಅಂಗ 

ಅಲ್ಲದೆ ಔಚಿತ್ಯ ಯಾವುದೇ ಕಾವ್ಯದ ತೀರ 
ಎಂದೂ ಅದನ್ನು ಧ್ವನಿಸುವ ಅಭಿವ್ಯಕ್ತಿ 

ಪ್ರಾಥಮಿಕವಾದ ಅಗತ್ಯ . ಹಾಗಾಗಿ ಕಾವ್ಯ 
ತಂತ್ರಗಳೆಲ್ಲವನ್ನೂ ಕಾವ್ಯದ ಶರೀರ ಅಥವ 

ಮೌಲ್ಯಕ್ಕೆ ಔಚಿತ್ಯದಿಂದ 'ಕೊಡುಗೆ' ಏನೂ 
ಅಂಗಿ ಎಂದೂ ಭಾವಿಸುತ್ತದೆ . ಇವೆರಡರ 

ಲಭಿಸುವುದಿಲ್ಲ. ಕ್ಷೇಮೇಂದ್ರ ಮತ್ತುಕುಪ್ಪುಸ್ವಾಮಿ 
ಹೊಂದಾಣಿಕೆಯನ್ನು ಔಚಿತ್ಯ ಎಂದು 

ಯವರಂತೆ ಔಚಿತ್ಯವನ್ನು ಕಾವ್ಯದ ಎಲ್ಲ 
ಗುರುತಿಸುತ್ತದೆ . ಕಾವ್ಯದ ಮೌಲ್ಯಮಾಪನಕ್ಕೆ 

ಹಂತಗಳಿಗೂ ಅನ್ವಯಿಸುವುದು ಅನಗತ್ಯ ಮತ್ತು 
ಔಚಿತ್ಯವು ಒಂದು ಮಾನದಂಡ ಎಂದು ಧ್ವನಿ 

ಅಸಮರ್ಥನೀಯ . 
ಪ್ರಸ್ಥಾನದ ನಂಬಿಕೆ . ವರ್ಣವಿನ್ಯಾಸ , ಶಬ್ದ ಆಧುನಿಕ ಕನ್ನಡ ವಿಮರ್ಶೆಯಲ್ಲಿ ಔಚಿತ್ಯದ 
ಪ್ರಯೋಗ, ಉಕ್ತಿ ಚಮತ್ಕಾರ , ಕಥಾವಸ್ತು ,, ಸ್ಥಾನದಲ್ಲಿ ಅನಿವಾರ್ಯತೆ ಎಂಬ ಪದ ಬಳಕೆ 
ಪಾತ್ರ ಪೋಷಣೆ ಇವೆಲ್ಲವೂ ಕಾವ್ಯದ ಯಾಗುವಂತೆ ತೋರುತ್ತದೆ . ಈ ನಿದರ್ಶನ 
ರಸಾಭಿವ್ಯಕ್ತಿಗೆ ಪೋಷಕವಾಗಿರಬೇಕು. ಗಳನ್ನು ನೋಡಿ: “ “ಕೆರೆಗೆ ಹಾರ ' ದ ಉದ್ದಕ್ಕೂ 
ಹಾಗಿಲ್ಲದ ಅಂಶಗಳು ಅನೌಚಿತ್ಯ ಎಂದಾಗುತ್ತವೆ . ಅಷ್ಟೆ, ಪದ್ಯದ ಒಂದೊಂದು ಸಾಲಿನಲ್ಲೂ 
ರಸಾರ್ಣವ ಸುಧಾಕರವು “ ಅನೌಚಿತ್ಯವು ಕ್ರಿಯೆಯ ಒಂದೊಂದು ಹೆಜ್ಜೆಯಲ್ಲೂ ಮಹಾ 
ಅಸತ್ಯದಿಂದ ಉಂಟಾದದ್ದು , ಅಯೋಗ್ಯತ್ವ ಕೃತಿಯಲ್ಲಿ ಮಾತ್ರ ಕಂಡುಬರುವ ಅನಿವಾಯ್ಯತೆ 
ದಿಂದ ಉಂಟಾದದ್ದು ಎಂದು ಎರಡು ವಿಧ. ಇದೆ .' ೧ ಒ೦ದು ಪ್ರತಿವೆ ಅಥವ 
ರಸವೋ ಭಾವವೋ ಅಚೇತನ ವಸ್ತುಗಳನ್ನು ಉಪಮೆಗೆ... ಕವನದಲ್ಲಿ ಉಪಯೋಗ 
ಅವಲಂಬಿಸಿ ಪ್ರತಿಪಾದಿತವಾದರೆ ಅಲ್ಲಿ ವಾಗಿರುವ ಸಂದರ್ಭದಲ್ಲಿ... ಔಚಿತ್ಯವಿಲ್ಲ 
ಅಸತ್ಯತ್ವ ಉಂಟಾಗುತ್ತದೆ . ನೀಚ ಮನುಷ್ಯರು ದಿದ್ದರೆ ... ಅಲ್ಲಿರಲು ಅರ್ಹತೆಯಿಲ್ಲ... ಅದು 
ತಿರಕ್‌ ಜಂತುಗಳು ಈ ಮೊದ ಲಾದವುಗಳನ್ನು ಕವನದಲ್ಲಿ ಅನಿವಾರ್ಯವಾಗಿ ಬಂದಿದೆಯೋ 
ಅವಲಂಬಿಸಿದರೆ ಅಯೋಗ್ಯತ್ವ ಒದಗುತ್ತದೆ ” ಎಂಬುದು ಪ್ರಶ್ನೆ.'' 
ಎಂದು ಹೇಳುತ್ತದೆ. ( ಅನುವಾದ - 

೧ . TNS ಸಮಾಲೋ .೯೮ ೨ . HMC ಜಿಜ್ಞಾಸೆ ೧೬ 
ತೀ . ನಂ .ಶ್ರೀ 

ಹೆಚ್ಚಿನ ಓದಿಗೆ : ತೀ . ನಂ .ಶ್ರೀ : ಭಾರತೀಯ ಕಾವ್ಯ 

ಮೀಮಾಂಸೆ ಅಧ್ಯಾಯ ೨೫ ; ಡಾ .ಕೆ. ಕೃಷ್ಣಮೂರ್ತಿ 
ಕ್ಷೇಮೇಂದ್ರನು ತನ್ನ ಔಚಿತ್ಯ ವಿಚಾರ ಚರ್ಚೆ 

ಕನ್ನಡ ಔಚಿತ್ಯ ವಿಚಾರ ಚರ್ಚೆ; ಎಸ್ . ಕುಪ್ಪುಸ್ವಾಮಿ 
ಗ್ರಂಥದಲ್ಲಿ ಕಾವ್ಯದ ಯಾವ ಯಾವ ಅಂಶಗಳಿಗೆ 

ಶಾಸ್ತಿ : Highways Byways of Sanskrit Literary 
ಔಚಿತ್ಯವು ಅನ್ವಯಿಸುತ್ತದೆಂಬುದನ್ನು ವಿವರ 

Criticism ; ವಿ . ಎನ್ . ಭಟ್ : ಭಾರತೀಯ 
ವಾಗಿ ಚರ್ಚಿಸುತ್ತಾನೆ . ಕುಪ್ಪುಸ್ವಾಮಿ ಶಾಸ್ತ್ರಿಯ ಕಾವ್ಯಮೀಮಾಂಸೆಯಲ್ಲಿ ಔಚಿತ್ಯ ಸಿದ್ದಾಂತ (ಕರ್ನಾಟಕ 
ವರು ' ರಸ , ಧ್ವನಿ ಮತ್ತು ಅನುಮಾನಗಳೂ , ಭಾರತಿ , ಸಂಪುಟ ೯ , ಸಂಚಿಕೆ ೪). 
ಗುಣ , ಅಲಂಕಾರ , ರೀತಿ ಮತ್ತು ವಕ್ರೋಕ್ತಿ 


Hp 


| 


೪೭. ಕಥಾ, ನಿರೂಪಣೆ Narrative ಅಂಶ - ಅಂದರೆ ಓದುಗರಿಗೆ ಹೇಳುವುದನ್ನು 
ನೆರೇಟಿವ್ , ಕಥನ ನೆರೇಟಿವ್ ಎಂಬ ಪದ ಹೇಗೆ ಹೇಳಬೇಕೆಂಬ ಅಂಶ. 
ನಾಮಪದ ಮತ್ತು ಗುಣವಾಚಕವಾಗಿ ಬಳಕೆ 

ಸಾಹಿತ್ಯೇತರ ರಚನೆಗಳಲ್ಲಿ ಉದಾ., ಶಾಸನ 
ಯಾಗುತ್ತದೆ . ಲ್ಯಾಟಿನ್ ಭಾಷೆಯ 'ಹೇಳು' 

ದಲ್ಲಿ , ನಿರೂಪಣೆ ಕೇವಲ ಒಕ್ಕಣೆಯಾಗಿರುತ್ತದೆ . 
ಎಂಬ ಅರ್ಥದ ಪದದಿಂದ ರೂಪಿತವಾಗಿದೆ. 

ಅಂದರೆ ಕೇವಲ ಹೇಳಬೇಕಾದದ್ದನ್ನು ಮಾತ್ರ 
ನಿರೂಪಣೆ ಎಂಬ ಪದವನ್ನು ನೆರೇಟಿವ್‌ಗೆ 

ಘೋಷಿಸುವುದಷ್ಟೆ ( ಡಿಕ್ಲಮೇಶನ್) ಆಗಿರು 
ಸಮಾನಾರ್ಥಕವಾಗಿ ಬಳಸುತ್ತಾರೆ. 

ತದೆ . ಈ ಬಗೆಯ ನಿರೂಪಣೆಯನ್ನು ಕಾನೂನು 
ನಿರೂಪಣೆ ಒಂದು ಅಥವ ಹೆಚ್ಚು ಘಟನೆ ಮತ್ತು ವೈಜ್ಞಾನಿಕ ಪ್ರಯೋಗಗಳ ದಾಖಲಾ 
ಅಥವ ಸಂಗತಿಗಳನ್ನು ಹೇಳುತ್ತದೆ ಮತ್ತು ತಿಯ ಬರವಣಿಗೆಗಳಲ್ಲಿ ಕಾಣಬಹುದು. 
ಅವುಗಳ ನಡುವೆ ಸಂಬಂಧ ಸ್ಥಾಪಿಸುತ್ತದೆ. ಇಂಥಲ್ಲಿ ಸಂಪ್ರದಾಯವು ನಿರೂಪಕನ 
ವಿಮರ್ಶೆಯಲ್ಲಿ ನಿರೂಪಣೆ ಎಂಬ ಪದವು ಸಾಮರ್ಥ್ಯವನ್ನು ಅದುಮಿಡುತ್ತದೆ. ಪ್ರಯಾಣ 
ಕಾಲ್ಪನಿಕ ಕಥನ , ಹಳೆಯ ಮಹಾಕಾವ್ಯ , ಅಥವ ಘಟನೆಯನ್ನು ಕುರಿತ ಪ್ರತ್ಯಕ್ಷ ದರ್ಶಿಯ 
ರೊಮಾನ್ಸ್ , ಆಧುನಿಕ ಕಾದಂಬರಿ ಮತ್ತು ಸಣ್ಣ ವರದಿಗಳಲ್ಲಿ ನಿರೂಪಕನ ಪ್ರಾಮುಖ್ಯ ಹೆಚ್ಚಾಗು 
ಕಥೆಗಳಿಗೆ ಸಂಬಂಧಪಟ್ಟಂತೆ ಉಪಯೋಗ ತದೆ . ಚರಿತ್ರೆಯಲ್ಲಿ ನಿರೂಪಣೆ ಪ್ರಮುಖ ಪಾತ್ರ 
ವಾಗುತ್ತಿದೆ. ಸಾಹಿತ್ಯ ಕೃತಿಯಲ್ಲಿ ಓದುಗರಿಗೂ ವಹಿಸುತ್ತದೆ . ದಾಖಲೆಗೊಳಿಸಲು ಸಂಗತಿ 
ಪಠ್ಯಕ್ಕೂ ಇರುವ ಸಂಬಂಧ ಬಹಳ ಮುಖ್ಯ ಮತ್ತು ಘಟನೆಗಳನ್ನು ಆಯುಕೊಳ್ಳುವಲ್ಲಿ; 
ವಾದದ್ದು. ಈ ಸಂಬಂಧವನ್ನು ಸ್ಥಾಪಿಸುವಲ್ಲಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಅವುಗಳ 
ನಿರೂಪಣೆಯನ್ನು ಮಾಡುವವನ ಅಂದರೆ ಪರಿಣಾಮವನ್ನು ವಿವರಿಸುವಲ್ಲಿ; ಚಾರಿತ್ರಿಕ 
ನಿರೂಪಕ ನೆರೇಟರ್‌ನ ಪಾತ್ರ ಮುಖ್ಯವಾಗು ಘಟನೆಗಳ ನಡುವೆ ಸಂಬಂಧ ಸ್ಥಾಪಿಸುವಲ್ಲಿ 
ತದೆ. ಲೇಖಕ ತನ್ನದೇ ಧ್ವನಿಯಲ್ಲಿ ತಾನೇ ನಿರೂಪಕ ಮತ್ತು ನಿರೂಪಣೆ ಅತಿಮುಖ್ಯ 
ನಿರೂಪಿಸುತ್ತ ಹೋಗಬಹುದು; ಓದುಗರ ವಾದ ಅಂಶಗಳಾಗುತ್ತವೆ . ಚಾರಿತ್ರಿಕ ಘಟನೆಗಳ 
ಆತ್ಮೀಯ ಗೆಳೆಯನಂತೆ , ತಮಾಷೆ ಮಾಡುವ ನಡುವೆ ಸಂಬಂಧ ಸ್ಥಾಪಿಸುವಲ್ಲಿ ಚರಿತ್ರಕಾರನ 
ಜೊತೆಗಾರನಂತೆ , ಇಲ್ಲವೆ ತಿರಸ್ಕಾರ ತುಂಬಿದ ಸಾಂಸ್ಕತಿಕ ಸಂದರ್ಭ ನಿರ್ಣಾಯಕ ಪಾತ್ರವನ್ನು 
ಶತ್ರುವಿನಂತೆ ಮುಖವಾಡ ಧರಿಸಿದ ಪಾತ್ರವಾಗ ವಹಿಸುತ್ತದೆ . ಎಲ್ಲ ಚಾರಿತ್ರಿಕ ನಿರೂಪಣೆಯೂ 
ಬಹುದು; ಇಲ್ಲವೆ ಕಥೆ ಹೇಳಲು ಬರುವ ಪಾತ್ರ 

ಆಯುಕೊಂಡ ಘಟನೆಗಳ ನಡುವಿನ ಸೀಮಿತ 
ಅಥವ ಪಾತಗಳಾಗಬಹುದು . ನಿರೂಪಕನ ಈ ಸಂಬಂಧ ಮತ್ತು ವಿಶಾಲವಾದ ಅತಿಮಾನವನ 
ಗುಣಗಳಿಂದಾಗಿ ನಿರೂಪಣೆಗೆ ಎರಡು ಬಗೆಯ 

ವಿನ್ಯಾಸ - ಈ ಎರಡು ಧೃವಗಳ ನಡುವೆ 
ಸಂಮಿಶ್ರಿತ ಲಕ್ಷಣಗಳು ದೊರೆಯುತ್ತವೆ . ಒಂದು 

ಒಂದು ನಿಲುವನ್ನು ಆಯ್ದುಕೊಳ್ಳುತ್ತದೆ . 
ಕೃತಿಯ ತಿರುಳಿನ (ಕಂಟೆಂಟ್ ) ಅಂಶ- ಅಂದರೆ ಇತರ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯು 
ಕೃತಿಯ ವಿಷಯವಾದ ಘಟನೆ, ಸಂಗತಿಗಳನ್ನು ನಿರೂಪಣೆಯನ್ನು ಹೆಚ್ಚಾಗಿ ಅವಲಂಬಿಸುತ್ತದೆ . 
ವ್ಯವಸ್ಥೆಗೊಳಿಸುವ , ಕೂಡಿಸುವ, ಸಂಬಂಧ “ ನಾಟಕವು ಆರಂಭವಾಯಿತೆಂದರೆ (ಕವಿಗೆ) 
ಸ್ಥಾಪಿಸುವ ಅಂಶ ; ಇನ್ನೊಂದು ಲೇಖನ ತಂತ್ರದ ಮಧ್ಯೆ ತಲೆ ಹಾಕುವುದಕ್ಕೆ ಅಪ್ಪಣೆ ಇಲ್ಲ. ಈ 


೫೪ | ವಿಮರ್ಶೆಯ ಪರಿಭಾಷೆ 


ನಿಷೇಧವು ಚರಿತ್ರೆಯಲ್ಲಿ ಸೂಕ್ಷ್ಮ ವಾಗಿಯೂ - ಸಾಹಿತ್ಯ ವಿಮರ್ಶೆಯ ಚರ್ಚೆಗಳಲ್ಲಿ 
ವಿಕಲ್ಪವಾಗಿಯೂ ಇದ್ದು, ಕಾದಂಬರಿಯಲ್ಲಿ ಅನುಪಯುಕ್ತವಾದ ವಿಶಾಲ ಅರ್ಥ ಇದು. 
ಹುಟ್ಟಿ ಬೆಳೆದು , ರೂಪಕದಲ್ಲಿ ಸರ್ವವ್ಯಾಪಿ ೨ . ಇಂಗ್ಲೆಂಡ್ ಮತ್ತು ಸ್ಕಾಟ್ಲಂಡಿನ ಜಾನಪದ 
ಯಾಗುತ್ತದೆ .'' ಆಧುನಿಕ ಕಾದಂಬರಿಕಾರರು ಕಥನ ಕವನಗಳು , ವಿಶ್ವದ ಎಲ್ಲ ಭಾಷೆಯ 
ಉದಾ. ಜೇಮ್ಸ್ ಜಾಮ್ , ಘಾಕ್ಕರ್ , ಜನಪದ ಸಾಹಿತ್ಯದಲ್ಲೂ ಕಾಣಸಿಗುವಂಥವು. 
ಜೋಸೆಫ್ ಕಾನಾರ್ಡ್ ವಕ್ರೀಭವನಗೊಂಡ ೩ , ೧೮ನೆ ಶ . ದ ಈಚೆಗೆ ಬಳಕೆಗೆ ಬಂದ 
ಅನುಭವದ ಚಿತ್ರ ” ನೀಡಲು ನಿರೂಪಣೆಯನ್ನು ಅರ್ಥ , ಹೆಚ್ಚು ಜನಪ್ರಿಯವಾದ ರಾಗಕ್ಕೆ 
ಬಳಸಿಕೊಳ್ಳುತ್ತಾರೆ. ಓದುಗರು ಪಠ್ಯವನ್ನು ಸಂಯೋಜಿಸಿದ ಒಂದು ಡಾಗೆರಲ್ ಕವನ . 
ವಿಶ್ಲೇಷಿಸುವುದರ ಜೊತೆಗೇ , ತಮ್ಮ ಪ್ರತಿಕ್ರಿಯೆ ಕನ್ನಡದಲ್ಲಿ ಬ್ಯಾಲಡ್ ಅನ್ನು ಕೆಲವರು ಲಾವಣಿ 
ಗಳನ್ನೂ ಶೋಧಿಸಿಕೊಳ್ಳುತ್ತಲಿರಬೇಕೆಂದು ಈ ಎಂದು ಗುರುತಿಸುತ್ತಾರೆ. ಆದರೆ ಕಥನ ಕವನ 
ಕಾದಂಬರಿಕಾರರ ನಿರೂಪಣೆಗಳು ಅಪೇಕ್ಷಿಸು ಎಂಬ ಮಾತು ಹೆಚ್ಚು ಸೂಕ್ತ. 
ಅವ. ನಿರೂಪಣಯ ಘಟನೆಗಳನ್ನು ಆಯ್ದು ಕಥನ ಕವನಗಳನ್ನು ಸಾಂತರಾಯಿ ಸರಸ ವಸ 
ಕೊಳ್ಳುವುದರಲ್ಲಿ , ಅವುಗಳ ಸಂಬಂಧವನ್ನು 

( ಟ್ರೆಡಿಶನಲ್ ಬ್ಯಾಲಡ್ ) ಮತ್ತು ಸಾಹಿತ್ಯಕ ಕಥನ 
ಸ್ಥಾಪಿಸುವಲ್ಲಿ ಕಾದಂಬರಿಯ ನಿರೂಪಣೆ ಹೆಚ್ಚು 

ಕವನ ( ಲಿಟರರಿ ಬ್ಯಾಲಡ್ ) ಎಂದು ವಿಭಾಗಿಸುವ 
ಸಂಕೀರ್ಣವಾಗುತ್ತ ಬಂದಿದೆ. ಸರಳೀಕೃತ 

ಪರಿಪಾಠವಿದೆ . ಸಾಂಪ್ರದಾಯಿಕ ಕಥನ 
ಉದಾ ಹರಣೆಯಾಗಿ ಮಾಧವ ಕರುಣಾ 

ಕವನಗಳನ್ನು ಪಾಪ್ಯುಲರ್ ಬ್ಯಾಲಡ್, ಫೋಕ್ 
ವಿಲಾಸ ಮತ್ತು ಇಂದಿರೆ; ಹಾಗೂ ಹಳದಿ 

ಬ್ಯಾಲಡ್ ಜಾನಪದ ಕಥನ ಕವನ ಎಂದೂ 
ಮೀನು ಮತ್ತು ಶಿಕಾರಿ ಕಾದಂಬರಿಗಳ 

ಕರೆಯುತ್ತಾರೆ . 
ನಿರೂಪಣೆ ಮತ್ತು ನಿರೂಪಕ ಪಾತ್ರಗಳನ್ನು 
ಹೋಲಿಸಿ ನೋಡಿ. ಕೃತಿಯ ನಿರೂಪಣೆಯ ಜಾನಪದ ಕಥನ ಕವನಗಳು ಬಾಯಿಮಾತಿನ 
ಲಕ್ಷಣ ಮತ್ತು ವಿಧಾನವನ್ನು ಕುರಿತ ಚರ್ಚೆ ( ಹಾಡಿನ) ಮೂಲಕವೇ ಒಂದು ತಲೆಮಾರಿ 
ಅಂತಿಮವಾಗಿ ಕೃತಿಯ ' ಅರ್ಥ ' ದ ಪ್ರಶ್ನೆಗೆ ನಿಂದ ಮತ್ತೊಂದು ತಲೆಮಾರಿಗೆ ಸಾಗಿಬರು 
ನಮ್ಮನ್ನು ಒಯುತ್ತದೆ. ಸೂಕ್ತರೀತಿಯಲ್ಲಿ ಮಂಥವು. ಪ್ರಸಿದ್ದವಾದ ಒಂದು ಘಟನೆಯನ್ನೊ , 
ನಡೆಯುವ ನಿರೂಪಣೆಯ ವಿಶ್ಲೇಷಣೆ ಕೃತಿಯ ಕಥೆಯನ್ನೊ ಇವು ವಿವರಿಸುತ್ತವೆ . ಬಹುಶಃ 
ರಚನೆಗೆ ಕಾರಣವಾದ ಸಂಸ್ಕೃತಿ ಮತ್ತು ಯಾರೋ ಒಬ್ಬ ವ್ಯಕ್ತಿಯಿಂದ ರಚಿತವಾಗಿ 
ಸಂದರ್ಭದ ಅರಿವಿಗೂ ಕಾರಣವಾಗುತ್ತದೆ . ಪ್ರಚಾರಕ್ಕೆ ಬಂದರೂ ಈ ಗೀತೆಗಳು ಜನರ 

ಸ್ವತ್ತಾಗುತ್ತ ನಡೆದಂತೆ ಕರ್ತ ಅನಾಮಧೇಯ 
೧. ARK ಭಾವಲೀ ೨೪೬ . ಉಲ್ಲೇಖಗಳನ್ನು 
ನೋಡಿ, 

ನಾಗುತ್ತಾನೆ . ಪ್ರತಿ ಹಾಡುಗಾರನೂ ಹಾಡುವ 
ಹೆಚ್ಚಿನ ಓದಿಗೆ: WayneC. Booths: “TheRhetoric ಮಟ್ಟಿನಲ್ಲಿ , ಮತ್ತು ಹಾಡಿನ ಸಾಹಿತ್ಯದಲ್ಲಿ 
of Fiction ( ೧೯೬೧); Robert Scholes and Rob ತನ್ನದೇ ಆದ ಹೊಸ ಅಂಶಗಳನ್ನು ಸೇರಿಸಿರುವ 
ert Kellogg : “ The Nature of Narrative ” 

ಸಾಧ್ಯತೆ ಇರುವುದರಿಂದ ಒಂದೇ ಜಾನಪದ 
( ೧೯೬೬ ) . 

ಕಥನ ಕವನ ಅನೇಕ ಭಿನ್ನ ರೂಪಗಳಲ್ಲಿ ದೊರೆ 
೪೮. ಕಥನ ಕವನ Ballad ಬ್ಯಾಲಡ್ ಯುತ್ತದೆ. ಈ ರಚನೆಗಳು ಸಾಮಾನ್ಯವಾಗಿ 
ಇಂಗ್ಲಿಶ್‌ನ ಬ್ಯಾಲಡ್ ಎಂಬ ಪದ ಮೂರು ನಾಟಕೀಯ ಗುಣ ಹೊಂದಿದ್ದು , ' ವಸ್ತು 
ಬಗೆಯ ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. ನಿಷ' ವಾಗಿರುತ್ತದೆ. ಅಂದರೆ ಜಾನಪದ ಕಥನ 
೧ . ರಾಗಕ್ಕೆ ಹೊಂದುವ ಪದಗಳ ಜೋಡಣೆ ಕವನದ ಚಿತ್ರಗಳು ಮತ್ತು ಕ್ರಿಯೆ ಯಾವುದೇ 


ವಿಮರ್ಶೆಯ ಪರಿಭಾಷೆ | ೫೫ 


ವ್ಯಾಖ್ಯಾನವಿಲ್ಲದೆ , ನೇರವಾಗಿ , ಸರಳವಾಗಿ ಸಂಗ್ರಹಿಸಿ ಪ್ರಕಟಿಸಿದರು. ಅವುಗಳಲ್ಲಿ ಮಹತ್ವ 
ನಿರೂಪಿತವಾಗಿರುತ್ತವೆ . ನಿರೂಪಿತವಾಗುವ ಪೂರ್ಣವೂ , ಪ್ರಸಿದ್ಧವೂ ಆದದ್ದು ಫ್ರಾನ್ಸಿಸ್ 
ಘಟನೆ ಶೋತೃವಿಗೆ ಅರ್ಥ ಆಗಬೇಕೆಂಬ ಜೆ . ಚೈಲ್ಡ್ ಸಂಪಾದಿಸಿದ ಐದು ಸಂಪುಟಗಳ 
ಉದ್ದೇಶ ಪ್ರಮುಖವೇ ಹೊರತು, 'ಕರ್ತ 'ವಿನ ದಿ ಇಂಗ್ಲಿಶ್ ಅಂಡ್ ಸ್ಕಾಟಿಶ್ ಪಾಪ್ಯುಲರ್ 
ವೈಯಕ್ತಿಕ ಭಾವನೆಗಳಿಗಾಗಲೀ , ದೃಷ್ಟಿಕೋನ 

ಬ್ಯಾಲಡ್ ( ೧೮೮೨ -೯೮) . ೧೯ನೇ 
ಕ್ಯಾಗಲೀ ಅವಕಾಶವಿರುವುದಿಲ್ಲ. ಕಥೆ ನಾಟಕೀ 

ಶತಮಾನದಲ್ಲಿ ರೊಮ್ಯಾಂಟಿಕ್ ಕವಿಗಳು 

ಜಾನಪದ ಕಲೆಯ ಮತ್ತು ಪೂರ್ವಕಾಲದ , 
ಯವಾಗಿ ಶಿಖರ ಸನ್ನಿವೇಶದಲ್ಲಿ ಆರಂಭವಾಗಿ 

ಸ್ಮಾರಕಗಳೆಂಬ ಕಾರಣದಿಂದ ಬ್ಯಾಲಡ್‌ಗಳಲ್ಲಿ 
ಸಂಭಾಷಣೆ ಮತ್ತು ಕ್ರಿಯೆಯ ಚುರುಕಾದ 

ಅಸಕ್ತಿವಹಿಸಿ ಅದೇ ಮಾದರಿಯ ಕವನಗಳನ್ನು 
ನಿರೂಪಣೆಯ ಮೂಲಕ ವಿವರಗಳನ್ನು 

ರಚಿಸಿದರು. ಸಾಹಿತ್ಯಕ ಕಥನ ಕವನ (ಲಿಟರರಿ 
ಕಟ್ಟಿಕೊಂಡು ಬೆಳೆಯುತ್ತ ಹೋಗುತ್ತದೆ . ಕೆಲವು 

ಬ್ಯಾಲಡ್) ಶಿಷ್ಟ ಕವಿಯೊಬ್ಬನಿಂದ ಸಾಂಪ್ರದಾ 
ಬಾರಿ ಕೇವಲ ನೇರವಾದ ಸಂಭಾಷಣೆಯ 

ಯಿಕ ಕಥನ ಕವನದ ರೂಪ ಮತ್ತು ಸತ್ವದ 
ರೂಪದಲ್ಲೇ ಇಡೀ ಕವನ ನಿರೂಪಿತವಾಗು 

ಉದ್ದೇಶಪೂರ್ವಕ ಅನುಕರಣೆ. ೧೯ನೆ 
ವುದೂ ಉಂಟು . ಜಾನಪದ ಕಥನ ಕವನಗಳು ಶತಮಾನದಲ್ಲಿ ಇವು ಹೆಚ್ಚಾಗಿ ರಚಿತವಾದವು. 
ಸರಳವಾದ ಛಂದಸ್ಸು ಮತ್ತು ಲಯವನ್ನು ಕಾಲ್‌ರಿಜ್‌ನ ರೈಮ್ ಆಫ್ ದಿ ಏನ್‌ಶಂಟ್ 
ಹೊಂದಿರುತ್ತವೆ. ಸಾಂಸಾರಿಕ ಚಿತ್ರಣ , ಪ್ರೇಮ ಮ್ಯಾರಿನರ್ ಮತ್ತುಕೀಟ್ಸ್ನ ಲಬೆಲ್ ಡೇಮ್ 
ಕ್ಕಾಗಿ ಸಾಯುವುದು , ಕೊಲೆ, ನಿಷ್ಠೆ , ಒಗಟು ಸಾನ್ಸ್ ಮರ್ಸಿ ಪ್ರಸಿದ್ದವಾದ ಉದಾಹರಣೆ 
ಗಳು , ಕಾನೂನು ಮೀರಿದ ವ್ಯಕ್ತಿ , ಪ್ರಯಾಣ , ಗಳು . ಬ್ರಾಡ್ ಸೈಡ್ ( ವಿಶಾಲವಾದ ಹಾಳೆ) 
ಸಾಗರಯಾನ , ಯುದ್ದ, ಹಾಸ್ಯ , ಕಿನ್ನರ ಲೋಕ, ಎಂಬ ಪ್ರಕಾರ ಬ್ಯಾಲಡ್ ಎಂಬ ಪದದ 
ಮಾಯೆ , ದೈತ್ಯಪ್ರೇಮಿ , ಅತಿಮಾನುಷತೆ , ಮೂರನೆಯ ಅರ್ಥವನ್ನು ಒಳಗೊಂಡಿದೆ. 
ತ್ಯಾಗ, ಬಲಿದಾನ ಇತ್ಯಾದಿ ವೈವಿಧ್ಯದ ವಸ್ತು ೧೮ನೆಯ ಶತಮಾದನಲ್ಲಿ ವಿಶಾಲ ಹಾಳೆಯ 
ಗಳನ್ನು ಜಾಪದ ಕಥನ ಕವನಗಳಲ್ಲಿ ಕಾಣ 

ಮೇಲೆ ಒಂದೇ ಕಡೆಗೆ ಮುದ್ರಿತವಾದ 
ಬಹುದು. ಎಲ್ಲ ಜಾನಪದ ಕಥನ ಕವನಗಳು ಬ್ಯಾಲಡ್ ಗಳನ್ನು ಹಳ್ಳಿಗಾಡಿನ ಜಾತ್ರೆಗಳಲ್ಲಿ 
ಕೆಲವು ಸಾಮಾನ್ಯ ತಂತ್ರಗಳನ್ನು ಬಳಸುತ್ತವೆ: 

ಮತ್ತು ಮನೆಗಳಲ್ಲಿ ಬಾಗಿಲಿಗೆ ಹೋಗಿ ಮಾರು 
ಸಿದ್ದ ವಿವರಣಾತ್ಮಕ ನುಡಿಗಟ್ಟುಗಳು - “ ಬೆತ್ತಲೆ 

ತಿದ್ದರು . ತನ್ನ ಮಾರಾಟದ ವಸ್ತುಗಳಿಗೆ ಗಿರಾಕಿ 
ಕುದುರೆ ”, “ blood red wine ” ಇತ್ಯಾದಿ; 

ಗಳನ್ನು ಆಕರ್ಷಿಸಲು ಮಾರುವಾತ ಈ ಕವನ 
ಪಲ್ಲವಿಗಳು ; ರಿಫೈನ್ ಇಂಕ್ರಿಮೆಂಟಲ್ ಪುನರುಕ್ತಿ 

ಗಳನ್ನು ಹಾಡುತ್ತಿದ್ದ. ಇವು ಕೋಲೆ, ರಾಜಕೀಯ 
ಅಧಿಕರಣ ಅಂದರೆ ಕವನದ ಉದ್ದಕ್ಕೂ ಒಂದು 

ಘಟನೆಗಳಂತಹ ವಸ್ತುವನ್ನು ಕುರಿತ , ಹಾಸ್ಯ , 

ವಾಸ್ತವಿಕತೆ , ಅಶ್ಲೀಲ ಅಂಶಗಳನ್ನೊಳಗೊಂಡ 
ಸ್ಪಾಂಜಾ ಅಥವ ಸಾಲು ಪುನರುಕ್ತಿಯಾಗುತ್ತದೆ . 

ಜನಪ್ರಿಯ ರಾಗದ ಹಾಡುಗಳಾಗಿದ್ದವು. 
ಆದರೆ ಪ್ರತಿ ಪುನರುಕ್ತಿಯಲ್ಲೂ ಕತೆಯನ್ನು 
ಮುಂದುವರೆಸುವ ಹೊಸ ಅಂಶವೊಂದರ 

ಹೆಚ್ಚಿನ ಓದಿಗೆ: Gordon H . Gerould : The Ballad 

of Tradition ( ೧೯೮೩ ) MJ. C . Hodgart : The Bal 
ಸೇರ್ಪಡೆಯಾಗಿರುತ್ತದೆ. 

lads ( ೧೯೬೨); V . de Sola Pinto and A . E . Rod 
೧೮ನೆಯ ಶ. ದಲ್ಲಿ ಬ್ಯಾಲಡ್ ಗಳನ್ನು ಸಾಹಿತ್ಯ 

Way : The Common Muse ( ೧೯೫೦ ); D . C . 

Fowler: A Literary History of Popular Ballad 
ಕೃತಿಗಳೆಂದು ಪರಿಗಣಿಸುವ ದೃಷ್ಟಿ ಬೆಳೆಯಿತು. (೧೯೬೮); ಶಿವರಾಮ ಕಾರಂತ: ಜಾನಪದ ಗೀತೆಗಳು 
ಅನೇಕ ಜನ ಸಂಗ್ರಾಹಕರು ಬ್ಯಾಲೆಡ್‌ಗಳನ್ನು ( ೧೯೭೧) 


೫೬ | ವಿಮರ್ಶೆಯ ಪರಿಭಾಷೆ 


೪೯ , ಕಥಾಸಂವಿಧಾನ Plot ಪ್ಲಾಟ್ (ಕಥಾ) ಕಥಾಸಂವಿಧಾನಕ್ಕೂ ಇರುವ ವ್ಯತ್ಯಾಸವನ್ನು 
ಸ೦ವಿಧಾನ ಎಂಬುದನ್ನು ಪ್ಲಾಟ್ ಗೆ ಗುರುತಿಸಿಕೊಳ್ಳುವುದು ಸೂಕ್ತ. ಈ ವ್ಯತ್ಯಾಸವನ್ನು 
ಸಮಾನಾರ್ಥವಾಗಿ ಬಳಸಲಾಗುತ್ತಿದೆ. ಪಾಶ್ಚಾತ್ಯ ಇ . ಎಂ . ಫಾರ್ಸ್ಟ್ರ್ ಬಹಳ ಅಚ್ಚುಕಟ್ಟಾಗಿ 
ಸಾಹಿತ್ಯ ವಿಮರ್ಶೆಯಲ್ಲಿ ಪ್ಲಾಟ್ ವಿಮರ್ಶಕರ ವಿವರಿಸುತ್ತಾನೆ . ಘಟನೆಗಳ ಕಾಲಕ್ರಮ 
ತಾತ್ವಿಕ ನಿಲುವುಗಳಿಗೆ ಅನುಗುಣವಾಗಿ ನಿರೂಪಣೆ ಕಥೆಯಾಗುತ್ತದೆ; ಕಾಲಕ್ರಮದೊಡನೆ 
ಲೇಖಕರ ದೃಷ್ಟಿಕೋನಗಳಿಗೆ ಅನುಸಾರವಾಗಿ ' ಕಾರಣ ' ವೂ ಸೇರಿಕೊಂಡರೆ ಅದು 
ಬೇರೆಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಮಟ್ಟದ ಕಥಾಸಂವಿಧಾನವಾಗುತ್ತದೆ . ಅಂದರೆ ಏನಾದ 
ಮನ್ನಣೆ ಪಡೆದಿರುವ ಪರಿಕಲ್ಪನೆ . ಸಂವಿಧಾನದ ಮೇಲೆ ಏನಾಯಿತು ಎಂಬುದಷ್ಟೆ ಅಲ್ಲ, 
ಯಾವುದೇ ವಿವರಣೆ ಪಾತ್ರ ಮತ್ತು ಕ್ರಿಯೆಯ ಏವಾದ ಮೇಲೆ ಏನು ' ಏಕೆ ' ಆಯಿತು 
ಪರಿಕಲ್ಪನೆಗಳೊಂದಿಗೆ ಬೆರೆತುಕೊಂಡೇ ಎಂಬುದು ಕಥಾಸಂವಿಧಾನ, ಕಾಲ, ಕಾರಣ 
ಇರುವುದು ಅನಿವಾರ್ಯ. ಹಾಗಾಗಿ ಸಂವಿಧಾನ ಎಂಬ ಅಂಶಗಳು ಮೂರನೆಯ ಮುಖ್ಯ 
ವನ್ನು ತೀರ ಅಮೂರ್ತವಾಗಿಯೋ ಅಥವ ಅಂಶದತ್ತ ಗಮನ ಸೆಳೆಯುತ್ತವೆ . ಪ್ರಪಂಚದ 
ಕೃತಿಯ ಸಾರಾಂಶ ಎಂದೋ ವಿವರಿಸಲು ಬದುಕಿನಲ್ಲಿ ನಡೆಯುವ ಘಟನೆಗಳಿಗೆ ಕಾರ 
ಸಾಧ್ಯ . ಸರಳವಾಗಿ ಹೇಳುವುದಾದರೆ : ನಿರ್ದಿಷ್ಟ ಕಾರಣ ಸಂಬಂಧವಿದೆ ಎಂಬ , ವೈಚಾರಿಕ 
ಭಾವನಾತ್ಮಕ ಮತ್ತು ಕಲಾತ್ಮಕ ಪರಿಣಾಮಗಳನ್ನು ವಿನ್ಯಾಸದಲ್ಲಿ ನಂಬಿಕೆ ಇಟ್ಟುಕೊಂಡೇ 
ಸಾಧಿಸಲು ಕ್ರಿಯೆಗಳನ್ನು ಒಂದು ನಿರ್ದಿಷ್ಟ ಯಾವುದೇ ಕಥಾ ಸಂವಿಧಾನ ಸೃಷ್ಟಿಯಾಗಲು 
ವ್ಯವಸ್ಥೆಗೆ ಸಕಾರಣವಾಗಿ ಒಳಪಡಿಸಿ ರಚಿಸಿ ಸಾಧ್ಯ . ಈ ನಂಬಿಕೆಗೆ ಹೊಂದಿಕೊಂಡಿರುವ 
ಕೊಂಡಿರುವ ಅಭಿವ್ಯಕ್ತಿ ವಿನ್ಯಾಸ - ಕಥಾ ಮತ್ತೊಂದು ನಂಬಿಕೆ ಬದಲಾವಣೆಯನ್ನು 
ಸಂವಿಧಾನ . ಇಲ್ಲಿ ಕ್ರಿಯೆ ಎಂಬುದು ಶಾಬ್ರಿಕ ಕುರಿತದ್ದು . ಕೃತಿಯ ಸಂವಿಧಾನ ರಚಿಸಿಕೊಳ್ಳು 
ಮತ್ತು ಭೌತಿಕ ಎರಡೂ ಆಗಿರುತ್ತದೆ . ಅಲ್ಲದೆ ವಾಗ ಲೇಖಕನಿಗೆ ಬದುಕು ಚಲನಶೀಲ 
ಪಾತ್ರಗಳ ವರ್ತನೆ ಮತ್ತು ನೈತಿಕ ಸ್ವಭಾವಗಳನ್ನು ವಾಗಿಯೇ ತೋರುತ್ತದೆ. ಅದರಿಂದಾಗಿಯೇ , 
ತೀರ್ಮಾನಿಸುವ ವ್ಯಕ್ತಪಡಿಸುವ ಅಂಶವೂ ಪಾತ್ರವನ್ನು ಬದಲಾಗುತ್ತಿರುವ ಸಂದರ್ಭಗಳಲ್ಲಿ 
ಆಗಿರುತ್ತದೆ . ಅಂದರೆ ಹೆನ್ರಿ ಜೇಮ್ಸ್ ಹೇಳು ಬದಲಾಗುತ್ತಿರುವ , ಬೆಳೆಯುತ್ತಿರುವ , 
ವಂತೆ ಪಾತ್ರ ಕ್ರಿಯೆಯ ಫಲಿತಾಂಶವಾಗಿ ವ್ಯಕ್ತಿಯನ್ನಾಗಿ ನಾವು ಕಾಣುವುದು ಸಾಧ್ಯ . ಈ 
ಮೂಡಿಬರುವಂಥದು , ಕ್ರಿಯೆ ಅಥವ ಘಟನೆ ಬದಲಾವಣೆ ಘರ್ಷಣೆ ಇಲ್ಲದೆ ಸಾಧ್ಯವಿಲ್ಲ . 
ಪಾತ್ರದ ಚಿತ್ರಣವೇ ಆಗಿರುವಂಥದ್ದು. ಹಾಗಾಗಿ ಆದ್ದರಿಂದ ಘರ್ಷಣೆಯ ಸಂವಿಧಾನದ 
ಪಾತ್ರ ಸಂವಿಧಾನಗಳನ್ನು ಪ್ರತ್ಯೇಕವಾಗಿ ಮುಖ್ಯ ಅಂಶವಾಗುತ್ತದೆ. ಈ ಘರ್ಷಣೆಯನ್ನು 
ನೋಡುವುದಾಗಲೀ , ಯಾವುದು ಮೊದಲು ಭಾಷೆಯಲ್ಲಿ ಅಭಿವ್ಯಕ್ತಿಸುವಾಗ ಲೇಖಕ ' ಆಶ್ವರ ' 
ಎಂಬ ಪ್ರಶ್ನೆಗಳಾಗಲೀ ಅನುಪಯುಕ್ತ. ಕಥಾ ಮತ್ತು 'ಕುತೂಹಲ ತುಂಬಿದ ನಿರೀಕ್ಷೆಗಳು 
ಸಂವಿಧಾನದ ಈ ವಿವರಣೆ ಇನ್ನೊಂದು ಅಂಶ ಪ್ರೇಕ್ಷಕ ಅಥವ ಓದುಗನಲ್ಲಿ , ' ಸಹಜ' ವಾಗಿ 
ದತ್ತ ನಮ್ಮ ಗಮನ ಸೆಳೆಯುತ್ತದೆ . ಕ್ರಿಯೆಯ ಮತ್ತು ನಂಬುವಂತೆ', ಹುಟ್ಟಿಸಲು ಪ್ರಯತ್ನಿಸು 
ವ್ಯವಸ್ಥೆ ಎಂದರೆ 'ಕಾಲ' ದ ವ್ಯವಸ್ಥೆಯೇ . ತ್ತಾನೆ. ಕಥಾ ಸಂವಿಧಾನ ಬಹುತೇಕ ಕೃತಿಗಳಿಗೆ 
ಮೊದಲು ಏನಾಯಿತು, ಆಮೇಲೆ ಏನಾಯಿತು ಬೇಕಾದರೂ , ಎಲ್ಲ ಕೃತಿಗಳಿಗೂ - ಉದಾ. , 
ಇತ್ಯಾದಿಯಾಗಿ ಕಾಲಕ್ರಮದಲ್ಲಿ ಕ್ರಿಯೆಯ ವಿಚಾರ ಮಂಡನೆಗೆ ಬಳಸುವ ಪ್ರಬಂಧ - 
ನಿರೂಪಣೆಯೇ ಆಗಿರುತ್ತದೆ. ಇಲ್ಲಿಯೇ ಕಥೆಗೂ ಅನಿವಾರ್ಯವಲ್ಲ . 


ವಿಮರ್ಶೆಯ ಪರಿಭಾಷೆ | ೫೭ 


ಪ್ಲಾಟ್ ಕುರಿತು ಅರಿಸ್ಟಾಟಲ್ ಕೆಲವು ಮಹತ್ವ ಇನ್ನು ವಿಮರ್ಶೆಯಲ್ಲಿ ಅತಿ ಹೆಚ್ಚಾಗಿ ಪ್ರಚಾರ 
ಪೂರ್ಣ ಅಂಶಗಳನ್ನು ಗುರುತಿಸುತ್ತಾನೆ. ದಲ್ಲಿರುವ, ಕಥಾಸಂವಿಧಾನಕ್ಕೆ ಸಂಬಂಧಪಟ್ಟ 
ಗಂಭೀರ ನಾಟಕದ ಆರು ಅಂಶಗಳಲ್ಲಿ ಮುಖ್ಯಪಾರಿಭಾಷಿಕಗಳನ್ನು ಗಮನಿಸಬಹುದು. 
ಸಂವಿಧಾನಕ್ಕೆ ಆತ ಮೊದಲ ಮನ್ನಣೆ ನೀಡು ಕೃತಿಯಲ್ಲಿ ಆಸಕ್ತಿಯ ಕೇಂದ್ರವಾಗಿರುವ ಪಾತ್ರ 
ತ್ತಾನೆ. ಸಂವಿಧಾನವೆಂಬುದು ಕೃತಿಯ ಇತರ ವನ್ನು ಪ್ರೋಟಾಗನಿಸ್ಟ್ ಅಥವ ಹೀರೋ ನಾಯಕ 
ಅ೦ಗಗಳು ಸಂಬಂಧ ಸ್ಥಾಪಿಸಿಕೊಳ್ಳುವ ಎನ್ನುತ್ತಾರೆ . (ವಿವರಗಳಿಗೆ 'ನಾಯಕ' ಉಲ್ಲೇಖ 
ಚಲನಾತ್ಮಕ ಪೂರ್ಣತೆ , ಬೆಳವಣಿಗೆಗೆ ನೋಡಿ.) ಅವನ ಪ್ರಮುಖ ಪ್ರತಿಸ್ಪರ್ಧಿಯನ್ನು 
ಸಹಾಯಕವಾದ ಅಂಶಗಳನ್ನು ಹಿಡಿದಿಡಲು ಪ್ರತಿ ನಾಯಕ ( ಆಂಟಾಗೊನಿಸ್ಟ್ ) ಎನ್ನುತ್ತಾರೆ. 
ಅಗತ್ಯವಾದ ಒಂದು ವ್ಯವಸ್ಥೆ ; ಲೇಖಕನಿಗೆ ಇವರಿಬ್ಬರ ನಡುವಿನ ಸಂಬಂಧ ಸಂಘರ್ಷ 
ಸಾಧ್ಯವಿರುವ ಆಯ್ಕೆಗಳ ಶೋಧನೆಯ ಕೇಂದ್ರ ; (ಕಾನ್ ಫಿಕ್ಸ್ ) ಎನಿಸಿಕೊಳ್ಳುತ್ತದೆ . ಸಂಘರ್ಷ 
ಲೇಖಕ ತನ್ನ ಮಾಧ್ಯಮವನ್ನು ( ಪುಸ್ತಕ ಅಥವ ಬಹುತೇಕ ಕೃತಿಗಳಲ್ಲಿ ಕಾಣುವಂಥದು. ಇದು 
ರಂಗಭೂಮಿ) ಮತ್ತು ವಿಧಾನವನ್ನು ( ನಾಟಕ ನಾಯಕ ಮತ್ತು ಇತರ ವ್ಯಕ್ತಿಗಳ ನಡುವೆ; 
ಅಥವ ಭಾವಗೀತೆ) ನಿರ್ಧರಿಸಿಕೊಂಡ ಮೇಲೆ ನಾಯಕ ಮತ್ತು ಅವನ ಗುರಿಗೆ ಅಡ್ಡಿಯಾಗುವ 
ಸಮಂಜಸತೆಯ ಇತರ ಅಗತ್ಯ ತತ್ವಗಳನ್ನೂ ಸಂದರ್ಭಗಳ ನಡುವೆ; ಅಥವ ನಾಯಕನ ಅಂತ 
ಆಯುಕೊಳ್ಳಬೇಕು; ಅಂದರೆ ಅವನ ಕಥಾ ರಂಗದಲ್ಲಿ ವಿರುದ್ದ ಆಸೆ - ಮೌಲ್ಯಗಳ ನಡುವೆ 
ಸಂವಿಧಾನದಲ್ಲಿ ಒಂದು ಆಕಾರ' ಇರಬೇಕು ಕೂಡ ಇರುವಂಥ ಸಂಘರ್ಷವಾಗಿರಬಹುದು. 
(ಉದಾ., ನಾಯಕನ ಬದುಕಿನ ಏರು ಮತ್ತು ಕಥಾ ಸಂವಿಧಾನ ಮುಂದುವರೆದಂತೆ , ಓದುಗ 
ಇಳಿತ) ; ಸಂವಿಧಾನದ ಆದಿ , ಮಧ್ಯ , ಅಥವ ಪ್ರೇಕ್ಷಕರಲ್ಲಿ ಮುಂದೇನು ಘಟಿಸಬಹು 
ಅಂತ್ಯಗಳನ್ನು ಗುರುತಿಸಿಕೊಳ್ಳಬೇಕು (ವ್ಯವಸ್ಥೆ); ದೆಂಬ ಕಾತುರ ತುಂಬಿದ ನಿರೀಕ್ಷೆ, ವಿಶೇಷವಾಗಿ 
ಆಕಾರ ಮತ್ತು ವ್ಯವಸ್ಥೆಗಳನ್ನು ತೀರ್ಮಾನಿಸಿ ಅವರ ಸಹಾನುಭೂತಿಗಳಿಸಿಕೊಂಡ ಪಾತ್ರಗಳ 
ಕೊಳ್ಳಲು ಸಂವಿಧಾನಕ್ಕೆ ಒಂದು ' ಗಾತ್ರ' ಭವಿಷ್ಯ ಕುರಿತಂತೆ , ಮೂಡುತ್ತದೆ . ಇದನ್ನು 
(ಕಾಲಾವಧಿ) ಇರಬೇಕು; ಕ್ರಿಯೆಗೆ ಪ್ರತಿನಿಧಿ' ಕುತೂಹಲ (ಸಸ್ಪೆನ್ಸ್ ) ಎಂದು ಗುರುತಿಸ ಬಹುದು. 
ಗಳು ಮತ್ತು 'ಸಮಾಜ' ಬೇಕು; ಇವಕ್ಕೆಲ್ಲ ಘಟಿಸುವ ಕ್ರಿಯೆ ನಾವು ನಿರೀಕ್ಷಿಸಿದ್ದ ಕ್ಕಿಂತ 
ಅನುಗುಣವಾದ , ಮತ್ತು ಕೃತಿಯ ಇತರ ಭಿನ್ನವಾಗಿದ್ದರೆ ಆಶ್ಚರ (ಸರ್‌ ಪ್ರೆಸ್) ಉಂಟಾಗು 
ಅ೦ರಗಳಿಗೂ ಹೊಂದಿಕೆಯಾಗುವ ಭಾಷೆ ತದೆ . ಯಾವುದೇ ಯಶಸ್ವಿ ಕಥಾ ಸಂವಿಧಾನದ 
ಬೇಕು, ಆಂತರಿಕವಾಗಿ ನಾಯಕನ ಬದುಕಿನ ಆಕರ್ಷಣೆ ಕುತೂಹಲ ಮತ್ತು ಆಶ್ಚರಗಳ 
`ಶಿಖರ' ಸಿತಿಯವರೆಗೆ ಬೆಳೆಯುವ , ಬಾಹ್ಯ ಅನ್ನೋನ್ಯಕ್ರಿಯೆಯ ಫಲಿತಾಂಶವಾಗಿರುತ್ತದೆ . 
ವಾಗಿ ಪ್ರೇಕ್ಷಕರ ಮೇಲೆ ಪರಿಣಾಮ ಬೀರುವ ಆಶ್ವರ ನಿಜವಾಗಿ ಆಶ್ಚರ ಆಗಿರದಿದ್ದರೆ , ಅಂದರೆ 
' ಮನಶ್ಯಾಸ್ತ್ರ ಇರಬೇಕು; ಮತ್ತು ಎಲ್ಲಕ್ಕಿಂತ ಆಶ್ಚರ್ಯ ಹುಟ್ಟಿಸುವ ಘಟನೆಗೆ ತಕ್ಕ ಸಿದ್ಧತೆ 
ಮಿಗಿಲಾಗಿ ಸಾಮಾನ್ಯ ಮಾನವ ಅನುಭವ ಇದ್ರೂ , ನಮ್ಮ ನಿರೀಕ್ಷೆ ಮಾತ್ರ ಬೇರೆ ದಿಕ್ಕಿನಲ್ಲಿ 
ಗಳನ್ನು , ಅಂದರೆ ಸಾರ್ವತ್ರಿಕತೆಯನ್ನು ಹರಿದಿದ್ದರೆ ಮಾತ್ರ ಕಥಾ ಸಂವಿಧಾನ ಅತ್ಯಂತ 
ಕಂಡುಕೊಳ್ಳಬೇಕು. ಇದು ಅರಿಸ್ಟಾಟಲ್‌ನ ಪರಿಣಾಮಕಾರಿಯಾಗಿರುತ್ತದೆ. ಕ್ರಿಯೆಯ ಎಲ್ಲ 
ಅಭಿಪ್ರಾಯ . ಅಂದರೆ ಕಥಾಸಂವಿಧಾನವು, ಸಹಾಯಕ ಅಂಗಗಳು ಅಥವ ಘಟನೆಗಳು 
ಬರೆಯುವನ ಕಲೆಯಲ್ಲಿ ಆಯ್ಕೆಯ ತರ್ಕ ” ( ಇನ್ಸಿಡೆಂಟ್ಸ್) ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಂಡಿದ್ದು 
ದಿಂದ ಮೂಡಿ ಬರುವಂಥದ್ದು. 

ಯಾವುದೂ ವ್ಯರ್ಥವಲ್ಲದಾಗಿದ್ದು ಉದ್ದೇಶಿತ 


೫೮ | ವಿಮರ್ಶೆಯ ಪರಿಭಾಷೆ 


ಪರಿಣಾಮ ಸಾಧಿಸಲು ನೆರವಾಗುವಂತಿದ್ದಾಗ ಕೊಳ್ಳಬಹುದು. ಶೇಕ್ಸ್‌ಪಿಯರ್‌ನ ನಾಟಕಗಳು 
ಕಥಾ ಸಂವಿಧಾನದಲ್ಲಿ ಕ್ರಿಯೆ (ಯೂನಿಟಿ ಆಫ್ ಬಡಿದೆಬ್ಬಿಸುವ ರೀತಿಯಲ್ಲಿ ಆರಂಭವಾಗುತ್ತವೆ. 
ಆಕ್ಷನ್ ) ಇದೆ ಎಂಬುದನ್ನು ಗುರುತಿಸಬಹುದು. ರೋಮಿಯೊ ಅಂಡ್ ಜೂಲಿಯೆಟ್ ಬೀದಿ 
ಆದರೆ ಅರಿಸ್ಟಾಟಲ್‌ನ ನಂತರ ಸಮಾನಾಂತರ ಜಗಳ ದಿಂದ , ಹ್ಯಾಮೈಟ್ ಭೂತದ 
ಸಂವಿಧಾನ (ಸಬ್ - ಪ್ಲಾಟ್) ಗಳನ್ನು ಅಳವಡಿಸುವ ಪ್ರವೇಶದಿಂದ ಇತ್ಯಾದಿ. ಬಹಳ 
ಸಂಪ್ರದಾಯವೂ ಬೆಳೆಯಿತು. ಅಂದರೆ ಮುಖ್ಯ ಜಾಣತನದಿಂದ ಮತ್ತು ಮಿತವ್ಯಯದಿಂದ 
ಕಥೆಗೆ ಸಮಾನಾಂತರವಾದ , ತನ್ನಷ್ಟಕ್ಕೆ ತಾನೇ ಶೇಕ್ಸ್ ಪಿಯರ್ ಸಂಭಾಷಣೆಗಳಲ್ಲಿ ಘಟನೆಗಳ 
ಪೂರ್ಣವೂ ಆಸಕ್ತಿ ಕೆರಳಿಸುವಂಥದೂ ಆದ ಹಿನ್ನೆಲೆಯನ್ನು ಒದಗಿಸಿ ಕೃತಿಯನ್ನು 
ಉಪ ಕಥೆಯೊಂದನ್ನು ಕೃತಿಯ ಕಥಾಸಂವಿಧಾನ ಆರಂಭಿಸುತ್ತಾನೆ. ಜಿ .ಎಸ್ . ಸದಾಶಿವ “ಕಥೆಯ 
ಒಳಗೊಂಡಿರಬಹುದು. ಸಮರ್ಥವಾಗಿ ಬಳಸಿ ಶಿಖರದ ಹತ್ತಿರವೇ ಆರಂಭಮಾಡಿ ಅವರ 
ಕೊಂಡರೆ ಸಮಾನಾಂತರ ಉಪಕಥೆ ಮುಖ್ಯ ಹಳೆಯ ಹೊಸ ಪದರುಗಳನ್ನೆಲ್ಲ ಕೆದಕುತ್ತ 
ಉದ್ದೇಶಕ್ಕೆ ಹೊಸ ಆಯಾಮಗಳನ್ನು ಒದಗಿಸಿ ಕೆದುಕುತ್ತಿದ್ದ ಹಾಗೆಯೇ ಮುಕ್ತಾಯ ”೧ 
ಒಟ್ಟು ಪರಿಣಾಮದ ಸಂಕೀರ್ಣತೆಗೂ ಕಾರಣ ಮಾಡುತ್ತಾರೆ . ಆಧುನಿಕ ಕಾದಂಬರಿಗಳು ಮತ್ತು 
ವಾಗಬಹುದು. ಉಪಕಥಾಸಂವಿಧಾನ ಮುಖ್ಯ ಸಿನೆಮಗಳು ಹಿನ್ನೋಟದ ತಂತ್ರ ಬಳಸಿ 
ಕಥೆಯೊಡನೆ ಸಂಬಂಧವನ್ನೂ ಪಡೆದಿದ್ದಾ ಕೊಳ್ಳುತ್ತವೆ . ನೆನಪು ಅಥವ ಕನಸು ಅಥವ 
ಗಿದ್ದು, ' ಅರ್ಥ' ದ ಮೇಲೆ ಹೊಸ ಬೆಳಕು ಇತರ ಪಾತ್ರದೊಂದಿಗೆ ನಡೆಸುವ ಬಿಚ್ಚು 
ಚೆಲ್ಲಬಹುದು ಉದಾ. , ಕಿಂಗ್ ಲಿಯರ್‌ ಮನಸ್ಸಿನ ಮಾತುಕತೆ ಎಂಬ ಸಮರ್ಥನೆ 
ನಾಟಕದ ಗೌಸ್ಟರ್ ಕಥೆ. 

ಗಳೊಡನೆ , ಕಥೆಯ ನಡು ನಡುವೆ ದೃಶ್ಯಗಳು 

ಅಥವ ನಿರೂಪಣೆಗಳು ಬಂದು ಹಿಂದೆ 
ಸುಸಂಗತ ಕಥಾಸಂವಿಧಾನದಲ್ಲಿ ಆದಿ , ಮಧ್ಯ , 
ಅಂತ್ಯಗಳಿರುತ್ತವೆ ಎಂದು ಹೇಳಿದೆಯಷ್ಟೆ. ಆದಿ 

ನಡೆದದ್ದೆಲ್ಲವನ್ನೂ ಪರಿಚಯ ಮಾಡಿ 
ಅಥವ ಆರಂಭ ಕ್ರಿಯೆಯ ಆರಂಭವನ್ನು 

ಕೊಡುತ್ತವೆ. ಹೀಗಾಗಿ ವರ್ತಮಾನ ಮತ್ತು 
ಸೂಚಿಸುತ್ತದೆ. ಮುಂದೆ ಏನೋ ಆಗಬೇಕು 

ಭೂತ ಕಾಲದ ಘಟನೆಗಳ ನಡುವೆ ಸಂಕೀರ್ಣ 

ವಾದ ಸಂಬಂಧ ಏರ್ಪಡುತ್ತದೆ . ಬರ್ಗ್ಮನ್ನನ 
ಎಂಬ ನಿರೀಕ್ಷೆ ಮತ್ತು ಅಗತ್ಯವನ್ನು ಒಳ 
ಗೊಂಡಿರುತ್ತದೆ . ಮದ- ಒಂದೇ ಆಗಿರುವದನು ವೈಲ್ಡ್ ಸ್ಟಾಬೇರಿಸ್ ಹಿನ್ನೋಟವನ್ನು ಅತ್ಯಂತ 

ಸಮರ್ಥವಾಗಿ ಬಳಸಿಕೊಂಡಿರುವ ಚಲನಚಿತ್ರ . 
ಒಪ್ಪಿಕೊಂಡು, ಮುಂದೆ ಇನ್ನೂ ಏನೋ 
ಆಗುವುದಿದೆ ಎಂಬುದನ್ನು ಸೂಚಿಸುತ್ತದೆ . ಅಂತ್ಯ ಗಸ್ಟೇವ್‌ ಫ್ರೆಟಾಗ್ ಎಂಬ ಜರ್ಮನ್ 
ಹಿಂದೆ ಆಗಿರುವುದೆಲ್ಲದರ ಪರಿಣಾಮವಾಗಿದ್ದು ವಿಮರ್ಶಕ ಐದು ಅಂಕಗಳ ನಾಟಕದ 
ಕ್ರಿಯೆಯ ನಿಲುಗಡೆಯಾಗಿರುತ್ತದೆ. ಮುಂದೆ ಸಂವಿಧಾನವನ್ನು ಪಿರಮಿಡ್ಡಿನ ರಚನೆಗೆ 
ಇನ್ನೇನೂ ಆಗುವುದು ಉಳಿದಿಲ್ಲ ಎಂಬ ತೃಪ್ತಿ ಹೋಲಿಸಿ ಏರುಮುಖ ಕ್ರಿಯೆ (ರೈಸಿಂಗ್ ಆಕ್ಷನ್ ), 
ಪ್ರೇಕ್ಷಕನಿಗೆ ಬರುತ್ತದೆ. ಆರಂಭ , ಕಥೆಯ ಶಿಖರ (ಕೈಮಾಕ್ಸ್ ), ಮತ್ತು ಇಳಿಮುಖ ಕ್ರಿಯೆ 
ಮೊದಲಿನ ಘಟನೆಯಿಂದಲೇ ಆಗಬೇಕೆಂದಿಲ್ಲ. ( ಫಾಲಿಂಗ್ ಆಕ್ಷನ್) ಎಂಬ ಅಂಶಗಳನ್ನು ಗುರುತಿ 
ಕಥೆಯ ಮಧ್ಯದಿಂದ ಅಥವ ಶಿಖರ ದೃಶ್ಯದ ಸುತ್ತಾನೆ . ಆತ ಬಳಸಿದ ಅನೇಕ ಪಾರಿಭಾಷಿಕ 
ಸಮೀಪದಿಂದಲೂ ಆಗಬಹುದು. ಹಾಗಾದಾಗ ಪದಗಳು ಹೆಚ್ಚು ಜನಪ್ರಿಯವಾಗಿವೆ. ಹ್ಯಾಮ್ಮೆಟ್ 
ಪರಿಚಯಕ್ಕೆ ( ಎಕ್ಸ್ ಪೊಸಿಶನ್) ಹಿನಟ ನಾಟಕಕ್ಕೆ ಅನ್ವಯಿಸಿ ಇವುಗಳನ್ನು ಸ್ಪಷ್ಟಗೊಳಿಸ 
( ಫ್ಲಾಶ್ ಬ್ಯಾಕ್) ದ ತಂತ್ರವನ್ನು ಕೃತಿಕಾರ ಬಳಸಿ ಬಹುದು. ಹ್ಯಾಮ್ಮೆಟ್‌ನ ತಂದೆಯ ಭೂತ 


ವಿಮರ್ಶೆಯ ಪರಿಭಾಷೆ | ೫೯ 


ಕಾಣಿಸಿಕೊಂಡು ತನ್ನ ತಮ್ಮ ಕ್ಲಾಡಿಯಸ್‌ನಿಂದ ಬಹುದು. ಕಲ್ಪಕತೆ ( ಫಿಕ್ಷನ್ ) ಗೆ ಅನಿವಾದ್ಯವಾದ 
ಕೊಲೆಯಾದ ಸಂಗತಿ ತಿಳಿಸಿದ ಸಂದರ್ಭದಿಂದ ಅಗತ್ಯವಾದ ವ್ಯವಸ್ಥೆ ಸಂವಿಧಾನ ಎಂಬುದನ್ನು 
ಏರುಮುಖ ಕ್ರಿಯೆ ಆರಂಭವಾಗುತ್ತದೆ. ಇದನ್ನು ಆಧುನಿಕ ವಿಮರ್ಶಕರು ಒಪ್ಪುವುದಿಲ್ಲ . 
ಅರಿಸ್ಟಾಟಲ್ ತೊಡಕು (ಕಾಂಪ್ಲಿಕೇಶನ್ ) ಶಿಕಾಗೊ ವಿಮರ್ಶಕರು ಮಾತ್ರ ಕೃತಿಯ 
ಎನ್ನುತ್ತಾನೆ. ಹ್ಯಾಮ್ಮೆಟ್‌ ಆಡಿಸುವ ನಾಟಕದಿಂದ ವೈಶಿಷ್ಟ್ಯವನ್ನು ನಿರ್ಣಯಿಸುವ ಅಂಶ ಎಂದು 
ಕ್ಲಾಡಿಯಸ್‌ನ ಅಪರಾಧಕ್ಕೆ ಸಾಕ್ಷಿ ದೊರೆತಾಗ ಸಂವಿಧಾನಕ್ಕೆ ಬೆಲೆ ಕೊಡುತ್ತಾರೆ . ರಷಿಯದ 
ಏರುಮುಖಕ್ರಿಯೆ ಶಿಖರ (ಕೈಮ್ಯಾಕ್ಸ್ ) ವನ್ನು ಫಾರ್ಮಲಿಸ್ಟ್ ವಿಮರ್ಶಕರೂ ಪ್ಲಾಟ್ ಬಗ್ಗೆ 
ತಲುಪುತ್ತದೆ. ಕ್ಲಾಡಿಯಸ್ ಪ್ರಾರ್ಥಿಸುತ್ತಿರುವಾಗ - ಆಳವಾದ ಚರ್ಚೆ ನಡೆಸಿದ್ದಾರೆ . ಆದರೆ ಅಂದ್ರೆ 
ಅವನನ್ನು ಕೊಲ್ಲುವುದರಲ್ಲಿ ಹಾಮೈಟ್ ಗೈಡ್ "ಶುದ್ದ ಕಾದಂಬರಿ ' ಯ ಹೆಸರಿನಲ್ಲಿ 
ವಿಫಲನಾಗುತ್ತಾನೆ . ಇದು ಕಥೆಯ ತಿರುವು ವರ್ಜಿನಿಯ ವೂಲ್ಸ್ “ ಬದುಕು ಹೀಗಿರುತ್ತ 
(ಕೈಸಿಸ್ ) . ಇಲ್ಲಿಂದ ಮುಂದಿನದು ಇಳಿಮುಖ 

ದೆಯೆ ? ” ಎಂಬ ವಾಸ್ತವಿಕತೆಯ ಪ್ರಶ್ನೆ ಎತ್ತಿ; 
ಕ್ರಿಯೆ . ಇದು ಹಾಮೆಟ್ ಮತ್ತು ಇತರರ ಮ್ಯಾಟರ್‌ಲಿಂಕ್ " ಆತ್ಮ ದ ಪರಿಕಲ್ಪನೆಯ 
ಸಾವಿನಲ್ಲಿ ಮುಕ್ತಾಯ ಕಾಣುತ್ತದೆ. ಇದು 

ಹಿನ್ನೆಲೆಯಲ್ಲಿ ಸ್ವಿಂಡ್ ಬರ್ಗ್ " ತಾರ್ಕಿಕವಾದ 
ದುರಂತ (ಕೆಟಾಸ್ಟಫಿ). ಈ ಪದ ಸಾಮಾನ್ಯವಾಗಿ 

ಆದರೆ ಪರಸ್ಪರ ಸಂಬಂಧವಿಲ್ಲದ ” ಘಟನೆ 
ಗಂಭೀರ ನಾಟಕಗಳಿಗೆ ಮಾತ್ರ ಅನ್ವಯ 

- ಗಳನ್ನು “ಕಾಲ ದೇಶಗಳ ಮಿತಿಯನ್ನು ಮೀರಿ ” 
ವಾಗುತ್ತದೆ. ವ್ಯಾಪಕ ಅರ್ಥದಲ್ಲಿ ಫ್ರೆಂಚ್ 

ಅಭಿವ್ಯಕ್ತಿಸುವ ಆಕಾಂಕ್ಷೆಯಲ್ಲಿ ಪ್ಲಾಟ್‌ನ 
ಭಾಷೆಯ ಡಿನೂಮಾ ಅಂದರೆ ಪರಿಹಾರ ಎಂಬ 

ಪರಿಕಲ್ಪನೆಯನ್ನು ವಿರೋಧಿಸುತ್ತಾರೆ . ಆಧುನಿಕ 
ಪದವನ್ನು ಬಳಸುವುದುಂಟು. ಅಂದರೆ ಕೊನೆ 

ವಿಮರ್ಶೆಯಲ್ಲಿ ಮಾನುಷ ಸಂವಿಧಾನ (ಕ್ಯೂಮನ್ 
ಯಲ್ಲಿ ನಾಯಕನ ಯಶಸ್ಸು ಅಥವ ವಿಫಲತೆ 

ಪ್ಲಾಟ್) ಮತ್ತು ಶಾಬ್ಲಿಕ ಸಂವಿಧಾನ ( ವರ್ಬಲ್ 
ಯಲ್ಲಿ, ರಹಸ್ಯಗಳು ಬಯಲಾಗುವುದರಲ್ಲಿ , 

ಪ್ಲಾಟ್) ಎಂದು ವಿಗಂಡಿಸುವ ಧೋರಣೆ 
ತಪ್ಪು ತಿಳುವಳಿಕೆ ದೂರಾಗುವುದರಲ್ಲಿ , ಕ್ರಿಯೆ 

ಬೆಳೆಯುತ್ತಿದ್ದು ಶಾಬ್ಲಿಕ ಸಂವಿಧಾನಕ್ಕೆ ಹೆಚ್ಚಿನ 

ಮನ್ನಣೆ ದೊರೆತಿದೆ. ಕೇವಲ ಸಾಹಿತ್ಯದಲ್ಲಿ 
ಮುಕ್ತಾಯಗೊಳ್ಳುತ್ತದೆ. ಅನೇಕ ಕಥಾ 

ಮಾತ್ರವಲ್ಲದೆ ಇತರ ಕಥೆಗಳಲ್ಲೂ ಮಾಧ್ಯಮ 
ಸಂವಿಧಾನಗಳಲ್ಲಿ ಪರಿಹಾರವು ಶೀಘ್ರ ಸ್ಥಿತಿ 

ಗಳಲ್ಲೂ “ ಅಗತ್ಯ ಮತ್ತು ಅರ್ಥಪೂರ್ಣ 
ವ್ಯತ್ಯಾಸ (ರಿವರ್ಸಲ್ ಅಥವ ಪರಿಪೆಟಿ) (ನಾಯಕನ 

ರೂಪ ” ಎಂದು ಇದುವರೆಗೆ ಒಪ್ಪಿದ್ದ 
ಬದುಕನ್ನು ಕುರಿತಂತೆ) ವನ್ನು ಒಳಗೊಂಡಿರುತ್ತದೆ . 

ಪರಿಕಲ್ಪನೆಯ ಮೇಲೆ ದಾಳಿ ನಡೆದಿರುವುದನ್ನು 
ಈ ಶೀಘ್ರವಾದ ಸ್ಥಿತಿ ವ್ಯತ್ಯಾಸ ಕ್ಕೆ 

ಗುರುತಿಸಬಹುದು. 'ಶುದ್ದ ಸಾಹಿತ್ಯ ' ದ 
ಕಾರಣವಾಗುವುದು ಡಿಸ್ಕವರಿ ಅಥವ 

ಬಯಕೆ, ಅಂತರ್ಮುಖತೆ , ಸರಿಯಲಿಸಂ 
ಅರಿಸ್ಟಾಟಲ್ ಹೇಳುವಂತೆ ಅನಾರ್ಸಿಸ್ - ಸತ್ಯದ 

ಇಂತಹ ಹಲವಾರು ಚಳವಳಿಗಳಿಂದ ಒಂದು 
ಅನಾವರಣ ಅಂದರೆ ನಾಯಕನಿಗೆ ಅದುವರೆಗೆ 

ಅಂಶ ಮಾತ್ರ ನಿಜವಾಗಿದೆ; ಕಲಾವಿದನಿಗೂ 
ಗೊತ್ತಿಲ್ಲದಿದ್ದ ಸತ್ಯ ತಿಳಿದು ಬರುವಂಥದು. 

ಅವನ ಪ್ರೇಕ್ಷಕರಿಗೂ ಇರುವ ಸಂಬಂಧ ಕಡಿದು 
ಒಥೆಲೋ ಆಯಗೊನ ಮೋಸವನ್ನು ಅರಿತು , 

ಹೋಗಿದೆ. ಕಲಾವಿದ ನಿರ್ಮಿಸುವುದು ಖಾಸಗಿ 
ಸತ್ಯದ ಅನಾವರಣವಾಗಿ ತನ್ನನ್ನು ತಾನು 

ಪ್ರಪಂಚ. ಅದರೊಳಕ್ಕೆ ಇತರರಿಗೆ ಪ್ರವೇಶ 
ಕೊಂದುಕೊಳ್ಳುತ್ತಾನೆ. 

ನೀಡಬೇಕೇ , ಅಥವ ಎಷ್ಟು ಎಂಬುದು 
ಕಥಾಸಂವಿಧಾನವನ್ನು ಕುರಿತು ಆಧುನಿಕ ಪೂರ್ಣವಾಗಿ ಕಲೆಗಾರನ ನಿರ್ಧಾರಕ್ಕೆ ಸೇರಿದ 
ವಿಮರ್ಶಕರ ನಿಲುವುಗಳನ್ನು ಪರೀಕ್ಷಿಸಿ ನೋಡ ವಿಷಯವಾಗಿದೆ. ಕಥಾಸಂವಿಧಾನವನ್ನೆ ಆಗಲಿ , 


೬೦ | ವಿಮರ್ಶೆಯ ಪರಿಭಾಷೆ 


ಅಥವ “ ಅರ್ಥಪೂರ್ಣರೂಪವನ್ನೇ ಆಗಲಿ ಅರ್ಥಗಳು ಬಂದವು. ಈಗ , ಆಧುನಿಕ 
ಪೂರ್ಣವಾಗಿ ನಿರಾಕರಿಸುವುದು ತಪ್ಪು ವಿಮರ್ಶೆಯಲ್ಲಿ ಕಾವ್ಯ ತಂತ್ರವನ್ನು ವಿವರಿಸುವ 
ಎಂಬುದೂ ಕೆಲವರ ಅಭಿಪ್ರಾಯ . ಇಂಥ ನಿರ್ಲಿಪ್ತ ಪದವಾಗಿ ಬಳಕೆಯಾಗುತ್ತಿದೆ . 
ನಿರಾಕರಣೆ ಸಂಪ್ರದಾಯಸ್ಥ ವಿಮರ್ಶಕನಿಗೆ 

ಪುನರುಜ್ಜಿವನ ಕಾಲದ ಕಾವ್ಯದಲ್ಲಿ ಕಟ್ 
ಪ್ರಶ್ನಾತೀತವಾದ ಸಾಹಿತ್ಯ ಮೌಲ್ಯಗಳ 

' ಪ್ರಜ್ಞಾಪೂರ್ವಕವಾಗಿ ವಸ್ತುಗಳ ಯುಕ್ತತೆ ' 
ವಿರುದ್ದದ ದಂಗೆ ಎನಿಸುತ್ತದೆ; ವಿಚಾರವಾದಿಗೆ 

ಗಳನ್ನು ಕಂಡುಕೊಳ್ಳುವ ಮತ್ತು ಅಭಿವ್ಯಕ್ತಿಸುವ 
- ಜಗತ್ತಿನ ಕ್ರಿಯೆಗಳ ಕಾರ್ಯ ಕಾರಣ 

ಸಾಧನವಾಗಿತ್ತು. ತೋರಿಕೆಗೆ ಅತ್ಯಂತ ಭಿನ್ನವಾಗಿ 
ಸಂಬಂಧವನ್ನು ' ಬುದ್ದಿಯ ಸಹಾಯದಿಂದ 

ಕಾಣುವ ಎರಡು ವಸ್ತುಗಳ ಅಥವ ಸನ್ನಿವೇಶ 
ಅರಿಯಬಹುದೆಂಬ ನಂಬಿಕೆಯನ್ನು ಪ್ರಶ್ನಿಸು ಗಳ ನಡುವೆ ಸಾಮವನ್ನು ಬುದ್ಧಿಪೂರ್ವಕವಾಗಿ 
ವಂತೆತೋರುತ್ತದೆ; ಮಾರ್ಕ್ಸ್‌ವಾದಿ ವಿಮರ್ಶಕ ಗುರುತಿಸುವುದು; ಮತ್ತು ಈ ಸಾಮ್ರ ಅತ್ಯಂತ 
ನಿಗೆ - ಸಾಮಾಜಿಕ ವ್ಯವಸ್ಥೆ ವಿಫಲಗೊಂಡು , ವಿವರಣಾತ್ಮಕವಾಗಿರುವುದು ಕನ್ನೀಟ್‌ನ ಲಕ್ಷಣ . 
ತನ್ನದಾಗಿದ್ದ ಮಮೌಲ್ಯಗಳಲ್ಲೇ ನ೦ಬಿಕೆ ಅದರಿಂದಕಟ್ ಬೌದಿಕತೆ ಪ್ರಧಾನವಾದ , 
ಕಳೆದುಕೊಂಡು , ಕ್ರಿಯೆಯಲ್ಲಿ ತೊಡಗಲೂ ' ಪರಿಕರ್ಮ ಕೌಶಲ' ಮತ್ತು ಪ್ರಯೋಗ 
ಅಸಮರ್ಥವಾದ ಸಮಾಜದ ಪ್ರತಿಫಲವಾಗಿ ಶೀಲತೆಯನ್ನು ಮೆಚ್ಚುವ ಓದುಗರನ್ನು ಕುರಿತ 
ಕಾಣುತ್ತದೆ . 

ಕಾವ್ಯದಲ್ಲಷ್ಟೇ ಪ್ರಮುಖವಾಗುತ್ತದೆ .ಕಟ್ 
ವ್ಯವಸ್ಥೆ ಮತ್ತು ವಿನ್ಯಾಸ ಕಲಾಕೃತಿಗೆ 

ಕೇವಲ ಅಭಿವ್ಯಕ್ತಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. 
ಅನಿವಾರ್ಯ ಸಂವಹನೆ ಸಾಧ್ಯವಾಗುವುದೇ 

ಸಾಮಾನ್ಯವಾದದ್ದನ್ನು ಕೂಡ ವಿಶೇಷವಾಗಿ 

ಕಾಣುವ, ಅರ್ಥಮಾಡಿಕೊಳ್ಳುವ ಪರಿಕಲ್ಪನೆ 
ಅದರಿಂದ ಎಂದಷ್ಟು ಹೇಳಬಹುದು . 

ಗಳನ್ನು ರೂಪಿಸಿಕೊಳ್ಳುವ ಮನಸ್ಸಿನ ಕ್ರಿಯೆ 
GGR , ಸಕಹೋ ೮೧ 

ಯನ್ನೂ ಇದು ಸೂಚಿಸುತ್ತದೆ.ಕಟ್ 
ಹೆಚ್ಚಿನ ಓದಿಗೆ: Aristotle : Poetics , E . M . Forster: 

ಎಂಬುದು ಪ್ಯಾರಡಾಕ್ಸ್ , ಹೈಪರ್‌ಯೋಲ್‌ 
“ Aspects of the Novel" (O692 ); R .S . Crane: 
" The Conceptof plot and the plot of Tom Jones ” 

ಅಥವ ಮೆಟಫರ್‌ನ ರೂಪದಲ್ಲಿರಬಹುದು. 
( ಪ ) " Critics and Criticism ( ೧೯೫೨) ಪುಸ್ತಕದಲ್ಲಿ ಸಾಮಾನ್ಯವಾಗಿ ಎರಡು ಬಗೆಯ ಕಟ್ 
Elder Olson : Tragedy and the theory of Drama ಗಳನ್ನು ಗುರುತಿಸುವುದುಂಟು : 
( ೧೯೬೬ ) : Robert Scholes and Robert Kilog: 
“ The Nature of Narrative ” ( ೧೯೬೬ ) : G , 

ಪೆಟ್ರಾರ್ಕನ್ ಕಟ್ ಇಟಲಿಯ ಪೆಟ್ರಾರ್ಕ್ 
Freytag : " Technique of the Drama" . Tr. E .J. ( ೧೩೦೪ - ೧೩೭೪) ತನ್ನ ಪ್ರೇಮ ಕವನಗಳಲ್ಲಿ 
Mac Ewan ( ೧೯೦೪): Morris Roberts ( Ed ): The 

ಸುಂದರಿಯ ಕಠಿಣಳೂ ಆದ ಹೆಣ್ಣನ್ನು 
Art of Fiction and other Essays by Henry 

ಒಲಿಸಲು ಅವಳ ಸೌಂದರ್ಯವನ್ನು ಬಣ್ಣಿಸುವ 
James '( ೧೯೪೮). 

ಅತ್ಯಂತ ಉತ್ತೇಕ್ಷಿತ , ಆದರ್ಶೀಕೃತ ಅಲಂಕಾರ 
೫೦.ಕಟ್ Conceit ಈ ಪದದ ಮೂಲ ಗಳನ್ನು ಬಳಸಿದ. ಪೆಟ್ರಾರ್ಕ್ ಪ್ರಿಯೆಯನ್ನು 
ಅರ್ಥ ಪರಿಕಲ್ಪನೆ ಅಥವ ಪ್ರತಿಮೆ ಎಂದಿತ್ತು . ರತ್ನ , ವಜ್ರ , ವೈಢರಗಳಿಗೆ , ಸುಂದರ 
ಅನಂತರದಲ್ಲಿ ಒಂದು ಅಲಂಕಾರದ ಹೆಸರಾಗಿ ಪ್ರಾಣಿಪಕ್ಷಿಗಳಿಗೆ , ಹೂ - ಮರ ಗಿಡಗಳಿಗೆ 
ಬಳಕೆಯಾಯಿತು . ಅಲಂಕಾರವಾಗಿ ಇದು ಪೌರಾಣಿಕ ಜೀವಿಗಳಿಗೆ ಹೋಲಿಸಿದ. ಅವನ 
ಪುನರುಜೀವನ ಕಾಲದ ಭಾವಗೀತೆಯ ಕಾಲಕ್ಕೆ ಅದು ನವೀನವಾಗಿಯೇ ಇತ್ತು . 
ಪ್ರಮುಖ ಲಕ್ಷಣ ಎಂದು ಪರಿಗಣಿಸಲ್ಪಡುತ್ತದೆ . ಎಲಿಜಬೀತನ್ ಕವಿಗಳು ಈ ಕಟ್‌ಗಳನ್ನು 
ಅನಂತರದ ಕಾಲದಲ್ಲಿ ಕಟ್‌ಗೆ ನಿಂದಾತ್ಮಕ ಹಾಸ್ಯಾಸ್ಪದ ಎನ್ನುವ ಮಟ್ಟಕ್ಕೆ ಅನುಕರಿಸಿದರು . 


ವಿಮರ್ಶೆಯ ಪರಿಭಾಷೆ | ೬೧ 


ಮೆಟಫಿಸಿಕಲ್ಕಟ್ ಜಾನ್‌ಡನ್ ( ೧೫೭೨- ಸೂರ್ಯನನ್ನು ಜಾಡಮಾಲಿಗೆ ಹೋಲಿಸುವ 
೧೬೩೧) ಮತ್ತು ಅವನ ಗುಂಪಿನ ಕವಿಗಳು ಈ ಉದಾ., ನೋಡಿ: 
ಬಳಸಿದ ಕಟ್‌ಗಳು . ಇವರು ತಮ್ಮ 

ಮುಂಜಾನೆ 
ಕಾಲದಲ್ಲಿ ಹೋಲಿಕೆಗಳಿಗಾಗಿ ತತ್ವಶಾಸ್ತ್ರ , ನಾವು ನೀವೇಳುವ ಮೊದಲೇ ಎದ್ದು 
ಪುರಾಣ, ಖಗೋಳ ಶಾಸ್ತ್ರ , ಚರಿತ್ರೆ , ವಾಣಿಜ್ಯ , ಕೋಟಿಕಡ್ಡಿಗಳ ಕಸಬರಿಕೆ ಹಿಡಿದು 
ಭೂಗೋಳ, ಲೋಹಶಾಸ್ತ್ರ, ರಸವಿದ್ಯೆ , ಗಣಿತ ಆಕಾಶದುದ್ದಕ್ಕೂ ಹಾದಿ ಬೀದಿಗಳಲ್ಲಿ 

ಮಂಜು ಧೂಳನ್ನು ಗುಡಿಸಿ 
ಇಂತಹ ಆ ಕಾಲದ ಪ್ರಚಲಿತ ಜ್ಞಾನದ ಎಲ್ಲ 

ಬೆಳಕು ನೀರನ್ನು ಸಿಂಪಡಿಸಿ 
ವಿಭಾಗಗಳನ್ನು ಬಳಸಿಕೊಂಡರು. “ ಅಸಮಾನ 

ಇದೊ , ಜರ್ಬಾಗಿ ಎಲೆ ಅಡಿಕೆ ಜಗಿಯುತ್ತಾ 
ಪ್ರತಿಮೆಗಳ ಸಂಯೋಜನೆ , ವಿರುದ್ಧ ಗುಣ 

ನಿಂತಿದ್ದಾನೆ ನೋಡಿ 
ಗಳಿಂದ ಕೂಡಿರುವಂತೆ ತೋರುವ ವಸ್ತುಗಳಲ್ಲಿ ಜಾಡಮಾಲಿ 
ಸಾದೃಶ್ಯವನ್ನು ಕಂಡುಕೊಳ್ಳುವುದು .... - ಶಾ . ಬಾಲುರಾವ್ : 'ಸೂರ್ಯ ಇವನೊಬ್ಬನೇ '- ೧೬ 
ವಿಜಾತೀಯ ವಿಚಾರಗಳನ್ನು ಬಲವಂತವಾಗಿ ಎಲಿಯಟ್‌ನಂತಹ ನವ್ಯಕವಿಗಳು ತಮ್ಮ 
ಒಂದು ಬಂಧಕ್ಕೆ ಒಳಗುಮಾಡುವುದು ' ಎಂದು 

ಕಟ್ ಓದುಗನ ಮಾನಸಿಕ ಚುರುಕುತನ 
ಜಾನ್ಸನ್ ಈ ಕನ್ಸಿಟ್‌ಗಳನ್ನು ವಿವರಿಸುತ್ತಾನೆ . 

ಮತ್ತು ಭಾವನೆಗಳನ್ನು ತಟ್ಟುವಂಥದಾಗಿರ 
ಮೆಟಫಿಸಿಕಲ್ಕಟ್ ಅನ್ನು ವಿಸ್ತ್ರತ ಉಪಮೆ 

ಬೇಕೆಂದು ಬಯಸುತ್ತಾರೆ.ಕಟ್‌ನ ಯಶಸ್ಸು 
ಎಂದು ಕರೆಯಬಹುದು. ಕೆಲವು ಅತಿಶಯತೆಯ ಔಚಿತ್ಯ ಮತ್ತು ಕವಿಯ 
ಉದಾಹರಣೆಗಳನ್ನು ನೋಡಿ. ಡನ್ ತನ್ನ ಎ ಜಾಣತನಗಳನ್ನು ಅವಲಂಬಿಸಿದ್ದು ಕವಿಯಲ್ಲಿ 
ವ್ಯಾಲಿಡಿಕ್ಷನ್ ಫರ್‌ಬಿಡಿಂಗ್ ಮೌರ್ನಿಂಗ್ ಕಾಲ್ಪನಿಕತೆ ಮತ್ತುತೀರ್ಮಾನ ಶಕ್ತಿಗಳ ಅತ್ಯಂತ 
ಕವನದಲ್ಲಿ ತನ್ನ ಮತ್ತು ತನ್ನ ಪ್ರೇಯಸಿಯ ನಿಖರ ಸಮತೋಲನವನ್ನು ಅಪೇಕ್ಷಿಸುತ್ತದೆ . 
ಆತ್ಮಗಳ , ದೇಹದೂರವಿದ್ದರೂ ಆತ್ಮಗಳು 

ವಿಟ್ , ನ್ಯೂಮರ್ ನಮೂದುಗಳನ್ನು ನೋಡಿ 
ಒಂದೇ ಆಗಿ ಬೆಸೆದುಕೊಂಡಿರುವ , ಸಂಬಂಧ 

ಹೆಚ್ಚಿನ ಓದಿಗೆ: M , Par7.: Studies Seventeenth 
ವನ್ನು ಜ್ಯಾಮಿತಿಯ ಕೈವಾರ (Compass) ದ Century Imagery (O5 @ ); K . K . Ruthven : The 
ಹೋಲಿಕೆಯೊಂದಿಗೆ ವಿವರಿಸುತ್ತಾನೆ . ದಿ ಫೀ Conceit ( ೧೯೬೯ ): R , Tulve: Elizabethan and 
ಕವನದಲ್ಲಿ ಪ್ರೇಮಿಗಳಿಬ್ಬರನ್ನೂ ಕಚ್ಚುವ 

Metaphysical Imagery ( ೧೯೬೧): L . C . John : 

The Elizabethan Sonnet Sequences: Stdies in 
ಸೊಳ್ಳೆಯು ಹೆಣ್ಣಿನ ನಾಚಿಕೆಯನ್ನು ತೊಲಗಿ 

Conventional Conceits ( ೧೯೩೮) . 
ಸಲು ಮಾಡುವ ವಾದಕ್ಕೆ ಆಧಾರವಾಗುತ್ತದೆ . 

೫೧ . ಕರುಣ Pathos ಪ್ಯಾಥೋಸ್ ಗ್ರೀಕ್ 
ಬುದ್ದಿವಂತಿಕೆ , ಆಶ್ಚರ್ಯ, ಚಮತ್ಕಾರಗಳಿಗಿಂತ 

ಭಾಷೆಯಲ್ಲಿ ಪ್ಯಾಥೋಸ್ ಮನೋರಾಗಗಳನ್ನು 
ಕಾವ್ಯದಲ್ಲಿ ಸಹಜತೆ ಹೆಚ್ಚು ಸುಂದರವಾದದ್ದು ಅಥವ ಸಾಮಾನ್ಯವಾಗಿ, ಆಳವಾದ ತೀವ್ರವಾದ 
ಎಂದು ಅಭಿಪ್ರಾಯ ಬೆಳೆದಂತೆಕಟ್ ತನ್ನ 

ಭಾವನೆಗಳನ್ನು ಸೂಚಿಸುವ ಪದವಾಗಿತ್ತು . 
ಬೆಲೆಯನ್ನು ಕಳೆದುಕೊಂಡಿತು. ಆದರೆ ನಮ್ಮ 

ಆಧುನಿಕ ವಿಮರ್ಶೆಯಲ್ಲಿ ಇದು ಓದುಗ ಅಥವ 
ಕವಿಗಳು ' ವೈಶಿಷ್ಟತೆ', ಓದುಗನಿಗೆ ದಿಗ್ರಮೆ' 

ಪ್ರೇಕ್ಷಕರಿಂದ ಸಹಾನುಭೂತಿಯುಕ್ತ ಕರುಣೆ, 
ಇಂಥವುಗಳ ಅನ್ವೇಷಣೆಯಲ್ಲಿ ತೊಡಗಿದಾಗ 

ಮೃದುತ್ವ , ದುಃಖದ ಪ್ರತಿಕ್ರಿಯೆಗಳನ್ನು 
ಮತ್ತೆಕಟ್ಕಾವ್ಯದಲ್ಲಿ ಪ್ರಮುಖವಾಯಿತು. 

ಪ್ರೇರಿಸುವ ಕೃತಿಯ ಯಾವುದೇ ಭಾಗ ಅಥವ 
ಆಧುನಿಕ ಕನ್ನಡ ಕಾವ್ಯದಲ್ಲೂ ಇಂಥ ಬೌದಿಕ ದೃಶ್ಯಕ್ಕೆ ಅನ್ವಯವಾಗುತ್ತದೆ . ಪ್ಯಾಥೋಸ್‌ನ 
ಹೋಲಿಕೆಗಳು ಪ್ರಮುಖವಾಗಿ ಕಂಡುಬರುತ್ತವೆ . ನಿರ್ವಹಣೆಯಲ್ಲಿ ಸ ದ ಮೀರಿದರೆ 


೬೨ | ವಿಮರ್ಶೆಯ ಪರಿಭಾಷೆ 


ಸೆಂಟಿಮೆಂಟಾಲಿಟಿಯಾಗುವ ಅಪಾಯ ಬೇರ್ಪಡಿಸುತ್ತವೆ . ಹಾಗೆಯೇ ಸಾಹಿತ್ಯದಲ್ಲಿ 
ತಪ್ಪಿದ್ದಲ್ಲ . ವಿಕ್ಟೋರಿಯನ್ ಯುಗದ ಛಂದೋರೂಪಗಳು , ಅನುಸೂಚನೆಗಳು , 
ಲೇಖಕರು , ಹಿಂದಿ ಸಿನೆ ಮಗಳು , ಮುಂತಾದವು ಸಂಪ್ರದಾಯಗಳಾಗಿ , ಚೌಕಟ್ಟು 
ಪ್ಯಾಥೋಸ್‌ನ್ನು ಬಳಸುವ ಕ್ರಮ ಓದುಗರ , ಚಿತ್ರವನ್ನು ವಾಸ್ತವಿಕತೆಯಿಂದ ಬೇರ್ಪಡಿಸು 
ಪ್ರೇಕ್ಷಕರ ಸಹನೆಗೆ ಮೀರಿದ್ದು. ಸಾಹಿತ್ಯದಲ್ಲಿನ ವಂತೆಯೇ ಕೃತಿಯನ್ನು ವಾಸ್ತವಿಕತೆಯಿಂದ 
ಅತ್ಯುತ್ತಮ ಪ್ಯಾಥೋಸ್ ದುಃಖದ ಸನ್ನಿವೇಶದ ಒಂದು ನಿರ್ದಿಷ್ಟವಾದ ಅಂತರದಲ್ಲಿ ಉಳಿಸಲು 
ವರ್ಣನೆಗಳಲ್ಲಿ ಸಿಗುವುದಿಲ್ಲ . ಕರುಣದ ಸಹಾಯಕ ವಾಗುತ್ತವೆ. 
ಭಾವವನ್ನು ಉತ್ತಮ ಕಲಾವಿದ ಅನುಕ್ತಿ ಮತ್ತು 

ಓದುಗರು ಸಾಹಿತ್ಯ ಕೃತಿಯೊಂದರ ಪಾತ್ರ 
ವ್ಯಂಗ್ಯದ ಮೂಲಕ ಸಾಧಿಸುತ್ತಾನೆ . ಕಿಂಗ್ 

ಸನ್ನಿವೇಶಗಳೊಡನೆ ತಮ್ಮನ್ನು ತಾನು ಗುರುತಿಸಿ 
ಲಿಯರ್ ನಾಟಕದಲ್ಲಿ ಲಿಯರ್‌ ಸ್ವಲ್ಪ ಕಾಲದ 
ಮಟ್ಟಿಗೆ ಕಾರ್ಡೆಲಿಯಳನ್ನು ಭೇಟಿ ಮಾಡಿದಾಗ 

ಕೊಳ್ಳದಿರುವ ನಿರ್ಲಿಪ್ತ ಗುಣವನ್ನು ಈ 
( V -1-50) ಬರುವ , 

ಪರಿಭಾಷೆ ಸೂಚಿಸುತ್ತದೆ . ಹಾಗೆಯೇ ಲೇಖಕರ 

ವಸ್ತುನಿಷ್ಠತೆಯನ್ನೂ ಇದು ಒಳಗೊಳ್ಳುತ್ತದೆ . 
“ Pray do not mock me, 

ಒಟ್ಟಿನಲ್ಲಿ ವಾಸ್ತವಿಕತೆ ಮತ್ತು ಕಲೆಯ ನಡುವೆ 
I am a Very Foolish Fond Old man ” 

ಗೊಂದಲ ಉಂಟಾಗದಂತಿರಲು ಓದುಗ, 
ಎಂದು ಆರ೦ಭ ವಾಗುವ ಭಾಗ , 

ಪ್ರೇಕ್ಷಕ ಮತ್ತು ಕಲಾಕಾರ ಮತ್ತು ಲೇಖಕರಿಗೆ 
ವರ್ಡ್ಸ್‌ವರ್ತ್ನ ಮೈಕೆಲ್ ಕವನದ ಕೊನೆಯ ಇರಬೇಕಾದ ವಸ್ತುವಿನೊಡನೆ ತಲ್ಲೀನರಾಗ 
ಸಾಲುಗಳು , ಇವನ್ನು ಪ್ಯಾಥೋಸ್‌ನ ಉತ್ತಮ ದಂತಿರುವ ಗುಣವನ್ನು 'ಕಲಾತ್ಮಕ ಅಂತರ' 
ಉದಾಹರಣೆಯಾಗಿ ನೋಡಬಹುದು. ಎಂಬ ಪರಿಭಾಷೆ ವಿವರಿಸುತ್ತದೆ. 
೫೨. ಕಲಾತ್ಮಕ ಅಂತರ Aesthetic Dis ೫೩ . ಕಲೆ ಆರ್ಟ್ Art ಕಲೆ ಸಾಹಿತ್ಯ 
tance ಈಸ್ಥೆಟಿಕ್ ಡಿಸ್ಪೆನ್ಸ್ : ಇದು ನವ್ಯ 

ವಿಮರ್ಶೆಯಲ್ಲಿ, ಕಲೆ, ಕಲಾತ್ಮಕ ಎಂಬ 
ವಿಮರ್ಶೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುವ ಪಾರಿ 

ಪದಗಳು ಬಳಕೆಯಾಗುತ್ತವೆ. ಸಾಹಿತ್ಯವನ್ನು 
ಭಾಷಿಕ . ಕೃತಿಯೊಂದರ ಸಾಹಿತ್ಯಕ ಸಂಪ್ರದಾಯ 

ಒಂದು ಕಲೆ ಎಂದು ಪರಿಗಣಿಸಲಾಗುತ್ತದೆ. 
ಗಳಿಂದ (ಕನ್ವೆನ್‌ಶನ್ ) ನಿರ್ಧಾರಿತವಾಗುವ 

ಆದರೆ ಕಲೆ ಎಂದರೇನು ? ಈ ಪ್ರಶ್ನೆಗೆಕೇವಲ 
ಕಲೆಗೂ ವಾಸ್ತವಿಕತೆಗೂ ಇರುವ ಅಂತರವನ್ನು 

ಸಾಹಿತ್ಯ ಅಥವ ಸೌಂದರ್ಯಶಾಸ್ತ್ರದ ದೃಷ್ಟಿ 
ಇದು ಸೂಚಿಸುತ್ತದೆ. ಕಲೆಯು ವಾಸ್ತವಿಕತೆ 

ಯಿಂದ ಸಮರ್ಪಕವಾಗಿ ಉತ್ತರಿಸಲು 
ಯನ್ನು ಆಧರಿಸಿದ್ದರೂ , ವಾಸ್ತವಿಕತೆಯನ್ನು 
ಸೂಚಿಸಿದರೂ ಅಗತ್ಯವಾಗಿ ಅನಿವಾರ್ಯವಾಗಿ 

ಸಾಧ್ಯವಿಲ್ಲ . ಕಲೆಯನ್ನು ಕುರಿತು ಯಾರೊಬ್ಬರು 
ವಾಸವಕಿಂತ ಬಿನವಾಗಿರುತ್ತದೆ. ಕೆಯ ಚಿತ್ರ ನೀಡುವ ವಿವರಣೆಯೂ ಇನ್ನೊಬ್ಬರಿಗೆ 
ವನ್ನು ಬಣ್ಣದಲ್ಲಿ ಬಿಡಿಸಿದಾಗ ಕಲೆಯಾಗುತ್ತದೆ. 

ತೃಪ್ತಿಕರವಾಗಿ ಕಾಣುವುದಿಲ್ಲ . ಕಲೆ ಎಂದರೆ 
ಆದರೆ ಕೈಯನ್ನೇ ಕತ್ತರಿಸಿ ಚಿತ್ರದ ಚೌಕಟ್ಟಿನಲ್ಲಿ 

ಯಾವುದು ಅಲ್ಲ, ಏನು ಅಲ್ಲ ಎಂಬ ಬಗ್ಗೆ 
ಅಳವಡಿಸಿದರೆ ( ಆಸ್ಟ್ರೇಲಿಯಾದ ಕಲಾವಿದ 

ಸಾರ್ವತ್ರಿಕ ಅಭಿಪ್ರಾಯವಿದ್ದರೂ ಕಲೆ 
ಡುರಾಂಟ್ ೧೯೭೫ರಲ್ಲಿ ಇಂಥ ಪ್ರಯೋಗ 

ಯಾವುದು , ಏನು ಎಂಬ ಬಗ್ಗೆ ಒಮ್ಮತ 
ಮಾಡಿದ) ಅದು 'ಕಲೆ' ಯಾಗುವುದಿಲ್ಲ . ಇಲ್ಲವೇ ಇಲ್ಲ . ಕಲೆ ಬದುಕು ಅಲ್ಲ; ಕಲೆ ಕಸುಬು 
ವರ್ಣಗಳು , ಕ್ಯಾನ್ವಾಸ್ , ಚೌಕಟ್ಟು ಅಲ್ಲ; ಹಾಗೆಯೇ ಕಲೆ ಮತ್ತು ಪ್ರಚಾರ , ಕಲೆ 
ಚಿತ್ರಕಲೆಯನ್ನು ವಾಸ್ತವಿಕತೆಯಿಂದ ಮತ್ತು ಮನರಂಜನೆಗಳ ನಡುವೆ ವ್ಯತ್ಯಾಸವಿದೆ 


ವಿಮರ್ಶೆಯ ಪರಿಭಾಷೆ | ೬೩ 


ಎಂಬ ಬಗ್ಗೆಯೂ ಒಮ್ಮತವಿದೆ. ಆದರೆ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಗಮನ ಕೊಡಲೇ 
ಯಾವುದನ್ನು ಕಲೆಯಲ್ಲ ಎಂದು ಗುರುತಿಸುತ್ತೇ ಬೇಕಾದ ಪ್ರಮುಖ ವಿಷಯವಾಗಿದೆ. ವಸ್ತು 
ವೆಯೋ ಅವುಗಳ ಮತ್ತು ಕಲೆಯ ನಡುವಿನ ಸಂಗ್ರಹಾಲಯದ ಚಿತ್ರಗಳು , ಪುಸ್ತಕದೊಳಗಿನ 
ಗಡಿ ರೇಖೆ ತುಂಬ ತೆಳುವಾಗಿರುತ್ತದೆ . ಪದ್ಯಗಳು , ಸಂಗೀತ ಸಭೆಗಳ ಹಾಡುಗಾರಿಕೆ , 
ಅನೇಕಬಾರಿ ಕಲೆ ಅಲ್ಲದ್ದು ಕಲೆಯೊಳಕ್ಕೆ ಇವುಗಳಿಗೆ ಮಾತ್ರ ಸೀಮಿತವಲ್ಲದೆ, ಕಲೆ ಎಂಬ 
ಪ್ರವೇಶಿಸುವುದನ್ನು ಕಾಣಬಹುದು. ಪದವನ್ನು ' ಬುದ್ದಿಯ ಅಥವ ನಿರ್ದೆಶಿತ 
“ಒಳ್ಳೆಯದು' ಅಥವ ಗುಡ್ ಎಂಬ ಪದದ 

ಚಟುವಟಿಕೆ ' ಯ , ಇಡೀ ಪ್ರಕ್ರಿಯೆಗೆ ಅನ್ವಯ 
ಹಾಗೆ ಕಲೆ ಪದ ಕೂಡ ಭಿನ್ನವಾದ ಪರಸ್ಪರ 

ವಾಗುತ್ತಿದೆ. ಈ ಅರ್ಥದಲ್ಲಿ ಬಳಕೆಯಾದಾಗ 
ಹೊಂದಿಸಲು ಆಗದ ಅನೇಕ ಅರ್ಥಗಳನ್ನು 

ಕಲೆ ಎಂಬುದು ' ಪ್ರಕೃತಿ' ಗಿಂತ ಭಿನ್ನವಾದದ್ದು 
ಹೊಂದಿರುವ ಶ್ಲಾಘನೆಯ ಪದವಾಗಿರುವಂತೆ ಎಂದಾಗುತ್ತದೆ . ಪ್ರಕೃತಿಯೊಳಗೆ ಅಡಗಿರುವ 
ತೋರುತ್ತದೆ. ಪ್ರಶಂಸಾರ್ಹ ಕೃತಿಗಳಿಂದ ಸಾಧ್ಯತೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು 
ಸಾಮಾನ್ಯ ಮೂಲ ಅಂಶಗಳನ್ನು ಶೋಧಿಸಿ ಮನುಷ್ಯನು ನಡೆಸುವ ಉದ್ದೇಶಪೂರ್ವಕ 
ಕಲೆಯನ್ನು ವಿವರಿಸುವ ಪ್ರಯತ್ನದಲ್ಲಿ 

ನಿಯಂತ್ರಿತ, ಉಪಾಯಗಳಿಗೆ ಕಲೆ ಎಂಬ 
ಭಿನ್ನಾಭಿಪ್ರಾಯಗಳು ಮೂಡುವುದು , ಬಹುಶಃ, ಹೆಸರು ಸಲ್ಲುತ್ತದೆ. ಹಾಗಾಗಿ ನಾಗರಿಕತೆ 
ಈ ಶ್ಲಾಘನೆಯ ಅರ್ಥ 'ಕಲೆ' ಗೆ ಇರುವುದ ಯೊಂದರ ಇತಿಹಾಸದ ಅಧ್ಯಯನದಲ್ಲಿ ಕಲೆಗೆ 
ರಿಂದಲೇ . ಯಾಕೆಂದರೆ ಶ್ಲಾಘನೆ ವೈಯಕ್ತಿಕ ಪ್ರಮುಖ ಸ್ಥಾನವಿದೆ. ಮನುಷ್ಯನ ಉಪಾಯ 
ಅಭಿರುಚಿಗೆ ಸಂಬಂಧಿಸಿದ್ದು. ಯಾವುದೇ ವಸ್ತು ಗಳ ಇತಿಹಾಸವಾಗಿ ಕಲೆಯ ಚರಿತ್ರೆಯ 
ಹೊಗಳಿಕೆಗೆ ಅರ್ಹ ಎಂಬುದರ ಬಗ್ಗೆ ಏಕಾ 

ಕರಕುಶಲ ಕಲೆ , ಕೈಗಾರಿಕೆ , ಔಷಧಿಗಳು, ರಾಜ್ಯ , 
ಭಿಪ್ರಾಯ ಇರುವುದು ಸಾಧ್ಯವಿಲ್ಲ. ಶ್ಲಾಘ ಕಾನೂನು, ಶಿಕ್ಷಣ ಮತ್ತು ಧರ್ಮದ ಸಂಸ್ಥೆಗಳು 
ನಾರ್ಹವಾದ ಕೃತಿಗಳ ವಸ್ತುನಿಷ್ಟ ಲಕ್ಷಣಗಳನ್ನು ಹೀಗೆ ಮಾನವ ಕುಲದ ಇಡೀ ಸಾಹಸವನ್ನು 
ಆಧರಿಸಿಯೂ ಕಲೆಯನ್ನು ವಿವರಿಸುವುದು ಕಷ್ಟ. ಒಳಗೊಳ್ಳುತ್ತದೆ. ಮನುಷ್ಯನ ಆಸಕ್ತಿಗಳನ್ನು 
ಯಾಕೆಂದರೆ ಉತ್ತಮ ಹರ್ಷನಾಟಕದ ಗಮನಿಸುವ ತತ್ವಶಾಸ್ತ್ರಜ್ಞ ಅಥವ ಸಮಾಜ 
ಹೊಗಳಿಕೆಗೆ ಅರ್ಹವಾದ ಗುಣಗಳು ಭಾವ ವಿಜ್ಞಾನಿಯ ದೃಷ್ಟಿಯಲ್ಲಿಕಲೆಯನ್ನು ಕ್ರಿಯಾತ್ಮಕ 
ಗೀತೆಗೆ , ದುರಂತ ನಾಟಕಕ್ಕೆ ಅನ್ವಯವಾಗು ವಾಗಿರುವ ವಿಚಾರ ಅಥವ ಬುದ್ಧಿಶಕ್ತಿ ” ಎಂದು 
ವುದಿಲ್ಲ. ಹಾಗಾಗಿ ಶ್ಲಾಘನಾರ್ಹವೆಂಬ ಅರ್ಥ ವಿವರಿಸುವುದುಂಟು . ತಮಗಾಗಿ ಸೃಷ್ಟಿಯಾಗಿ 
ವನ್ನು ಅಥವ ಅದರ ಛಾಯೆಗಳನ್ನು ಹಿನ್ನೆಲೆಗೆ ರದ , ಆದರೆ ತಾವು ಬದುಕಿ ಬೆಳೆಯಬೇಕಾ 
ಇಟ್ಟುಕೊಂಡು ಕಲೆಯನ್ನು ವಿವರಿಸುವ ಗಿರುವ, ಪ್ರಪಂಚವನ್ನು ಅನುಕೂಲಕ್ಕೆ ತಕ್ಕಂತೆ 
ಯಾವುದೇ ಪ್ರಯತ್ನ ತನ್ನ ಪೂಾಗ್ರಹಗಳತ್ತ ಪರಿವರ್ತಿಸಿಕೊಳ್ಳುವ ಮನುಷ್ಯನಿಗೇ ವಿಶಿಷ್ಟ 
ಇತರರನ್ನೂ ಒಲಿಸಿಕೊಳ್ಳುವುದು , ಒತ್ತಾಯ ವಾದ ಚಟುವಟಿಕೆಗಳನ್ನೆಲ್ಲ 'ಕಲೆ ' ಎಂಬ ಪದ 
ಪಡಿಸುವಂಥದು ಆಗಿರುತ್ತದೆ . ಆದ್ದರಿಂದಲೇ ಒಳಗೊಳ್ಳುತ್ತದೆ. 
ತೀವ್ರವಾದ ಭಿನ್ನಾಭಿಪ್ರಾಯಗಳಿಗೆ ಕಾರಣ 

ಸೌಂದರ್ಯಶಾಸ್ತ್ರ ಮತ್ತು ಸಮಾಜ ಸಿದ್ದಾಂತ 
ವಾಗುತ್ತದೆ. 

ಗಳಲ್ಲಿ ಕುಶಲ ಕಲೆ (ಫೈನ್ ಆರ್ಟ್ಸ್) ಮತ್ತು 
ಪ್ಲೇಟೊನ ಕಾಲದಿಂದಲೂ ಕಲೆಯು ಉಪಯುಕ್ತ ಕಲೆ (ಯೂಸ್‌ಫುಲ್ ಆರ್ಟ್ಸ್) ಗಳ 
ಸಾಮಾಜಿಕ ತತ್ವಶಾಸ್ತ್ರಜ್ಞನ ಅಧ್ಯಯನದ ನಡುವೆ ವ್ಯತ್ಯಾಸಗಳನ್ನು ಗುರುತಿಸಲಾಗುತ್ತದೆ. 
ಆಸಕ್ತಿಯ ವಿಷಯವಾಗಿ ಬೆಳೆದು ಬಂದಿದೆ. ಪ್ರಾಯೋಗಿಕ ಫಲಿತಾಂಶಗಳನ್ನು ನೀಡುವ, 


೬೪ | ವಿಮರ್ಶೆಯ ಪರಿಭಾಷೆ 


ಅಂದರೆ ಜೀವನಾವಶ್ಯಕ ವಸ್ತುಗಳ ಉತ್ಪಾದ ಕಂಡುಕೊಳ್ಳುತ್ತಿದ್ದೇನೆ ಎಂದು ನನಗೆ 
ನೆಯ , ಎಲ್ಲ ಬಗೆಯ ತಂತ್ರ , ತಂತ್ರಜ್ಞಾನ ಮತ್ತು ಅನ್ನಿಸಿದ್ದುಂಟು . ” ಈ ಅ೦ಶದಲ್ಲಿ ಆತ 
ಕೈಗಾರಿಕೆಗಳು ಉಪಯುಕ್ತ ಕಲೆ ಎನಿಸಿಕೊಳ್ಳು ಕುಶಲಕರ್ಮಿಗಿಂತ ಭಿನ್ನವಾದವನಾಗುತ್ತಾನೆ . 
ಇವೆ. ಈ ಬಗೆಯ ಕಲೆಗಳ ವ್ಯಾಪ್ತಿ ಪುರಾತನ ಕಾರ್ಖಾನೆಯ ಕುಶಲಕರ್ಮಿಗಳ ಕಾರ್ಯ 
ಕಾಲದ ಮಣ್ಣಿನ ಪಾತ್ರೆಗಳ ಸೃಷ್ಟಿಯಿಂದ ವಿಧಾನಕ್ಕೂ , ಸಂಗೀತಗಾರ , ಚಿತ್ರಕಾರರ 
ಹಿಡಿದು ಆಧುನಿಕ ಯಂತ್ರ ಕೈಗಾರಿಕೆಗಳ ಕ್ರಿಯೆಗಳಿಗೂ ಇರುವ ವ್ಯತ್ಯಾಸವನ್ನು ಗಮನಿಸಿ. 
ಉತ್ಪಾದನೆಗಳವರೆಗೆ ಇದೆ. ಕುಶಲ ಕಲೆಗಳ ಯಾವುದೇ ಬಗೆಯ ಕಲೆಯಾಗಲೀ ತಾಂತ್ರಿಕ 
ಮುಖ್ಯ ಲಕ್ಷಣವೆಂದರೆ ಅವುಗಳ ಮೌಲ್ಯವು ಕುಶಲತೆಯ ಅಂಶವನ್ನು ಒಳಗೊಂಡಿರುತ್ತದೆ . 
ಉಪಯುಕ್ತತೆಯನ್ನು ಆಧರಿಸಿರುವುದಿಲ್ಲ ಉದಾ. ಗೆ , ಸೌಂದರ್ಯ ಮತ್ತು 
ಎಂಬುದು . ಆದರೆ ಅವು ತತ್ ಕ್ಷಣದಲ್ಲಿ ಉಪಯುಕ್ತತೆಯ ಅಂಶಗಳ ಬೆಸುಗೆಯನ್ನು 
ಸಂತೋಷನೀಡಬಲ್ಲ ಗುಣವನ್ನು ಹೊಂದಿರು ವಾಸ್ತುಕಲೆಯಲ್ಲಿ ಗಮನಿಸಬಹುದು. ಸಂಕೀರ್ಣ 
ಇವೆ. ಈ ಸಂತೋಷವು ಕಲೆಯ ವಸ್ತುವಿನಿಂದ - ಆಧುನಿಕ ನಾಗರಿಕತೆಯಲ್ಲಿ ಕುಶಲ ಕಲೆ , 
ನಮ್ಮಲ್ಲಿ ಮೂಡುವ ಐಂದ್ರಿಯಕ ಆನಂದ ಕಲಾವಿದ ಮತ್ತು ಕಲಾಕೃತಿಗಳ ಪ್ರತ್ಯೇಕ 
ವಾಗಿರಬಹುದು. ಅಥವ ಇಂದ್ರಿಯ ಗ್ರಹಿಕೆ 

ವಲಯವೊಂದು ನಿರ್ಮಿತವಾಗಿರುವುದನ್ನು 
ಗಳಿಗೆ ಮೀರಿದ , ಕಲಾಕೃತಿಯ ಸಂಯೋಜನೆ ಕಾಣಬಹುದು. ಸಾಮಾನ್ಯವಾಗಿ , ಗೆರೆ , ಬಣ್ಣ, 
ಮತ್ತು ಸ್ವರೂಪಗಳು ಸಂಕೇತಿಸಿರುವ ಸತ್ಯವನ್ನು ರೂಪ ( ಚಿತ ಶಿಲ ವಾಸು) , ದನಿ ( ಸಂಗೀತ) . 
ಅರಿತುಕೊಳ್ಳುವ ಸಂಕೀರ್ಣ ಬೌದ್ಧಿಕ 

ಭಾಷೆ (ಸಾಹಿತ್ಯ ) , ಅಂಗಭಂಗಿ ( ನೃತ್ಯ , ನಾಟಕ) 
ಆನಂದವೂ ಆಗಿರಬಹುದು. ಕುಶಲ ಕಲೆ ಮತ್ತು ಗಳ ಮಾಧ್ಯಮದಿಂದ ರೂಪುಗೊಳ್ಳುವ 
ಉಪಯುಕ್ತ ಕಲೆಗಳ ಪ್ರಕ್ರಿಯೆಯಲ್ಲೂ ವ್ಯತ್ಯಾಸ ನಿರ್ದೆಶಿಸುವ ವಸ್ತುಗಳನ್ನು ಸೂಚಿಸುವ 
ಗಳಿವೆ. ಕುಶಲ ಕಲೆಯು ವ್ಯಕ್ತಿನಿಷ್ಠವಾಗಿ ವಸ್ತು ಪದವಾಗಿ ಕಲೆ ಬಳಕೆಯಲ್ಲಿದೆ. 
ಮತ್ತು ರೂಪಗಳನ್ನು ಹೆಚ್ಚು ಸೂಕ್ಷ್ಮ ಮತ್ತು 
ಪರಿಷ್ಕೃತವಾಗಿ ಬಳಸಿಕೊಳ್ಳುವುದಾಗಿರುತ್ತದೆ 

ಮನುಷ್ಯನ ಚಿಂತನಶೀಲತೆ ಬೆಳೆದಾಗಿನಿಂದಲೂ 
ಮತ್ತು , ವಸ್ತುರೂಪಗಳು ಸೂಚಿಸಬಹುದಾದ 

ಕುಶಲಕಲೆಗಳು ಸಾಮಾಜಿಕ ವಿಮರ್ಶೆ ಮತ್ತು 
ಅರ್ಥಕ್ಕೂ ಸಲ್ಲುತ್ತದೆ. ಸೃಷ್ಟಿಸಿದ ವಸ್ತುವಿನಷ್ಟೆ 

ಟೀಕೆಗಳಿಗೆ ಗುರಿಯಾಗಿವೆ . ಪ್ಲೇಟೋ ಮತ್ತು 
ಅಥವ ಅದಕ್ಕೂ ಮಿಗಿಲಾಗಿ ಸೃಷ್ಟಿಕ್ರಿಯೆಯೂ 

ಟಾಲ್ಸ್ಟಾಯ್‌ರಂತಹ ಸಾಮಾಜಿಕ, ನೈತಿಕ 
ಕಲಾವಿದನ ಆಸಕ್ತಿಯಾಗಿರುತ್ತದೆ. ಉದಾ, 

ತತ್ವಶಾಸ್ತ್ರಜ್ಞರು ಕಲೆಯು ಜಗತ್ತಿನ ಇಂದ್ರಿಯ 
ವೈಶಾಖ ಕಾದಂಬರಿಯ ಮುನ್ನುಡಿಯಲ್ಲಿ 

ವಿಷಯಗಳ ಮೇಲ್ಪದರದಲ್ಲಷ್ಟೆ ನಮ್ಮ ಗಮನ 
ಚದುರಂಗರು ಹೀಗೆನ್ನುತ್ತಾರೆ “ ಈ ಬರೆಯುವ 

ವನ್ನು ಹಿಡಿದಿಡುವುದರಿಂದ ಇಂದ್ರಿಯಲೋಲು 
ಕ್ರಿಯೆಯಲ್ಲಿ ನೋವುನಲಿವು - ನೋವಿನಿಂದ 

ಪತೆ ಮತ್ತು ವಿಷಯಾಸಕ್ತಿಗಳನ್ನು ಬೆಳೆಸುತ್ತ 
ಕೂಡಿದ ನಲಿವು ಎಲ್ಲವನ್ನೂ ಅನುಭವಿಸಿ ಎಂದು ಕಲಾವಿದರನ್ನು ಮತ್ತು ಕಲಾ ಕೃತಿಗಳನ್ನು 
ದೇನೆ... ಈ ರೀತಿಯಲ್ಲಿ ಪಡೆದ ಸಂತೋಷ ಅನುಮಾನದಿಂದ ನೋಡುತ್ತಾರೆ . ಕಲ್ಪನಾ 
ಒಂದು ಅನನ್ಯವಾದ ಬಿಡುಗಡೆ ಯು ಶಕ್ತಿಯ ಪ್ರಚೋದನೆ ಮತ್ತು ಕಲ್ಪನಾ ಪ್ರಧಾನತೆ 
ಭಾವನೆಯನ್ನು ನನಗೆ ತಂದುಕೊಟ್ಟಿದೆ. ಯಾವ ಉನ್ನತಮಟ್ಟದ ಕಲೆಯ ಲಕ್ಷಣಗಳಾಗಿರು 
ಯಾವುದೇ ಪಾತ್ರ ಯಾವ ಯಾವದೋ ವಂತೆಯೇ ತತ್ವ ಶಾಸ್ತ್ರಜ್ಞರ ಟೀಕೆಗಳ ಗುರಿಗಳೂ 
ಸನ್ನಿವೇಶಗಳ ಚಿತ್ರಣ ಇಲ್ಲಿದೆಯಾದರೂ ಆಗಿವೆ. ಕಲೆಯು ಮನುಷ್ಟನ ಕಲ್ಪನೆ ಮತ್ತು 
ಇಡಿಯಾಗಿ ನೋಡಿದಾಗ ನನ್ನನ್ನು ನಾನೇ ಇಲ್ಲಿ ವಿಚಾರಗಳನ್ನು ಸಮಾಜದ ವಾಸ್ತವಿಕತೆ ಮತ್ತು 


ವಿಮರ್ಶೆಯ ಪರಿಭಾಷೆ | ೬೫. 


ವ್ಯವಸ್ಥೆಗಳಿಂದ ವಿಮುಖಗೊಳಿಸಿ ಕಾಲ್ಪನಿಕ ಸಾಹಿತ್ಯಕ್ಕೂ ಆ ಕಾಲದ ಯುದ್ಧ ಕಲೆ, ಧರ್ಮ, 
ಲೋಕವೊಂದರಲ್ಲಿ ವಿಹರಿಸುವಂತೆ ಮಾಡುತ್ತ ದಿನನಿತ್ಯದ ಚಟುವಟಿಕೆಗಳಿಗೂ ಇರುವ 
ದೆಂಬುದು ಅವರ ಮುಖ್ಯ ಆಪಾದನೆ , ಸಂಬಂಧ ; ದಾಸಸಾಹಿತ್ಯಕ್ಕೂ ಆ ಕಾಲದ 
ಉಪಯುಕ್ತತೆ ಮತ್ತು ಔದ್ಯೋಗಿಕ ಕುಶಲತೆಗಳ ಸಾಮಾಜಿಕ ಸ್ಥಿತಿ , ನಂಬಿಕೆಗಳಿಗೂ ಇರುವ 
ದೃಷ್ಟಿಯಿಂದಲೂ ಕಲಾವಿದ ಸಂದೇಹಾಸ್ಪದ ಸಂಬಂಧ, ಗಾಥಿಕ್ ವಾಸ್ತುಶಿಲ್ಪಕ್ಕೂ ಕ್ರಿಶ್ಚಿಯನ್ 
ವ್ಯಕ್ತಿಯಾಗಿಯೇ ಕಾಣುತ್ತಾನೆ. ವಸ್ತುಗಳ ಮೌಲ್ಯ ಧರ್ಮಕ್ಕೂ ಇರುವ ಸಂಬಂಧ ಇತ್ಯಾದಿ. 
ವನ್ನು ಅವುಗಳ ಉಪಯುಕ್ತತೆಯ ಆಧಾರದ 

ಸಾಹಿತ್ಯದ ಮಟ್ಟಿಗೆ ಹೇಳುವುದಾದರೆ ಲೇಖಕ 
ಮೇಲೆಯೇ ಅಳೆಯುವ ಸಮಾಜದಲ್ಲಿ ತನ್ನ ಸುತ್ತಲ ಬದುಕಿನ ರೀತಿ ನೀತಿಗಳನ್ನು 
ಸೌಂದರ್ಯಾನುಭವ ಮತ್ತು ಕಲಾಸೃಷ್ಟಿಗಳು 

ಸುಮ್ಮನೆ ಮಂಡಿಸುತ್ತಿರಲಿ, ವಿವರಿಸುತ್ತಿರಲಿ 
ವ್ಯರ್ಥ ಕಾಲಹರಣವೆಂದೂ , ಅವುಗಳಲ್ಲಿ 

ಅಥವ ಪ್ರತಿಭಟಿಸುತ್ತಿರಲಿ , ಅವನ ಬರವಣಿಗೆ , 
ತೊಡಗುವ ಜನರು ಸಾಮಾಜಿಕವಾಗಿ ಇನ್ನೂ 

ಅವನ ಸಾಮಾಜಿಕ ಪರಂಪರೆಯ ಪ್ರತಿಫಲನ 
ಉಪಯುಕ್ತವಾದ ಕ್ರಿಯೆಗಳಲ್ಲಿ ತಮ್ಮ ಕಾಲ ವಾಗಿರುತ್ತದೆ. ಲೇಖಕರ ಕಲನಾ ಶಕ್ತಿ 
ವನ್ನು ತೊಡಗಿಸಿದರೆ ಆದೀತೆಂಬ ಭಾವನೆಯೂ 

ಪ್ರತಿಭೆಗಳು ಆ ಕಾಲದ ಧಾರ್ಮಿಕ ಅಥವ 
ಸಾಮಾನ್ಯವಾಗಿ ಪ್ರಚಲಿತವಾಗಿರುತ್ತದೆ. 

ನೈತಿಕ ವ್ಯವಸ್ಥೆಯೊಡನೆ ಸಾಮರಸ್ಯ ಹೊಂದಿದ್ದು 
ಕಲೆಯ ಐಂದ್ರಿಯಕಗುಣ , ಕಲ್ಪನಾ ಪ್ರಧಾನತೆ , ಆ ಕಾಲದ ಸಮಾಜದ 'ಕಲ್ಪನಾಶೀಲ 
ಸಾಮಾಜಿಕ ಉಪಯುಕ್ತತೆಗಳ ದೃಷ್ಟಿಕೋನ, ಸಂಯೋಜಿತ ಫಲ' ವಾಗಿರಬಹುದು, ಪಂಪ , 
ದಿಂದ ಮೂಡುವ ಈ ಎಲ್ಲ ಟೀಕೆಗಳೂ ಡಾಂಟೆಯರ ಕೃತಿಗಳಂತೆ, ಅಥವ ಚನ್ನಬಸವಣ್ಣ 
ಕಲೆಯ ಉಗಮ ಮತ್ತು ಪರಿಣಾಮಗಳು ಮಿನ್ನರಂತೆ , ಲೇಖಕನು ನಿರ್ದಿಷ್ಟ ಧಾರ್ಮಿಕ , 
ಸಾಮಾಜಿಕ ಸ್ವರೂಪದವು ಎಂಬ ಅಂಶವನ್ನು ಸಾಮಾಜಿಕ ವ್ಯವಸ್ಥೆಯ ಸಮರ್ಥನಪರ ಕೃತಿ 
ಮರೆಮಾಡಲು ಸಮರ್ಥವಾಗಿಲ್ಲ. ಕಲೆಯ ಗಳನ್ನು ರಚಿಸಬಹುದು. ಆದರೆ ಎಲ್ಲ ಮಹತ್ವದ 
ಹುಟ್ಟು ಮತ್ತು ಪರಿಣಾಮಗಳು ಸಾಮಾಜಿಕ ಲೇಖಕರಲ್ಲಿ ಮತ್ತು ಸಾಹಿತ್ಯ ಕೃತಿಗಳಲ್ಲಿ 
ವಾದ್ದರಿಂದಲೇ ಕಲೆಯನ್ನು ಮನುಷ್ಯ ಚಟುವಟಿ ಸಂಪ್ರದಾಯನಿಷ್ಠೆಗಿಂತ ಮಿಗಿಲಾಗಿ ಪ್ರತಿಭಟನೆ 
ಕೆಗಳಲ್ಲಿ ಮುಖ್ಯವಾದುದೆಂದೂ , ಸಾಮಾಜಿಕ ಮತ್ತು ಕ್ರಾಂತಿಕಾರಕತೆಯ ಅಂಶಗಳು 
ಚಟುವಟಿಕೆಯಾಗಿ ಅದಕ್ಕೆ ತನ್ನದೇ ಆದ ಪ್ರಮುಖವಾಗಿರುತ್ತವೆ . ಈ ಕಾರಣದಿಂದಲೇ , 
ಸಮರ್ಥನೆಗಳಿವೆಯೆಂಬುದನ್ನೂ ಗಮನಿಸ ಕಲೆಗಳ , ಸಾಹಿತ್ಯದ ಸೆನ್ಸಾರ್‌ ಮತ್ತಿತರ 
ಬೇಕಾಗುತ್ತದೆ. 

ನಿಯಂತ್ರಣಗಳು ಅಗತ್ಯವೆಂದು ವ್ಯವಸ್ಥೆ 
ಆಯಾ ಕಾಲದ ಸಾಮಾಜಿಕ ಸಿತಿಗಳು ಕಲೆಯ ಭಾವಸುತ್ತಿದೆ . 
ವಿವಿಧ ರೂಪ ಮತ್ತು ಪ್ರಕಾರಗಳನ್ನು ನಿರ್ಧರಿಸು ಹೀಗೆ, ಕಲೆಯ ಚರಿತ್ರೆಯು ಸಮಷ್ಟಿ ಕಲ್ಪನೆಯ 
ತವೆ ಮತ್ತು ಕಲೆಯ ವಸ್ತುಗಳನ್ನು (ಥೀಮ್) ಇತಿಹಾಸವನ್ನು ಒಳಗೊಂಡಿರುತ್ತದೆ. ಕಲಾಕೃತಿ 
ನಿಯಂತ್ರಿಸುತ್ತವೆ . ಕಲಾವಿದನು ಉದ್ದೇಶಿಸುವ ಗಳು ಒಂದು ಯುಗದ ಆಸಕ್ತಿ ಮತ್ತು 
ಸಮಾಜ ಅಥವ ಜನವರ್ಗದ ಆಸಕ್ತಿ ಮತ್ತು ಕುತೂಹಲಗಳ ಮೊತ್ತವಾಗಿರುತ್ತದೆ . ಯಾವುದೇ 
ಪೂರ್ವಗ್ರಹಗಳು ಅವನ ವಸ್ತುವಿನ ಆಯ್ಕೆಯ ಒಂದು ರಾಷ್ಟ್ರ, ಜನಾಂಗ ಅಥವ ಸಾಮಾಜಿಕ 
ಮೇಲೂ ಪ್ರಭಾವ ಬೀರುತ್ತವೆ . ಉದಾ. ಗೆ ವರ್ಗವನ್ನು ಅವು ಸೃಷ್ಟಿಸುವ ಕಲಾಕೃತಿಗಳು 
ಪ್ರಾಚೀನಮಾನವ ಕುಲಗಳ ಕಾವ್ಯ ಮತ್ತು ಮತ್ತು ಅವು ಯಾವ ಬಗೆಯ ಕಲಾಕೃತಿಗಳನ್ನು 


೬೬ | ವಿಮರ್ಶೆಯ ಪರಿಭಾಷೆ 


ಮೌಲಿಕವೆಂದು ಎಣಿಸುತ್ತವೆ ಎಂಬ ಆಧಾರದ ( ೧೯೭೮). E. H . Gombrich: Art and Illusion 
ಮೇಲೆಯೂ ಅದಯನ ಮಾಡಲು ಸಾಧ . ( ೧೯೬೦). R .Wollheim: Art and its Objectives 
ಯಾವುದೇ ಯುಗದ ಘೋಷಿತ ತಾತ್ವಿಕ , 

( ೧೯೬೮). 
ಧಾರ್ಮಿಕ ನಂಬಿಕೆಗಳ ಷ್ಟೆ ಆ ಯುಗದ ೫೪. ಕಲೈಕನಿಷ್ಠ Aesthetic Movement 
ಉಡುಪು, ಪೀಠೋಪಕರಣ , ಕಾವ್ಯ ವಾಸ್ತು ಈಸ್ಸೆಟಿಕ್ ಮೂಮೆಂಟ್ ಈಸ್ಥೆಟಿಕ್ 
ಶಿಲ್ಪಗಳೂ ತಮ್ಮ ಕಾಲದ ಮನೋಭಾವ ಮತ್ತು ಮೂಮೆಂಟನ್ನು ಈಸ್ಥೆಟಿಸಿಸಂ ಎಂದೂ 
ವಿಚಾರಗಳ ಅಭಿವ್ಯಕ್ತಿಯಾಗಿದ್ದು , ಸಾಮಾಜಿಕ ಗುರುತಿಸುವುದುಂಟು. ಇದು ೧೯ನೆಯ ಶ . ದ 
ಪರಂಪರೆಯ ಪ್ರತಿನಿಧಿಗಳಾಗಿರುತ್ತವೆ. ಒಂದು ಸಾಹಿತ್ಯಕ ಚಳುವಳಿ , ಬದುಕು ಮತ್ತು 
ಸೈದಾಂತಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ ಕಲೆಯ ಬಗ್ಗೆ ಒಂದು ತಾತ್ವಿಕ ದೃಷ್ಟಿಯನ್ನೂ 
ಕಲೆಯನ್ನು ಸಾಮಾಜಿಕವಾಗಿಯೇ ಪರಿಗಣಿಸ ಸೂಚಿಸುತ್ತದೆ. ರೊಮಾಟಿಸಿಸಂನ ಬೆಳವಣಿ 
ಬೇಕು. ಇದಕ್ಕೆ ಚಾರಿತ್ರಿಕ ಕಾರಣಗಳೂ ಇದೆ. ಗೆಯ ಒಂದು ಘಟ್ಟವಾಗಿ ಇಡೀ ಯೂರೋಪಿ 
ಕಲೆಯ ಚರಿತ್ರೆ ಆಯಾ ಕಾಲದ ಆರ್ಥಿಕ ನಲ್ಲಿ ಘಟಿಸಿದ ಒಂದು ಪ್ರಕ್ರಿಯೆಯೆಂದೂ 
ಪರಿಸರದಿಂದ ನಿಯಂತ್ರಿತವಾಗಿರುವುದನ್ನು ಇದನ್ನು ಗುರುತಿಸಬಹುದು. 
ನೋಡಬಹುದು. ಕಲಾತ್ಮಕ ವಸ್ತುಗಳ ಸೃಷ್ಟಿಯ 

ಈ ಚಳುವಳಿಯ ಬೇರುಗಳನ್ನು ಕ್ಯಾಂಟ್‌ನ 
ಮಹಾಪೂರವುಶ್ರೀಮಂತ ಮತ್ತು ಬಿಡುವಿರುವ 

ತತ್ವಗಳಲ್ಲಿ ಕಾಣಬಹುದು . ಕ್ಯಾಂಟೇನು 
ಜನವರ್ಗಗಳ ಸಮಾಜದಲ್ಲಿಯೇ ಬಂದದ್ದು 

ಸೌಂದರ್ಯದ ಪರಿಭಾವನೆಯು ' ಅನಾಸಕ್ತ 
ಆಕಸ್ಮಿಕವೇನಲ್ಲ . ಕ್ಲಾಸಿಕಲ್ ಯುಗದ ಅಥೆನ್ಸ್ , 

ವಾದದ್ದು , ಸುಂದರವಾದ ವಸ್ತುವಿನ ಸತ್ಯತೆ 
ಪುನರುಜ್ಜಿವನದ ಫ್ಲಾರೆನ್ಸ್ , ಕನ್ನಡನಾಡಿನ | 

ಮತ್ತು ಉಪಯೋಗವನ್ನು ಕುರಿತು ನಿರ್ಲಕ್ಷ್ಯ 
ವಿಜಯನಗರದ ಉದಾ., ಗಳನ್ನು ಗಮನಿಸಿ . 

ದಿಂದಿರುವಂಥದು ಎಂದು ಪ್ರತಿಪಾದಿಸಿದ. 
ಹಾಗೆಯೇ , ಪೌರ್ವಾತ್ಯ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ 

ಎಡ್ಗರ್ ಆಲನ್ ಪೋ ತನ್ನ ದಿ ಪೊಯೆಟಿಕ್ 
ಧಾರ್ಮಿಕ ನಂಬಿಕೆ , ಆಚರಣೆಗಳ ವಿಶ್ವಾಸ , 
ಪೂಜಾ ವಿಧಾನಗಳಿಗೂ ಕಲಾ ಪ್ರಕಾರಗಳಿಗೂ 

ಪ್ರಿನ್ಸಿಪಲ್ ( ೧೯೫೦) ನಲ್ಲಿ ಮಂಡಿಸಿದ 
ಸಂಬಂಧವಿರುವುದು ಗಮನಾರ್ಹ. ಎಲ್ಲ 

ವಿಚಾರಗಳೂ ಈ ಚಳಿವಳಿಯ ಮೇಲೆ ತಮ್ಮ 
ಸಮಾಜದಲ್ಲೂ ಕಲೆಯ ಸಾಮಾಜಿಕ ಅಥವ 

ಪ್ರಭಾವವನ್ನು ಬೀರಿದವು. “ ಕವನಕ್ಕಾಗಿಯೇ 
ನೈತಿಕ ವಿಚಾರಗಳ ಪರ ಅಥವ ವಿರುದ್ದ 

ಬರೆದ ಕವನ ” (ಪೊಯೆಂ ರಿಟನ್ ಫಾರ್ 
ಪ್ರಚಾರದ ಮಾಧ್ಯಮವೂ ಆಗಿರುತ್ತದೆ. ಆಧುನಿಕ 

ಇಟ್ಸ್ ಓನ್ ಸೇಕ್) ಮಾತ್ರ ಅತ್ಯುತ್ತಮ 
ಕಾಲದ ಯಾಂತ್ರೀಕೃತ ಸಮಾಜದಲ್ಲಿ ಬಹಳಷ್ಟು 

ಕೃತಿಯಾಗುತ್ತದೆಂದು ಪೋ ಹೇಳಿದ . 
ಜನಕ್ಕೆ ಕಲೆಯು ಕಲ್ಪನೆಯ ಜಗತ್ತಿಗೆ ಪಲಾಯನ ಇದರಂತೆಯೇ ಫ್ರೆಂಚ್ ಲೇಖಕರು - ಮನುಷ್ಯನ 
ಮಾಡಲು ಸಹಾಯಕವಾದ ವಾಹಕವಾಗಿರು ಇತರ ಎಲ್ಲ ಸೃಷ್ಟಿಗಳಿಗಿಂತ ಕಲೆ ಅತ್ಯಂತ 
ತದೆ. ಅಂತೆಯೇ , ಕಲೆಯ ಅಧ್ಯಯನ ಒಂದು ಉನ್ನತವಾದದ್ದು; ಯಾಕೆಂದರೆ, ಕಲೆಯು 
ಇಡೀ ಜನಾಂಗದ, ಕಾಲಾವಧಿಯ ಎಲ್ಲ ಸ್ವಾವಲಂಬಿಯಾದದ್ದು, ಸ್ವಪರಿಪೂರ್ಣತೆಯನ್ನು 
ಚಟುವಟಿಕೆಗಳ ಅಧ್ಯಯನದ ಕೇಂದ್ರ ಬಿಂದು ಸಾಧಿಸಿಕೊಳ್ಳುವುದನ್ನು ಬಿಟ್ಟರೆ ಅದಕ್ಕೆ ಬೇರೆ 
ವಾಗಿರುತ್ತದೆ. 

ಯಾವ ಗುರಿ ಅಥವ ಉದ್ದೇಶವಿಲ್ಲ. ಕಲೆಯ 
ಹೆಚ್ಚಿನ ಓದಿಗೆ: ಎಸ್ . ವಿ . ಪರಮೇಶ್ವರ ಭಟ್ಟ: ಲಲಿತ 

ಒಂದೇ ಉದ್ದೇಶವೆಂದರೆ ' ಇರುವುದು ಮತ್ತು 
ಕಲೆಗಳೂ ಜನತೆಯ ಏಳಿಗೆಯೂ ( ಲೇ ) ಲೇಖನ ಗಳು ಸುಂದರವಾಗಿರುವುದು ' - ಎಂಬ ಸಿದ್ದಾಂತ 
( ೧೯೭೧) ; ವಿ . ಕೃ . ಗೋಕಾಕ್ : ಕಲೆಯ ನೆಲೆ ಗಳನ್ನು ಬೆಳೆಸಿದರು . ಈ ವಿಚಾರಗಳ 


ವಿಮರ್ಶೆಯ ಪರಿಭಾಷೆ | ೬೭ 


ಹಿನ್ನೆಲೆಯಲ್ಲಿ ಫ್ರೆಂಚ್ ಸಮಾಜವು ಬದುಕಿಗೆ ಮಡಿವಂತಿಕೆ , ಪರಿಚಿತ ದೃಷ್ಟಿಕೋನಗಳಿಂದ 
ಉಪಯುಕ್ತವಾದ ಅ೦ಶಗಳ ನ್ನಾಗಲೀ ದೂರವಾಗಿದ್ದಾಗ ಮಾತ್ರ ಚೆನ್ನಾಗಿ ಬೆಳೆದು 
ಸಾಮಾಜಿಕ ಮೌಲ್ಯಗಳನ್ನಾಗಲೀ ಒಳಗೊಂಡಿ ವರ್ಧಿಸಬಲ್ಲದು. ಆದ್ದರಿಂದ ಕಲೆಗಾಗಿ ಕಲೆಯೇ 
ರದ ಕಲೆಯ ಬಗ್ಗೆ ತೋರುತ್ತಿದ್ದ ಉದಾಸೀನ ಹೊರತು ಅದಕ್ಕೆ ಬೇರೆಉದ್ದೇಶವಿಲ್ಲ. ಬದುಕು 
ಅಥವ ದ್ವೇಷದ ಧೋರಣೆಯ ಬಗ್ಗೆ ಲೇಖಕರ ಇರುವುದು ಕೂಡ ಕಲೆಗಾಗಿ , ಕಲಾವಿದನು 
ಪ್ರತಿಭಟನೆಯನ್ನು ಕಾಣಬಹುದು. 

ಬದುಕಿನ ಮಾವಲಿ ಆಸಕ್ತಿಗಳನ್ನು 

ತಿರಸ್ಕರಿಸುವ , ಸೌಂದರ್ಯದ ಅನ್ವೇಷಣೆಯಲ್ಲಿ 
ಬೋದಿಲೇರ್ ಮತ್ತು ಮೆಲಾರ್ಮ್‌ನಂತಹ 

ತೊಡಗುವ , ' ಸೌಂದರ್ಯ ಧರ್ಮ ' ದ 
ಅನೇಕ ಫ್ರೆಂಚ್ ಲೇಖಕರು ಕಲೈಕನಿಷ್ಠ 

ಆರಾಧಕ , ಪೂಜಾರಿ, ಪರಿಶುದ್ದ ಸೌಂದರ್ಯದ 
ಚಳುವಳಿಯ ಬೆಳವಣಿಗೆಗೆ ಕಾರಣರಾದರು . 

ಅನ್ವೇಷಣೆ ಮತ್ತು ಸಾಕ್ಷಾತ್ಕಾರವೇ ಮನುಷ್ಯನ 
ಜೊತೆಗೇ ಪ್ರೊಪೆನ್ ಹಾವರ್‌ನ ತಾತ್ವಿಕ 

ಅತ್ಯಂತ ಉನ್ನತವಾದ ಕ್ರಿಯೆ . ಈ ವಿಚಾರ 
ಚಿಂತನೆಗಳು ಕೂಡ ಈ ಚಳುವಳಿಗೆ ಬಲವನ್ನೂ 

ಗಳನ್ನು ಒಳಗೊಂಡ ಇಂಗ್ಲಿಶ್‌ನ ಕಲೈಕನಿಷ್ಠ 
ದಗಿಸಿದವು. ಪೋಪೆನ್‌ಹಾವರ್‌ನು ' ಪರಮ ' 

ತೆಯ ಚಳವಳಿ ಆಸ್ಕರ್ ವೈಲ್ಬನ ಕೃತಿಗಳಲ್ಲಿ 
( ಆಬ್ಬಲ್ಯೂಟ್) ಕಲೆ ಮನಸ್ಸನ್ನು ಜೀವನದ 

ತನ್ನ ಗರಿಷ್ಠ ಮಿತಿಯನ್ನು ಮುಟ್ಟಿತು. 
ನಿಕೃಷ್ಟತೆಗಳಿಂದ ಪಾರುಮಾಡುತ್ತದೆ ಮತ್ತು 

ಸ್ವಿನ್‌ಬರ್ನ್ , ಅರ್ಥರ್ ಸಿಮನ್ಸ್ , ಅರ್ನೆಸ್ಟ್ 
ಚೇತನ (ವಿಲ್ ) ದ ಬಂಧನದಿಂದ ಬಿಡುಗಡೆ 

ಡಾಸನ್ , ಲಯೊನೆಲ್ ಜಾನ್ಸನ್ , 
ದೊರಕಿಸುತ್ತದೆಂದು ಹೇಳಿದ. ಕಲೆಗಾಗಿ ಕಲೆ 

ಆಂಡೂ ಲ್ಯಾಂಗ್ , ವಿಲಿಯಂ ಶಾರ್ಪ್ ಮತ್ತು 
( ಆರ್ಟ್ ಫಾರ್ ಆರ್ಟ್ಸ್ ಸೇಕ್ ) ಎಂಬುದು ಈ ತನ ಸಾಹಿತ ಜೀವನದ ಆರಂಭ ದಿನಗಳ 
ಚಳುವಳಿಯ ಜನಪ್ರಿಯ ಘೋಷಣೆ 

ಯೇಟ್ಸ್ ಈ ಎಲ್ಲರ ಹೆಸರುಗಳೂ ಕಲೈಕನಿಷ್ಠ 
ಯಾಯಿತು . 

ತೆಯ ಚಳವಳಿಗೆ ಸಂಬಂಧಿಸಿದಂತೆ ಪ್ರಮುಖ 
ಫ್ರೆಂಚಿನ ಈ ಚಳವಳಿ ಇಂಗ್ಲೆಂಡಿಗೂ ವಾದವು. 
ವ್ಯಾಪಿಸಿತು . ವಾಲ್ವರ್ ಪೇಟರ್ ಇಂಗ್ಲೆಂಡಿನಲ್ಲಿ ಈ ಚಳವಳಿಯ ಕೆಲವು ತತ್ವಗಳು ಡಿಕಡೆನ್ಸ್ 
ಕಲೈಕನಿಷ್ಠತೆಯ ಚಳವಳಿಗೆ ತಾತ್ತಿಕ ನೆಲೆಯನ್ನು ಎಂಬ ಮತ್ತೊಂದು ಚಳವಳಿಗೆ ಕಾರಣವಾದವು. 
ಒದಗಿಸಿಕೊಟ್ಟ. ಪೇಟರನ ಪ್ರಕಾರ ' ರಸಿಕ ' ರೋಮನ್ ಸಾಮ್ರಾಜ್ಯದ ಉತ್ತರಾರ್ಧ ಕಾಲದ 
( ಈಸ್ಟೀಟ್) ನ ಮಟ್ಟಿಗೆ ವಾಸ್ತವಿಕತೆ ಎಂಬುದು ಮತ್ತು ಗ್ರೀಕಿನ ಬೈಜಾಂಟೀನ್ ಕಾಲದ ಕಲೆ , 
ಬೇರೆಯೇ ಅರ್ಥವನ್ನು ಪಡೆದಿದೆ. ಕಲಾವಿದನು ಸಾಹಿತ್ಯಗಳು ಸೂಕ್ಷ್ಮ ವಾದ ರುಚಿ ಮತ್ತು 
ನಿರಂತರವಾಗಿ ಬದಲಾಗುವ ಅನುಭವಗಳ ಸೌಂದರ್ಯಗಳನ್ನು ಹೊಂದಿದ್ದವು. ಅವುಗಳ 
ನಡುವಿನಿಂದ ತೀಕ್ಷವೂ ಕ್ಷಣಿಕವೂ ಆದ | ಈಗಿನ ಅವನತಿ ಹೊಂದಿದ ಸ್ಥಿತಿ ( ಡಿಕಡೆನ್ಸ್ ) 
ಮನೋಭಾವನೆ , ಮಾನಸಿಕ ಚಿತ್ರ , ಪ್ರತಿಮೆ ಯಂತೆಯೇ ೧೯ನೆಯ ಶ . ದ ಕೊನೆಯ ಭಾಗದ 
ಸ೦ವೇದನೆಗಳನ್ನು ತನ್ನ ಕೃತಿಗಳಲ್ಲಿ ನಾಗರಿಕತೆಯ ಸ್ಥಿತಿಯೂ ಆಗಿರುವುದರಿಂದ 
ಹಿಡಿದಿಡುತ್ತಾನೆ . ಇದೇ ರಸಿಕನ ' ವಾಸ್ತವಿಕತೆ' ಈಸ್ಥೆಟಿಸಿಸಂನಿಂದ ಪ್ರೇರಿತ ವಾದ ಈ ಹೊಸ 
ಯಾಗುತ್ತದೆ. 'ಕಲೆಯ ಬದುಕು ' ಅಥವ ಚಳವಳಿಯನ್ನು ಡಿಕಡೆನ್ಸ್ ಎಂದೇ ಕರೆದರು. 
“ಬದುಕಿನ ಕಲೆ' ಯ ಆದರ್ಶರೂಪವೆಂದರೆ ಕಲೆಯು ಪ್ರಕೃತಿಗೆ , ಹಾಗೂ ' ಸಹಜ' ವಾದ 
“ ಶುದ್ದಗೊಳಿಸಲ್ಪಟ್ಟ ಉನ್ಮಾದ ' ದ ಸ್ಥಿತಿ. ಈ ನೈತಿಕ ಮತ್ತು ಲೈಂಗಿಕ ವರ್ತನೆಯ ನಿಯಮ 
ಕಲೆಯ ಬದುಕು , ಜೀವನದ ಒರಟುತನ , ಗಳಿಗೆ ವಿರುದ್ಧವಾದದ್ದು ಎಂಬುದು ಈ ಪಂಥದ 
ವಾಸ್ತವಿಕ ತೆಯು ಏಕ ತಾನ , ತಾತ್ವಿಕ ಮುಖ್ಯ ನಿಲುವು. 


೬೮ | ವಿಮರ್ಶೆಯ ಪರಿಭಾಷೆ 


“ಕಲೆಗಾಗಿಯೆ ಕಲೆ ಎಂಬ ವಾದ... ಪಶ್ಚಿಮ ಸ್ವಯಂಪರಿಪೂರ್ಣತೆಯ ಪರಿಕಲ್ಪನೆಗಳು ನವ್ಯ 
ದೇಶದಲ್ಲಿ ಹುಟ್ಟಿ ಪೂರ್ವಕ್ಕೆ ನಾಗರಿಕತೆಯ ವಿಮರ್ಶಕರಲ್ಲೂ ಪ್ರಮುಖವಾದವುಗಳೇ 
ಕುದುರೆಯೇರಿಕೊಂಡು ಬಂದಿದೆ. ಕನ್ನಡ ಆಗಿವೆ . 
ದಲ್ಲೂ ಈ ವಾದ ಪ್ರಗತಿಶೀಲರ ಕಾಲದಲ್ಲಿ 

೧ . RSM ಮಾನಸ ೫೩ , ೨ . TPK ಸಾಹಿತ್ಯ 
ಜನಪ್ರಿಯವಾಗಿತ್ತು. ಈ ಮಾತುಗಳನ್ನು ನೋಡಿ ಸಮ್ಮೇಳನ ಅಧ್ಯಕ್ಷ ಭಾಷಣ , ೩ GRK ಮುನ್ನೋಟ 
- “ಕಲೆ ವ್ಯಾವಹಾರಿಕವಾದುದನ್ನು ಸಾಧಿಸಲು ೬೪ 
ಕಂಕಣ ಕಟ್ಟುವುದಿಲ್ಲ. ಉಪದೇಶ, ಸಮಾಜ 

ಹೆಚ್ಚಿನ ಓದಿಗೆ: ಆರ್‌ .ಎಸ್‌ . ಮುಗಳಿ: ಕಲೆಗಾಗಿ ಕಲೆ 

( ಲೇ ) ರಸಿಕ ಮಾನಸ ( ೧೯೬೭) 
ಸುಧಾರಣೆ, ರಾಜಕೀಯ ಪ್ರಚಾರ - ಯಾವುದೂ 

Willian Gaunt: The Aesthetic Adventure 
ಅದರ ನಿಮಿತ್ತವಲ್ಲ... ಅಂತಃಕರಣವನ್ನು ( ೧೯೪೫ ): Graham Hough : The Last Roman 

tics ( ೧೯೪೯ ) : R . V . Johnson : Aestheticism 
ಹಾಗೆಯೇ ಈ ವಾದಕ್ಕೆ ಆರೋಗ್ಯಕರವಾದ 

( ೧೯೬೯ ). 
ಪ್ರತಿಭಟನೆಗಳೂ ಬಂದವು. “ಕಲೆಗೋಸು ೫೫ . ಕಲ್ಪನೆ ಮತ್ತು ಪ್ರತಿಭೆ Fancy and 
ಗವೇ ಕಲೆ ಎಂಬ ಪ್ರಣಾಳಿಕೆಯನ್ನು ಚರ್ಚಿಸು Imagination ಫ್ಯಾನ್ಸಿ ಮತ್ತು 
ವಾಗ ಮೊಟ್ಟಮೊದಲಿಗೆ ಹೇಳಬೇಕಾದದ್ದೇ ಇಮ್ಯಾಜಿನೇಷನ್ ಫ್ಯಾನ್ಸಿಯನ್ನು ಕಲ್ಪನೆ ಎಂದು 
ನೆಂದರೆ ಕಲಾಕಾರನು ತನ್ನ ಸಾಮಾಜಿಕ ಇಮ್ಯಾಜಿನೇಷನ್ ಅನ್ನು ಪ್ರತಿಭೆ ಎಂದೂ 
ಸಂದರ್ಭಕ್ಕೆ ಹೊಂದಿಕೊಳ್ಳಲಾರದೆ ಚಡಪಡಿ ಸಾಕಷ್ಟು ಸಮರ್ಪಕವಾಗಿಯೇ ಗುರುತಿಸ 
ಸುವ ಸನ್ನಿವೇಶದಲ್ಲಿ ಹುಟ್ಟುವ ವ್ಯಾಖ್ಯಾನ ಬಹುದು. ಈ ಕುರಿತು ಸಂಸ್ಕೃತ ಮೀಮಾಂಸಕರ 
ಇದು. ವಿಶ್ವದ ಬಗ್ಗೆ ಅಥವ ಮಾನವ ಜೀವನದ ಮತ್ತು ಪಾಶ್ಚಾತ್ಯ ಚಿಂತಕರ ವಿಚಾರಗಳಲ್ಲಿ 
ಬಗ್ಗೆ ವಿಚಾರವೊಂದನ್ನು ಕಲಾತ್ಮಕವಾಗಿ ಚಿತ್ರಿಸಿ ಸಾಮ್ಯಗಳನ್ನೂ ಗುರುತಿಸಬಹುದು. ಆದರೆ 
ಆ ವಿಷಯವೆಲ್ಲಾ ಕೇವಲ ಸೌಂದರ್ಯ ಸಾಧನ ಪಾಶ್ಚಾತ್ಯ ಚಿಂತನೆಯ ಹಿನ್ನೆಲೆಯಲ್ಲಿರುವ 
ವಾಗಿದ್ದು ಆ ಕೃತಿಗಷ್ಟೇ ಸೀಮಿತವಾಗಿದೆಯೆಂದು ತತ್ವಶಾಸ್ತ್ರದ ನೆಲಗಟ್ಟೇ ಬೇರೆ. ಹಾಗಾಗಿ ಈ 
ವಾದಿಸುವುದು ಮಹತ್ತರವಾದ ವಿರೋಧಾ ಲೇಖನದಲ್ಲಿ, ಭಾರತೀಯ ವಿಚಾರಗಳೊಂದಿಗೆ 
ಭಾಸವೆಂದೆನಿಸುತ್ತದೆ. ” 

ಗೊಂದಲವಾಗದಿರಲೆಂದು ಫ್ಯಾನ್ಸಿ , ಇಮ್ಯಾಜಿ 
ಕಲೈಕನಿಷ್ಠತೆಯ ಚಳವಳಿ ಪ್ರತಿಕ್ರಿಯೆಯ ಮತ್ತು 

3 ನೇಷನ್ ಪದಗಳನ್ನು ಬಳಸಿಕೊಂಡಿದೆ. 
ವಿರೋಧದ ಚಳವಳಿ. ೧೯ನೆಯ ಶ. ದಲ್ಲಿ ಪುನರುಜೀವನ ಕಾಲದಲ್ಲಿ ರೀಸನ್ ( ವಿಚಾರ) 
ಪ್ರಬಲವಾಗುತ್ತ ಬಂದು ಮಧ್ಯಮ ವರ್ಗ , ಮತ್ತು ಇಮ್ಯಾಜಿನೇಷನ್‌ಗಳನ್ನು ತಾತ್ವಿಕವಾಗಿ 
ಪ್ರಜಾಪ್ರಭುತ್ವದ ನಂಬಿಕೆಗಳ ವಿಸ್ತರಣೆ , ಬೇರೆ ಬೇರೆ ಸಾಮರ್ಥ್ಯಗಳೆಂದು ಚಿಂತಕರು 
ಕೈಗಾರೀಕರಣ ಮತ್ತು ಪ್ರಗತಿಯ ಕಲ್ಪನೆಗಳ ಗುರುತಿಸಿದ್ದರು. ವಿಚಾರಕ್ಕೆ ಹಿರಿಮೆಯ ಸ್ಥಾನ 
ವಿರುದ್ದ ಕಲಾವಿದರ ಬಂಡಾಯ ' ಇದು . ವನ್ನು ನೀಡಿದ್ದರು. ಇಮ್ಯಾಜಿನೇಷನ್ ಭೌತಿಕ 
“ಕೈಗಾರಿಕೆ ಮತ್ತು ಪ್ರಗತಿ ಎಲ್ಲ ಕಾವ್ಯದ ಶತ್ರು ” ಸಂವೇದನೆ, ಇಂದ್ರಿಯ ಚೈತನ್ಯಗಳನಷ್ಟೆ ಆಧರಿಸಿ 
ಎಂದು ಬೋದಿಲೇರ್‌ ಹೇಳಿದ . ಯಾವುದೇ ರುವ, ಅವುಗಳನ್ನು ಸಂಯೋಜಿಸುವ 
ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಸಾಮರ್ಥ್ಯ; ವಿಚಾರ ದೈವಿಕವಾದದ್ದು 
ಒಲ್ಲದ ಈ ಚಳವಳಿಯ ಕೆಲವು ಧೋರಣೆ ದೇಹದಿಂದ ಸ್ವತಂತ್ರವಾಗಿರುವುದು ಮತ್ತು 
ಗಳು ಆಧುನಿಕ ಸಾಹಿತ್ಯದ ಮೇಲೂ ಪ್ರಭಾವ ಮನುಷ್ಯನಿಗೆ ಮಾತ್ರ ವಿಶಿಷ್ಟವಾದದ್ದು ಎಂದು 
ಬೀರಿದವು. ಉದಾ. ಗೆ ಕಲೆಯ ಸ್ವಾಯತ್ತತೆ , ಪ್ರತಿಪಾದಿಸಿದರು. ಅನುಭವಗಳನ್ನು ಕುರಿತ ಈ 


ವಿಮರ್ಶೆಯ ಪರಿಭಾಷೆ | ೬೯ 


ಸರಳ ವಿವರಣೆ ಪೂರ್ಣವಾದ ಸಮ್ಮತಿಯನ್ನು ಅನಂತರದ ಕಾಲದಲ್ಲಿ ಫ್ಯಾನ್ಸಿ ಮತ್ತು 
ಪಡೆಯದಿದ್ದರೂ ಇಮ್ಯಾಜಿನೇಷನ್‌ಗೆ ಹೆಚ್ಚಿನ ಇಮ್ಯಾಜಿನೇಷನ್ ಬಗ್ಗೆ ವ್ಯಾಪಕವಾಗಿ ಚರ್ಚೆ 
ಮೌಲ್ಯವನ್ನು ಆರೋಪಿಸಿದರೆ ಉಂಟಾಗುವ ಮಾಡಿ, ಮಹತ್ವದ ತೀರ್ಮಾನಗಳನ್ನು ನೀಡಿ 
ಸಮಸ್ಯೆಗಳ ಬಗ್ಗೆ ಶೇಕ್ಸ್‌ಪಿಯರನ ಮಿಡ್ ವಿಮರ್ಶೆಯ ತಾತ್ವಿಕ ಚಿಂತನೆಯ ಮೇಲೆ 
ಸಮರ್ ನೈಟ್ಸ್ ಡ್ರಮ್‌ನಲ್ಲಿ ಥೀಸಿಯಸ್ ಪ್ರಭಾವ ಬೀರಿದ ವ್ಯಕ್ತಿ ಕಾಲ್‌ರಿಜ್ . 
ಹೇಳುವ ಮಾತು ಬೆಳಕು ಚೆಲ್ಲುತ್ತದೆ: 

ಕಾಲ್‌ರಿಜ್‌ನ ಕಾವ್ಯತತ್ವದಲ್ಲಿ ಮತ್ತು ಮಾನಸಿಕ 
The Lunatic , the lover and the poet ಪ್ರಕ್ರಿಯೆಗಳನ್ನು ಕುರಿತ ಸಾಮಾನ್ಯ ತತ್ವದಲ್ಲಿ 
Are of Imagination all compact. 

ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್‌ಗಳ ವ್ಯತ್ಯಾಸ 
ಆದರೆ ಪುನರುಜೀವನ ಕಾಲದಲ್ಲಿ ಅತಿ ಬಹಳ ಮುಖ್ಯವಾದ ಅಂಶ . ಹಿಂದೆ ನೋಡಿ 
ಇಮ್ಯಾಜಿನೇಷನ್ ಹುಚ್ಚು ಎಂಬ ಭಾವನೆ ದಂತೆ ಕಾಲ್‌ರಿಜ್‌ನ ಕಾಲದವರೆಗೆ ಫ್ಯಾನ್ಸಿ 
ಇದ್ದಂತೆ ತೋರುತ್ತದೆ. ಪ್ಲೇಕ್‌ನ ಕೃತಿಗಳ ಮತ್ತು ಇಮ್ಯಾಜಿನೇಷನ್‌ಗಳನ್ನು ಸಮಾನಾರ್ಥಕ 
ಹಿನ್ನೆಲೆಯಲ್ಲಿ ೧೮ನೆಯ ಶ . ದ ಅತ್ಯುನ್ನತ ಗಳಾಗಿ ಬಳಸುತ್ತಿದ್ದರು . ಇಂದ್ರಿಯಗಳ ಮೂಲಕ 
ವೈಚಾರಿಕತೆಯನ್ನು ಮಾತ್ರವಲ್ಲದೆ ಹುಚ್ಚಿನ ' ಪ್ರತಿಮೆ ' ಗಳನ್ನು ಸ್ವೀಕರಿಸಿ, ಹೊಸ ವ್ಯವಸ್ಥೆಗೆ 
ಬಗೆಗಿನ ಸಮಕಾಲೀನ ಭಯವನ್ನೂ ಗುರುತಿಸ ಒಳಪಡಿಸುವ ಸಂಯೋಜಕ ಶಕ್ತಿ ಎಂದು 
ಬಹುದು. ಸ್ಯಾಮುಯೆಲ್ ಜಾನ್‌ಸನ್‌ನಿಗೆ ಅವುಗಳನ್ನು ವಿವರಿಸಲಾಗುತ್ತಿತ್ತು . ಆದರೆ 
ಇಮ್ಯಾಜಿನೇಷನ್ ಮತ್ತು ಫ್ಯಾನ್ಸಿಗಳ ನಡುವೆ 

ಮನಸ್ಸಿನ ಈ ಶಕ್ತಿಯನ್ನು ಕಾಲ್‌ರಿಜ್ ಫ್ಯಾನ್ಸಿ 
ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ಇವುಗಳನ್ನು ಎಂದು ಕರೆಯುತ್ತಾನೆ. ಬಯೋಗ್ರಾಫಿಯ 
“ ತನ್ನಿಂದ ಅಥವ ಇತರರಿಂದ ಕಣ್ಮರೆಯಾಗಿ ಲಿಟರೇರಿಯಾದ ೧೩ನೆ ಅಧ್ಯಾಯದಲ್ಲಿ ಅವನು 
ರುವ ವಸ್ತುಗಳನ್ನು ಪ್ರತಿನಿಧಿಸುವ ಶಕ್ತಿ ” ಎಂದು Fancy has no other counters to play with , 
ಆತ ವಿವರಿಸಿದ. ಆದರೆ ಸತ್ಯ ಮತ್ತು but fixities and definites. The fancy is in 

deed no other than a mode of Memory 
ಭ್ರಮೆಗಳನ್ನು ಬೇರ್ಪಡಿಸುವ ಶಕ್ತಿ ಫ್ಯಾನ್ಸಿ 

emancipated from the order of time and 
ಯಲ್ಲಾಗಲೀ ಇಮ್ಯಾಜಿನೇಷನ್‌ಲ್ಲಾಗಲೀ 

space ಎಂದು ಹೇಳುತ್ತಾನೆ . ಅಂದರೆ 
ಇದೆಯೆಂದು ಅವನಿಗೆ ಗುರುತಿಸಲಾಗಲಿಲ್ಲ. 

ಕಾಲ್‌ರಿಜ್‌ನ ಪ್ರಕಾರ ಫ್ಯಾನ್ಸಿ ಎಂಬುದು 
ಆತ ಪೋಪ್‌ನನ್ನು ಕುರಿತು ಹೇಳುತ್ತ 

ಒಂದು ಯಾಂತ್ರಿಕ ಪ್ರಕ್ರಿಯೆ . ಫ್ಯಾನ್ಸಿ , 
ಇಮ್ಯಾಜಿನೇಷನ್ ಎಂಬುದು ಶಕ್ತಿ ಅಥವ 

ಇಂದ್ರಿಯಗಳಿಂದ ಸಿದರೂಪದಲ್ಲಿ ದೊರೆಯುವ 
ಜೀನಿಯಸ್‌ನ ಮೂರು ಅಂಶಗಳಲ್ಲಿ ಒಂದು 

' ಪ್ರತಿಮೆಗಳನ್ನು ಸ್ವೀಕರಿಸಿ , ಅವುಗಳನ್ನು 
ಎಂದು ಗುರುತಿಸಿದ. ಅವನಲ್ಲಿ (ಪೋಪ್‌ನಲ್ಲಿ 
ಪ್ರತಿಭೆ ( ಇಮೆಜೀನೇಶನ್ ) ಇತ್ತು. (ಅದು) 

ವ್ಯತ್ಯಾಸಗೊಳಿಸದೆ , ಭಿನ್ನರೀತಿಯ ಕಾಲ ಮತ್ತು 
ಲೇಖಕನ ಮನಸ್ಸಿನ ಮೇಲೆ ಪ್ರಕೃತಿಯ ವಿವಿಧ 

ದೇಶಗಳ ವ್ಯವಸ್ಥೆಯಲ್ಲಿ ಮರುಜೋಡಿಸುತ್ತದೆ . 
ರೂಪಗಳು , ಬದುಕಿನ ಘಟನೆಗಳು , ಭಾವನೆ 

ಹಾಗಾಗಿ ಇಮ್ಯಾಜಿನೇಷನ್‌ಗಿಂತ ಫ್ಯಾನ್ಸಿ 
ಗಳ ಸಾಮರ್ಥ್ಯಗಳನ್ನು ಅಷ್ಟೊತ್ತಿ ಓದುಗನಿಗೂ 

ಮನಸ್ಸಿನ “ ಕೆಳ ಹಂತದ ಸಾಮರ್ಥ್ಯ. ” 
ಅವುಗಳನ್ನು ತಲುಪಿಸಲು ನೆರವಾಗುವಂಥದು. ” 

ಇಮ್ಯಾಜಿನೇಷನ್ ಉನ್ನತ ಮಟ್ಟದ ಸಾಮರ್ಥ್ಯ 
ಹಾಗೆಯೇ ಅವನಲ್ಲಿ ಗುಡ್ಸೆನ್ಸ್ ಇತ್ತು 

ವಾಗಿದ್ದು ಕಾವ್ಯಸೃಷ್ಟಿಗೆ ಸಹಾಯಕ, ಪ್ರೇರಕ 
ಎನ್ನುತ್ತಾನೆ. ಆದರೆ ಇವೆರಡರ ಹೊಂದಾಣಿಕೆ 

ಆಗುತ್ತದೆ. [Imagination] dissolves , dif 

fuses, dissipates in order to re - create ; or 
ಯನ್ನು ಸಾಧಿಸುವ ತತ್ವ ಜಾನ್‌ಸನ್‌ಗೆ 

where this process is rendered impossible , 
ದೊರಕಲಿಲ್ಲ . 

yet still at all events it struggles to ideal 


೭೦ | ವಿಮರ್ಶೆಯ ಪರಿಭಾಷೆ 


ize and unify. It is essentially vital , even 

ವಾದಿ ತತ್ವಶಾಸ್ತ್ರಜ್ಞರ ಸಿದ್ಧಾಂತಗಳನ್ನು , 
as all objects (as objects ) are essentially 
fixed and dead ಎನ್ನುತ್ತಾನೆ. ಅಂದರೆ 

ಧೋರಣೆಗಳನ್ನು ಗುರುತಿಸಬಹುದು. ೧೮ನೆಯ 
ಇಮ್ಯಾಜಿನೇಷನ್ ಕೇವಲ ಸಂಯೋಜಿಸು 

ಶ. ದಲ್ಲಿ ಲೋಕ್, ಮನಸ್ಸು ಕೇವಲ ವಸ್ತುಗಳ 
ವುದಿಲ್ಲ. “ ಸೃಷ್ಟಿಸುತ್ತದೆ. ಇಂದ್ರಿಯಗಳಿಂದ 

ಇಂಪ್ರೆಶನ್‌ಗಳನ್ನು ಸ್ವೀಕರಿಸುತ್ತದೆ ಎಂದು 

ಹೇಳಿದರೆ , ಬರ್ಕ್‌ಲಿ ನಮ್ಮ ಇಂದ್ರಿಯಗಳ 
ಸ್ವೀಕರಿಸಿದ ಮಾನಸಿಕ ಚಿತ್ರಗಳನ್ನು ಪ್ರತಿಮೆ 
ಗಳನ್ನು - ಸ್ಥಿರ (fixity) , ಖಚಿತ ( definite ) . 

ಸಂಪರ್ಕಕ್ಕೆ ಬಾರದ ಹೊರತು ವಸ್ತುಗಳು ಇವೆ 
ವಾದವು - ಕರಗಿಸಿ , ಒಂದುಗೂಡಿಸಿ ಹೊಸ 

ಎಂಬುದನ್ನು ತಿಳಿಯಲು ಸಾಧ್ಯವಿಲ್ಲ ಎಂದಿದ್ದ. 

ಆದರೆ ಕಾಂಟ್ ಮತ್ತು ಅವನ ಅನುಯಾಯಿ 
ಪೂರ್ಣತೆಯೊಂದನ್ನು ಸೃಷ್ಟಿಸುತ್ತದೆ . ಫ್ಯಾನ್ಸಿ 
ಯಾಂತ್ರಿಕವಾದರೆ , ಇಮ್ಯಾಜಿನೇಷನ್ 

ಗಳು , ಗ್ರಹಿಕೆಯು ಕ್ರಿಯಾಶೀಲ ಮನಸ್ಸು 
ಚೈತನ್ಯಶೀಲ, ಜೀವಂತ ಶಕ್ತಿ . ಇದು 

ತನ್ನಿಂದ ಹೊರಗೆ ಅಸ್ತಿತ್ವವನ್ನು ಪಡೆದಿರುವ 

ವಸ್ತುಗಳನ್ನು ಅರಿಯುವ ಪ್ರಯತ್ನವಾಗಿದೆ 
ಯಂತ್ರದಂತೆ ಕೆಲಸ ಮಾಡುವುದಿಲ್ಲ. ಗಿಡದಂತೆ 

ಎಂದು ಹೇಳಿದರು . ಹಾಗಾಗಿ ಗ್ರಹಿಕೆಯಲ್ಲಿ 
ಬದುಕುತ್ತದೆ, ಬೆಳೆಯುತ್ತದೆ ಎನ್ನುತ್ತಾನೆ 

'ಹುಚ್ಚುತನದ ಪ್ರಶ್ನೆಗೆ ಅವಕಾಶವಿಲ್ಲ. ವ್ಯಕ್ತಿ 
ಕಾಲ್‌ರಿಜ್ , ಮತ್ತೊಂದೆಡೆಯಲ್ಲಿ 
ಕಾಲ್‌ರಿಜ್‌ನು ಇಮ್ಯಾಜಿನೇಶನ್ ತನ್ನ 

ಯಷ್ಟೆ ವಸ್ತುವೂ ಸತ್ಯ .ಕಾಲ್‌ರಿಜ್‌ನಿಗೆ ಬಂದ 

ಸಮಸ್ಯೆ ಎಂದರೆ ಸಾಮಾನ್ಯ ಮತ್ತು ಕಲೆಯ 
ರೂಪವನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ವಿಕಾಸ 

ಗ್ರಹಿಕೆಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ 
ಮತ್ತು ಸೃಷ್ಟಿಯ ನಿಯಮಗಳೇ ಅದರ 

ಸಮಸ್ಯೆ . ಅವನು ಆದ್ದರಿಂದ ಕ್ರಮವಾಗಿ ಅವನ್ನು 
ನಿಯಮಗಳೂ ಆಗಿವೆ ” ಎನ್ನುತ್ತಾನೆ . ತನ್ನ 

ಪೈಮರಿ ಇಮ್ಯಾಜಿನೇಶನ್ ಮತ್ತು ಸೆಕೆಂಡರಿ 
ಪುಸ್ತಕ ದ ೧೪ನೆ ಅಧ್ಯಾಯದಲ್ಲಿ 

ಇವತ್ಯಾಜಿನೇಶನ್ ಎಂದು ವಿಂಗಡಿಸಿದ . 
ಇಮ್ಯಾಜಿನೇಷನ್ ಅನ್ನು ಸಂಯೋಜಕ ಶಕ್ತಿ ” 

ಕಾಲ್‌ರಿಜ್ ವಿಚಾರ ಮತ್ತು ಇಮ್ಯಾಜಿನೇಷನ್ 
ಎಂದು ಕರೆದು Imagination ... reveals it 

ಗಳನ್ನು ಸಂಯೋಜಿಸುವಲ್ಲಿ ಯಶಸ್ವಿಯಾದ 
self in the balance or reconciliation of 
opposite or dicordant qualities; of 

Cordant qualities of ಮತ್ತು ಅವೆರಡರಲ್ಲಿ ಯಾವುದೂ ಅಪಮೌಲ್ಯ 
sameness with difference; of the general ios Wogars Busea Esote . 
with the concrete ; the idea with the im 
age... ಎಂಬ ಪ್ರಸಿದ್ಧವಾಗಿರುವ ಸೂತ್ರವನ್ನು 

ಕಾಲ್‌ರಿಜ್‌ನ ಅನಂತರದ ವಿಮರ್ಶಕರು 
ನಿರೂಪಿಸುತ್ತಾನೆ . ಅಂದರೆ , ತೀರ ಭಿನ್ನವಾದ 

ಸಾಮಾನ್ಯ , ಲಘು ಅಥವ ಹಾಸ್ಯಕವಿಗಳ ಸೃಷ್ಟಿ 
ಅಂಶಗಳನ್ನು ಜೀರ್ಣಿಸಿಕೊಂಡು ಜೀವಂತ 

ಸಾಮರ್ಥ್ಯವನ್ನು ಫ್ಯಾನ್ಸಿ ಎಂದೂ ಉನ್ನತ , 

ಗಂಭೀರ, ತೀವ್ರ ಭಾವನೆಗಳ ಕಾವ್ಯಸೃಷ್ಟಿಗೆ 
ಪೂರ್ಣ ರೂಪವೊಂದನ್ನು ಸಂಯೋಜಿಸುವ 

ಕಾರಣವಾಗುವ ಸಾಮರ್ಥ್ಯವನ್ನು 
ಶಕ್ತಿ ಇಮ್ಯಾಜಿನೇಷನ್ . ಈ ಪೂರ್ಣರೂಪ 

ಇಮಾಜಿನೇಷನ್ ಎಂದು ಕರೆದರು . 
ಹೊಸದಾಗಿ ಹುಟ್ಟುವುದು; ಅದರ ವಿವಿಧ 

ವಿಮರ್ಶಕರು ಭಿನ್ನರೀತಿಯ ಮನಶಾಸ್ತ್ರೀಯ 
ಅಂಗಗಳು ಜೀವಂತವಾಗಿದ್ದರೂ ಆ 

ತತ್ವಗಳನ್ನು ತಳಹದಿಯಾಗಿಟ್ಟುಕೊಂಡಂತೆ 
OBJF300 Tison gracze gwood Gesociationsit Gestalt Freudian 
ಅರ್ಥ, ಕುರುಹು ಕಳೆದುಕೊಳ್ಳುವಂತಹವು 

Jungian ) ಮತ್ತು ಕಾವ್ಯ ಸ್ವರೂಪವನ್ನು ಭಿನ್ನ 
ಎಂದು ಕಾಲ್‌ರಿಜ್‌ನ ಅಭಿಪ್ರಾಯ . 

ರೀತಿಗಳಲ್ಲಿ ಗುರುತಿಸಿದಂತೆ (ಕಾವ್ಯ ಮೂಲ 
ಕಾಲ್‌ರಿಜ್‌ನ ಪ್ರತಿಪಾದನೆಗಳ ಹಿನ್ನೆಲೆಯಲ್ಲಿ ಭೂತವಾಗಿ ವಾಸ್ತವಿಕ ಅಥವ ದರ್ಶನಾತ್ಮಕ 
ಜರ್ಮನಿಯ ಕಾಂಟ್ ಮತ್ತಿತರ ಅತೀಂದ್ರಿಯ ಅಥವ “ ವಸ್ತು ” ಅಥವ “ ಪುರಾಣ ” ಅಥವ 


ವಿಮರ್ಶೆಯ ಪರಿಭಾಷೆ | ೭೧ 


“ ಶುದ್ದ ಕಾವ್ಯ ” ಅಥವ ವಿಶಿಷ್ಟ ಪರಿಣಾಮ ಕವಿಯ ಉಗುರು ಹೇಗೆ ಕತ್ತರಿಸಬೇಕು ಎಂಬು 
ಸಾಧಿಸಲು ಸೃಷ್ಟಿಯಾದ ಕೃತಿ) ದರಿಂದ ಹಿಡಿದು ಅವನ ಓದುವ ಕೋಣೆಯ 
ಇಮ್ಯಾಜಿನೇಷನ್‌ನ ಅರ್ಥ ವಿವರಣೆಯೂ ಸುಣ್ಣ ಯಾವ ರೀತಿ ಇರಬೇಕು ಎಂಬವರೆಗೆ 
ಭಿನ್ನ ರೀತಿಯಲ್ಲಿ ಬೆಳೆಯುತ್ತ ಬಂದಿದೆ. ಕವಿಯನ್ನು ಒಂದು ವಿಚಿತ್ರ ಸೃಷ್ಟಿಯಾಗಿ, 
ಪ್ರತಿಭೆ ನಮೂದುನೋಡಿ. 

ಅವನದೇ ಪ್ರತ್ಯೇಕ ದಿನಚರಿಗಳನ್ನು ವಿಧಿಸುತ್ತವೆ. 
ಹೆಚ್ಚಿನ ಓದಿಗೆ : S. T. Coleridge: { Biographia ಪ್ರತಿಭೆ , ವ್ಯುತ್ಪತ್ತಿ , ಅಭ್ಯಾಸಗಳು ಕವಿಗೆ ಅಗತ್ಯ , 
Literaria ”( ೧೮೧೭); G. Watson ( Ed) ( ೧೯೫೬); ಕಾವ ಕಲೆಯನ್ನು ಕಲಿಯಬಹುದು ಎಂಬ ಅಂಶ 
L.A . Richards: “ Coleridge on Imagination ” 

ಮಾತ್ರ ಸಂಸ್ಕೃತ ಕಾವ್ಯಮೀಮಾಂಸೆಯಿಂದ 
( ೧೯೩೪) M . H . Abrams: “The Mirror and the 
Lamp'' ( ೧೯೫೩ ); C . C . Clarke: “ Romantic Para 

ಸ್ವೀಕಾರಾರ್ಹ. ಮಾಮೂಲಾಗಿ ಕವಿಗಳ ಸೂಕ್ಷ್ಮ 
dox ” ( ೧೯೬೨); R . L . Brett: Fancy and Imagi 

ವಿಂಗಡಣೆ ನಡೆಯಿತು. ಪ್ರತಿಭೆ ಇಲ್ಲದ 
nation ( ೧೯೬೯ ) . 

ರಸಹೀನ ಕೃತಿಗಳನ್ನು ರಚಿಸುವವ ಕುಕವಿ, 
೫೬ . ಕವಿ ಪೊಯೆಟ್ ಕಾವ್ಯವನ್ನು ಸಂಸ್ಕೃತ 

ಮಹಾಕವಿ ಅತ್ಯುನ್ನತಮಟ್ಟದವನು. ಕವಿಯ 
ಕಾವ್ಯಮೀಮಾಂಸೆಯಲಿ ಸಾಹಿತ್ಯ ಎಂಬುದರ ಪ್ರತಿಭೆ ಸಹಜವೋ ಔಪಾಧಿಕವೋ ಎಂಬ 
ಸಮಾನಾರ್ಥಕವಾಗಿ ಬಳಸುತ್ತಾರೆ . ಆದ್ದರಿಂದ 

ಆಧಾರದ ಮೇಲೆಸಾರಸ್ವತ, ಆಭ್ಯಾಸಿಕ , ಔಪದೇಶಿಕ 
ಕಾವ್ಯದ ರಚನಕಾರ ಕವಿ ಎಂದರೆ ಸಾಹಿತಿ, 

ಎಂದು ಮೂರು ಬಗೆಯ ಕವಿಗಳು , ಕವಿಯ 
ಅಥವ ಬರಹಗಾರ; ಕಲ್ಪನೆ , ಪ್ರತಿಭೆಗಳು 

ಕೃತಿಗಳನ್ನು ಆಧರಿಸಿ ಶಾಸ್ತ್ರಕವಿ, ಕಾವ್ಯಕವಿ , 
ಮುಖ್ಯವಾದ ಕೃತಿಗಳನ್ನು ರಚಿಸುವವನು 

ಉಭಯಕವಿ ಎಂದು ಮೂರು ಬಗೆಗಳು . 
ಶಾಸ್ತ್ರಜ್ಞನಿಗಿಂತ ಭಿನ್ನ ಎಂಬ ವಿಶಾಲವಾದ ಇದರಲ್ಲಿ ಕಾವ್ಯಕವಿಯಲ್ಲಿ ಮತ್ತೆ ಎಂಟು 
ಅರ್ಥ ಇದೆ. ಹಾಗೆಯೇ ಇಂದಿನ ಬಳಕೆಯಲಿ ವಿಧಗಳು: ರಚನಾಕವಿ, ಶಬ್ದಕವಿ, ಅರ್ಥಕವಿ, 
ಕಾವ್ಯ ಎಂಬುದು ಸಾಹಿತ್ಯದ ವಿಶಿಷ್ಟ ಪ್ರಕಾರದ 

ಅಲಂಕಾರ ಕವಿ, ಉಕ್ತಿಕವಿ, ರಸಕವಿ , ಮಾರ್ಗಕವಿ, 

ಶಾಸ್ವಾರ್ಥಕವಿ - ಹೀಗೇ ವಿಂಗಡಣೆ ಮುಂದು 
ಹೆಸರಾಗಿ ಮಿತಿಗೊಂಡಾಗ ಕವಿ- ಕವನಗಳ 
ರಚನಕಾರನಾದ. ಸಾಹಿತ್ಯದ ಇತರ ಪ್ರಕಾರಗಳ 

ವರೆಯುತ್ತದೆ . 
ರಚನಕಾರರಿಗೆ ಬೇರೆ ಬೇರೆ ನಾಮಕರಣ ಪಾಶ್ಚಾತ್ಯರಲ್ಲಿ ರೊಮ್ಯಾಂಟಿಕ್ ಸಂಪ್ರದಾಯವು 
ಗಳಾದವು. 

ಕವಿಗೂ -ಕಾವ್ಯಕ್ಕೂ ನಿಕಟ ಸಂಬಂಧವನ್ನು 
ಸಂಸ್ಕೃತ ಕಾವ್ಯಮೀಮಾಂಸೆಯಲ್ಲಿ ಕವಿಯನ್ನು 

ಗುರುತಿಸುತ್ತದೆ. ಕವಿ ಇತರರಿಗಿಂತ ಹೆಚ್ಚು 
ಇತರ ಜನರಿಂದ ಪ್ರತ್ಯೇಕವಾದ ಒಂದು `ಸೃಷ್ಟಿ 

ಸಂವೇದನಶೀಲ. ಎಲಿಯಟ್‌ನಿಂದ ಪ್ರೇರಿತ 
ಎಂದು ನೋಡುವ ದೃಷ್ಟಿ ಇದೆ. ಕಾವ್ಯಕ್ಕೂ 

ವಾದ ನವ್ಯವಿಮರ್ಶಕರ ಪಂಥ ಕವಿಯನ್ನು 
ಆಧ್ಯಾತ್ಮಕ್ಕೂ ನಂಟು ; ಕಾವ್ಯದ ಅನುಭವ, 

ಮನುಷ್ಯನನ್ನಾಗಿ ಮತ್ತು ಸೃಷ್ಟಿಕರ್ತನನ್ನಾಗಿ 
ಆನಂದ ಬ್ರಹ್ಮಾನಂದಕ್ಕೆ ಸಮಾನ ಎಂಬ 

ಎರಡು ನಿಲುವುಗಳಲ್ಲಿ ನೋಡುತ್ತದೆ . ಕಾವ್ಯ 
ನಂಬಿಕೆ . ಆದ್ದರಿಂದ ಕವಿಯೂ ಕಾವ್ಯ ಜಗತ್ತಿನ 

ಕವಿಯ ಅಭಿವ್ಯಕ್ತಿಯಲ್ಲ. ಕವಿ ಅನುಭವಿಸುವ 
ಬ್ರಹ್ಮ ! ಅಲ್ಲವಾದರೆ ಕವಿ ಋಷಿಯ ಅಂಶ 

ಮನುಷ್ಯನಾಗಿ ಮತ್ತು ರಚಿಸುವ ಕವಿಯಾಗಿ 
ಪಡೆದ ಮಹಾನುಭಾವ , ದ್ರಷ್ಟಾರ! ಈ 

ಭಿನ್ನವ್ಯಕ್ತಿತ್ವ ಹೊಂದಿದ್ದಾನೆಂದು ನಂಬುತ್ತದೆ. 
ಸಂಗತಿಗಳು ಸಾಹಿತ್ಯವನ್ನು ಅಧ್ಯಯನ ೫೭ . ಕರ್ಷಣ Tension ಟೆನ್‌ಷನ್ , ನವ್ಯ 
ಮಾಡಲು ವಿಮರ್ಶೆಯಲ್ಲಿ ತೊಡಗಲು ಎಷ್ಟು ವಿಮರ್ಶಕ ಪಂಥದಿಂದ ಹೆಚ್ಚು ಬಳಕೆಯಾಗ 
ಅನಗತ್ಯ ! ಇದಲ್ಲದೆ ಕೆಲವು ಕವಿಶಿಕ್ಷಾಗ್ರಂಥಗಳು ತೊಡಗಿದ, ಈಗ ಸಂದರ್ಭದ ಅಗತ್ಯಕ್ಕೆ ತಕ್ಕಂತೆ 


೭೨ | ವಿಮರ್ಶೆಯ ಪರಿಭಾಷೆ 


ಅರ್ಥವನ್ನು ಪಡೆದುಕೊಳ್ಳುವ ಪಾರಿಭಾಷಿಕ ಅಂದರೆ “ಕವಿತೆಯ ಲಯ ಮತ್ತು ಮಾತಿನ 
ಪದದ ಬಳಕೆಯ ಮಾಮೂಲು ಅರ್ಥ: ಲಯದ ನಡುವಿನ ; ಲಯದ ಔಪಚಾರಿಕತೆ 
ಪೂರಕವಾದವುಗಳ ವಿರುದ್ಧವಾದವುಗಳ ( ಫಾರಾಲಿಟಿ) ಮತ್ತು ಭಾಷೆಯ ಅನೌಪಚಾರಿ 
ನಡುವಿನ ಘರ್ಷಣೆ ”. ವಿಮರ್ಶೆಯಲ್ಲಿ ಇದು ಕತೆಗಳ ನಡುವಿನ; ಸಾಮಾನ್ಯವಾದ ಮತ್ತು 
ರಮ್ಯ -ಸಂವೇದನೆಯನ್ನು ಕುರಿತ ಚರ್ಚೆಯಲ್ಲಿ, 

ವಿಶೇಷವಾದದ್ದರ ನಡುವಿನ; ಮೂರ್ತ ಮತ್ತು 
ಅಭಿಜಾತ ಮತ್ತು ರಮ್ಯದ ವೈರುಧ್ಯಗಳ ಚರ್ಚೆ 

ಅಮೂರ್ತಗಳ ನಡುವಿನ; ವಿಚಾರಗಳ 
ಯಲ್ಲಿ, ಫ್ರಾಯ್ಡ್ ಹೇಳುವ “ವಿರುದ್ದಿಗಳ 

ನಡುವಿನ ; ಸೌಂದರ್ಯ ಮತ್ತು ಕುರೂಪಗಳ 
ಚರ್ಚೆಯಲ್ಲಿ ಬಳಕೆಯಾಗುತ್ತದೆ . ೨೦ನೆಯ 

ನಡುವಿನ; ವ್ಯಂಗ್ಯದ ಅಂಶಗಳ ನಡುವಿನ ; 
ಶತಮಾನದ ಕಾವ್ಯಮೀಮಾಂಸೆಯ ಚರ್ಚೆ 

ಗದ್ಯತನ , ಪದ್ಯತನಗಳ ನಡುವಿನ ; ಸರಳವಾದ 
ಯಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಂಡು, ಲೇಖಕನ 

ರೂಪಕದ ಅಂಶಗಳ ನಡುವೆಯೂ ಕಾಣಿಸುವ 
ಮಾನಸಿಕ , ಸಾಮಾಜಿಕ , ಅಥವ ಭಾಷೆಯ 

ಕರ್ಷಣೆಯನ್ನು ಈ ಪರಿಭಾಷೆ ಒಳಗೊಳ್ಳುತ್ತದೆ . 
ಮಾಧ್ಯಮದಲ್ಲಿ ಘರ್ಷಣೆಗಳ ಬಗೆಗಿನ ಅರಿವು 
ಹೆಚ್ಚಾಗುತ್ತಿರುವುದನ್ನು ಪ್ರತಿಫಲಿಸುತ್ತದೆ . ರಷಿಯದ ರೂಪನಿಷ್ಠ ವಿಮರ್ಶಕರು ಮತ್ತು 
ಅಲನ್ ಟೇಟ್ ಕರ್ಷಣದ ಬಗೆಗೆ ಒಂದು 

ಅವರ ಅನುಯಾಯಿಗಳು ಕಾವ್ಯದ ಲಯವನ್ನು 
ವಿಸ್ತಾರ ಪ್ರತಿಪಾದನೆಯನ್ನು ಮಾಡಿದ. ತರ್ಕದ 

“ ಲಯ ಪ್ರವೃತ್ತಿಯ ಶಕ್ತಿ ಮತ್ತು 
ಎಕ್ಸ್ಟೆನ್‌ಶನ್ ಮತ್ತು ಇನ್‌ಟೆನ್‌ಶನ್ ಎಂಬ 

ವಾಕ್ಯರಚನೆಯ ವಿನ್ಯಾಸಗಳ ನಡುವಿನ ಕರ್ಷಣೆ 
ಪಾರಿಭಾಷಿಕಗಳ ಪೂರ್ವ ಪ್ರತ್ಯಯವನ್ನು 

ಎಂದು ವಿವರಿಸುತ್ತಾರೆ . ಇತರ ಕೆಲವು 
ಕತ್ತರಿಸಿಹಾಕಿ ಆ ಎರಡೂ ಪದಗಳ ಅರ್ಥವನ್ನು 

ವಿಮರ್ಶಕರು ರೂಪಕದಲ್ಲಿ ಕರ್ಷಣೆ ಅಂತರ್ಗ 
ಬೆಸೆದು ಟೆನ್‌ಶನ್ ಎಂಬ ಪಾರಿಭಾಷಿಕವನ್ನು 

ತವಾಗಿದೆ ಎಂದು ಗುರುತಿಸುತ್ತಾರೆ . ಎಂಪ್ಪನ್ನನ 
ಸೃಷ್ಟಿಸಿದ ಈ ಟೆನ್‌ಶನ್ , ಒಂದು ಕವನದ ಸಂದಿಗ್ಧತೆಯನ್ನು ಕುರಿತ ಚರ್ಚೆ ಏಕಕಾಲದಲ್ಲಿ 
ಮೂರ್ತ ಮತ್ತು ಅಮೂರ್ತ ಅಂಶಗಳ ನಡುವೆ ಸಂಭವಿಸುವ ಪದದ ಹಲವಾರು ಅರ್ಥಗಳ 
ಇರುವ ಅವಿಭಾಜ್ಯ ಸಂಬಂಧವನ್ನು; ಅಥವ ನಡುವಿನ ಕರ್ಷಣೆಯನ್ನು ಗುರುತಿಸುತ್ತದೆ. 
ಅವುಕವನದ ಪ್ರತಿಮೆಗಳು ಒಳಗೊಂಡಿರುವ ಕ್ಸಿಯಾಂತ್ ಬೂಕ್ಸ್ನ ಪ್ಯಾರಡಾಕ್ಸ್ ಸಿದ್ದಾಂತ 
ವಿಚಾರ ಮತ್ತು ಭಾವಗಳೊಡನೆ ಐಕ್ಯವನ್ನು ಕರ್ಷಣೆಯನ್ನು ಮೌಲ್ಯಮಾಪನಕ್ಕೆ ಒಂದು 
ಹೇಗೆ ಮತ್ತು ಎಷ್ಟರಮಟ್ಟಿಗೆ ಸಾಧಿಸಿದೆ ಆಧಾರವಾಗಿ ಭಾವಿಸಿಕೊಳ್ಳುವುದನ್ನು , 
ಎಂಬುದನ್ನು ಸೂಚಿಸುತ್ತದೆ . ಕವನದ ತಾರ್ಕಿಕ ಆದ್ದರಿಂದಲೇ ಕವನವನ್ನು ' ನಾಟಕ' ಎಂದು 
ಬೆಳವಣಿಗೆ , ಚಲನೆ , ಮುಕ್ತಾಯಗಳು , ಅಥವ ಪರಿಭಾವಿಸುವುದನ್ನು ನೋಡಬಹುದು . 
ಬಹಿ: ಕರ್ಷಣ ( ಎಕ್ಸ್ - ಟೆನ್ಶನ್): ಕವಿಯ ರಾನ್ಸಂ ಕವನದ ತಾರ್ಕಿಕ ವಿಚಾರಕ್ಕೂ 
ಭಾವನಾ ಶಕ್ತಿಯ ಆರೋಪಣೆ ಮತ್ತು ಕವನದ ಭಾಷೆಯ ನೆಯೆಗೂ ಇರುವ ಕರ್ಷಣೆಯನ್ನು 
ಅಲಂಕಾರಿಕ ಬೆಳವಣಿಗೆ ಅಥವ ಅಂತಃಕರ್ಷಣ ಗುರುತಿಸುತ್ತಾನೆ . ಕರ್ಷಣ ಕುರಿತು ಆಧುನಿಕ 
( ಇನ್ - ಟೆನ್ಶನ್) ಇವೆರಡರ ವ್ಯವಸ್ಥಿತ , ಮತ್ತು ನವವಿಮರ್ಶೆಯ ಆಸಕಿಯು . 
ಸಂರ್ಪೂಣ ಸ್ವರೂಪ ಟೆನ್ಶನ್ . 

ಟೆನ್‌ಶನ್ ಅನ್ನು ಒಳಗೊಂಡಿರುವ ನಾಟಕೀಯ 
ಆರ್ . ಪಿ . ವಾರೆನ್ ಕರ್ಷಣಕ್ಕೆ ವಿಶಾಲವಾದ ಕಾವ್ಯ ಅಥವ ಭಾವಗೀತೆಗೆ ಪರವಾದ; 
ಅರ್ಥವನ್ನು ಕಲ್ಪಿಸುತ್ತಾನೆ. ಕರ್ಷಣವುಸಂಘರ್ಷ ಟೆನ್ಶನ್ ಕಾಣಿಸದ ಭಾವುಕ ಅಥವ 
ಶಿಲ್ಪ (ಕಾನ್‌ಫಿಕ್ಸ್ ಸ್ಪೆಕ್ಟರ್‌) ಗಳನ್ನು ಒಳಗೊಳ್ಳುತ್ತದೆ. ವಿವರಣಾತ್ಮಕ ಅಥವ ನಿರೂಪಣಾತ್ಮಕ 


ವಿಮರ್ಶೆಯ ಪರಿಭಾಷೆ | ೭೩ 


ಕವನಗಳಿಗೆ ವಿರುದ್ಧವಾದ ಒಲವುಗಳನ್ನು, ವಾದ ಅ- ಸಾಂಪ್ರದಾಯಿಕವಾದ ಭಾಷೆ ಕಾದಂ 
ಪೂರ್ವಾಗ್ರಹಗಳನ್ನು ಪ್ರತಿಫಲಿಸುತ್ತದೆ . ಬರಿಯ ಅಭಿವ್ಯಕ್ತಿ ಮಾಧ್ಯಮ . ವಾಸ್ತವಿಕ 
ಹೆಚ್ಚಿನ ಓದಿಗೆ: Ransome: The New Criticism, ತೆಯೊಡನೆ ನಿಕಟ ಸಂಬಂಧವಿದ್ದು ವೈಚಾರಿಕತೆಗೆ 
Allen Tate : Tension Poetry ; Brain Lee: The New 

ಪ್ರಾಧಾನ್ಯ ನೀಡಿದರೂ ಕಲ್ಪಕತೆ ಕಾದಂಬರಿಯ 
Criticism and Language of poetry ಲೇಖನ; 

ಮುಖ್ಯ ಲಕ್ಷಣ . ಪುರಾಣ , ಸಂಕೇತ ಅಥವ 
Roger Fowler (20 ) Essays on style and lan 

ಭಾಷಾ ವಿನ್ಯಾಸ ಕಾದಂಬರಿಯ ಸ್ವರೂಪವನ್ನು 
guage ( ೧೯೬೬): ಗಿರಡ್ಡಿ ಗೋವಿಂದರಾಜ : ನವ್ಯ 
ವಿಮರ್ಶೆ. 

ನಿರ್ಧರಿಸಬಹುದು. ಕಾದಂಬರಿಯ ವಸ್ತು 
೫೮. ಕಾದಂಬರಿ Novel ನಾವೆಲ್ ಸಾಹಿತ್ಯದ 

ಖಗೋಳಶಾಸ್ತ್ರದಿಂದ ಹಿಡಿದು ವ್ಯಕ್ತಿಯೊಬ್ಬನ 
ಮೂರು ಪ್ರಮುಖ ಪ್ರಕಾರಗಳಲ್ಲಿ - ಕಾವ್ಯ , 

ಅಂತರಂಗದ ವಿಶ್ಲೇಷಣೆಯವರೆಗೆ ಏನು ಬೇಕಾ 
ನಾಟಕ, ಕಾದಂಬರಿ - ಕೊನೆಯದಾಗಿ ತೀರ 

ದರೂ ಆಗಿರಬಹುದು. ಅಂತೆಯೇ ಕಾದಂಬರಿ 
ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದ , ಸೂತ್ರರೂಪದಲ್ಲಿ 

ಎಂಬ ಹೆಸರಿನ ಅಡಿಯಲ್ಲಿ ಹಳದಿ ಮೀನು, 
ಅಚ್ಚುಕಟ್ಟಾಗಿ ವಿವರಿಸಲು ಅತ್ಯಂತ ಕಷ್ಟಕರವಾದ 

ಮಲೆಗಳಲ್ಲಿ ಮದುಮಗಳು , ರಕ್ತರಾತ್ರಿ , 
ಪ್ರಕಾರ ಇದು. ಅತ್ಯಂತ ವೈವಿಧ್ಯಮಯವಾದ 

ಸಂಧ್ಯಾರಾಗ , ವಾಗೇವಿ , ಕನ್ನಡಿಗರ ಕರ್ಮಕಥೆ , 
ವಿಭಿನ್ನ ರೀತಿಯ ವಸ್ತು ಮತ್ತು ತಂತ್ರಗಳನ್ನು 

ಕರ್ವಾಲೋ , ಶಿಕಾರಿ - ಎಂತೆಂಥ ವಿಭಿನ್ನ 
ಪುಸ್ತಕಗಳಿಗೆಲ್ಲ ಕಾದಂಬರಿ ಎಂಬ ಹೆಸರು ಬಗೆಯ ರಚನೆಗಳೆಲ್ಲ ಸೇರುತ್ತವೆ. ನಿರ್ದಿಷ್ಟವಾದ 
ಸಲ್ಲುತ್ತಿದೆ. ಸಂಸ್ಕೃತದಲ್ಲಿ ಬಾಣಭಟ್ಟ ಬರೆದ 

ಆಕಾರ ರಹಿತತೆಯೇ ಕಾದಂಬರಿ ಪ್ರಕಾರದ 
ಸುದೀರ್ಘ ಗದ್ಯ ಕಥೆಯ ಹೆಸರಾದ ಕಾದಂಬರಿ ಮುಖ್ಯ ಲಕ್ಷಣ. ಹಾಗಾಗಿಯೇ ' ತಕ್ಕಮಟ್ಟಿನ 
ನಾವೆಲ್‌ಗೆ ಸಂವಾದಿಯಾಗಿ ಬಳಕೆಯಾಗು ದೀರ್ಘತೆಯುಳ್ಳ ನಿಜವಾದ ಬದುಕನ್ನು 
ತಿದೆ. ನಾವೆಲ್ ಎಂಬ ಪದವೂ ಇಟಾಲಿಯನ್ ಪ್ರತಿನಿಧಿಸುವ ಪಾತ್ರಗಳು ಮತ್ತು ಕ್ರಿಯೆಯಿಂದ 
ಭಾಷೆಯ 'ಹೊಸದು ' ಎಂಬ ಅರ್ಥದ ಕೂಡಿದ , ಹೆಚ್ಚು ಅಥವ ಕಡಿಮೆ ಸಂಕೀರ್ಣ 
ನಾವೆಲ್ಲಾದಿಂದ ಬಂದದ್ದು. 

ವಾದ ಕಥಾಸಂವಿಧಾನವನ್ನುಳ , ಕಾಲ್ಪನಿಕ ಗದ್ಯ 

ನಿರೂಪಣೆ ” ಎಂಬ ಕಾದಂಬರಿಯ ವಿವರಣೆ 
ಕಾದಂಬರಿಯು ಒಂದು ಸಾಹಿತ್ಯ ಪ್ರಕಾರ 

ಅನೇಕ ಪ್ರಶ್ನೆಗಳನ್ನು ಎತ್ತುವಂಥದ್ದಾಗಿದೆ. 
ವಾದರೂ , ಪ್ರಕಾರದ ಎಲ್ಲೆಗಳನ್ನು ಮೀರು 

ದೀರ್ಘತೆಗೆ ಮಾನದಂಡ ಯಾವುದು 
ವಂಥದು , ' ಆಕಾರ ರಹಿತವಾದದ್ದು . ಕಾವ್ಯಕ್ಕಿರು 
ವಂತೆ ಎದ್ದು ಕಾಣುವ , ಗುರುತಿಸಬಹುದಾದ 

ಗಳಗನಾಥರ ಕಾದಂಬರಿಯೋ ಅಥವ ತೇಜಸ್ವಿ 
ಛಂದಸ್ಸಿನ ಶರೀರ ಅದಕ್ಕಿಲ್ಲ. ನಾಟಕಕ್ಕಿರುವಂತೆ 

ಯವರ ಸ್ವರೂಪವೋ ? ವೈಜ್ಞಾನಿಕ ಕಾದಂಬರಿ 
ರಂಗಭೂಮಿ ಮತ್ತು ಪ್ರೇಕ್ಷಕರ ಅಗತ್ಯವೂ 

ಗಳನ್ನು ಈ ಸೂತ್ರಕ್ಕೆ ಹೊಂದಿಸುವುದು ಹೇಗೆ? 
ಕಾದ೦ಬರಿಗಿಲ್ಲ . ಕಾವ್ಯ - ನಾಟಕ ಗಳಂತೆ 

ಕಾಲ್ಪನಿಕ ಎಂಬ ಶಬದ ಮಿತಿಗಳು ಯಾವುವು? 
ಅನಿವಾರ್ಯವಾಗಿ ಪಾಲಿಸಲೇಬೇಕಾದ ಸಂಪ್ರ 

ಇತ್ಯಾದಿ. ಆದರೆ ಹೀಗಲ್ಲದೆ ಸಂಕ್ಷಿಪ್ತವಾಗಿ 
ದಾಯಗಳು ಕಾದಂಬರಿಯಲ್ಲಿಲ್ಲ . ಆದರೆ 

ಕಾದಂಬರಿಯನ್ನು ವಿವರಿಸಲು ಸಾಧ್ಯವೂ ಇಲ್ಲ. 
ಭಾಷೆಯ ಬಳಕೆಯಲ್ಲಿ ಕಾವ್ಯ ಗುಣವನ್ನೂ , ಇಂಗ್ಲಿಶ್ ಮತ್ತು ಕನ್ನಡ ಕಾದಂಬರಿಗಳ ಹುಟ್ಟು 
ಪಾತ್ರ , ಸಂಭಾಷಣೆ , ಕಥಾ ಸಂವಿಧಾನ ಮತ್ತು ಬೆಳವಣಿಗೆಯಲ್ಲಿ ಒಂದು ಮುಖ್ಯವಾದ 
ಇತ್ಯಾದಿಗಳಲ್ಲಿ ನಾಟಕದ ಗುಣವನ್ನೂ ಸಾಮ್ಯವಿದೆ . ಪರಿಚಿತವಾದ ಪರಿಸರವನ್ನು 
ಕಾದಂಬರಿ ಅರಗಿಸಿಕೊಂಡಿದೆ . ಮುಕ್ತ ವಿಶ್ಲೇಷಿಸುವ, ಅರಿಯುವ ವೈಚಾರಿಕ ಮತ್ತು 


೭೪ | ವಿಮರ್ಶೆಯ ಪರಿಭಾಷೆ 


ಪ್ರಾಯೋಗಿಕ ಸಾಧನವಾಗಿ ಗದ್ಯದ ಬೆಳವಣಿಗೆ ಬದುಕಿನದಲ್ಲ ಎಂಬ ಎಚ್ಚರ ಇರಬೇಕಾಗುತ್ತದೆ. 
ಯಾದಂತೆ ಅದರೊಡನೆಯೇ ಇಂಗ್ಲಿಶ್‌ನಲ್ಲಿ ಹೀಗಾಗಿ ಕಾದಂಬರಿ ವಿಮರ್ಶೆಯಲ್ಲಿ ಎರಡು 
ಮತ್ತು ಅದರ ಪರಿಚಯದಿಂದ ಕನ್ನಡದಲ್ಲಿ ಮುಖ್ಯ ಭಿನ್ನ ಧೋರಣೆಗಳನ್ನು ಗುರುತಿಸ 
ಕಾದಂಬರಿ ಹುಟ್ಟಿತು . ಪ್ರಬಂಧ ಸಾಹಿತ್ಯ ಬಹುದು. ಕಥಾ ಸಂವಿಧಾನ , ಪಾತ್ರ ಚಿತ್ರಣ , 
ದೊಡನೆಯ ಇಂಗ್ಲಿಶ್ ಕಾದಂಬರಿಗೆ ವಿವರಗಳು ಇತ್ಯಾದಿ ಅನುಕರಣಶೀಲ 
ಸಂಬಂಧಗಳಿವೆ. ಸಾರ್ವತ್ರಿಕ ವಿದ್ಯಾಭ್ಯಾಸ ಅಂಶಗಳನ್ನು ಆಧರಿಸಿದ ವಿಮರ್ಶೆ ಒಂದು 
ದೊಂದಿಗೆ ಹೆಚ್ಚುತ್ತ ಹೋದಮಧ್ಯಮ ವರ್ಗದ ಬಗೆಯದು. ಇದಕ್ಕೆ ವಿರುದ್ಧವಾದದ್ದು 
ಓದುಗ ವರ್ಗದ ಆಕಾಂಕ್ಷೆಗಳೂ ಕಾದಂಬರಿಯ ಕಾದಂಬರಿಯ ದೃಷ್ಟಿಕೋನ, ಸಂಕೇತ, ವ್ಯಂಗ್ಯ , 
ಪ್ರಕಾರದ ಮೇಲೆ ಪರಿಣಾಮ ಬೀರಿವೆ. ವೈರುಧ್ಯ , ಅನ್ವೇಷಣೆಯ ತಂತ್ರ ಇತ್ಯಾದಿಗಳನ್ನು 
ಕಾದಂಬರಿ ಕಾಲ್ಪನಿಕತೆ ಪ್ರಧಾನವಾದದ್ದು , 

ಆಧರಿಸಿ , ಅನುಕರಣೆಯ ವಸ್ತುವಿಗಿಂತ 
ಮತ್ತು ನಿರೂಪಣೆಯ ಆಯಾಮವನ್ನು 

ಮಂಡನೆಯ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡುವ 
ಹೊಂದಿರುವಂಥದ್ದು. ಹಾಗಾಗಿ ಇದು ಒಡ್ಡುವ 

ಕಾವ್ಯಮೀಮಾಂಸೆಯ ರೀತಿಯ ವಿಮರ್ಶೆ . ಈ 
ಸವಾಲು ಆಕರ್ಷಕವೂ ಹೌದು, ಕಠಿಣವೂ 

ಎರಡ ವಿಮರ್ಶಾ ಮಾರ್ಗಗಳು 
ಹೌದು, ಪರಿಚಿತವಾದದ್ದಕ್ಕೆ ತೀರ ಹತ್ತಿರವಿದ್ದೂ 

ಕಾದಂಬರಿಯ ಪ್ರಾಥಮಿಕ ಲಕ್ಷಣಗಳಿಗೇ ಹೆಚ್ಚಿನ 
ಕಾಲ್ಪನಿಕವಾಗಿ ಸತ್ಯದ, ವಾಸ್ತವದ, ಕಾಲ್ಪನಿಕ 

ಒತ್ತನ್ನು ನೀಡಿದರೂ ಮೊದಲನೆಯದು ವಾಸ್ತವ 
ವಲ್ಲದ ದಾಖಲೆಯನ್ನು ಮಂಡಿಸುವ ಸಮಸ್ಯೆ 

ಮಾರ್ಗದ ಕಾದಂಬರಿಗಳಿಗೆ ಹೆಚ್ಚು ಸಮೀಪದ್ದು . 
ಇದು. " ಕಾಲ್ಪನಿಕವಾದದ್ದಕ್ಕೆ ವಾಸ್ತವ 'ರೂಪ' ದ 

ಎರಡನೆಯದು ಆಧುನಿಕ ಕಾಲದ ಸಂಕೇತ 
ಪ್ರಮಾಣ ” ಒದಗಿಸುವುದು ಕಾದಂಬರಿಯ 

ಪ್ರಧಾನ ಕಾದಂಬರಿಗಳಿಗೆ ಹತ್ತಿರದ್ದು. ದೃಷ್ಟಿ 
ಗುರಿಯಾಗಿರುವಂತೆ ತೋರುತ್ತದೆ. ಕಾದಂಬರಿ 

ಕೋನ, ತಂತ್ರ ಇತ್ಯಾದಿಗಳಿಗೆ ಗಮನಕೊಡುವ 
ಯಲ್ಲಿ ವಾಸ್ತವ ಮತ್ತು ಕಾಲ್ಪನಿಕದ ಸಂಬಂಧದ 

ನವ್ಯವಿಮರ್ಶೆಯು ಹೆಚ್ಚು ಸೂಕ್ಷ್ಮವಾಗಿದ್ದು 
ಪ್ರಶ್ನೆಯನ್ನು ಗಮನಿಸಿ ವಿಮರ್ಶಕರು ಸಾಮಾನ್ಯ 

ಕಾಲ್ಪನಿಕವಾದದ್ದೆಲ್ಲ ಸೃಷ್ಟಿತವಾದದ್ದು , 
ವಾಗಿ ಕಾದಂಬರಿಯನ್ನು ಅನುಕರಣಶೀಲ 

ವಾಸ್ತವಿಕತೆಯೂ ಭಾಷೆಯ ರಚನೆ ಎಂದೇ 

ಪರಿಗಣಿಸುತ್ತದೆ . ಆದರೆ ನವ್ಯವಿಮರ್ಶೆಯ 
(ಮೈಮೆಟಿಕ್ ) ಅಥವ ಉಲ್ಲೇಖನಶೀಲ 
( ರೆಫರೆನ್ಶಿಯಲ್ ) ಪ್ರಕಾರ ಎಂದು 

ದೌರ್ಬಲ್ಯವೆಂದರೆ ಕಾದಂಬರಿಯ ಮೂಲ 
ಪರಿಗಣಿಸುತ್ತಾರೆ . ಕಾಲ್ಪನಿಕ ( ಫಿಕ್ಷನ್ ) ದ 

ಶಿಲ್ಪ ಶಾಬ್ಲಿಕ ಮತ್ತು ಆಲಂಕಾರಿಕ ಮಾತ್ರ 
ಜೀವಂತಿಕೆ , ಸಾಮಾಜಿಕ ಬದುಕಿನ ದಟ್ಟತೆ 

ವಾದದ್ದು ಎಂಬ ಧೋರಣೆ. 
ಮತ್ತು ಗಾಢತೆಗಳನ್ನು ಹಿಡಿದಿಡುವ ಸಾಮರ್ಥ್ಯ, ಕಾದಂಬರಿಗಳನ್ನು ಚಾರಿತ್ರಿಕವಾಗಿ ಗಮನಿಸಿ 
ಸಡಿಲವೂ ಶಿಥಿಲವೂ ಆದ ' ಬದುಕಿನಂತ ದಾಗ ಅವು ನಿರ್ದಿಷ್ಟ ಘಟ್ಟಗಳನ್ನು ಹಾಯ್ದು 
ಹುದೇ ಘಟನಾನುಕ್ರಮದ ಅನುಸರಣೆ ಇವೆಲ್ಲ ಬಂದಿರುವುದನ್ನು ಕಾಣಬಹುದು. ಸಾಹಸ 
ಕಾದಂಬರಿ ವಿಮರ್ಶೆಯ ಆಸಕ್ತಿಗಳಾಗಿವೆ. ಪ್ರಧಾನವಾದ , ಘಟನಾವಳಿಗಳನ್ನು ಆಧರಿಸಿದ, 
ಆದರೆ ಕಾದಂಬರಿಯ ವಿಮರ್ಶೆಯಲ್ಲಿ ವಿಡಂಬನೆಯ ಉದ್ದೇಶದ ೧೬ನೆಯ ಶ. ದ 
` ವಾಸ್ತವಿಕತೆ' ಎಂಬ ಪದದ ಮಿತಿಯ ಅರಿವು ಏಕರೆಸ್ ನಾವೆಲ್; ಪಾತ್ರ ಪ್ರಧಾನವಾದ , ಪತ್ರಗಳ 
ಅಗತ್ಯ . ಕಾದಂಬರಿಯ ವಾಸ್ತವಿಕತೆಯು ಮೂಲಕ ಕಥೆಯ ನಿರೂಪಣೆ ಮಾಡುವ 
ಕೃತಿಯೊಂದರಲ್ಲಿ ಭಾಷೆಯ ಮೂಲಕ ಸೃಷ್ಟಿ ಎಪಿಸೋಲರಿ ನಾವೆಲ್ ; ಅವಾಸ್ತವಿಕವೂ , 
ಗೊಳ್ಳುವ ಕಾಲ್ಪನಿಕ ವಾಸ್ತವಿಕತೆಯೆ ಹೊರತು ಸರಳವೂ ಆದ, ಆದರ್ಶವೊಂದರ ಅಥವ 


ವಿಮರ್ಶೆಯ ಪರಿಭಾಷೆ | ೭೫ 


The Art of the Novel ( ಲೇ ) ; Hary Levin : The 
ಶತ್ರುವೊಬ್ಬನ ಬೆನ್ನು ಹತ್ತಿದ , ಸಮಾಜದಿಂದ | 

Gates of Horn ( ೧೯೬೩ ) ; Mark Schorer : The 
ದೂರವಿರುವ ವ್ಯಕ್ತಿಯೊಬ್ಬನ ಸಾಹಸಗಳ 

world we Imagine ( ೧೯೬೯ ). 
ಪೊಸ್ ರೊಮಾನ್ಸ್ ; ಕಥಾ ನಾಯಕನ 
ಬಾಲ್ಯದಿಂದ ಹಿಡಿದು ಅವನ ವಿಭಿನ್ನ ಅನುಭವ 

೫೯. ಕಾನೊಟೇಶನ್ ಮತ್ತು ಡಿನೊಟೇಶನ್ 
ಗಳನ್ನು ಚಿತ್ರಿಸಿ , ಅವನ ಮನಸ್ಸು ಮತ್ತು ವ್ಯಕ್ತಿತ್ವದ 

Connotation and Denotation wowo 
ಬೆಳವಣಿಗೆ ಚಿತ್ರಿಸುವ ಬಿಲ್ಡಿಂಗ್ಸ್ರೊಮಾನ್ ; 

ಪದದ ಸಾಮಾನ್ಯ ಬಳಕೆಯ ಅಂಗೀಕೃತ ಅರ್ಥ , 
ಕಲಾವಿದನೊಬ್ಬ ಪರಿಪಕ್ವಗೊಳ್ಳುವುದುದನ್ನು 

ನಿಘಂಟಿನಲ್ಲಿ ದೊರೆಯುವಂಥದ್ದು , 
ವಸ್ತುವಾಗಿರಿಸಿ ಕೊಂಡಿರುವ ಕುನ್‌  ‌ 

ಡಿನೊಟೇಶನ್ . ಅಂಗೀಕೃತ ಅರ್ಥಕ್ಕೆ ಕವನದ 
ರೊಮಾನ್ ; ಪಾತ್ರಗಳು ಮತ್ತು ಘಟನೆಗಳ 

ಅಥವ ಯಾವುದೇ ಹೇಳಿಕೆಯ ಸಂದರ್ಭದಲ್ಲಿ 
ಮೇಲೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ 

ಒದಗುವ ವಿಶೇಷ ಮಹತ್ವ ಮತ್ತು ಆಯಾಮ 
ಪರಿಣಾಮವನ್ನು ಚಿತ್ರಿಸುವ ಸೋಶಿಯಲಾಜಿಕಲ್ 

ಗಳ ಸೂಚನೆ ಮತ್ತು ಅನುಮಿತಿಗಳಿಂದ 
ನಾವೆಲ್ ಅಥವ ಸಾಮಾಜಿಕ ಕಾದಂಬರಿ ; ಚರಿತ್ರೆಯ 

ಓದುಗನ ಮನಸ್ಸಿಗೆ ತಂದುಕೊಡುವ ಭಾವ 
ಘಟನೆ ಮತ್ತು ಪಾತ್ರಗಳನ್ನು ಆಧರಿಸಿದ 

ಸಾಹಚರ್ಯ, ದೃಷ್ಟಿಕೋನಗಳು , ಭಾವಾತ್ಮಕ 
ಹಿಸಾರಿಕಲ್ ನಾವೆಲ್ ಅಥವ ಚಾರಿತ್ರಿಕ ಕಾದಂಬರಿ, ಅರ್ಥಗಳು ಕಾನೊಟೇಶನ್ , ಉದಾ, ಚಿನ್ನ 
ನಿರ್ದಿಷ್ಟ ಭೌಗೋಳಿಕ ದೇಶವೊಂದರ ಭಾಷೆ , 

ಎಂದರೆ “ ಗಾಳಿಯಲ್ಲಿ ಕಿಲುಬದ, ತಗಡಾಗಿ 
ಆಚಾರ , ವ್ಯವಹಾರ , ವೈಶಿಷ್ಟಗಳನ್ನು ಚಿತ್ರಿಸುವ 

ಬಡಿಯಲು ತಂತಿ ಎಳೆಯಲೂ ಆಗುವ, ಹೆಚ್ಚು 
ರೀಜನಲ್ ನಾವೆಲ್ ಅಥವ ಪ್ರಾದೇಶಿಕ ಕಾದಂಬರಿ ; 

ಸಾಂದ್ರತೆಯುಳ್ಳ ಹಳದಿಯ ಬಣ್ಣದ ಒಂದು 
ಕಾದಂಬರಿಯ ಅಂಗೀಕೃತ ಅಂಶಗಳಾದ ಪಾತ್ರ . 

ಲೋಹ'. ಇದು ಚಿನ್ನ ಎಂಬ ಪದದ 
ಘಟನೆ , ಸಂಭಾಷಣೆ , ಸಂವಿಧಾನ ಇತ್ಯಾದಿ 

ಡಿನೊಟೇಶನ್ ಅಥವ ಗೃಹೀತಾರ್ಥ . ಆದರೆ 
ಗಳನ್ನು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸುವ 

ಇದೇ ಪದವು ಬಣ್ಣ , ಶ್ರೀಮಂತಿಕೆ , ಅಧಿಕಾರ 
ಆಂಟಿ- ನಾವೆಲ್ ಇತ್ಯಾದಿ. 

ಸಂತೋಷ, ದುರಾಸೆ , ವೈಭವ, ಪ್ರೀತಿಯ 

ಸಂಬೋಧನೆ, ಕೆಡುಕು ಮತ್ತು ಸಂಕಟದ 
ಕಾದಂಬರಿಯು ಈ ಕಾಲದಲ್ಲಿ ಇತರ ಎಲ್ಲ 

ಭಾವಗಳನ್ನು ಮನಸ್ಸಿಗೆ ತಂದುಕೊಡಬಹುದು. 
ಸಾಹಿತ್ಯ ಪ್ರಕಾರಗಳಿಗಿಂತ ಅತ್ಯಂತ ಜನಪ್ರಿಯ 

ಇದು ಆ ಪದದ ಕಾನೊಟೇಶನ್ ಅಥವ 
ವಾದದ್ದಾಗಿದೆ. ಒಂದೊಂದು ಹೊಸ ಮಹತ್ವದ | 

ಭಾವಪರಿವೇಶ. 
ಕಾದಂಬರಿ ಬಂದಾಗಲೂ ಆ ಪ್ರಕಾರವನ್ನು 
ಕುರಿತು ಇರುವ ಗ್ರಹಿಕೆ ಪರಿಷ್ಕಾರಗೊಳ್ಳುತ್ತ 

೧೯೨೦ರ ದಶಕದಿಂದ ಅರ್ಥವ್ಯತ್ಯಾಸಗಳ 
ನಡೆದಿದೆ. 

ಆಧಾರದ ಮೇಲೆ ಭಾಷೆಯ ಬಳಕೆಯಲ್ಲೂ 

ಎರಡು ವಿಧಗಳನ್ನು ಗುರುತಿಸಲಾಗುತ್ತಿದೆ. 
ಹೆಚ್ಚಿನ ಓದಿಗೆ: ಕೀರ್ತಿನಾಥ ಕುರ್ತಕೋಟಿ: ಸಾಹಿತ್ಯ 
ಮತ್ತು ಯುಗಧರ್ಮ; ಎಲ್ .ಎಸ್ . ಶೇಷಗಿರಿರಾವ್ : 

ರೆಫರೆನ್ಶಿಯಲ್ ಲಾಂಗ್ವಜ್ ಅಥವ ಕಾಗ್ನಿಟಿವ್ 
ಕಾದಂಬರಿ ಮತ್ತು ಸಾಮಾನ್ಯ ಮನುಷ್ಯ ; ಗಿರಡ್ಡಿ , ಲಾಂಗ್ವಜ್ ಮತ್ತು ಎಮೋಟಿವ್ ಲಾಂಗ್ವಜ್ . ಇದನ್ನು 
ಗೋವಿಂದರಾಜ: ಕಾದಂಬರಿ , ವಸ್ತು ಮತ್ತು ತಂತ್ರ : ಕುವೆಂಪು ಲೋಕೋಪಯೋಗಿ ಮತ್ತು 
ಎಂ . ಜಿ . ಕೃಷ್ಣಮೂರ್ತಿ: ಆಧುನಿಕ ಭಾರತೀಯ ಸಾಹಿತ್ಯ : 

ಭಾವೋಪಯೋಗಿ ಭಾಷೆಗಳೆಂದು ಗುರುತಿಸು 
ಜಿ . ಎಸ್ . ಅಮೂರ: ಕೃತಿ ಪರೀಕ್ಷೆ: E . M . Forster : 
Aspects of the Novel ( ೧೯೨೬ );lan Watt: The 

ತ್ತಾರೆ . ಲೋಕೋಪಯೋಗಿ ಭಾಷೆ ಅಥವ 
Rice of the Novel ( o೯೫೭): Minam Allott ( Ed): ಗೃಹೀತಾರ್ಥವನ್ನು ಮಾತ್ರ ಅವಲಂಬಿಸಿರುತ್ತದೆ. 
Novelists on the Novel( ೧೯೫೯ ): Henry James: ಸಂಗತಿಗಳ ಬಗ್ಗೆ , ವಾಸ್ತವಿಕತೆಗಳ ಬಗ್ಗೆ, 


೬೬ | ವಿಮರ್ಶೆಯ ಪರಿಭಾಷೆ 


ನಿರ್ಲಿಪ್ತ ದೃಢೀಕರಣಕ್ಕೆ ಬಳಕೆಯಾಗುತ್ತದೆ. ಬೊಹಿಮಿಯ ಪಟ್ಟಣವುಸಮುದ್ರ ತೀರದಲ್ಲಿದೆ 
ವಿಜ್ಞಾನದಲ್ಲಿ ಬಳಕೆಯಾಗುವ ಭಾಷೆ ಇಂಥದ್ದು. ಎಂದು ವಿವರಿಸುವುದು - ಇವು ಉದ್ದೇಶ 
ಭಾವೋಪಯೋಗಿ ಭಾಷೆ ಕಾವ್ಯದ ಭಾಷೆಯೂ ಪೂರ್ವಕ ಕಾಲವಿರೋಧದ ಕೆಲವು ಉದಾ 
ಸೇರಿದಂತೆ ಸತ್ಯಗಳನ್ನು ಉಲ್ಲೇಖಿಸಬಹುದು. ಹರಣೆಗಳು . 
ವಸ್ತುಗಳನ್ನು ಅಥವ ಸಂಗತಿಗಳನ್ನು ಪ್ರತಿನಿಧಿಸ 

ವಾಸ್ತವಿಕತೆಯೇ ಪ್ರಧಾನ ಗುಣವಾಗಿರುವ 
ಬಹುದು. ಆದರೆ ಅದರೊಡನೆಯೇ ತನ್ನ 

ಕೃತಿಗಳಲ್ಲಿ ಮಾತ್ರ ಕಾಲ ವಿರೋಧವು ಕೃತಿಯ 
ಉಲ್ಲೇಖಗಳ ಬಗ್ಗೆ ಭಾವಗಳನ್ನೂ ದೃಷ್ಟಿಕೋನ 

ಪರಿಣಾಮಕ್ಕೆ ಧಕ್ಕೆ ತಂದು ಓದುಗರಿಗೆ ಲೇಖಕನ 
ಗಳನ್ನೂ ಅಭಿವ್ಯಕ್ತಿಸುತ್ತದೆ ಮತ್ತು ಓದುವ , 

ಮೇಲಿರುವ ವಿಶ್ವಾಸವನ್ನು ಭಂಗಗೊಳಿಸುತ್ತದೆ. 
ಕೇಳುವವರಲ್ಲಿ ಮೂಡಿಸುತ್ತದೆ . ಇದು “ ಭಾವನೆ 
ಗಳು ಮತ್ತು ದೃಷ್ಟಿಕೋನಗಳ ಮೇಲೆ ಪರಿಣಾಮ 

ಕಾವ್ಯ ಸ್ವಾತಂತ್ರ್ಯ ನಮೂದುನೋಡಿ. 
ಬೀರುವ ಭಾಷೆ ”. 

೬೧. ಕಾಲ್ಪನಿಕ Fiction ಫಿಕ್ಷನ್ ಫಿಕ್ಷನ್ನ ಷ್ಟು 
ಶಬ್ದ- ಅರ್ಥ ಉಲ್ಲೇಖಗಳನ್ನು ನೋಡಿ. 

ವಿಶಾಲವಾದ ಅರ್ಥ ಪರಿವೇಷವನ್ನು ಹೊಂದಿ 
ಹೆಚ್ಚಿನ ಓದಿಗೆ :IA. Richards : Principles of Lit ರುವ ಕನ್ನಡ ಸಮಾನಾರ್ಥಕವನ್ನು ಹುಡುಕು 
erary Criticism ( ೧೯೨೪ );label CHungerland: ವುದು ಕಠಿಣ. ಕೆಳಗೆ ಸೂಚಿಸುವ ಎಲ್ಲ ಅರ್ಥ 
Poetic Discourse ( ೧೯೫೮) : Monroe C . 

ಛಾಯೆಗಳೂ ಒಂದಲ್ಲ ಒಂದು ಘಟ್ಟದಲ್ಲಿ 
Beardsley : Aesthetics : Problems in the philoso 
phy of Criticism ( ೧೯೫೮); Max Black: “ Ques ಮಿಶ್ರಣವಾಗುವಂಥವಾಗಿದೆ. ೧ . ಕಾದಂಬರಿ 
tions about Emotive Meaning” - Language and (ನಾವೆಲ್ ) ಗೆ ಸಮಾನಾರ್ಥಕ.; ೨ . ಜಾತಿ 
Philosophy ( ೧೯೪೯ ) ಪುಸ್ತಕದಲ್ಲಿ 

ವಾಚಕವಾಗಿ - ಗದ್ಯ ನಿರೂಪಣೆಗಳನ್ನು ಕುರಿತು; 
೬೦. ಕಾಲ ವಿರೋಧ Anachronism : ೩ . ಕಲ್ಪನೆಯ ಕ್ರಿಯೆಯನ್ನು ವಿವರಿಸುವ 
ಅನಕ್ಕಾನಿಸಂ ಕೃತಿಯೊಂದರಲ್ಲಿ, ಆ ಕೃತಿಯು ಪಾರಿಭಾಷಿಕ ; ೪ . ವಾಸ್ತವಿಕದ ವಿರುದ್ಧ 
ವರ್ಣಿಸುವ ಘಟನೆಗಳು ನಡೆಯುವ ಕಾಲ ಅರ್ಥದಲ್ಲಿ ಕಾಲ್ಪನಿಕ ಎಂದು ; ೫ . ಕಾಲ್ಪನಿಕ 
ಮತ್ತು ಪ್ರದೇಶಗಳಿಗೆ ಹೊರತಾದ , ಹೊಂದದ, ಸೃಷ್ಟಿಗೆ ಕಾರಣವಾಗುವ ಮನಸ್ಸಿನ ಎಲ್ಲ 
ಸಂಬಂಧಿಸಿಲ್ಲದ ಘಟನೆ , ವ್ಯಕ್ತಿ ಅಥವ ವಸ್ತುಗಳ ಚಟುವಟಿಕೆಗಳು . 
ಉದ್ದೇಶಪೂರ್ವಕ ಅಥವ ಆಕಸ್ಮಿಕ ಉಲ್ಲೇಳು ಸಾಮಾನ್ಯ ಬಳಕೆಯಲ್ಲಿ ಮತ್ತು ಅನೇಕ ಜನ 
ಮತ್ತು ಬಳಕೆ- ಅನಕ್ರಾನಿಸ೦ . ಇದನ್ನು 

ವಿಮರ್ಶಕರ ಚರ್ಚೆಗಳಲ್ಲಿ ಫಿಕ್ಷನ್ 
ಕಾಲವಿರೋಧ ಎಂದು ಕರೆಯಬಹುದು. ಈ 

ಕಾದಂಬರಿಯ ಸಮಾನಾರ್ಥಕ ಎಂದೇ 
ಹೆಸರಿನ ಒಂದು ಅಪ್ರಸಿದ್ಧ ಅಲಂಕಾರವೂ ಇದೆ . 

ಉಪಯೋಗವಾಗುತ್ತದೆ. ಕಾದಂಬರಿಯ 
ಪಂಪನು ವಿಕ್ರಮಾರ್ಜುನ ವಿಜಯದಲ್ಲಿ ಸ್ವರೂಪವನ್ನು ವಿವರಿಸುವಾಗ ಎದುರಾಗುವ 
ಪೌರಾಣಿಕ ಅರ್ಜುನನನ್ನೂ ಐತಿಹಾಸಿಕ ಅರಿ ತೊಡಕಿಗೆ ಇದೂ ಒಂದು ಕಾರಣ. ಆದರೆ 
ಕೇಸರಿಯನ್ನೂ ಸಮೀಕರಿಸಿ, ಅರ್ಜುನನು ಚಾರಿತ್ರಿಕವಾಗಿ ಮತ್ತು ಧೋರಣಾತ್ಮಕವಾಗಿ 
ಗೋವಿಂದ , ಬದ್ದೆಗ ಮುಂತಾದ ರಾಜರನ್ನು ಕಾದಂಬರಿ ಸಂಕುಚಿತವಾದ ಅರ್ಥವನ್ನು ಮಾತ್ರ 
ಗೆದ್ದನೆಂದು ಹೇಳುವುದು; ಕುವೆಂಪು ಅವರು ಹೊರಬಲ್ಲದು . ಅದು ನಿರ್ದಿಷ್ಟ ಪ್ರಕಾರ 
ಶ್ರೀ ರಾಮಾಯಣ ದರ್ಶನಂನಲ್ಲಿ ಅಣು ವೊಂದನ್ನು ಮಾತ್ರ ಸೂಚಿಸುತ್ತದೆ. ಗ್ರೀಕ್ 
ವಿಜ್ಞಾನವನ್ನು ವಿವರಿಸುವುದು ; ಶೇಕ್ಸ್‌ಪಿಯರನು ಅಥವ ರೋಮನ್ ಸಂಸ್ಕೃತಿಗಳಲ್ಲಿ, ಸಂಸ್ಕೃತ 
ತನ್ನ ದಿ ವಿಂಟರ್ ಟೇಲ್ ನಾಟಕದಲ್ಲಿ ಮತ್ತು ಹಳಗನ್ನಡದಲ್ಲಿ ನಾವು ಕಾದಂಬರಿಗಳನ್ನು 


ವಿಮರ್ಶೆಯ ಪರಿಭಾಷೆ | ೭೭ 


ಕಾಣಲಾರೆವಾದರೂ ಗದ್ಯದ ಫಿಕ್ಷನ್‌ಗಳು ರೀತಿಯ ಬೌದ್ಧಿಕತೆಯ ಮಾದರಿಗಳನ್ನು , 
ನಮಗೆ ಎದುರಾಗುತ್ತವೆ . ಉದಾ.,ಪಿಮ್ ಧೋರಣೆಗಳನ್ನು ವಿಡಂಬಿಸುತ್ತದೆ . ಇದನ್ನು 
ಪ್ರೋಗ್ರೆಸ್ , ದಶಕುಮಾರ ಚರಿತ್ರೆ ಇಂಥವು ಸಾಂಪ್ರದಾಯಿಕವಾಗಿ ಮನ್ನಿಪಿಯನ್ ಸೆಟೈರ್ 
ಕಾದಂಬರಿಗಳಲ್ಲ. ಆದರೂ ಕಾದಂಬರಿಯತ್ತ ಎಂದು ಕರೆಯುತ್ತಾರೆ . 
ಬೆಳೆಯುತ್ತಿದ್ದ ಗದ್ಯಪ್ರಕಾರ ಫಿಕ್ಷನ್ ಎಂದು 

ಫಿಕ್ಷನ್ ಎಂಬ ಪದ ಲ್ಯಾಟಿನ್ ಭಾಷೆಯ 
ಗುರುತಿಸಬಹುದು. 

ಫಿಂಗೋ - ರೂಪಕೊಡು, ಆಕಾರ ನೀಡು 
ಜಾತಿವಾಚಕವಾಗಿ ಫಿಕ್ಷನ್ ವಿಶಾಲ ಅರ್ಥ ಎಂಬ ಅರ್ಥದ ಪದದಿಂದ ಬಂದದ್ದು . 
ಪಡೆದಿದೆ. ಯಾವುದೇ ಕಲ್ಪನಾ ಪ್ರಧಾನ ಗದ್ಯ ನಾವೆಲ್ ಅಥವ ಕಾದಂಬರಿ ಎಂಬ ಪದ 
ನಿರೂಪಣೆ ಫಿಕ್ಷನ್ ಎನಿಸಿಕೊಳ್ಳುತ್ತದೆ . ಹೀಗಾಗಿ ಕಲ್ಪನೆಯ ಕ್ರಿಯೆಯ ಫಲಿತಾಂಶವಾಗಿ 
ಹಿಸ್ಟಾರಿಕಲ್ ಫಿಕ್ಷನ್ , ಫಿಕ್ಷನಲ್ ಬಯಾಗ್ರಫಿ, ಮೂಡುವ ಕೃತಿಯನ್ನು ಸೂಚಿಸಿದರೆ ಫಿಕ್ಷನ್ 
ಫಿಕ್ಷನಲ್ ಆಟೊಬಯಾಗ್ರಫಿ , ಸೈನ್ಸ್ ಫಿಕ್ಷನ್ ಕಲ್ಪನೆಯ ಕ್ರಿಯೆಯನ್ನು ವಿವರಿಸುತ್ತದೆ. ಹೀಗಾಗಿ 
ಎಂಬ ಪ್ರಕಾರಗಳನ್ನು ಗುರುತಿಸಬಹುದು. ಇದು ಮಾನಸಿಕ ಕ್ರಿಯೆಯನ್ನು ಕುರಿತ 
ಇಂತಹ ಸಾಮಾನೀಕರಣದ ಸಾಮರ್ಥ್ಯ ಪಾರಿಭಾಷಿಕವಾಗಿಯೂ ಬಳಕೆಯಲ್ಲಿದೆ. 
ಹೊಂದಿರುವ ಪದವಾದ್ದರಿಂದ ಫಿಕ್ಷನ್ ಅನ್ನು ವರ್ಕ್ಸ್ ಆಫ್ ಫಿಕ್ಷನ್ ಎಂಬ ನುಡಿಗಟ್ಟು 
ನಾರ್ಥೋಪ್ ಫೈ "ಗದ್ಯದ ಯಾವುದೇ ಅಸ್ಪಷ್ಟವಾಗಿದ್ದು , ಕೃತಿಗಳ ಜಾತಿವಾಚಕ 
ಕಲಾಕೃತಿ ' ಯನ್ನು ಗುರುತಿಸಲು ಬಳಸುತ್ತಾನೆ . ವಾಗಿರಬಹುದು, ಅಥವ ಅವುಗಳ ಸೃಷ್ಟಿಗೆ 
ಈ ವಿಶಾಲವಾದ ಜಾತಿವಾಚಕ ಪಾರಿಭಾಷಿಕ ಕಾರಣವಾದ ಮಾನಸಿಕ ಕ್ರಿಯೆಯ ಸೂಚಕವೂ 
ದಲ್ಲಿ ಅವನು ನಾಲ್ಕು ಮುಖ್ಯ ಉಪವಿಭಾಗ ಆಗಿರಬಹುದು. 
ಗಳನ್ನು ಗುರುತಿಸುತ್ತಾನೆ . 

ವಾಸ್ತವದ ( ಫ್ಯಾಕ್ಸ್ ) ದ ವಿರುದ್ಧ ಧೃವ ಕಾಲ್ಪನಿಕ. 
೧. ಕಾದಂಬರಿ (ನಾವೆಲ್ ): ವಾಸ್ತವಿಕತೆ ಪ್ರಧಾನ ಸಹಜವಲ್ಲದ “ಇಲ್ಲದೆ ಇರುವುದರ ಕುರಿತು 
ವಾದ ರಚನೆಯ ೨. ಗದ್ಯ ರಮ್ಮ ಕಥೆ (ಪ್ರೋಸ್ ಜನರಿಗೆ ನಂಬಿಕೆ ಹುಟ್ಟುವಂತೆ ಬರೆಯುವ 
ರೊಮಾನ್ಸ್‌ ) : ಇದು ಜಾನಪದ ಪ್ರಕಾರಗಳಿಗೆ ವಿಧಾನ ಫಿಕ್ಷನ್ . ಆದುದರಿಂದ ಫಿಕ್ಷನ್ ಸುಳ್ಳು 
ಸಂಬಂಧಿಸಿದ್ದು. ಇಲ್ಲಿ ಕಥೆಗಾರ “ ನಿಜವಾದ ” ಮತ್ತು ಮೋಸಕ್ಕೆ ಸಮಾನಾರ್ಥಕ; ಸಾಹಿತ್ಯಕ 
ವ್ಯಕ್ತಿಗಳನ್ನು ಸೃಷ್ಟಿಸಲು ಪ್ರಯತಿಸುವುದಿಲ್ಲ . ಫಿಕ್ಷನ್‌ಗಳನ್ನು ರಚಿಸುವಾತ ತನ್ನನ್ನು ತಾನು 
ಬದಲಿಗೆ ಶೈಲೀಕೃತ ಪಾತ್ರಗಳನ್ನು ಆತ ಸೃಷ್ಟಿಸು ಮೋಸಗೊಳಿಸುತ್ತಾನೆ . ಅಥವ ಇತರರನ್ನು 
ತ್ತಾನೆ . ಇವುಗಳ ಹರವು ಮನಶಾಸ್ತ್ರೀಯ ಮೋಸಗೊಳಿಸುವ ಉದ್ದೇಶ ಹೊಂದಿರುತ್ತಾನೆ. 
ಪ್ರಾರೂಪಗಳವರೆಗೂ ಚಾಚಿರಬಹುದು, ಇದು ಸಾಂಪ್ರದಾಯಿಕ ಮತ್ತು ನೈತಿಕ 
ನಾಯಕ, ನಾಯಿಕೆ, ಖಳ ನಾಯಕರು ದೃಷ್ಟಿಯುಳ್ಳವರ ವಾದ. ಇವರು ಫಿಕ್ಷನ್ ಎಂಬ 
ಯಂಗ್ ಹೇಳುವ ಲಿಬಿಡೊ , ಅನಿಮಾ ಪದವನ್ನು ನಿಂದಾತ್ಮಕವಾಗಿ ಬಳಸುತ್ತಾ ಅದಕ್ಕೆ 
ಮತ್ತು ಶಾಡೋಗಳ ಪ್ರತಿಫಲನದಂತಿರುತ್ತಾರೆ . “ ಅನಗತ್ಯವಾಗಿ ಮತ್ತು ಅನಪೇಕ್ಷಣೀಯವಾಗಿ 
೩ . ಕನ್ಫೆಶನ್ : ಇದು ಗದ್ಯ ರೂಪದ ಆತ್ಮಕಥೆ. ಸತ್ಯದಿಂದ ದೂರ ಸರಿಯುವುದು ” ಎಂದು 
ಉದಾ: ಸಂತ ಅಗಸ್ಟೀನ್ ಮತ್ತು ರೂಸೋರ ಅರ್ಥ ನೀಡುತ್ತಾರೆ . ಕಲ್ಪನಾ ಪ್ರಧಾನವಾದ 
ಆತ್ಮಕತೆಗಳು. ೪. ಅನಾಟಮಿ ವಿಶ್ವಕೋಶದ ಸಾಹಿತ್ಯದಲ್ಲೆಲ್ಲ ಫಿಕ್ಷನ್‌ನ ಅಂಶ ಇರುವುದರಿಂದ 
ಮಾದರಿಯ ಮಿಶ್ರರೂಪ. ಹಾಸ್ಯಪ್ರಧಾನ ಈ ಟೀಕೆ ಸಾಮಾನ್ಯವಾಗಿ ಸಾಹಿತ್ಯವನ್ನು 
ದೀರ್ಘ ಸಂಭಾಷಣೆಗಳ ಮೂಲಕ ವಿವಿಧ ಕುರಿತದ್ದೇ ಆಗಿರುತ್ತದೆ. 


೭೮ | ವಿಮರ್ಶೆಯ ಪರಿಭಾಷೆ 


ಈ ಶತಮಾನದ ಉತ್ತರಾರ್ಧದಲ್ಲಿ ಫಿಕ್ಷನ್‌ನ ಎಂಬ ನಿಲುವಿಗೆ ಕೊಂಡೊಯ್ಯುವುದಿಲ್ಲವೇ ? 
ಅರ್ಥವ್ಯಾಪ್ತಿಯನ್ನು ವಿಸ್ತರಿಸಲು ಕೆಲವು ಇವು ಈ ವ್ಯಾಪಕ ಪರಿಕಲ್ಪನೆಯನ್ನು ವಿರೋಧಿ 
ವಿಮರ್ಶಕರು ಯತ್ನಿಸಿದರು. ಅವರಲ್ಲಿ ಫ್ರಾಂಕ್ ಸುವವರ ಪ್ರಶ್ನೆಗಳು . 
ಕರ್ಮೋಡ್ ಮತ್ತು ಹಾನ್ಸ್ ವೇನ್‌ಗ‌ 

ಸಮರ್ಥನೀಯವೆಂಬಂತಿರುವ ಇನ್ನೊಂದು 
ಪ್ರಮುಖರು. ಎಲ್ಲ ಮಾನಸಿಕ ಚಟುವಟಿಕೆ 

ವಿವರಣೆಯೂ ಫಿಕ್ಷನ್‌ಗೆ ದೊರೆತಿದೆ . ಸುಳ್ಳು 
ಗಳನ್ನೂ ಕಾಲ್ಪನಿಕ ಸೃಷ್ಟಿಯ ಉದಾಹರಣೆಯ 

ಎಂದು ಗೊತ್ತಿರುವ ಗ್ರಹಿಕೆಗಳನ್ನು ತಾತ್ವಿಕ 
ಆಧಾರದ ಮೇಲೆ ಅರ್ಥಮಾಡಿಕೊಳ್ಳ 

ಅಥವ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಸತ್ಯ 
ಬಹುದೆಂದು ಇವರ ನಿಲುವು. ಇವರುಗಳ 

ಎಂದು ಅಂಗೀಕರಿಸುವುದು ಫಿಕ್ಷನ್ . ಇದು 
ಪ್ರಕಾರ ಯಾವುದೇ ಮಾನಸಿಕ ಶಿಲ್ಪ ಫಿಕ್ಷನ್ 

ಹಿಂದಿನ ವಿಶಾಲ ವ್ಯಾಪ್ತಿಯ ವಿವರಣೆಯ 
ಆಗಿರುತ್ತದೆ. ನಾವು ಪ್ರಕೃತಿ ಎಂದು ಕರೆಯುವ , ಅಂಶವನ್ನು ಒಳಗೊಂಡ ಒಂದು ಮಿತಿಗೆ 
ಮನಸ್ಸಿನ ಹೊರಗಿರುವ, ಆಕಾರ , ರೂಪ| 

ಒಳಪಟ್ಟಿದೆ . ಇಲ್ಲಿ ಫಿಕ್ಷನ್‌ನಲ್ಲಿ 'ನಂಬಿಕೆ ' 
ರಹಿತವಾದ ಎಲ್ಲ ವಸ್ತುಗಳಿಗೂ ಇದು ವಿರುದ್ಧ ವಹಿಸುವ ಪಾತ್ರಕ್ಕೆ ಪ್ರಾಮುಖ್ಯ ಸಿಕ್ಕಿದೆ . 
ವಾದದ್ದು. ಉದಾ., ಕಾಲ ಎಂಬುದು ಒಂದು 

ಮಾನಸಿಕ ( ಮಾತ್ರವಾದ) ಸಂಬದ್ಧತೆ ಮತ್ತು 
ಫಿಕ್ಷನ್ , ಬದುಕಿನ ಉದ್ದೇಶಗಳಿಗಾಗಿ ಇದನ್ನು ವ್ಯವಸ್ಥೆಗಳಿಗಾಗಿ , ( ಅವುಗಳನ್ನು ಸಾಧಿಸಿಕೊಳ್ಳು 
ನಾವು ಪ್ರಕೃತಿಯ ಮೇಲೆ ಆರೋಪಿಸುತ್ತೇವೆ. ವುದಕ್ಕಾಗಿ) ಸುಳ್ಳು ಎಂದು ತಿಳಿದಿರುವ 
ಸ್ವಭಾವತಃ ಯಾವ ಆಕಾರವೂ ಇಲ್ಲದ ವಸ್ತುಗಳ ಶಿಲ್ಪಗಳನ್ನು ನಾವು ಸತ್ಯ ಎಂದು ಒಪ್ಪದೆ 
ಮೇಲೆ ನಾವು ರೂಪವನ್ನು ಆರೋಪಿಸುವುದ ವಿಧಿಯಿಲ್ಲ. ಅಂದರೆ ಆಲೋಚನೆಯ ಪ್ರಕ್ರಿಯೆ 
ರಿಂದ ಅಥವ ಆ ಮೂಲಕ ಅವನ್ನು ವಿಶ್ಲೇಷಣೆ ನಮ್ಮ ವಿಚಾರಗಳನ್ನು ಕುರಿತ ನಂಬಿಕೆ ಮತ್ತು 
ಗಳಿಗೆ ಗುರಿ ಮಾಡುವುದರಿಂದ ಎಲ್ಲ ಮಾನಸಿಕ ಅಪನಂಬಿಕೆಯ ಒಂದು ವರುಲವಾಗುತ್ತದೆ. 
ಚಟುವಟಿಕೆಗಳನ್ನೂ ಫಿಕ್ಷನ್ ಎಂದು ವ್ಯಾಪಕ ಅಂತಿಮವಾಗಿ ನಮ್ಮ ವಿಶ್ಲೇಷಣೆಗಳು ಸುಳ್ಳು 
ವಾಗಿ ಕರೆಯುವುದುಂಟು. ಮೌಲಿಕವಾದ ಎಂದು ಗೊತ್ತಿದ್ದರೂ , ಆಂಶಿಕವಾಗಿ ಯಾದರೂ 
ಸಾಪೇಕ್ಷವಾದ ಒಂದು ಕಿರಣ ಕೇಂದ್ರವಾಗಿ ಫಿಕ್ಷನ್ ಅನ್ನು ನಂಬಬೇಕಾಗುತ್ತದೆ . ಇಲ್ಲದೆ 
ಫಿಕ್ಷನ್‌ನ ಪರಿಕಲ್ಪನೆ ಬೆಳೆಯಿತು. ಆದರೆ ಈ ಹೋದರೆ ವಸ್ತುಗಳನ್ನು ಅರಿಯುವುದು 
ಅರ್ಥ ಅತಿ ವಿಸೃತವಾದ್ದರಿಂದ ಅಂತಿಮವಾಗಿ ಸಾಧ್ಯವೇ ಆಗುವುದಿಲ್ಲ. ಈ ವಿಶಾಲ ಅರ್ಥ 
ನಿರುಪಯುಕ್ತ ಎಂದು ಕೆಲವರ ವಾದ. ಫಿಕ್ಷನ್ ದಲ್ಲಿ ಫಿಕ್ಷನ್ ಸಾಪೇಕ್ಷ ಪಾರಿಭಾಷಿಕ ಎಂಬಂತೆ 
ಮುಖಾಂತರವೇ ನಾವು ವಸ್ತುಗಳ ಅನುಭವ ತೋರುತ್ತದೆ . ಯಾಕೆಂದರೆ ಇದು ನಮ್ಮ ಮತ್ತು 
ಪಡೆಯುವುದಾದರೆ ಫಿಕ್ಷನೇತರ ಅಸ್ತಿತ್ವಗಳನ್ನು ಇತರರ ನೋಡುವ ದೃಷ್ಟಿಕೋನಗಳಿಗೆ ಇರುವ 
ನಾವು ಅರಿಯುವುದು ಹೇಗೆ? ಸಾಹಿತ್ಯಕವಾಗಿ ಪರಿಮಿತಿಯನ್ನು ನಮ್ಮ ಅರಿವಿಗೆ ತರುತ್ತದೆ. 
ಫಿಕ್ಷನ್‌ಗಳನ್ನು ಕುರಿತು, ಈ ವಿಶಾಲ ಪರಿಕಲ್ಪನೆ ಆದರೆ ಹಾಗೆಯೇ ಮಾನಸಿಕ ಸಂಶಯಗಳನ್ನು 
ತೀರ ಸ್ಕೂಲವಾದ ನಿಯಮಗಳನ್ನು ಮಾತ್ರ ಸೂಚಿಸುತ್ತದೆ . ನಾವು ಯಾವುದೇ ವಸ್ತುವಿನ 
ನಿರೂಪಿಸುತ್ತದೆ. ಇದನ್ನು ಒಪ್ಪಿಕೊಂಡರೆ ಸತ್ಯತೆಯನ್ನು ಹೇಗೆ ( ಎಲ್ಲವೂ ಫಿಕ್ಷನ್ 
ಕಾವ್ಯದಂತಹ ಒಂದು ಫಿಕ್ಷನ್ ಪ್ರಕಾರಕ್ಕೂ , ಆದ್ದರಿಂದ) ಗಂಭೀರವಾಗಿ , ವೈಚಾರಿಕವಾಗಿ, 
ಚರಿತ್ರೆಯಂಥಹ ಫಿಕ್ಷನ್ ಪ್ರಕಾರಕ್ಕೂ ಅಥವ ಆಲೋಚಿಸುವುದು ? ಹೀಗೆತೀರ ಸಡಿಲವಾಗಿ 
ಯಾವುದೇ ಎರಡು ಫಿಕ್ಷನ್‌ಗಳ ನಡುವೆವ್ಯತ್ಯಾಸ ಬಳಸಿದಾಗ ಫಿಕ್ಷನ್ ಎಂಬ ಪದ ವಿಮರ್ಶೆ 
ಗುರುತಿಸುವುದು ಅಸಾಧ್ಯ ಅಥವ ಅನಗತ್ಯ ಯಲ್ಲಿ ಬೌದ್ದಿಕ ಬದ್ಧತೆಯಿಲ್ಲದ ಸ್ಥಿತಿಗೆ ಕೊಂಡೊ 


ವಿಮರ್ಶೆಯ ಪರಿಭಾಷೆ | ೭೯ 


ಯ್ಯಬಹುದು. ಏಕೆಂದರೆ ಫಿಕ್ಷನ್ ತನ್ನೊಳಗಿನ ಕಾವ್ಯದ ಅರ್ಥಗಳನ್ನು ಸಾಧ್ಯವಾದ ಮಟ್ಟಿಗೂ 
ಸುಳ್ಳನ್ನು ತಾನೇ ಸೂಚಿಸುವುದರಿಂದ, ಅದನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಒಳ್ಳೆಯದು 
ಕುರಿತ ಸಮರ್ಥನೆ ಅಥವ ಆಕ್ಷೇಪಣೆ ಅಗತ್ಯ ೧ . ಛಂದಸ್ಸಿಗೆ ಬದ್ಧವಾದ ವಿಶಿಷ್ಟವಾದ 
ವಾಗುತ್ತದೆ. ಆದ್ದರಿಂದ ಹೀಗೆ ಫಿಕ್ಷನ್‌ನ ವ್ಯಾಪ್ತಿ ಭಾಷೆಯ ಬಳಕೆಯನ್ನು ಹೊಂದಿರುವ ಪದ್ಯ 
ಯನ್ನು ಹಿಗ್ಗಿಸಿದರೆ ಪದ ಸಂಪತ್ತಿಗೆ ಇನ್ನೊಂದು ರೂಪದ ಸಾಹಿತ್ಯ ಪ್ರಕಾರ , ೨ . ಸಾಹಿತ್ಯ 
ಪದ ಸೇರಿದಂತಾಗುತ್ತದೆಯೇ ಹೊರತು ಎಂಬುದರ ಪರ್ಯಾಯ ಪದ. ೩ . ಮೌಲ್ಯ 
ಅರಿವಿಗೆ ಅದರಿಂದ ಉಪಯೋಗವೇನೂ ಇಲ್ಲ ನಿರ್ದೆಶಕ ಪದ , ಗುಣವಾಚಕ . ೪ . ಶಾಸ್ತ್ರ 
ಎಂದು ಫಿಕ್ಷನ್‌ನ ಅನಗತ್ಯ ವಿಸ್ತರಣೆಯನ್ನು 

ಅಥವ ವಿಜ್ಞಾನಕ್ಕೆ ವಿರುದ್ದವಾದ ಜ್ಞಾನದ ಭಾಗ . 
ವಿರೋಧಿಸುವವರು ಹೇಳುತ್ತಾರೆ. 

ಕಾವ್ಯವನ್ನು ಹೇಗೆ ವಿವರಿಸಲು ಹೊರಟರೂ 
ಆಧುನಿಕ ವಿಮರ್ಶೆಯಲ್ಲಿ, ಫಿಕ್ಷನ್‌ಗಿಂತ ಈ ಎಲ್ಲ ಮತ್ತು ಇರಬಹುದಾದ ಇನ್ನೂ 
ಭಿನ್ನವಾದ ಅರ್ಥಛಾಯೆಯಲ್ಲಿ ಫಿಕ್ಟಿವ್ , ಅನೇಕ, ಅರ್ಥಗಳೂ ಪರಸರ ತೆಕ್ಕೆಬೀಳುತವೆ. 
ಫಿಕ್ಸಿವ್‌ನೆಸ್‌ ಮತ್ತು ಫಿಕ್ಷನ್ ಮೇಕಿಂಗ್ ಎಂಬ 

ತೀ . ನಂ . ಶ್ರೀ ಹೇಳುವ ಮಾತು ಜನಪ್ರಿಯ 
ಪದಗಳು ಬಳಕೆಯಾಗುತ್ತಿವೆ. ಈ ಎಲ್ಲ 

ಎಲ್ಲ ವಾಗಿದೆ: ''ಕಾವ್ಯವೆಂದರೆ ಏನೆಂಬುದು 
ಪದಗಳೂ ಲೇಖಕನ ಸ್ವ - ಪ್ರಜ್ಞೆಯನ್ನು ಸೂಚಿಸು 

ಅನುಭವಕ್ಕೆ ಗೊತ್ತು. ಬಾಯಿಮಾತಿನಲ್ಲಿ 
ವಂಥವು. 

ಖಚಿತವಾಗಿ ಹೇಳುವುದು ಮಾತ್ರ ಕಷ್ಟ . ” 
ನಾವೆಲ್ ನಮೂದುನೋಡಿ. 
ಹೆಚ್ಚಿನ ಓದಿಗೆ: Northrop Frye: “ Anatomy of Criti 

ಒಂದು ಪ್ರಕಾರವಾಚಕವಾಗಿ ಕಾವ್ಯವು - ಲಯ , 
cism ” ( ೧೯೫೭ ): Robert Scholes and Robert ಛಂದಸ್ಸು , ಪದ್ಯರೂಪ, ಭಾಷೆಯ ವ್ಯಂಗ್ಯ , 
Kellog: “The Nature of Narrative ” ( ೧೯೬೬ ); ಅಲಂಕಾರಗಳು - ಇವು ಕೃತಿಯಲ್ಲಿ ಎದ್ದು 
Hans Vaihinger: " The Philosophy of As If ' 

ಕಾಣುವ ಅಂಶಗಳಾಗಿವೆ ಎಂಬುದನ್ನು 
( ೧೯೫೨); Frank Kermode: The Sense of an 
Ending ( ೧೯೬೬); R , Schole: “ The Fabulators ” 

ಸೂಚಿಸುವ ಪದವಾಗುತ್ತದೆ . ಆದರೆ 
( ೧೯೬೭ ). 

ಹಾಗೆನ್ನುವಾಗಲೇ , ಪದ್ಯ ಅಥವ verse ಕೇವಲ 
೬೨ . ಕಾವ್ಯ Poetry ಪೊಯೆಟಿ ಕಾವ್ಯ ಮತ್ತು 

ತಾಂತ್ರಿಕವಾದದ್ದು , ಕಾವ್ಯ ಜೀವಂತಿಕೆಯಿಂದ 
ಪೊಯೆಟ್ರಿ ಸಮಾನಾರ್ಥಕಗಳು ಎಂದು 

ಕೂಡಿದ್ದು ಎಂಬ ಮೌಲಿಕ ವ್ಯತ್ಯಾಸ ಎದ್ದು 
ಪರಿಗಣಿಸಬಹುದು. ಪೊಯೆಂ, ಪೊಯೆಟಿ ಕಾಣುತ್ತದೆ. ಆದ್ದರಿಂದಲೇ ಕಾವ್ಯ ಮೀಮಾಂಸ 
ಪೊಯೆಟಿಕ್ ಪೊಯೆಟಿಕ್ ಎಂಬ ಪದಗಳ ಕರು ಛಂದಸ್ಸು , ಅಲಂಕಾರ ಇತ್ಯಾದಿಗಳನ್ನು 
ಗುಂಪು: ಕಾವಕ್ಕೆ ಸಂಬಂಧಪಟ್ಟ ಕವನ , ಕಾವ್ಯ ಕಾವ್ಯದ ಬಾಹ್ಯಲಕ್ಷಣ ಅಥವ ಶರೀರವೆಂದೂ , 
ಮೀಮಾಂಸೆ , ಪದ ಎಂಬ ಪದಗಳು ಸಾಹಿತ ಮೌಲಿಕವಾದ ಅಂಶಗಳನ್ನು - ರಸ , ಧ್ವನಿ 
ವಿಮರ್ಶೆ ಅನಿವಾರ್ಯ ಪದಗಳಾಗಿಬಿಟ್ಟಿವೆ. ಇತ್ಯಾದಿಗಳನ್ನು ಆತ್ಮಸ್ವರೂಪದ ಅಂಶಗಳೆಂದೂ 
ಇವುಗಳಿಗೆ ಲಗತ್ತಾಗಿರುವ ಅರ್ಥಗಳೂ ಅನೇಕ. ಗುರುತಿಸಿದರು ( ಶರೀರ- ಆತ್ಮ ಎಂಬಲ್ಲಿ 
ಕಾವ್ಯ ಎಂದರೇನು ? ಎಂಬುದು ಕಾವ್ಯ ಆಧ್ಯಾತ್ಮ ತಲೆಹಾಕುವುದನ್ನು ಗಮನಿಸಿ). ತಮ್ಮ 
ಮೀಮಾಂಸೆಯ ಮೂಲಭೂತ ಪ್ರಶ್ನೆಗಳ ಪೂರ್ವಾಗ್ರಹಗಳಿಗೆ ಅನುಗುಣವಾಗಿ ಇವುಗಳಲ್ಲಿ 
ಲೊಂದು . ಅದಕ್ಕೆ ಉತ್ತರ ಹುಡುಕುವ ಯಾವುದಾದರೊಂದನ್ನು ಆಧರಿಸಿ ಕಾವ್ಯ ಎಂಬ 
ಯತ್ನದಲ್ಲಿ ತತ್ವಶಾಸ್ತ್ರ , ಆಧ್ಯಾತ್ಮ ಸೌಂದರ್ಯ, ಪದದ ಅರ್ಥ ಹೇಳಲು ಪ್ರಯತ್ನಿಸಿದರು. 
ಭಾಷಾಶಾಸ್ತ್ರ ಎಲ್ಲವೂ ತೊಡಕಿಕೊಂಡು ಕಾವ್ಯದ ಸ್ವರೂಪ, ಉದ್ದೇಶ, ಪರಿಣಾಮಗಳನ್ನು 
ಉತ್ತರಗಳ ಗೊಂಡಾರಣ್ಯವೇ ಬೆಳೆದುಬಿಟ್ಟಿದೆ . ಕುರಿತ ಲಕ್ಷಣಗಳ ಹಿನ್ನೆಲೆಯಲ್ಲಿ ಕೆಲವು 


೮೦ | ವಿಮರ್ಶೆಯ ಪರಿಭಾಷೆ 


ಪ್ರಮುಖ ಧೋರಣೆ, ದೃಷ್ಟಿಕೋನಗಳನ್ನು of Impressions, The disimprisonment 
ಗುರುತಿಸಬಹುದು. ೧ . ಕವಿಯನ್ನು of Soul of fact , ಕಾವ್ಯಂ ಯಶಸೇ ಅರ್ಥಕೃತೇ 
ಕೇಂದ್ರವಾಗಿಟ್ಟುಕೊಂಡು ನಿರೂಪಿಸಿರುವ ವ್ಯವಹಾರವಿದೇ ಶಿವೇತರಕ್ಷತಯೇ ಸದ್ಯಃ 
ಲಕ್ಷಣಗಳು - ಕವೇಃ ಕರ್ಮ್ಯ ಕಾವ್ಯಂ, The ಪರನಿರ್ವತಯೇ ಇತ್ಯಾದಿ. 
whole soul of man in activity , The 

ಪ್ರಕಾರವಾಗಿ ಕಾವ್ಯವನ್ನು ಪರಿಗಣಿಸಿ ಅದರಲ್ಲಿ 
spontaneous overflow of powerful 

ಹಲವಾರು ಒಳಬಗೆಗಳನ್ನು ಪ್ರಮುಖವಾಗಿ 
feelings ಇತ್ಯಾದಿ ೨ . ಕಾವ್ಯದ ಮಾಧ್ಯಮ 
ವಾದ ಭಾಷೆ ಮತ್ತು ಇತರ ಕಾವ್ಯತಂತ್ರಗಳನ್ನು 

ಗುರುತಿಸುವುದುಂಟು. ಮುಂದೆ ಇರುವ 

ರೇಖಾಚಿತ್ರ ನೋಡಿ. 
ಆಧರಿಸಿದ ಲಕ್ಷಣಗಳು ಶಬ್ದಾರ್ಥ್ 
ಸಹಿತೌಕಾವ್ಯಂ, ಇಷ್ಟಾರ್ಥ ವ್ಯವಚ್ಛಿನ್ನಾ ಮತ್ತೆ ಕೆಲವರು ವಸ್ತುಕ , ವರ್ಣಕ; ಮುಖ್ಯ , 
ಪದಾವಳೀ , ಕಾವ್ಯಂ ಗ್ರಾಹ್ಯಮಲಂಕಾರಾತ್ , ಗೌಣ ಎಂದು ಕಾವ್ಯವನ್ನು ವಿಂಗಡಿಸುವು 
ರೀತಿರಾತ್ಮಾಕಾವ್ಯಸ್ಯ , ವಕ್ರೋಕ್ತಿಯುಳ್ಳ ವಾಕ್ಯ ದುಂಟು. ಈ ವಿಂಗಡಣೆಯಲ್ಲಿ ಕಾವ್ಯವನ್ನು 
ವಿನ್ಯಾಸದಲ್ಲಿ ಸೇರಿರುವ ಶಬ್ದಾರ್ಥಗಳು ಒಂದು ಪ್ರಕಾರ ಎಂಬುದರ ಜೊತೆಗೆ ಇಡೀ 
(ಒಟ್ಟಿಗೆ) ಕಾವ್ಯ , Beautiful words are the ಸಾಹಿತ್ಯ ಎಂಬ ಅರ್ಥವನ್ನು ಒಳಗೊಂಡಿರು 
very and peculiar light of the mind, ವಂತೆ ಕಾವ್ಯಮೀಮಾಂಸಕರು ಬಳಸಿರುವುದನ್ನು 
The best words in the best order, Sig ಗಮನಿಸಿ. 
nificant form ಇತ್ಯಾದಿ ೩ . ಓದುಗನ 

ದೃಶ್ಯಕಾವ್ಯ ಮತ್ತು ಶ್ರವ್ಯಕಾವ್ಯ ಅಭಿನಯ , ರಂಗ 
ಮೇಲಾಗುವ ಪರಿಣಾಮಗಳನ್ನು ಆಧರಿಸಿದ 

ಭೂಮಿ; ರಂಗಪರಿಕರಗಳ ಸಹಾಯದಿಂದ 
ಕಾವ್ಯದ ಅರ್ಥವಿವರಿಸುವ ಪ್ರಯತ್ನ. 

ನಮ್ಮನ್ನು ತಲುಪುವುದು ದೃಶ್ಯಕಾವ್ಯ . ಇಲ್ಲಿ 
ರಮಣೀಯವಾದ ಅರ್ಥವನ್ನು ಪ್ರತಿಪಾದಿಸುವ ರೂಪಕಗಳು ಮತ್ತು ಉಪರೂಪಕಗಳೆಂಬ 
ಶಬ್ದವು ಕಾವ್ಯ ಬಂಧೇ ವ್ಯವಸ್ಥಿತಾ ಕಾವ್ಯಂ ವಿಭಾಗವಿದೆ, ರೂಪಕಗಳು : ೧ . ನಾಟಕ 
ತದ್ವಿದಾಕ್ತಾದ ಕಾರಿಣೀ , Delight in the ೨ . ಪ್ರಕರಣ ೩ . ಭಾಣ ೪ , ಪ್ರಹಸನ 
chief if not the only end, Empathy ೫ . ಡಿಮ ೬ . ವ್ಯಾಯೋಗ ೭ . ಸಮವಾಕಾರ 
favour-able to our existence , ಇತ್ಯಾದಿ ೮ . ವೀಧಿ ೯ ಅಂಕ ೧೦. ಈಹಾಮೃಗ. 
೪ . ಕವಿ - ಕಾವ್ಯ ಪ್ರಪಂಚದ ವಾಸ್ತವಿಕತೆಗಳ ಇವುಗಳ ವಿವರಣೆ ಪ್ರತ್ಯೇಕ ಉಲ್ಲೇಖಗಳಾಗಿ 
ಸಂಬಂಧವನ್ನು ಗಮನಿಸಿ. ಕಾವ್ಯದ ವಿವರಣೆ: ಬಂದಿವೆ . ಓದುವ ಅಥವ ಕೇಳುವ ಕ್ರಿಯೆಯೇ 
A criticism of life , The Expression ಮುಖ್ಯವಾಗಿದ್ದು ಆ ಮೂಲಕ ಸಾಹಿತ್ಯದ 


G 


ಕಾವ್ಯ 


ದೃಶ್ಯಕಾವ್ಯ 


ಶ್ರವ್ಯಕಾವ್ಯ 


ರೂಪಕಗಳು ಉಪರೂಪಕಗಳು ನಾಟ್ಯ 


ಗದ್ಯ 


ಪದ್ಯ 


ಚಂಪೂ 


ಕಥೆ ಆಖ್ಯಾಯಿಕೆ 


ಮಹಾಕಾವ್ಯ ಖಂಡಕಾವ್ಯ ಭಾವಗೀತೆ 


ವಿಮರ್ಶೆಯ ಪರಿಭಾಷೆ | ೮೧ 


ಅನುಭವವನ್ನು ಕೊಡುವುದು ಶ್ರವ್ಯಕಾವ್ಯ . ದೃಶ್ಯ ಇದನ್ನು ಕೆಲವರು ಚಂಪೂಗೆ ಸಮಾನಾರ್ಥಕ 
- ನೋಡುವ , ಕಾಣಿಸುವ; ಶ್ರವ್ಯ - ಕೇಳುವ , ವಾಗಿ ಬಳಸುತ್ತಾರೆ . 
ಓದುವ ಎಂಬ ವಿಂಗಡಣೆ ಚರ್ಚೆಯ ದೃಷ್ಟಿ 

ಮುಖ್ಯ ಮತ್ತು ಗೌಣ: ವ್ಯಂಗ್ಯವು ಪ್ರಧಾನ ವಾದ 
ಯಿಂದ ಮಾತ್ರ ಅನುಕೂಲಕರ . ಶ್ರವ್ಯಕಾವ್ಯ 

ಕಾವ್ಯ . ಮುಖ್ಯ , ಗುಣೀಭೂತ ವ್ಯಂಗ್ಯ 
ದಲ್ಲೂ ದೃಶ್ಯಗುಣ ಕಾಣಬಹುದು. ದೃಶ್ಯಕಾವ್ಯ 

ಇತ್ಯಾದಿಗಳಿರುವುದು ಗೌಣ. ಶಬ್ದ ಅರ್ಥ 
ವಾದ ನಾಟಕವೂ ಓದುವುದಕ್ಕೆ ಕೇಳುವುದಕ್ಕೆ 

ನಮೂದುನೋಡಿ. 
ಅರ್ಹವಾಗಿರಬಹುದು. ಗದ್ಯಕಾವ್ಯ : ಗದ್ಯ ಕಾವ್ಯವನ್ನು 
ಕುರಿತ ಚರ್ಚೆಗೆ ಗದ್ಯ ನಮೂದುನೋಡಿ. ಗದ್ಯ ಕಾವ್ಯ , ಸಾಹಿತ್ಯ ಎರಡೂ ಸಮಾನಾರ್ಥಕ 
ಕಾವ್ಯದ ಉಪವಿಭಾಗಗಳಾದ ಕಥೆ ( ಬಾಣನ ಗಳಾಗಿಯೂ ಬಳಕೆಯಾಗುವುದುಂಟು. ಎಲ್ಲ 
“ ಕಾದಂಬರಿ ) , ಆಖ್ಯಾಯಿಕೆ (“ ಹರ್ಷಚರಿತೆ ) , ನಾಗರಿಕತೆಗಳಲ್ಲೂ ಆರಂಭ ಕಾಲದ ಸಾಹಿತ್ಯ 
ಪರಿಕಥೆ, ಖಂಡಕಥೆ, ಕಥನಿಕೆ ಇವುಗಳ ನಡುವೆ | ಕಾವ್ಯರೂಪದಲ್ಲಿದ್ದುದನ್ನು ಗುರುತಿಸಬಹುದು. 
ಅಂಥ ಪ್ರಮುಖ ವ್ಯತ್ಯಾಸಗಳು ಕಾಣುವುದಿಲ್ಲ . ಇಲ್ಲಿ ಕಾವ್ಯರೂಪ ಎಂದರೆ ಭಾಷೆಯ ಲಯ 
ಛಂದೋಬದ್ಧವಲ್ಲದ ಭಾಷೆಯಲ್ಲಿ ರಚಿತವಾದ ಮತ್ತು ಛಂದಸ್ಸನ್ನು ಮಾತ್ರ ಗಮನಿಸಿ ಹೇಳುತ್ತಿರು 
ದ್ದನ್ನೆಲ್ಲ ಗದ್ಯ ಎಂದು ಕಾವ್ಯ ಮೀಮಾಂಸಕರು | ವುದು ಅಷ್ಟೆ . ಕಾವ್ಯದ ಉಗಮಕ್ಕೂ ಮಂತ್ರಶಕ್ತಿ 
ಕರೆಯುತ್ತಾರೆ . ಅಲ್ಲದೆ ಹಳಗನ್ನಡದಲ್ಲಾಗಲೀ ( ಮಾಜಿಕ್ ) ಗೂ ಸಂಬಂಧವಿದೆ. ಕಾವ್ಯದ 
ಅಥವ ಸಂಸ್ಕೃತದಲ್ಲಾಗಲೀ ಗದ್ಯ ಕಾವ್ಯಗಳ | 

ಬೇರನ್ನು ಧರ್ಮ ಮತ್ತು ಮಾಂತ್ರಿಕತೆಯಲ್ಲಿ 
ಸಂಖ್ಯೆ ಕಡಿಮೆ . ಹಾಗಾಗಿ ಆಳವಾದ ವಿಚಾರ 

ಕಾಣಬಹುದು. ಸೃಷ್ಟಿಕರ್ತನೊಡನೆ , ಸೃಷ್ಟಿ 
ಗದ್ಯವನ್ನು ಕುರಿತಂತೆ ನಡೆಯಲಿಲ್ಲ. ಗದ್ಯ 

ಯಾಗುವ ವಸ್ತುಗಳ ಅಂತಃಸತ್ತದೊಡನೆ ತನ್ನ 
ಕಾವ್ಯವನ್ನು ಕುರಿತು ಎ .ಆರ್ . ಕೃಷ್ಣಶಾಸ್ತ್ರಿಗಳು ಸಂಬಂಧವನ್ನು ಗುರುತಿಸಿಕೊಳಲು, ಹಾಗೆ 
* ಗದ್ಯ ಕಾವ್ಯಗಳು ಚಮತ್ಕಾರದಿಂದ ತುಂಬಿ , 

ಕಂಡುಕೊಂಡ ಸಂಬಂಧಗಳ ಸತ್ಯವನ್ನು 
ಅಂಗಾಂಗಗಳಲ್ಲಿ ಆಭರಣಗಳು ನಿಬಿಡವಾಗಿ 

ಇತರರಿಗೆ ತಲುಪಿಸಲು , ನಿತ್ಯ ಬಳಕೆಯದಕ್ಕಿಂತ 
ತುಂಬಿರುವ ಪ್ರತಿಮೆಯಂತೆ , ಉಗುರು 

ಭಿನ್ನವಾದ ಭಾಷೆಯ ಅಗತ್ಯ ಕಂಡಿತು . 
ಊರುವುದಕ್ಕೂ ಸ್ಥಳವಿಲ್ಲದ ಹಾಗೆ ಸಣ್ಣ 

ಇದಕ್ಕಾಗಿ ಉದ್ದೀಪನಶಕ್ತಿಯಿರುವ ಪದ , 
ಕೆತ್ತನೆಯ ಕೆಲಸ ಮಾಡಿದ ಕಟ್ಟಡದ ಹಾಗೆ 

ಪ್ರಾಸ, ಮಂತ್ರಗಳ ಲಕ್ಷಣದ ಮಾತು , 
ಇರಬೇಕೆಂದು ಅವರು ( ಗದ್ಯ ಲೇಖಕರು) 

- ಛಂದಸ್ಸು , ಭಾಷೆಯ ವಿಶಿಷ್ಟತೆಗೆ ಅಗತ್ಯ 
ಯೋಚಿಸಿದ್ದಂತೆ ತೋರುತ್ತದೆ ” ಎನ್ನುತ್ತಾರೆ . 

ವಾದವು. ವೇದಗಳ ಕಾವ್ಯಮಯತೆಗೆ ಕಾರಣ 
ಪದ್ಯ ಕಾವ್ಯ : ಇದರ ಪ್ರಮುಖ ಉಪವಿಭಾಗಗಳಾದ ಇದೇ . ಕವಿಯನ್ನು ಋಷಿ, ದ್ರಷ್ಟಾರ ಎಂದದ್ದಕ್ಕೂ 
ಮಹಾಕಾವ್ಯ , ಖಂಡಕಾವ್ಯ , ಭಾವಗೀತೆಗಳ ಬಗ್ಗೆ ಆಯಾ ಇದೇ ಕಾರಣ . ಸಮಾಜದ ವ್ಯವಸ್ಥೆ ಮತ್ತು 
ನಮೂದುನೋಡಿ. 

ಆರ್ಥಿಕ ವ್ಯವಸ್ಥೆ ಸರಳವಾಗಿದ್ದ ಕಾಲದಲ್ಲಿ ಕಾವ್ಯ 
ಚಂಪೂ ಕಾವ್ಯ: ಇದನ್ನು ಮಿಶ್ರಕಾವ್ಯ ಎಂದೂ ರೂಪವೇ ಎಲ್ಲ ಜ್ಞಾನಗಳ ಅಭಿವ್ಯಕ್ತಿಗೂ 
ಕರೆಯುವುದುಂಟು. ಗದ್ಯ ಮತ್ತು ಪದ್ಯದ ಮಾಧ್ಯಮವಾಗಿತ್ತು ವೇದ, ಅಶ್ವಶಾಸ್ತ್ರ , 
ಮಿಶ್ರಣವಿರುವ ರಚನೆಗಳು ಚಂಪೂ ಎನಿಸಿ ಪಾಕಶಾಸ್ತ್ರ , ರಾಜನೀತಿ, ಮನೋಲಹರಿಗಳು 
ಕೊಳ್ಳುತ್ತವೆ . ಉದಾ., ಪಂಪನ ವಿಕ್ರಮಾರ್ಜುನ 

ಎಲ್ಲದರ ಅಭಿವ್ಯಕ್ತಿಗೂ ಕಾವ್ಯರೂಪವೊಂದೇ 
ವಿಜಯ . 

ಬಳಕೆಯಾಗುತ್ತಿತ್ತು . ಸಮಾಜ ಬೆಳೆದಂತೆ 
ವಸ್ತುಕ ( ವಸ್ತು ಕೃತಿ , ವಸ್ತುಕಾವ್ಯ ): “ ಸವಿಸ್ತಾರ ಅಂದರೆ ವ್ಯವಸ್ಥೆಗಳು ಸಂಕೀರ್ಣವಾದಂತೆ ಕಾವ್ಯ 
ವಾದ ಕಥಾವಸ್ತುವನ್ನುಳ್ಳ ದೀರ್ಘಕಾವ್ಯ ', ರೂಪ ಎಲ್ಲ ಹೊರೆಯನ್ನು ಹೊರುವುದು 


೮೨ | ವಿಮರ್ಶೆಯ ಪರಿಭಾಷೆ 


ಅಸಾಧ್ಯವಾಯಿತು. ಸಮಾಜ ಬೆಳೆಯುವುದು ಪ್ರತ್ಯೇಕ ಸಾಮ್ರಾಜ್ಯ . ಆದ್ದರಿಂದ ನಿತ್ಯದ 
ಎಂದರೆ ಸಮಾಜದ ವ್ಯಕ್ತಿಗಳು ವರ್ಗಗಳು , ಬದುಕಿನ ನಿಯಮಗಳಿಗಿಂತ ಭಿನ್ನವಾದ, ಮತ್ತು 
ಆರ್ಥಿಕ ಉತ್ಪಾದನೆಯಲ್ಲಿ ವಿಶಿಷ್ಟವಾದ ಉನ್ನತವಾದ ನೈತಿಕ , ಔಚಿತ್ಯಪೂರ್ಣ, ಸಭ್ಯ 
ಕೆಲಸಗಳನ್ನು ಹಂಚಿಕೊಂಡು ತಮ್ಮ ಪಾಲಿನ ನಿಯಮಗಳು ಸಾಹಿತ್ಯದಲ್ಲಿರಬೇಕು ಎಂಬ 
ಕೆಲಸದಲ್ಲಿ ನಿಷ್ಣಾತರಾಗಿ, ಆ ನಿಷ್ಣುತೆಯಿಂದ ವಿಚಾರ ಈ ಪರಿಭಾಷೆಯ ಹಿಂದಿದೆ . ಕೃತಿಯ 
ಇಡೀ ಸಮಾಜದ ಬದುಕಿಗೆ ಹೊಸ ಮೌಲ್ಯ ಕೊನೆಗೆ ಪಾತ್ರಗಳ ಒಳ್ಳೆಯತನ , ಕೆಟ್ಟತನಗಳಿಗೆ 
ಗಳನ್ನು ದೊರಕಿಸಿಕೊಡುವುದು. ಬೆಳೆಯು ಅನುಗುಣವಾಗಿ ಭೌತಿಕ ಸುಖದ ಪ್ರತಿಫಲ 
ತಿರುವ ಸಮಾಜದಲ್ಲಿ ಅನುಭವಗಳ ಅಥವ ಶಿಕ್ಷೆ ದೊರೆಯಬೇಕು. ಇದು ಕಾವ್ಯ 
ಸಂಕೀರ್ಣವಾಗುತ್ತ ಬಂದವು. ಸಂಕೀರ್ಣವಾದ ನ್ಯಾಯ. ಈ ನ್ಯಾಯ ಕೃತಿಯ ಸಂವಿಧಾನದ 
ಅನುಭವಗಳ ಅಭಿವ್ಯಕ್ತಿಗೆ ತಕ್ಕ ಭಿನ್ನ ನಿಷ್ಣಾತ ತರ್ಕಬದ್ದ, ಉದ್ದೇಶಿತ ಫಲಿತಾಂಶವಾಗಬೇಕು. 
ಪ್ರಕಾರಗಳ ಅನ್ವೇಷಣೆ ಆರಂಭವಾಯಿತು. ಕೆಡುಕಿಗೆ ತಾತ್ಕಾಲಿಕ ಗೆಲುವು ಸಿಗುವಂತೆ 
ನಾಟಕ , ಗದ್ಯ , ಕಾದಂಬರಿ, ಭಾವಗೀತೆ ಕಂಡರೂ ಅಂತಿಮ ವಿಜಯ ಒಳಿತಿಗೇ 
ಒಂದೊಂದು ಬಗೆಯ ಅಭಿವ್ಯಕ್ತಿ ಒಂದೊಂದು ದೊರೆಯಬೇಕು. ಬದುಕಿನಲ್ಲಿ ಹೀಗಾಗದಿದ್ದರೂ 
ಬಗೆಯ ಪ್ರಕಾರದಲ್ಲಿ ಯಶಸ್ವಿಯಾಗುತ್ತದೆಂದು ಸಾಹಿತ್ಯದಲ್ಲಿ ಹೀಗೆಯೇ ಆಗಬೇಕು ಎಂಬುದು 
ಮನುಷ್ಯ ಕಂಡು ಕೊಂಡ. ಆದರೂ ಸಾಹಿತ್ಯ ರೈಮರ್‌ನ ಅಭಿಪ್ರಾಯ . ಇದು ಆದರ್ಶ 
ಮತ್ತು ಕಾವ್ಯಗಳ ಅರ್ಥದ ಗೊಂದಲ ಇನ್ನೂ ನ್ಯಾಯದ ಪರಿಕಲ್ಪನೆ . ಮನುಷ್ಯನ ಪ್ರಯತ್ನ 
ಉಳಿದೇ ಇದೆ. ಈಗಿನ ವಿಮರ್ಶೆಯಲ್ಲಿ ವಿಲ್ಲದೆ ಸಹಜವಾಗಿ ಅಥವ ಮನುಷ್ಯ 
ಸಾಹಿತ್ಯವನ್ನು ಕಲ್ಪನೆ , ಪ್ರತಿಭೆ ಮುಖ್ಯವಾದ ತನಗರಿವಿಲ್ಲದೆ ನ್ಯಾಯದಉಪಕರಣವಾಗಿದ್ದಾ 
ಇಡೀ ಕೃತಿಗಳ ಸಮೂಹಕ್ಕೆ ಲಿಟರೇಚರ್ ನೆಂಬ , ಒಳಿತಿಗೆ ಗೆಲುವು ಲಭಿಸುತ್ತದೆ, 
ಅರ್ಥದಲ್ಲಿಯೂ , ಕಾವ್ಯವನ್ನು - ಸಾಹಿತ್ಯದ . ಲಭಿಸಬೇಕು ಎಂಬ ನಂಬಿಕೆ . ಆದರೆ ಬಹಳ 
ಒಂದು ಶಾಖೆ , ಪ್ರಕಾರ ಎಂದೂ ಬಳಸುವುದು ಜನ ವಿಮರ್ಶಕರು ಮತ್ತು ಲೇಖಕರು ಈ 
ಒಳ್ಳೆಯದು. 

ಕಾವ್ಯನ್ಯಾಯವನ್ನು ತಿರಸ್ಕರಿಸಿದರು . 
ಹೆಚ್ಚಿನ ಓದಿಗೆ: ಕಾವ್ಯ ಉಗಮ ಕುರಿತು : Cristopher ಹೆಚ್ಚಿನ ಓದಿಗೆ: M .A Quinlan: “ Poetic Justice in 
Cauldwellನ Illusion and Reality ( ೧೯೩೭ , Drama ” ( ೧೯೧೨); ಎಸ್ . ಎಲ್ . ಭೈರಪ್ಪ , “ ನಾನೇಕೆ 
ಇತ್ತೀಚಿನ ಮುದ್ರಣ ೧೯೭೭); ಕೀರ್ತಿನಾಥ ಬರೆಯುತ್ತೇನೆ ? ” ( ಪ ) ಅದೇ ಹೆಸರಿನ ಪುಸ್ತಕದಲ್ಲಿ 
ಕುರ್ತಕೋಟಿ ಪುಟಬಂಗಾರ ಸಂಪುಟ , ಮುನ್ನುಡಿ ೧೯೮೦ . 
ನೂರು ಸ್ವರ ( ೧೯೯೮) ರ ಪ್ರಸ್ತಾವನೆ. ಕಾವ್ಯ 
ಮೀಮಾಂಸೆಯ ಪೂರ್ವಾಗ್ರಹಗಳ ಬಗ್ಗೆ Abrams: The 

೬೪. ಕಾವ್ಯ ಭಾಷೆ Poetic Diction 
Mirror and the Lamp 

ಪೊಯೆಟಿಕ್ ಡಿಕ್ಷನ್ ಕಾವ್ಯ ( ಮತ್ತು 
೬೩. ಕಾವ್ಯನ್ಯಾಯ Poetic Justice ಸಾಹಿತ್ಯದಲ್ಲಿ ಬಳಕೆಯಾಗುವ ಭಾಷೆಯ 
ಪೊಯೆಟಿಕ್ ಜಸ್ಟಿಸ್ ೧೭ನೆ ಶ. ದ ಉತ್ತರ ಬಗ್ಗೆಪಾಶ್ಚಾತ್ಯ ವಿದ್ವಾಂಸರಲ್ಲಿ ಸುದೀರ್ಘವಾದ 
ಭಾಗದಲ್ಲಿ ಥಾಮಸ್ ರೈಮರ್ ಎಂಬ ಇಂಗ್ಲಿಶ್ ಚರ್ಚೆ ನಡೆದಿದೆ. ಅರಿಸ್ಟಾಟಲ್‌ನು ಟ್ರಾಜಿಡಿಯ 
ವಿಮರ್ಶಕ ಸೃಷ್ಟಿಸಿದ ಪಾರಿಭಾಷಿಕ . ಇಲ್ಲಿ ಕಾವ್ಯ ಮುಖ್ಯಾಂಶಗಳ ಚರ್ಚೆಯಲ್ಲಿ ಭಾಷೆಗೆ 
- ಪೊಯೆಟ್ರಿ ಎಂಬ ಪದ ಎಲ್ಲ ಬಗೆಯ ಗೌಣವಾದ ಸ್ಥಾನ ನೀಡಿದ್ದಾನೆ. ನಾಟಕದ 
ಸಾಹಿತ್ಯವನ್ನೂ ಒಳಗೊಳ್ಳುತ್ತದೆ. ಸಾಹಿತ್ಯ ಸಂವಿಧಾನ , ಪಾತ್ರ , ಕೃತಿಯ ಹಿನ್ನೆಲೆಯ 
ಬದುಕಿಗಿಂತ ಭಿನ್ನವಾದದ್ದು. ಅದರದ್ದೇ ಒಂದು ಚಿಂತನೆ ಇವುಗಳು ಪ್ರಮುಖ ಎಂದು 


ವಿಮರ್ಶೆಯ ಪರಿಭಾಷೆ | ೮೩ 


ಕಲ್ಪನಾಶೀಲವಾದ ವಿನ್ಯಾಸಕ್ಕೆ ಆತನು ಆದ್ಯತೆ ಎಂದು ಪ್ರತಿಪಾದಿಸಿ ಕಾವ್ಯದ ಭಾಷೆ ತೀವ್ರ 
ನೀಡುತ್ತಾನೆ. ಇವುಗಳನ್ನೆಲ್ಲ ಅಭಿವ್ಯಕ್ತಿಸಲು ಕವಿ ಭಾವಗಳ ಸ್ವಚ್ಛಂದ ಪ್ರವಾಹ ” ವಾಗಿರಬೇಕೆಂದು 
ಆಯ್ದುಕೊಳ್ಳುವ ಪದಗಳಿಗೆ , ಭಾಷೆಗೆ ದ್ವಿತೀಯ ಹೇಳಿದ, “ ಹಳ್ಳಿಗಾಡಿನ ಸಾಮಾನ್ಯ ಬದುಕಿನಲ್ಲಿ ” 
ಸ್ಥಾನ ನೀಡುತ್ತಾನೆ. ಇವನನ್ನೇ ಅನುಸರಿಸುವ ಸಹಜ ಭಾಷೆಯ ಮಾದರಿಗಳನ್ನು ಪಡೆಯ 
ವಿಮರ್ಶಕರೂ ಹಲವರು . ಇದು ಕಾವ್ಯಭಾಷೆ ಬಹುದೆಂದು ಸೂಚಿಸಿದ. 
ಯನ್ನು ಕುರಿತ ಸಾಂಪ್ರದಾಯಿಕ ಧೋರಣೆ. 

ಕಾವ್ಯಕ್ಕೆ ತನ್ನದೇ ಆದ ಭಾಷೆ ಇದೆ ಎಂಬ 
“ ಭಾಷೆಯು ಆಲೋಚನೆಗೆ ಒಂದು ಹೊದಿಕೆ ” 

ನಂಬಿಕೆ ಆಧುನಿಕ ವಿಮರ್ಶಕರಲ್ಲಿ ಪ್ರಬಲ 
ಎಂಬ ನಂಬಿಕೆ ಇದರ ಹಿಂದಿದೆ. ಹಾಗಾಗಿ 

ವಾಗಿದೆ. ರಿಚರ್ಡ್ಸ್ನು ಕಾವ್ಯದಲ್ಲಿ ಬಳಕೆ 
ಪ್ಯಾರಡೈಸ್ ಲಾಸ್ಟ್ನ ಕಾವ್ಯಭಾಷೆಯ 

ಯಾಗುವ ಭಾಷೆಗೂ ನಿತ್ಯದ ಭಾಷೆಗೂ ಇರುವ 
ಲ್ಯಾಟಿನ್‌ತನವನ್ನು ಅಥವ ರಾಮಾಯಣ 

ವ್ಯತ್ಯಾಸವನ್ನು ಗುರುತಿಸಿದ, ರಿಚರ್ಡ್ಸ್ ಮತ್ತು 
ದರ್ಶನಂನ ಸಂಸ್ಕತತನವನ್ನು ಶೈಲಿಯ 
ಆನುಷಂಗಿಕ ಅಂಶವೆಂಬಂತೆ ಪರಿಗಣಿಸುವುದು 

ಎಂಪ್ಟನ್‌ರಿಂದ ಈಚೆಗೆ ವಿಮರ್ಶೆಯ ಅನ್ವೇಷ 
ಸಾಮಾನ್ಯವಾಗುತ್ತದೆ . ೧೮ನೆಯ ಶ. ದಲ್ಲಿ ಕಾವ್ಯ 

ಗಳಲ್ಲಿ ಭಾಷೆ ಮತ್ತೆ ಪ್ರಮುಖ ಸ್ಥಾನ ಪಡೆದಿದೆ. 
ಭಾಷೆಯ ಬಗ್ಗೆ ಸ್ಪಷ್ಟ ಕಲ್ಪನೆ ಹುಟ್ಟಿಕೊಳ್ಳ 

ಅರ್ಥ ಎಂಬುದು ಒಂದು ನಿರ್ದಿಷ್ಟ 
ತೊಡಗಿತು . ಥಾಮಸ್‌ಗ್ರೇ ಮತ್ತು ಇತರ 

ಸಂದರ್ಭದಲ್ಲಿ ಬಳಕೆಯಾಗುವ ಎಲ್ಲ ಪದಗಳ 
ಕವಿಗಳು ಕಾವ್ಯದ ಭಾಷೆ ಅನಿವಾರವಾಗಿ 

ಕ್ರಿಯೆ ಪ್ರಕ್ರಿಯೆಗಳ ಫಲಿತಾಂಶವೇ ಹೊರತು 
ವಿಶೇಷವಾದದ್ದೆಂದೂ ಸಾಮಾನ್ಯ ಭಾಷೆಗಿಂತ 

ಮೊದಲೇ ಸಿದ್ದವಾಗಿರುವ ಅಂಶ ಅಲ್ಲ 
ಭಿನ್ನ ಮತ್ತು ಅದರಿಂದ ದೂರ 

ಎಂದಾದರೆ , ಕವನದ ಅರ್ಥ ಮತ್ತು ಶಿಲ್ಪವನ್ನು 
ನಿಲುವಂತಹುದೆಂದೂ ಪ್ರತಿಪಾದಿಸಿದರು . ಕುರಿತ ಎಲ್ಲ ಹೇಳಿಕೆಗಳೂ ಪ್ರತ್ಯಕ್ಷವಾಗಿ ಅಥವ 
“ ಯುಗದ ಭಾಷೆ ಎಂದೂ ಕಾವದ ಭಾಷೆ ಪರೋಕ್ಷವಾಗಿ ಪದಗಳನ್ನು ಕುರಿತದ್ದೇ - 
ಯಾಗಿಲ್ಲ ” ಎಂದು ಗ್ರೇ ಹೇಳಿದ. ವರ್ಜಿಲ್ , ಅಂದರೆ ಪದಗಳ ಜೋಡಣೆ ಮತ್ತು ವಿನ್ಯಾಸ 
ಸೆನ್ಸರ್ , ಮಿಲ್ಟನ್‌ನಂತಹ ಪೂರ್ವಾಚಾರ್ಯರ - ಆಗಿರುತ್ತದೆ. ಅರ್ಥವನ್ನು ಅರಿಯುವುದಕ್ಕೆ 
ಭಾಷೆಯ ಬಳಕೆ ಗ್ರೇ ಮತ್ತು ಇತರರಿಗೆ ಮಾದರಿ ಭಾಷೆ ಮತ್ತು ಪದಗಳ ಆಯ್ಕೆ ಕುರಿತು 
ಯಾಯಿತು. ಸರ್ಕ೦ಕ್ಕೂಶನ್ ಅಥವ ತಿಳಿಯುವುದು ಅನಿವಾಯ್ಯ . ಇನ್ನು ಕೆಲವು 
ಪೆರಿಫಾಸಿಸ್ ಅಂದರೆ ಆರ್ಷೇಯತೆ, ಲ್ಯಾಟಿನ್ ಆಧುನಿಕ ವಿಮರ್ಶಕರು ಕವನದಲ್ಲಿ ಕಾಣುವ 
ಪದಗಳ ಹೇರಳ ಬಯಕೆ, ಸುತ್ತು ಬಳಸು ವ್ಯಕ್ತಿತ್ವ , ಕವಿಯ ದನಿಗಳು ಕೂಡ ಭಾಷೆ 
ಮಾತಿನ ರೀತಿ , 'ಕೀಳು', ' ತಾಂತ್ರಿಕ', ಯಿಂದಲೇ ನಿರ್ಧಾರಿತವಾಗುವಂಥವು ಎನ್ನು 
'ಸಾಮಾನ್ಯ' ಪದಗಳ ಬದಲಿಗೆ ಗಂಭೀರ ಅಥವ ತ್ತಾರೆ . ಕಾವ್ಯವು ಯಾವುದೇ ಭಾಷಾ ಶೈಲಿಯ 
ಸುತ್ತುಬಳಸಿನ ಮಾತಿನ ರೀತಿ ಕವಿಗಳಲ್ಲಿ ಪದಗಳನ್ನು ಬೇಕಾದರೂ ಆಯ್ದುಕೊಂಡು ತನಗೆ 
ಜನಪ್ರಿಯವಾಗಿ ಕಾವ್ಯಭಾಷೆಯ ವಿಶೇಷ ಬೇಕಾದ ಸಂದರ್ಭವನ್ನು ಸೃಷ್ಟಿಸಿಕೊಳ್ಳುತ್ತದೆ. 
ಲಕ್ಷಣಗಳೆಂದು ಸ್ಥಾಪಿತವಾದವು. ಈ ಕಾವ್ಯ ಪದಗಳು ದಿನನಿತ್ಯದ ಬಳಕೆಯಲ್ಲಿ ನಮ್ಮಲ್ಲಿ 
ಭಾಷೆಯನ್ನೇ ವರ್ಡ್ಸ್‌ವರ್ತ್ ಅಸಹಜ ಮತ್ತು ಮೂಡಿಸುವುದಕ್ಕಿಂತ ಭಿನ್ನವಾದ ಪ್ರತಿಕ್ರಿಯೆ , 
ಕೃತಕ ಎಂದು ವಿರೋಧಿಸಿದ್ದು, ತನ್ನ ಲಿರಿಕಲ್ ಧೋರಣೆಗಳನ್ನು ಕಾವ್ಯ ಸಂದರ್ಭದಲ್ಲಿ ವ್ಯಕ್ತ 
ಬ್ಯಾಲಡ್ಸ್‌ನ ಮುನ್ನುಡಿಯಲ್ಲಿ ಆತ “ ಛಂದೋ ಪಡಿಸುವಂತೆ ಮಾಡುತ್ತವೆ. 
ಬದ್ದ ರಚನೆಗಳ ಭಾಷೆಗೂ , ಗದ್ಯಭಾಷೆಗೂ 

- ಹೆಚ್ಚಿನ ಓದಿಗೆ: Thomas Quayle : “ Poetic Diction : 
ಯಾವುದೇ ಮೂಲಭೂತ ವ್ಯತ್ಯಾಸ ಇಲ್ಲ " A Study of Eighteenth century Verse" 


೮೪ | ವಿಮರ್ಶೆಯ ಪರಿಭಾಷೆ 


( ೧೯೨೪ ), Geoffery Tillotson ( ಲೇ ); Eighteenth ಕಷ್ಟವನ್ನು ಕವಿ ಹೊರುವುದರಿಂದ ಭಾಷಾ 
Century Poetic Diction ” . Eighteenth Century 
Literature ಪುಸ್ತಕದಲ್ಲಿ ಸಂ . James L. Clifford . 

ವ್ಯವಸ್ಥೆಯ ಕೆಲವು ಸಾಮಾನ್ಯ ನಿಯಮಗಳನ್ನು 

ಉಲ್ಲಂಘಿಸುವ ಪರವಾನಗಿ ಅವನಿಗೆ ಇದೆ 
೬೫. ಕಾವ್ಯ ಸ್ವಾತಂತ್ರ್ಯ Poetic Licence 

ಎಂದು ಭಾವಿಸಬಹುದು. ಆದರೆ ಈ ಸ್ವಾತಂತ್ರ 
ಪೊಯೆಟಿಕ್ ಲೈಸೆನ್ಸ್ ಈ ಪಾರಿಭಾಷಿಕವು 

ಕವಿಯ ಅಸಾಮರ್ಥ್ಯಕ್ಕೆ , ತಾಂತ್ರಿಕ ಅಜ್ಞಾನಕ್ಕೆ 
ಸೀಮಿತವಾದ ಮತ್ತು ವಿಶಾಲವಾದ ಎರಡು ಒಂದು ಕುಂಟುನೆಪ ಮಾತ್ರ ಆಗುವುದಾದರೆ ? 
ಬಗೆಯ ಅರ್ಥಗಳಲ್ಲಿ ಬಳಕೆಯಾಗುತ್ತದೆ . ಆದ್ದರಿಂದಲೇ ರಷಿಯದ ಫಾರ್ಮಲಿಸ್ಟ್ 
ಸೀಮಿತ ಅರ್ಥದಲ್ಲಿ ಇದು ಭಾಷೆಯ ಬಳಕೆ ಪಂಥದ ಮತ್ತು ಪ್ರಾಗ್‌ನ ಸಕ್ಷರಲಿಸ್ಟ್ ಪಂಥದ 
ಯನ್ನು ಮಾತ್ರ ಕುರಿತದ್ದು . ಸಾಮಾನ್ಯವಾದ ವಿಮರ್ಶಕರು ಕಾವ್ಯ ಸ್ವಾತಂತ್ರಕ್ಕೆ ಪ್ರಬಲ 
ಗದ್ಯಕ್ಕಿಂತ ಭಿನ್ನವಾದ ವ್ಯಾಕರಣದ ಮತ್ತು ಸಮರ್ಥನೆಗಳನ್ನು ಹುಡುಕಲು ಯತ್ನಿಸುತ್ತಾರೆ . 
ವಾಕ್ಯದ ರಚನೆಗಳು; ಪುರಾತನವಾದ ಅಥವ ಸ್ಕೋವ್ಸ್ಕಿಯ ಅಭಿಪ್ರಾಯ ಇದು: ಸಮುದ್ರದ 
ಕವಿಯೇ ಹೊಸದಾಗಿ ಸೃಷ್ಟಿಸಿಕೊಂಡ ಪದಗಳ ದಂಡೆಯಲ್ಲಿ ವಾಸಮಾಡುವ ಜನ ಅಲೆಗಳ 
ಬಳಕೆಗೆ ಕವಿ ತಾನಾಗಿ ವಹಿಸಿಕೊಳ್ಳುವ ಮೊರೆತಕ್ಕೆ ಕಿವುಡರಾಗುತ್ತಾರೆ. ಹಾಗೆಯೇ 
ಸ್ವಾತಂತ್ರ್ಯವನ್ನು ಈ ಪರಿಭಾಷೆ ಹೇಳುತ್ತದೆ. ದಿನವೂ ಬಳಸುವ ಪದಗಳನ್ನು , ಶಬ್ದಗಳನ್ನು 
ಪ್ರತಿಶತಮಾನದಲ್ಲೂ ಆಯಾ ಕಾಲದ 

ಮಾನದಲೂ ಆಯಾ ಕಾಲದ ನಾವು ಕೇಳಿಸಿಕೊಳ್ಳುವುದೇ ಇಲ್ಲ. ಒಬ್ಬರ 
ಸಂಪ್ರದಾಯಗಳಿಗೆ ಅನುಗುಣವಾಗಿ ಕವಿಗಳು 

ನ್ನೊಬ್ಬರು ನೋಡುತ್ತೇವೆ. ನೋಡಿದರೂ 
ಭಾಷೆಯ ವಿಚಾರದಲ್ಲಿ ಹೆಚ್ಚಾಗಿ ಅಥವ 

'ಕಾಣುವುದು ಏನೂ ಇಲ್ಲ . ಪ್ರಪಂಚದ ಬಗ್ಗೆ 
ಕಡಮೆಯಾಗಿ ಸ್ವಾತಂತ್ರವಹಿಸಿರುವುದನ್ನು 

ನಮ್ಮ ಕಾಣೆ ಸೊರಗಿ ಹೋಗಿ ಕೇವಲ 
ಕಾಣಬಹುದು. ಕಾವ್ಯವು ಪರಿಣಾಮ ಬೀರು 

ಗುರುತು , ಕುರುಹು ಮಾತ್ರ ಉಳಿದಿದೆ. 

ವಾಸ್ತವಿಕತೆ ನಮ್ಮ ಅರಿವಿಗೆ ಬರುವುದು 
ವುದರಲ್ಲಿ ಯಶಸ್ವಿಯಾಯಿತೇ ಎಂಬುದಷ್ಟೇ ಈ 

ಭಾಷೆ ಯ ಮೂಲಕವೇ . ಭಾಷೆಯ 
ಸ್ವಾತಂತ್ರ ದ ಸಮರ್ಥನೆಗೆ ಆಧಾರ . 

ಸಂಪ್ರದಾಯಗಳನ್ನು ಕಲಕುವ ಮೂಲಕ ಕವಿ 
ವಿಶಾಲ ಅರ್ಥದಲ್ಲಿ ಛಂದಸ್ಸು , ಪ್ರಾಸಗಳ ನಮ್ಮ ಕಾಣ್ಯಗಳನ್ನು ಪ್ರಜ್ವಲಗೊಳಿಸುತ್ತಾನೆ ; 
ಬಳಕೆ ; ಕಲ್ಪನೆ ಪುರಾಣಗಳ ಮಿಶ್ರಣವೂ ಮಾಮೂಲಿಕುರುಹುಗಳ ಬದಲು ಹೊಸತನ 
ಸೇರಿದಂತೆ ವಾಸ್ತವಿಕತೆ ಮತ್ತು ದಿನನಿತ್ಯದ ವನ್ನು ನೀಡುತ್ತಾನೆ. “ ಸಂಕೇತವೇ ವಸ್ತುವಲ್ಲ ” 
ಭಾಷೆಯ ನಿಯಮಗಳನ್ನು ಮುರಿಯುವ, ಕವಿ ಎಂದು ತಿಳಿಯುವಂತೆ ಮಾಡುವುದೇ 
ತಾನಾಗೇ ವಹಿಸಿಕೊಳ್ಳುವ ಸ್ವಾತಂತ್ರವನ್ನು 

ರೊಮನ್ ಜಾಕೊಬ್‌ಸನ್‌ನ ಪ್ರಕಾರ ಕಾವ್ಯದ 
ಸೂಚಿಸುತ್ತದೆ. ಕಾಲ ವಿರೋಧ ಇಂಥ ಉದ್ದೇಶ. ಈ ದೃಷ್ಟಿಯಲ್ಲಿ ನೋಡಿದಾಗ ಕಾವ್ಯ 
ಸ್ವಾಂತ್ರ ದ ಒಂದು ಉದಾಹರಣೆ. ಸ್ವಾತಂತ್ರ ಅಸಾಮರ್ಥ್ಯವನ್ನು ಮುಚ್ಚಿಡುವ 

ತೆರೆಯಾಗಲೀ ಹೊಸತನವನ್ನು ತೋರಿಸಿಕೊಳ್ಳು 
ಕಾವ್ಯ ಸ್ವಾತಂತ್ರ್ಯವನ್ನು ಕುರಿತಂತೆ ಸಾಕಷ್ಟು 

ವುದಕ್ಕೆ ಹೂಡುವ ಉಪಾಯಗಳಾಗಲೀ ಆಗದೆ , 
ತಾತ್ವಿಕ ಚರ್ಚೆಗಳು ನಡೆದಿವೆ. ಕಾವ್ಯ ರೂಪ ಆಂತರಿಕ ಮತ್ತು ಬಾಹ್ಯ ವಾಸ್ತವಿಕತೆಗಳ ಬಗ್ಗೆ 
ವನ್ನು ತನ್ನ ಮಾಧ್ಯಮವಾಗಿ ಆಯ್ದುಕೊಂಡಾಗ ನಮ್ಮ ಪ್ರಜ್ಞೆಯನ್ನು ಚುರುಕುಗೊಳಿಸಲು ಕವಿಗೆ 
ಕವಿ ತಾನಾಗಿಯೇ ಕೆಲವು ನಿರ್ಬಂಧಗಳನ್ನು ಇರುವ ಸಾಧನವೆಂದು ತೋರುತ್ತದೆ. 
ತನ್ನ ಮೇಲೆ ಹೇರಿಕೊಳ್ಳುತ್ತಾನೆ. ಈ ರೆಟಿನ ಓದಿಗೆ: victor Erlich: Russian Formal 
ನಿರ್ಬಂಧಗಳ ಮಿತಿಯಲ್ಲಿಯೇ ಕಾವ್ಯ ರಚಿಸುವ ism ( ೧೯೬೫). 


ವಿಮರ್ಶೆಯ ಪರಿಭಾಷೆ | ೮೫ 


೬೬ . ಕೋಯೆನಪಿಯ Coenesthesia ೬೭ . ಕ್ಲೀಷೆ Cliche ಫ್ರೆಂಚ್ ಭಾಷೆಯ 
ಹೊರಗಿನ ಯಾವುದೇ ಪ್ರಚೋದನೆಗಳಿಗೆ ಪದ . ಮೂಲತಃ ಮುದ್ರಣ ತಂತ್ರಕ್ಕೆ 
ದೇಹವು ಅನೇಕ ರೀತಿಯ ಪ್ರತಿಕ್ರಿಯೆಗಳನ್ನು 

ಸಂಬಂಧಿಸಿದ್ದು, ಈಗ ವಿಸೃತವಾದ ಅರ್ಥ . 

ಸವೆದು ಹೋದ, ಬಳಸಿ ಬಳಸಿ ಹಳತಾದ, 
ತೋರಿಸಬಲ್ಲದು. ಈ ಪ್ರತಿಕ್ರಿಯೆಗಳು ವ್ಯವಸ್ಥಿತ 

ಆ ಕಾರಣದಿಂದ ಪರಿಣಾಮ ಶೂನ್ಯವಾದ 
ಕ್ರಿಯೆಗಳೂ ಹೌದು ಎನ್ನುವಂತಿರುತ್ತವೆ. ಕೆಲವು 

ಮಾತು, ಪದ , ಪದಸಮುಚ್ಚಯ . “ತಮ್ಮ 
ಸಂದರ್ಭಗಳಲ್ಲಿ ಇವು ಎದ್ದು ಕಾಣುವಂತಿರುತ್ತವೆ 

ವಿಶ್ವಾಸಿ ” “ಕ್ಷಮಿಸಿ ” ಇಂಥವು ಅಂಗೀಕೃತ 
- ಬೆವರು, ಏದುರಿಸಿರು , ಮುಖಬಣ್ಣದ 

ಶಿಷ್ಟಾಚಾರದ ಪ್ರಯೋಗಗಳಾಗಿದ್ದು, ಆಯಾ 
ವ್ಯತ್ಯಾಸ ಇತ್ಯಾದಿ . ಆದರೆ ಬಹಳಷ್ಟು ಸಂದರ್ಭ ಸಂದರ್ಭಗಳಲ್ಲಿ ನಮ್ಮ ಗಮನವನ್ನು ಸೆಳೆಯು 
ಗಳಲ್ಲಿ ಇವು ಆಂತರಿಕ ಸಂವೇದನೆಗಳೊಡನೆ ವುದಿಲ್ಲ. ಆದರೆ ಕ್ಲೀಷೆಗಳು ತಮ್ಮ ಖಾಲಿತನ 
ಸೇರಿಕೊಯೆನಫೀಷಿಯ ಅಥವ 'ಸಂಪೂರ್ಣ ದಿಂದಲೇ ಗಮನವನ್ನು ತಮ್ಮತ್ತ ಸೆಳೆಯುತ್ತವೆ 
ದೈಹಿಕ ಪ್ರಜ್ಞೆಯನ್ನು ಸೃಷ್ಟಿಸುತ್ತವೆ. ಇದು ಉದಾ., “ ಅಚ್ಚರಿಯಿಂದ ಕಣ್ಣರಳಿಸು ”, 
ಪ್ರಜ್ಞೆಯನ್ನು ಒಂದಲ್ಲ ಒಂದು ವಿಧದಲ್ಲಿ 

“ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಬಿಡುವು 
ವ್ಯತ್ಯಾಸಗೊಳಿಸುತ್ತದೆ. ಕಾವ್ಯದ ಪರಿಣಾಮ 

ಮಾಡಿಕೊಂಡು ನಮ್ಮ ಸಮಾರಂಭಕ್ಕೆ 

ಆಗಮಿಸಿ”, “ ತುಂಬ ಬಾರದ ನಷ್ಟ ' ಇತ್ಯಾದಿ. 
ವಾದ ಆನಂದದ ಸ್ವರೂಪವನ್ನು ವಿವರಿಸುತ್ತ 
ರಿಚರ್ಡ್ಸ್ ನಿರ್ಮಿಸಿದ ಪಾರಿಭಾಷಿಕ ಇದು. 

“ಕ್ಲೀಷಾ ಪ್ರವೀಣನ ಸಾಕ್ಷ ” ಎ .ಎನ್ .ಮೂರ್ತಿರಾವ್ 

“ ಅಲೆಯುವ ಮನ ” ಪುಸ್ತಕದಲ್ಲಿ: Erick Partridge : 
ಹೆಚ್ಚಿನ ಓದಿಗೆ: 1. A . Richards: Principles of Lit A Dictionary of Cliches ( ೪ನೆಯ ಮುದ್ರಣ 
erary Criticism ( ೧೯೨೪ } ೧೨ - ೧೩ ೧೯೫೦) . 
ಅಧ್ಯಾಯಗಳು . 


೬೮. ಗಂಭೀರ ನಾಟಕ Tragedy ಟ್ರಾಜಿಡಿ ಗಂಭೀರ ನಾಟಕ ಮನಸ್ಸನ್ನು ಕಲಕುತ್ತದೆ, 
ಟ್ರಾಜಿಡಿ ಎಂಬುದರ ಸಮಾನಾರ್ಥಕವಾಗಿ ಹೊಸತಿಳಿವನ್ನು ಕೊಡುತ್ತದೆ , ಗಂಭೀರ 
ಕನ್ನಡದಲ್ಲಿ ದುರಂತ ನಾಟಕ, ರುದ್ರನಾಟಕ, ಸಂತೋಷವನ್ನೂ ನೀಡುತ್ತದೆ . 
ಗಂಭೀರನಾಟಕ, ಆವಿದ್ಧನಾಟಕ ಎಂಬ ಪದಗಳ 

ಗಂಭೀರ ನಾಟಕವನ್ನು ಕುರಿತು ಚರ್ಚೆ ಆರಂಭ 
ಬಳಕೆಯಾಗುತ್ತಿವೆ. ರೌದ್ರವು ಟ್ರಾಜಿಡಿಯ 

ವಾದದ್ದು ಅರಿಸ್ಟಾಟಲ್‌ನ ಪೊಯೆಟಿಕ್ಸ್‌ನಿಂದ. 
ಪ್ರಮುಖ ಅಂಶವಾದರೂ ಅದೇ ಎಲ್ಲವೂ 

ತನ್ನ ಕಾಲದ ಗ್ರೀಕ್ ಗಂಭೀರ ನಾಟಕಗಳನ್ನು , 
ಅಲ್ಲ; ದುರಂತ ಭಾವನೆ ಇದ್ದರೂ ಎಲ್ಲ 

ಎಲ್ಲಿ ಅವುಗಳ ಸ್ವರೂಪವನ್ನು ಆಧರಿಸಿ ವಿವರಿಸಲು 
ಟ್ರಾಜಿಡಿಗಳೂ ದುರ್ - ಅಂತವನ್ನು ಹೊಂದಿ | 

ಂದಿ ಯತ್ನಿಸಿದ. ಅವನ ಪ್ರಕಾರ ಗಂಭೀರ ನಾಟಕವು 
ರುವಂಥವಲ್ಲ. ಹಾಗಾಗಿ ಗಂಭೀರ ನಾಟಕ 

“ ವಿಸ್ತಾರವಾದ , ಸಮಗ್ರವೂ ಆದ , ಗಂಭೀರ 
ಎಂಬುದು ಹೆಚ್ಚು ಸೂಕ್ತ. ಈ ಲೇಖನದಲ್ಲಿ 

ಕ್ರಿಯೆಯ ಅನುಕರಣೆ. ” ಇದರ ಮಾಧ್ಯಮ 
ಗಂಭೀರ ನಾಟಕದ ಸ್ವರೂಪ; ಗ್ರೀಕ್ , 

ಕಾವ್ಯಭಾಷೆ, ವಿಧಾನ ನಿರೂಪಣೆಗಿಂತ ಹೆಚ್ಚಾಗಿ 
ರೋಮನ್ , ಮಧ್ಯಯುಗೀನ; ಎಲಿಜಬೀತನ್ 

ನಾಟಕೀಯವಾದದ್ದು. “ಕರುಣೆ ಮತ್ತು ಭಯದ 
ಮತ್ತು ಆಧುನಿಕ ಗಂಭೀರ ನಾಟಕಗಳು ಹೀಗೆ 

ಭಾವಗಳನ್ನು ಉದ್ದೀಪಿಸುವ ಘಟನೆಗಳನ್ನು ಒಳ 
ಅದರ ಇತಿಹಾಸದ ಸಂಕ್ಷಿಪ್ತ ವಿವರ ಇವುಗಳನ್ನು 

ಗೊಂಡಿದ್ದು ಆ ಮೂಲಕ , ಆ ಭಾವಗಳ 
ನೀಡಲು ಯತ್ನಿಸಿದೆ. 

ಕೆಥಾರ್ಸಿಸ್ ಅನ್ನು ಸಾಧಿಸುತ್ತದೆ. ” ಈ ಸೂತ್ರ 
ನಾಟಕದ ಒಂದು ಪ್ರಕಾರವಾಗಿ ಗಂಭೀರ ವನ್ನು ಕುರಿತ ವಿಪುಲ ಚರ್ಚೆ ನಡೆದಿದೆ; ಕರುಣೆ, 
ನಾಟಕವನ್ನು ತೀರಸೂಲವಾದ ರೀತಿಯಲ್ಲಿ ಭಯ , ಕೆಥಾರ್ಸಿಸ್ ಮತ್ತು ಗಂಭೀರ 
ಮಾತ್ರ ವಿವರಿಸಲು ಸಾಧ್ಯ . ಗಂಭೀರ ನಾಟಕದ 

ನಾಟಕದಿಂದ ನಮಗೆ ದೊರೆಯುವ ಸಂತೋಷ 
ವಸ್ತು ಯಾವಾಗಲೂ ಅ- ಸುಖದ್ದು, ನರಳಾಟ , 

ಯಾಕೆ ಮತ್ತು ಎಂಥದ್ದು, ಈ ಪ್ರಶ್ನೆಗಳು 
ದೈಹಿಕ , ಮಾನಸಿಕ, ಆಧ್ಯಾತ್ಮಿಕ ವೇದನೆ , 

ಭಿನ್ನರೀತಿಯ ಉತ್ತರಗಳನ್ನು ವಿಮರ್ಶಕರಿಂದ 
ಅಪರಾಧ , ಸಾವು, ವಿನಾಶ , ದುರಂತ ಇವು 

ಪಡೆದಿದೆ. 
ಗಂಭೀರ ನಾಟಕದಲ್ಲಿ ಪ್ರಮುಖವಾದವು. ಲೆಸ್ಸಿಂಗ್ ( ೧೭೬೯ ) ಹೇಳಿದ: ಗಂಭೀರ ನಾಟಕ 
ಗಂಭೀರ ನಾಟಕದ ಅನುಭವವನ್ನು ವಿವರಿಸಲು ದಲ್ಲಿನ ದುರಂತ ನಮ್ಮಲ್ಲಿ ಭಯ ಹುಟ್ಟಿಸುತ್ತದೆ. 
ಭವ್ಯ , ಉದಾತ್ತ ಎಂಬ ಅಸ್ಪಷ್ಟ ಪದಗಳನ್ನು ಯಾಕೆಂದರೆ ಅಂಥ ನೋವು, ದುರಂತ 
ಬಳಸದೆ ವಿಧಿಯಿಲ್ಲ. ನಾಟಕ ಪ್ರಕಾರವಾಗಿ ನಮಗೂ ಸಂಭವಿಸಬಹುದು. ಆದ್ದರಿಂದ 
ಅಥವ ಸಾಹಿತ್ಯವಾಗಿ ಇತರ ಯಾವುದೇ ಪಾತ್ರಗಳ ಬಗ್ಗೆ, ( ಅಂದರೆ ನಮ್ಮ ಸಹಜೀವಿ 
ಬಗೆಯ ರಚನೆಗಳಿಗಿಂತ ಗಂಭೀರ ನಾಟಕವು ಗಳಾದ ರಂಗದ ಮೇಲಿನ ಜನರ ಬಗ್ಗೆ ?) ನಮ್ಮ 
ರಚನೆಕಾರರ ದೃಷ್ಟಿಯಲ್ಲಿ, ವಿಮರ್ಶಕರ ಕರುಣೆ ಮೊನಚಾಗಿ ಅವರ ನೋವಿಗೆ ನಾವೂ 
ದೃಷ್ಟಿಯಲ್ಲಿ ಪ್ರೇಕ್ಷಕರ ದೃಷ್ಟಿಯಲ್ಲಿ ಉನ್ನತವಾದ ಸ್ಪಂದಿಸುತ್ತೇವೆ. ಬುಚರ್‌ನ ಅಭಿಪ್ರಾಯ ಬೇರೆ: 
ಸ್ಥಾನವನ್ನು ಪಡೆದಿದೆ. ಮನುಷ್ಯನ ಬದುಕಿನ ಗಂಭೀರ ನಾಟಕವು ನಮ್ಮಲ್ಲಿ ಕರುಣೆ ಮತ್ತು 
ಜೊತೆಗೆ , ಬದುಕಿನ ಮೂಲ ಪ್ರವೃತ್ತಿಗಳ ಭಯದ ಭಾವಗಳನ್ನು ಹುಟ್ಟಿಸಿದರೂ , ಅವೇ 
ಜೊತೆಗೆ ನಿಕಟ ಸಂಬಂಧ ಪಡೆದಿರುವುದರಿಂದ ಘಟನೆಗಳು ಬದುಕಿನಲ್ಲಿ ಸಂಬಂಧಿಸಿದಾಗ 


ವಿಮರ್ಶೆಯ ಪರಿಭಾಷೆ | ೮೭ 


ಅವುಗಳೊಡನೆ ಇರುವ ನೋವುಇರುವುದಿಲ್ಲ. ನಾಟಕ ವೈರುಧ್ಯಗಳ ಪರಿಹಾರವನ್ನು ಕಂಡು 
ಯಾಕೆಂದರೆ ಗಂಭೀರ ನಾಟಕದ ಸನ್ನಿವೇಶ, ಕೊಳ್ಳುವ ಮೂಲಕ ಸಂತೋಷನೀಡುತ್ತದೆ. 
ಘಟನೆಗಳು ಸಾರ್ವತ್ರಿಕ, ಸಾಮಾನ್ಯ ವೇ 

ಈ ಎಲ್ಲ ವಿಭಿನ್ನ ರೀತಿಯ ವಿವರಣೆಗಳಿಗೆ 
ಹೊರತು ವೈಯಕ್ತಿಕ , ವಿಶಿಷ್ಟವಲ್ಲ; ಗಂಭೀರ 

ಮೂಲ ಕಾರಣ ಅರಿಸ್ಟಾಟಲ್ ಬಳಸುವ 
ನಾಟಕದ ಪಾತ್ರಗಳು ನಮ್ಮಂತಹ ಜನರೇ 

ಕೆಥಾರ್ಸಿಸ್ ಪದ . ಇದನ್ನು ಕನ್ನಡದಲ್ಲಿ ಭಾವ 
ಆದರೂ , ಅವರ ಔನ್ನತ್ಯ ನಮ್ಮ ಎಟುಕಿಗೆ 

ವಿರೇಚನ ಎಂದು ಕೆಲವರು ಅನುವಾದಿಸಿದ್ದಾರೆ. 
ಮೀರಿದ್ದು, ಅವರು ಅನುಭವಿಸಬೇಕಾದ ಅರಿಸ್ಟಾಟಲನ ಬಳಕೆಯಲೆ ಕೆಥಾರ್ಸಿಸ್‌ನ 
ದುರಂತ, ವೇದನೆ ನಾವು ನಮ್ಮ ಬದುಕಿನಲ್ಲಿ 

ಬದುಕಿನಲ್ಲಿ ಅರ್ಥ ಅಸ್ಪಷ್ಟವಾಗಿದೆ. ಇದು ವೈದ್ಯಕೀಯ 
ಅನುಭವಿಸಬಹುದಾದ್ದಕ್ಕಿಂತ ಹೆಚ್ಚು ತೀವ್ರ; ಪರಿಭಾಷೆ. ಗಂಭೀರ ನಾಟಕ ಕುರಿತಂತೆ ಇದಕ್ಕೆ 
ಹಾಗಾಗಿ ನಮ್ಮಲ್ಲಿ ಹುಟ್ಟುವ ಕರುಣೆ ಮತ್ತು ಮೂರು ಬಗೆಯ ವಿವರಣೆಗಳಿವೆ. ಸಾಂಪ್ರದಾ 
ಭಯ ' ತೊಳೆದು ಹೋಗುತ್ತವೆ . ಹಂಫ್ರಿ ಹೌಸ್ ಯಿಕವಾಗಿ ಕೆಥಾರ್ಸಿಸ್ ಅನು ಪರ್ಗೆಶನ್ 
( ೧೯೫೬ ) ಹೀಗೆ ಅಭಿಪ್ರಾಯ ಪಡುತ್ತಾನೆ : ( ವಿರೇಚನ) ಎಂದು ವಿವರಿಸುವುದುಂಟು . ಈ 
ಯೋಗ್ಯ ಮತ್ತು ಸಮರ್ಪಕ ಪ್ರಚೋದನೆಗಳಿಂದ 

ಅರ್ಥದಲ್ಲಿ ಕೆಥಾರ್ಸಿಸ್ ಗಂಭೀರ ನಾಟಕವು 
ಗಂಭೀರ ನಾಟಕವು ಭಾವಗಳನ್ನು ಅಂತಸ್ಥ . ಪ್ರೇಕ್ಷಕನ ಮೇಲೆ ಉಂಟುಮಾಡುವ ಮಾನಸಿಕ 
ಸಾಧ್ಯತೆಗಳಿಂದ ಕ್ರಿಯಾಶೀಲತೆಯನ್ನಾಗಿ ಪರಿಣಾಮಗಳನ್ನು ವಿವರಿಸುತ್ತದೆ. ಪ್ಲೇಟೋ 
ಪರಿವರ್ತಿಸುತ್ತದೆ . ಸರಿಯಾದ ವಸ್ತುಗಳ ಕುರಿತು ಕಲೆಯು ಮನುಷ್ಯನು ಅದುಮಿಡಬೇಕಾದ 
ಸರಿಯಾದ ರೀತಿಯಲ್ಲಿ ಅವುಗಳನ್ನು ಅನಾರೋಗ್ಯಕರ ಭಾವಗಳನ್ನು ಕೆರಳಿಸುತ್ತದೆ 
ನಿರ್ದೆಶಿಸಿ , ನಿಯಂತ್ರಿಸುತ್ತದೆ; ಒಬ್ಬ ಒಳ್ಳೆಯ ಎಂದು ಅಪಾದಿಸಿದ್ದ. ಅರಿಸ್ಟಾಟಲ್ ಅದಕ್ಕೆ 
ಮನುಷ್ಯ ಭಾವಗಳನ್ನು ಬಳಸುವ , ವ್ಯಕ್ತ ಉತ್ತರ ರೂಪವಾಗಿ ಕೆಥಾರ್ಸಿಸ್‌ನ ತತ್ವ 
ಪಡಿಸುವ ರೀತಿಯಲ್ಲೆ ಗಂಭೀರ ನಾಟಕವು ತನ್ನ ಪ್ರತಿಪಾದಿಸಿದ . ಗ೦ಭೀರ ನಾಟಕ ವು 
ಮಿತಿಯಲ್ಲಿ ಭಾವಗಳನ್ನು ಬಳಸಿಕೊಳ್ಳುತ್ತದೆ. ದುರಂತದ, ನರಳಾಟದ, ಸಂಕಟದ ದೃಶ್ಯಗಳ 
ನಾಟಕ ಮುಗಿದ ಮೇಲೆ ಮತ್ತೆ ಅಂತಸ್ಥ ಮೂಲಕ ಪ್ರೇಕ್ಷಕರ ಭಾವಗಳನ್ನು ಕೆರಳಿ 
ಸಾಧ್ಯತೆಗಳಾಗಿ ಪರಿವರ್ತನೆಗೊಳ್ಳುವ ಆ ಭಾವ ಸುವುದಿಲ್ಲ, ಬದಲಿಗೆ ಒಂದು ರೀತಿಯಲ್ಲಿ 
ಗಳು ಮೊದಲಿಗಿಂತ ಹೆಚ್ಚು ಶಿಕ್ಷಿತ ' ಭಾವಗಳಾ ಅವುಗಳಿಗೆ ಬಿಡುಗಡೆಯನ್ನು, ವಿರೇಚನವನ್ನು 
ಗಿರುತ್ತವೆ . ಇದನ್ನು ಅರಿಸ್ಟಾಟಲ್ ಕೆಥಾರ್ಸಿಸ್ ಒದಗಿಸುತ್ತದೆ ಎಂದ. ಸತ್ವತಃ ಜಡ್ಡು ಹಿಡಿದ , 
ಎನ್ನುತ್ತಾನೆ. ನಮ್ಮ ಪ್ರತಿಕ್ರಿಯೆಗಳು ಒಳ್ಳೆಯ ಅನಾರೋಗ್ಯಕರ ಭಾವಗಳು ಪ್ರೇಕ್ಷಕರಲ್ಲಿರುತ್ತವೆ. 
ಬುದ್ದಿವಂತ ಮನುಷ್ಯನ ಪ್ರತಿಕ್ರಿಯೆಗಳಿಗೆ ಗಂಭೀರ ನಾಟಕದ ನಾಯಕನ ಬಗ್ಗೆ ಕರುಣೆ 
ಹತ್ತಿರದವಾಗಿ ಮಾಡಲ್ಪಡುತ್ತವೆ. ಇನ್ನು ಕೆಲವು ಹುಟ್ಟಿದಾಗ ಈ ವೈಯಕ್ತಿಕ ಭಾವಗಳು ಬಹಿ 
ಆಧುನಿಕ ವಿಮರ್ಶಕರು ಗಂಭೀರ ನಾಟಕದ ರಂಗಕ್ಕೆ ವ್ಯಾಪಿಸುತ್ತವೆ, ವಿಸ್ತಾರಗೊಳ್ಳುತ್ತವೆ. 
ಒಂದು ವಿರೋಧಾಭಾಸವನ್ನು ಗುರುತಿಸುತ್ತಾರೆ . ಹೀಗಾಗಿ ಮನಸ್ಸಿನ , ಆತ್ಮದ ವಿಸ್ತರಣೆ ಕರುಣೆ 
ಕರುಣೆಯ ಭಾವ ಸಹಾನುಭೂತಿಯನ್ನು , ಯಿಂದ ಸಾಧ್ಯವಾಗುತ್ತದೆ . ಇನ್ನೊಂದು ವಿವರಣೆ 
ಪಾತ್ರದೊಂದಿಗೆ ತನ್ಮಯತೆಯನ್ನು ಬಯಸುತ್ತದೆ . ಇದೇ ರೀತಿಯಲ್ಲಿ ಕೆಥಾರ್ಸಿಸ್ ಅನ್ನು 
ಭಯ ದೂರ ಸರಿಯುವ, ಹಿಂಜರಿಯುವ ವಿವರಿಸಿದರೂ ಅದು ಪೂರ್ಣ ಮನಶ್ಯಾಸ್ತ್ರೀಯ 
ಭಾವವನ್ನು ಪ್ರಚೋದಿಸುತ್ತದೆ. ಈ ಎರಡು ವಾದದ್ದಲ್ಲ. ಕೆಥಾರ್ಸಿಸ್ ಗಂಭೀರ ನಾಟಕದಿಂದ 
ವಿರುದ್ಧ ಗುಣಗಳ ಸಂಗಮದಿಂದ ಗಂಭೀರ ನಮಗೆ ದೊರೆಯುವ ಆನಂದದ ಸ್ವರೂಪವನ್ನು 


೮೮ | ವಿಮರ್ಶೆಯ ಪರಿಭಾಷೆ 


ಕಾರಣಗಳನ್ನು ವಿವರಿಸುತ್ತದೆ. ಬೌದ್ಧಿಕವಾಗಿ ನಿರ್ಮಿಸುವ ವಿನ್ಯಾಸ ನಮ್ಮ ವಿಚಾರ ಮತ್ತು 
ನಿಯಮನಗೊಂಡ ಕ್ರಿಯೆಯ ವಿನ್ಯಾಸ , ಭಾವಗಳ ಮೌಲ್ಯವನ್ನು ನಿರ್ಣಯಿಸಲು 
ಬಂಧದಲ್ಲಿ, ನಮ್ಮ ಭಾವಗಳು ಪ್ರಮಾಣಿತ ಸಹಾಯಕವಾಗುತ್ತದೆ . ಅಂದರೆ ಕೆಥಾರ್ಸಿಸ್ 
ವಾಗುತ್ತವೆ ಮತ್ತು ಬಿಡುಗಡೆ ಪಡೆಯುತ್ತವೆ. ಘಟನೆ ಗಳ ಲೈ ಅ೦ತರ್ಗತವಾಗಿರುವ 
ಆ ಮೂಲಕ ಗಂಭೀರ ನಾಟಕಕ್ಕೆ ವಿಶಿಷ್ಟವಾದ ಶುದ್ದೀಕರಣ ಪ್ರಕ್ರಿಯೆ . 
ಆನಂದ ದೊರೆಯುತ್ತದೆ. ವಾಸ್ತವಕ್ಕಿಂತ ಭಿನ್ನ 

ಕರುಣೆ , ಭಯಗಳ ಭಾವಗಳ ಕೆಥಾರ್ಸಿಸ್‌ಗೆ 
ವಾದ ಅನುಭವ ಇದು. ಯಾಕೆಂದರೆ ಗಂಭೀರ 

ವಿಶಿಷ್ಟ ರೀತಿಯ ನಾಯಕ ಪಾತ್ರದ ಅಗತ್ಯ 
ನಾಟಕದ ಕಲ್ಪಕತೆಯಲ್ಲಿ ನಾವು ಭಾವಗಳನ್ನು 

ಕುರಿತೂ ಅರಿಸ್ಟಾಟಲ್ ಚಿಂತಿಸುತ್ತಾನೆ. 
ಅನುಭವಿಸುತ್ತೇವೆ ಮತ್ತು ( ವಾಸ್ತವದಂತಲ್ಲದೆ) 

ನಾಯಕನು ಸಂಪೂರ್ಣವಾಗಿ ಒಳ್ಳೆಯವನು 
ಸಂಭಾವ್ಯತೆ ಹಾಗೂ ಅಗತ್ಯತೆಗಳ ಸರಣಿಯಲ್ಲಿ 

ಅಥವ ಸಂಪೂರ್ಣವಾಗಿ ಕೆಟ್ಟವನೂ ಆಗದೆ 
ಅದರ ಸ್ಥಾನ ಏನೆಂಬುದನ್ನೂ ಗುರುತಿಸಿ 

ಒಳಿತು, ಕೆಡುಕುಗಳ ಮಿಶ್ರಣವಾಗಿದ್ದಾಗ ಮಾತ್ರ 
ಕೊಳ್ಳುತ್ತೇವೆ. ಹಾಗಾಗಿ ಕೆಥಾರ್ಸಿಸ್ ಎಂಬುದು 

ಕರುಣೆಯನ್ನು ಮೂಡಿಸಬಲ್ಲ. ಜೊತೆಗೆ 
ಒಂದು ಸ್ಪಷ್ಟಿಕರಣ ( ಕ್ಲಾರಿಫಿಕೇಶನ್) ಮತ್ತು 

“ ನಮಗಿಂತ ಉತ್ತಮ ” ನಾಗಿದ್ದಾಗ, ಅಂದರೆ 
ಆ ಮೂಲಕ ದೊರೆಯುವ ಆನಂದ , 

ನೈತಿಕ ಯೋಗ್ಯತೆ ಉನ್ನತವಾಗಿದ್ದಾಗ, ಗಂಭೀರ 
ಕೆಥಾರ್ಸಿಸ್ ಕುರಿತ ಇನ್ನೊಂದು ವಾದ ಜಿ . 

ನಾಟಕದ ಪರಿಣಾಮ ಮಹತ್ವದ್ದಾಗುತ್ತದೆ . 
ಎಲ್ಡ್ನದು. ಅವನ ಪ್ರಕಾರ ಕೆಥಾರ್ಸಿಸ್ 

ಸಂತಸದ ಸುಖದಲ್ಲಿರುವ ನಾಯಕ ದುಃಖ , 
ಒಂದು ಫಲಿತಾಂಶವಲ್ಲ , ಪ್ರಕ್ರಿಯೆ . ಇದು 

ವೇದನೆಗಳಿಗೆ ಪಕ್ಕಾಗುತ್ತಾನೆ. ಇದಕ್ಕೆ ಕಾರಣ 
ಪ್ರೇಕ್ಷಕರನ್ನು ಕುರಿತದ್ದಲ್ಲ, “ ಘಟನೆಗಳ 

ಹಮಾರ್‌ಶಿಯ - ತೀರಾನದ ದೋಷ. 
ವಿನ್ಯಾಸವನ್ನು ಕುರಿತದ್ದು. ಘಟನೆಗಳ 
ವಿನ್ಯಾಸದಲ್ಲಿ ನಡೆಯುವ ಶುದ್ದೀಕರಣವೇ 

ಇತರ ನಾಗರಿಕತೆಗಳ ಗಂಭೀರ ನಾಟಕ 
ಕೆಥಾರ್ಸಿಸ್ , ನಾಯಕನಿಂದ ಘಟಿಸುವ 

ಗಳಂತೆಯೇ ಗ್ರೀಕರ ನಾಟಕಗಳೂ ನಿಯಮ 
ಮಾಲಿನ್ಯ ( ರಕ್ತಸಂಬಂಧಿಯ ಕೊಲೆ, ನಿಷಿದ್ದ 

ಗಳಿಗೆ ಬದ್ಧವಾದ ವ್ಯವಸ್ಥಿತ ಜಗತ್ತಿನ 
ದೈಹಿಕ ಸಂಬಂಧ ಇತ್ಯಾದಿ) ಅವನನ್ನು 

ಪರಿಕಲ್ಪನೆಯನ್ನು ಆಧರಿಸಿದೆ. ದೇವರುಗಳು 
ಅ- ಸಹ್ಯನನ್ನಾಗಿ ಮಾಡುತ್ತವೆ . ಅನ್ವೇಷಣೆ 

ನಿಯಮದ ಸಂಕೇತಗಳಾಗಿ ಬರುತ್ತಾರೆ . ಆದರೆ 
( ಡಿಸ್ಕವರಿ) ಮತ್ತು ಗ್ರಹಿಕೆ ( ರೆಕಾಗ್ನಿಶನ್ ) ಗಳ ಗ್ರೀಕ್ ನಾಟಕದ್ದೇ ಆದ ಎರಡು ಪ್ರಮುಖ 
ವಿನ್ಯಾಸದ ಮೂಲಕ , ನಾಯಕನ ದುಃಖ , ವೈಶಿಷ್ಟ ಗಳಿವೆ. 
ವೇದನೆಗಳ ಮೂಲಕ , ಆತ ಅನುಭವಿಸುವ ಗ್ರೀಕ್‌ ಗಂಭೀರ ನಾಟಕಗಳು ಕೃತಿಯ ವಸ್ತು 
ನೋವು, ದುರಂತಗಳು ಸ್ವಲ್ಪಮಟ್ಟಿಗಾದರೂ (ಥೀಮ್) ವಿಗಷ್ಟೇ ನಿಷ್ಟುರವಾಗಿ ಮಿತಿ 
ಮಿತಿ ಮೀರಿದ್ದು, ಹೆಚ್ಚಾದದ್ದು ಎಂಬುದನ್ನು ಗೊಂಡಿರುತ್ತದೆ. ಕ್ರಿಯೆಗಾಗಿ ಕ್ರಿಯೆ ಅಥವ 
ಗಂಭೀರ ನಾಟಕ ಪ್ರಕಟಿಸುತ್ತದೆ . ಘಟನೆಗಳ ಪಾತ್ರದ ಆಳ ಅಭ್ಯಾಸ ನಾಟಕಕಾರರ ಆಸಕ್ತಿ 
ಬಗೆಗೆ ನಮಗೆ ಉಂಟಾಗುವ ಭಯವನ್ನೂ ಆಗಿರಲಿಲ್ಲ. ಉಪ- ಕಥಾ ಸಂವಿಧಾನ ಅಥವ 
ಮೀರಿ ನಾಯಕನ ಬಗ್ಗೆ ನಮ್ಮಲ್ಲಿ ಅರಿವಿನಿಂದ ಪ್ರಮುಖ ಸಂವಿಧಾನದ ವಿಸ್ತರಣೆ ಕಾಣುವು 
ಕೂಡಿದ 'ಕರುಣೆ ಹುಟ್ಟುವಂತೆ ಗಂಭೀರ ದಿಲ್ಲ, ನಾಟಕದ ವಸ್ತುವಿಗೆ ಅನಗತ್ಯವಾದ 
ನಾಟಕದ ರಚನೆ ಇರುತ್ತದೆ. ಇದೆಲ್ಲ ನಡೆಯು ಯಾವ ಅಂಶವೂ ಕಾಣಿಸಿಕೊಳ್ಳುವುದಿಲ್ಲ . 
ವುದು ಘಟನೆಗಳ ಮೂಲಕ , ಕವಿಯು ಉದಾಹರಣೆಗೆ ಶೇಕ್ಸ್ ಪಿಯರ್ ಗಂಭೀರ 


ವಿಮರ್ಶೆಯ ಪರಿಭಾಷೆ | ೮೯ 


ನಾಟಕಗಳಲ್ಲಿ ಪರಿಣಾಮ ಮೂಡಿಸಲು ಅವು ಬೀರಿದ ಪ್ರಭಾವಕ್ಕಾಗಿ, ಎರಡನೆಯದು 
ಸಾಮಾನ್ಯ ಬದುಕಿನ ಹಿನ್ನೆಲೆ ಬಳಸುತ್ತಾನೆ ; ಐತಿಹಾಸಿಕವಾಗಿ ಗಂಭೀರ ನಾಟಕಗಳ 
ಪ್ರಮುಖ ಪಾತ್ರಗಳ ಮೇಲೆ ಬೆಳಕು ಚೆಲ್ಲಲು ಪರಿಕಲ್ಪನೆಯನ್ನು ಬದಲಾಯಿಸಿದ್ದಕ್ಕಾಗಿ , ಸೆನೆಕನ 
ಸಣ್ಣ ಪುಟ್ಟ ಪಾತ್ರಗಳನ್ನು ಸೃಷ್ಟಿಸುತ್ತಾನೆ ; ಮುಖ್ಯ ನಾಟಕಗಳು ಓದಲೆಂದು ಬರೆದವಾದ್ದರಿಂದ 
ಕ್ರಿಯೆಗೆ ಹೊಸ ಆಯಾಮ ಒದಗಿಸಲು ಸಣ್ಣ ಗಂಭೀರ ನಾಟಕಗಳನ್ನು ಸಾಹಿತ್ಯ ಪ್ರಕಾರ 
ಸಣ್ಣ ಇತರ ದೃಶ್ಯಗಳನ್ನು ಕಲ್ಪಿಸುತ್ತಾನೆ . ಆದರೆ ಎಂದು ವಿದ್ವಾಂಸರು ಪರಿಗಣಿಸತೊಡಗಿದರು. 
ಇವು ಯಾವುವೂ ಗ್ರೀಕ್ ಗಂಭೀರ ನಾಟಕಗಳಲ್ಲಿ ಮಧ್ಯಯುಗದ ಪ್ರಮುಖರಾದ ಛಾಸರ್ , 
ಕಾಣುವುದಿಲ್ಲ. ಪಾತ್ರಗಳ ಸಂಖ್ಯೆ ಚಿಕ್ಕದು; ಲಿಡ್ ಗೇಟ್ ಮುಂತಾದವರು ಸೆನೆಕನನ್ನು 
ಕ್ರಿಯೆಗೆ ಬದಲಾಗಿ ನಿರೂಪಣೆಯ ಧಾರಾಳ ಗಂಭೀರ ನಾಟಕದ ಅಧಿಕೃತ ವಕ್ತಾರನೆಂದು 
ಬಳಕೆ; ಸಂಭಾಷಣೆ ಸಹಜವಲ್ಲ ; ಕ್ರಿಯೆ 

ಕೊಂಡರು . ಹೀಗಾಗಿ ಗಂಭೀರ ನಾಟಕದ ಬಗ್ಗೆ 
ಸಾಮಾನ್ಯವಾಗಿ ಒಂದು ಸ್ಥಳಕ್ಕೆ ಮತ್ತು ಕಾಲದ ಒಂದು ಮೌಡ್ಯ ಬೆಳೆಯಿತು. ಗಂಭೀರ ನಾಟಕ 
ಮಿತಿಗೆ ಬದ್ದ ಪರಿಣಾಮ ಗಂಭೀರ ನಾಟಕದ ವೆಂದರೆ ೧ . ಸಮಾಜದ ಉನ್ನತ ವರ್ಗದ 
ವಸ್ತುವಿನ ವೇಗವಾದ, ನಿರ್ದಿಷ್ಟವಾದ , 

ಜನರ ಕಥೆ. ೨ . ಅದೃಷ್ಟದ ಆಟದಿಂದ 
ಸ್ಪಷ್ಟವಾದ ಬೆಳೆವಣಿಗೆ, ಅಂದರೆ ಗ್ರೀಕ್ ಉನ್ನತನಾದ ವ್ಯಕ್ತಿ ಅಧಃಪತನಗೊಳ್ಳುವ ಕಥೆ 
ಗಂಭೀರ ನಾಟಕಗಳಲ್ಲಿ ಕೃತಿಯ ಸಂವಿಧಾನಕ್ಕೆ 

- ಎಂಬ ನಂಬಿಕೆ ಬೆಳೆಯಿತು. ಛಾಸರ್‌ನ ದಿ 
ಮಹತ್ವ . 

ಮಂಕ್ಸ್ ಟೇಲ್‌ನಲ್ಲಿ ಬರುವ ಕಥೆಗಳು ಈ 

ಬಗೆಯವು. 
ಎರಡನೆಯ ವೈಶಿಷ್ಟ್ಯವೆಂದರೆ ಹಾಡು ಮತ್ತು 
ಕುಣಿತ ಗ್ರೀಕ್‌ ಗಂಭೀರ ನಾಟಕಗಳ ಅವಿಭಾಜ್ಯ 

ಎಲಿಜಬೀತನ್ ಯುಗದಲ್ಲಿ ಇಂಗ್ಲಿಶ್ ನಾಟಕ 
ಅಂಗವಾಗಿತ್ತು . ಮೇಳದ ಸಂಗೀತ ನೃತ್ಯಗಳಿಂದ 

ಕಾರರ ಮೇಲೆ ಸೆನೆಕನ ಪ್ರಭಾವ ಅತಿಯಾಗಿತ್ತು. 
ಭಾವದ ವಿಸ್ತರಣೆಯಾಗುತ್ತಿತ್ತು . ಮೇಳ ಕೃತಿಯ 

ಈ ಪ್ರಭಾವ ಎರಡು ಬಗೆಯದು ೧ . ಸೆನೆಕನ 
ತಾತ್ವಿಕ ಮತ್ತು ನಾಟಕೀಯ ಅಂಶಗಳನ್ನು 

ಅಂಕ ವಿಭಜನೆ, ಮೂರು ಐಕ್ಯಗಳ ನಿಯಮ 
ಸ್ಪಷ್ಟಗೊಳಿಸುತ್ತಿತ್ತು. (ವಿವರಗಳಿಗೆ ಮೇಳ 

ಗಳು , ಮೇಳದ ಬಳಕೆ - ಇವೆಲ್ಲವನ್ನೂ 
ನೋಡಿ.) 

ಯಥಾವತ್ತಾಗಿ ಅನುಕರಿಸುವ ವಿದ್ವಾಂಸ 

ನಾಟಕಗಳು ಸೃಷ್ಟಿಯಾದವು. ಉದಾ., 
ಸೆನೆಕನ ರೋಮನ್ ಗಂಭೀರ ನಾಟಕಗಳು 

ಸ್ಯಾಕ್‌ವಿಲ್ಲೆ ಮತ್ತು ನಾರ್ಟನ್‌ರ ಗಾರ್‌ಬುಡಕ್ 
ಗ್ರೀಕ್ ಮೂಲವಸ್ತುವನ್ನೇ ಬೇರೆ ರೂಪದಲ್ಲಿ 

(೧೫೬೨) ೨ . ಸೆನೆಕನ ಮುಖ್ಯವಾದ ಪ್ರಭಾವ 
ಬಳಸಿಕೊಳ್ಳುತ್ತವೆ. ಆದರೆ ಈ ನಾಟಕಗಳು 

ಜನಪ್ರಿಯ ರಂಗಭೂಮಿಗಾಗಿ ಬರೆದ ರಿವೆಂಜ್ 
ಕೇವಲ ಓದಲೆಂದು ಬರೆದವೆ ಹೊರತು 

ಟ್ರಾಜಿಡಿ ಅಥವ ಟ್ರಾಜಿಡಿ ಆಫ್ ಬ್ಲಡ್‌ನಲ್ಲಿ 
ಯಾವುದೇ ರಂಗಭೂಮಿಯನ್ನು ಗಮನ 

ಕಾಣಿಸಿಕೊಳ್ಳುತ್ತದೆ. ಇವು ಕೋಲೆ, ಸೇಡು, 
ದಲ್ಲಿಟ್ಟುಕೊಂಡು ರಚಿಸಿದವುಗಳಲ್ಲ. ಭಾಷಣ 

ಭೂತಗಳು , ಹಿಂಸೆ , ರಕ್ತಪಾತಗಳನ್ನು ಪ್ರೇಕ್ಷಕರ 
ಗಳು , ತಾತ್ವಿಕ ಚಿಂತನೆ ಮತ್ತು ಭೀಕರತೆ ಇವುಗಳ 

ತೃಪ್ತಿಗಾಗಿ ಧಾರಾಳವಾದ ಪ್ರಮಾಣ ದಲ್ಲಿ 
ಮುಖ್ಯ ಲಕ್ಷಣ. ಸೇಡು ಸೆನೆಕನ ನಾಟಕಗಳ 

ಬಳಸಿಕೊಳ್ಳುತ್ತವೆ. ಉದಾ., ಥಾಮಸ್ ಕಿಡ್ನ 
ಮುಖ್ಯವಸ್ತು . ಇವಕ್ಕೆ ಈಗ ಪ್ರಾಮುಖ್ಯವಿರು ದಿ ಸ್ಪಾನಿಶ್ ಟ್ರಾಜಿಡಿ , ಇಂಗ್ಲಿಶ್‌ನ ಅತ್ಯುತ್ತಮ 
ವುದು ಎರಡು ಕಾರಣಗಳಿಗಾಗಿ, ಮೊದಲನೆ ಗಂಭೀರ ನಾಟಕ ಹಾಮೆಟ್ ಕೂಡ ರಿವೆಂಜ್ 
ಯದು ಎಲಿಜಬೀತನ್ ನಾಟಕಗಳ ಮೇಲೆ ಟ್ರಾಜಿಡಿಯಿಂದ ಪ್ರಭಾವಿತವಾಗಿದೆ. 


೯೦ | ವಿಮರ್ಶೆಯ ಪರಿಭಾಷೆ 


ಹದಿನೆಂಟನೆಯ ಶತಮಾನದಲ್ಲಿ ಬೂರ್ಜ್ವಾ ಇರುವ ಅಂತರ ಕಾದಂಬರಿ ಪ್ರಕಾರದಲ್ಲಿ 
ಅಥವ ಡೊಮೆಸ್ಟಿಕ್ ಟ್ರಾಜಿಡಿ ಜನಪ್ರಿಯವಾ ಕಾಣುವುದಿಲ್ಲ. ತಾನು ಸೃಷ್ಟಿಸುವ ಅವ್ಯವಸ್ಥೆಗೆ 
ಯಿತು. ಮೊದಲ ಬಾರಿಗೆ ಸಾಮಾನ್ಯವರ್ಗದ ಮನುಷ್ಯನೆ ಪೂರ್ಣವಾಗಿ ಹೊಣೆಗಾರ ಎಂಬ 
ನಾಯಕನೊಬ್ಬ ದಿನನಿತ್ಯದ ಬದುಕಿನಲ್ಲಿ ನಿಲುವನ್ನು ಕಾದಂಬರಿ ಮತ್ತು ವಾಸ್ತವಿಕತೆ 
ಅನುಭವಿಸುವ ದುರಂತವನ್ನು ಲಿಯೊನ ದಿ ಒಪ್ಪಿಕೊಂಡಿದೆ. ಹಾಗಾಗಿ ಟ್ರಾಜಿಕ್ ಎಂಬುದು 
ಲಂಡನ್ ಮರ್ಚೆಂಟ್ ಚಿತ್ರಿಸಿತು . ಗದ್ಯವನ್ನು ಒಂದು ದೃಷ್ಟಿಕೋನವಾಗಿ ಮಾತ್ರ ಆಧುನಿಕ 
ಗಂಭೀರ ನಾಟಕಗಳ ಮಾಧ್ಯಮವಾಗಿ ಬಳಸಲು ಸಾಹಿತ್ಯದಲ್ಲಿ ಕಂಡು ಬರುತ್ತದೆ . 
ಆರಂಭಿಸಿದರು. 

ಹೆಚ್ಚಿನ ಓದಿಗೆ: ಕಾಮಿಡಿ, ಡ್ರಾಮ , ಡಿಥಿರಾಂಬ್ , 
ನಾರ್ವೆಯ ಇಬ್ಬೇನ್ ಹತ್ತೊಂಬತ್ತನೆಯ 

ಮೂರು ಐಕ್ಯಗಳು , ಮೇಳ, ನಾಯಕ ನಮೂದುಗಳನ್ನು 

ನೋಡಿ , Humphry House: Aristotle 's Poetics 
ಶತಮಾನದಲ್ಲಿ ಗಂಭೀರ ನಾಟಕಗಳಿಗೆ ಹೊಸ 

(OERŁ ); Elder Olson : Tragedy and the Theory 
ಆಯಾಮವನ್ನು ನೀಡಲು ಪ್ರಯತ್ನಿಸಿದ. of Drama ( ೧೯೬೧); R .B . Sewall ( ಸಂ): Trag 
ಕೃತಕವಾದ ರೀತಿಯಲ್ಲಿ ವ್ಯವಸ್ಥೆಗೊಂಡ edy;Modern Essays in criticism ( €22 ); F. W . 
ಸಮಾಜದ ವಿರುದ್ದ ವ್ಯಕ್ತಿಯೊಬ್ಬನ ಹೋರಾಟ 

Nietzsche: The Birth of Tragedy ( ೧೯೬೭); G . 

Steiner, The Death of Tragedy (೧೯೬೧) ; D . D . 
ವನ್ನು ಇಬ್ಬೆನ್ ಚಿತ್ರಿಸಿದ. ಈ ಶತಮಾನದಲ್ಲಿ 

Raphael: The Paradox of Tragedy ( ೧೯೬೦) ; 
ಅರ್ಥರ್ ಮಿಲ್ಲರ್ , ಟಿ .ಎಸ್ . ಎಲಿಯಟ್ , Oscar Mandel: A Definition of Tragedy 
ಓನೀಲ್ ಮುಂತಾದವರು ಮಹತ್ವದ ಗಂಭೀರ ( ೧೯೬೧ ); H . D . F, Kitto: Greek Tragedy 

(0€ 28 % ); A . C . Bradley : Shakespearean Trag 
ನಾಟಕಗಳನ್ನು ಬರೆದಿದ್ದರೂ ಆಧುನಿಕ 

edy ( ೧೯೦೪); ಎಸ್ . ವಿ . ರಂಗಣ್ಣ : ಪಾಶ್ಚಾತ್ಯ ಗಂಭೀರ 
ಯುಗದಲ್ಲಿ ಗಂಭೀರ ನಾಟಕವು ಪ್ರಮುಖ 

ನಾಟಕಗಳು . 
ಅಭಿವ್ಯಕ್ತಿ ಮಾಧ್ಯಮವಾಗಿಲ್ಲ . ಬಹುಶಃ 
ವೈಚಾರಿಕತೆಯ ಮತ್ತು ಮಧ್ಯಮ ವರ್ಗದ 

೬೯ . ಗದ್ಯ Prose ಪ್ರೋಸ್ ಗದ್ಯವನ್ನು 
ಬೆಳವಣಿಗೆ ಇದಕ್ಕೆ ಕಾರಣವಾಗಿರಬಹುದು. 

ಸಾಮಾನ್ಯವಾಗಿ ಪದ್ಯ ಎಂಬ ಪದದ ವಿರುದ್ದ 
ಹೊಸದಾಗಿ ಹುಟ್ಟಿಕೊಂಡ ಕಾದಂಬರಿ 

ಪದವಾಗಿ ಬಳಸುವ ಅಭ್ಯಾಸವಿದೆ. ಆದರೆ 
ಪ್ರಕಾರದ ವಾಸ್ತವಿಕತೆಯ ಸಂಪ್ರದಾಯವು 

ಒಂದು ಪರಿಕಲ್ಪನೆಯಾಗಿ ಗದ್ಯವನ್ನು ಕುರಿತ 
ವಿವರಿಸಲಾಗದ್ದನ್ನು , ಅಸಾಮಾನ್ಯವಾದದ್ದನ್ನು 

ಆಳವಾದ ವಿವೇಚನೆ ಸಂಸ್ಕೃತದಲ್ಲಾಗಲೀ , 

ಅದನ್ನು ಅನುಕರಿಸಿದ ಹಳಗನ್ನಡ ಕಾವ್ಯ 
ತಿರಸ್ಕರಿಸುತ್ತದೆ . ಈ ಸಂಪ್ರದಾಯದ ಇಂಗ್ಲಿಶ್ 

ಮೀಮಾಂಸಕರಲ್ಲಾಗಲೀ ಕಾಣುವುದಿಲ್ಲ. 
ಮಹಾಕಾದಂಬರಿಗಳಲ್ಲಿ ಆಧ್ಯಾತ್ಮಿಕತೆಯ 

ಕಾರಣವೂ ಸ್ಪಷ್ಟ. ಸಂಸ್ಕೃತದಲ್ಲೂ ಹಳಗನ್ನಡ 
ಆಯಾಮ ಇಲ್ಲ . ಸಮಾಜವನ್ನು ಹಾಳು 

ದಲ್ಲೂ ಗದ್ಯ ಕೃತಿಗಳು ಕಡಮೆ . ಈ ಲೇಖನದಲ್ಲಿ 
ಮಾಡುವ ಕೆಡುಕಿಗೆ ಕಾದಂಬರಿ ಪ್ರಕಾರದಲ್ಲಿ 

ಗದ್ಯವನ್ನು ಕುರಿತು ಸಂಸ್ಕೃತ ಕಾವ್ಯಮೀಮಾಂಸ 
ಹೊಗೆ ವಿವರಣೆ ದೊರೆಯುತ್ತದೆ . ಕೆಡುಕು 

ಕರ ಮತ್ತು ಹಳಗನ್ನಡದಲ್ಲಿ ಗದ್ಯ ಕುರಿತು ನಡೆದ 
ಎಂದರೆ ನೈತಿಕವಾದ ಅಥವ ಸಾಮಾಜಿಕವಾದ 

ಚರ್ಚೆ ಇವುಗಳ ಸಾರಾಂಶವನ್ನೂ ಇಂಗ್ಲಿಶ್ 
ದೋಷ ಅಥವ ತಪ್ಪು. ಪಾತ್ರಗಳ ಮನಸ್ಸಿನ 

ಪ್ರಭಾವದಿಂದ ಮೂಡಿದ ಆಧುನಿಕ ವಿಚಾರಗಳ 
ಮತ್ತು ಉದ್ದೇಶಗಳ ವಿಶ್ಲೇಷಣೆಗೆ ಕಾದಂಬರಿಗಳ 

ಸಮೀಕ್ಷೆಯನ್ನೂ ಮಾಡಲು ಯತ್ನಿಸಿದೆ . 
ಬಂಧದಲ್ಲಿ ಪ್ರಾಮುಖ್ಯವನ್ನು ಪಡೆಯುತ್ತದೆ. 
ಗಂಭೀರ ನಾಟಕಗಳಲ್ಲಿ ಮುಖ್ಯವಾದ ಸಂಸ್ಕೃತದಲ್ಲಿ ಇದುವರೆಗೆ ಸಿಕ್ಕಿರುವ ಗದ್ಯ 
ಮನುಷ್ಯನಿಗೂ ಮತ್ತು ವಿಶ್ವದ ನಿಯಮಗಳಿಗೂ ಕೃತಿಗಳು ಆರು ಮಾತ್ರ; ಹರ್ಷ ಚರಿತೆ, 


00 


ವಿಮರ್ಶೆಯ ಪರಿಭಾಷೆ | ೯೧ 


ಕಾದಂಬರಿ, ದಶಕುಮಾರ ಚರಿತೆ , ತಿಲಕ ನಡೆದಿದೆ. ಶೈಲಿಯನ್ನು ಗಮನದಲ್ಲಿಟ್ಟುಕೊಂಡು 
ಮಂಜರೀ , ಗದ್ಯ ಚಿಂತಾಮಣಿ ಮತ್ತು ವೀರ ಚೂರ್ಣ ಸರಳಶೈಲಿಯ ; ಉತ್ಕಲಿಕಾಪ್ರಾಯ 
ನಾರಾಯಣಚರಿತ , ಹಳಗನ್ನಡದಲ್ಲೂ ಗದ್ಯ ಸಮಾಸಯುಕ್ತ; ವೃತ್ತಗಂಧಿ ಆಗಾಗ ಛಂದೋ 
ಕೃತಿಗಳ ಸಂಖ್ಯೆ ಕಡಿಮೆ . ಗದ್ಯವನ್ನು ಕುರಿತ ರೂಪಕ್ಕೂ ತಿರುಗುವ ಗದ್ಯ ಪ್ರಕಾರಗಳನ್ನೂ 
ಚರ್ಚೆಯೂ ತೀರ ಸ್ಕೂಲವಾಗಿದ್ದು ಬಾಹ್ಯ 

ಗುರುತಿಸುತ್ತಾರೆ . (ಕನ್ನಡ ಗದ್ಯದ ಇತಿಹಾಸ ಕುರಿತು 
ಲಕ್ಷಣಗಳನ್ನು ಮಾತ್ರ ಗುರುತಿಸಿ ಗದ್ಯವನ್ನು ಪರಾಮರ್ಶೆಯಲ್ಲಿಸೂಚಿಸಿರುವ ಆಕರಗಳನ್ನುನೋಡಿ). 
ವಿವರಿಸಲು ಯತ್ನಿಸುತ್ತದೆ . ದಂಡಿಯು ಗದ್ಯ- ಗದ್ಯ ಮತ್ತು ಪದ್ಯಗಳ ನಡುವೆ ಗುಣಾತ್ಮಕವಾಗಿ 
ಓಜೋ ಗುಣದಿಂದ ಕೂಡಿರಬೇಕು; ಸಮಾಸ ವ್ಯತ್ಯಾಸಗಳನ್ನು ಗುರುತಿಸಲು ಸಾಧ್ಯವೇ ? ಮತ್ತು 
ಭೂಯಿಷ್ಠವಾಗಿರಬೇಕು; ಪಾದಗಳ ನಿಯತತೆ | ಅವುಗಳ ಆಧಾರದ ಮೇಲೆ ಗದ್ಯ ಎಂದರೇ 
ಇರಬಾರದು; ಕಥೆ ಮತ್ತು ಆಖ್ಯಾಯಿಕೆ ಎಂದು ನೆಂದು ಸೂತ್ರರೂಪದಲ್ಲಿ ವಿವರಿಸಲು 
ಗದ್ಯದಲ್ಲಿ ಎರಡು ವಿಧ ಎಂದು ಹೇಳುತ್ತಾನೆ . ಸಾಧ್ಯವೇ ? ಎಂಬುದು ಪಾಶ್ಚಾತ್ಯ ವಿಮರ್ಶಕರ 
ಕವಿರಾಜಮಾರ್ಗ ಈ ಗುಣಗಳ ಜೊತೆಗೆ ಗದ್ಯ ನೇಕರಲ್ಲಿ ಚರ್ಚೆಗೆ ಗುರಿಯಾಗಿರುವ ಪ್ರಶ್ನೆಗಳು . 
“ ಅಲಂಕಾರಯುಕ್ತವಾಗಿರುತ್ತದೆ , ಕ್ರಿಯಾಕಾರ 

ಪದ್ಯ ಬರೆದಾಗ ಅಥವ ಅಚ್ಚಾದಾಗ ಬೇರೆ 
ದಿಂದ ಕೂಡಿರುತ್ತದೆ. ಅರ್ಥವ್ಯಕ್ತಿಯುಳ್ಳ 

ಥರ ಕಾಣುತ್ತದೆ . ಹಾಗಾಗಿ ಶಿಲ್ಪದ ಕಡೆಗೆ ಗಮನ 
ಪದಸಮುದಾಯ ' ವಾಗಿರುತ್ತದೆ ಎನ್ನುತ್ತದೆ. 

ಸೆಳೆದು ತಾನು ರೂಪಿತವಾದದ್ದು ಎಂದು ಪದ್ಯ 

ಘೋಷಿಸುವಂತಿರುತ್ತದೆ , ಗಮನ ಸೆಳೆಯು 
ಸಂಸ್ಕೃತ ಕಾವ್ಯಮೀಮಾಂಸಕರು ಗದ್ಯವನ್ನೂ 

ವಂತಿರುತ್ತದೆ. ಉದ್ದೇಶಪೂರ್ವಕ ನಟನೆ 
ಕಾವ್ಯದ ( ವಿಶಾಲ ಅರ್ಥದಲ್ಲಿ ಒಂದು ಉಪ 

ಆಗಿರುತ್ತದೆ. ಸಾಮಂಜಸ್ಯದ ಬಯಕೆ, ಪಾದಗಳ 
ವಿಭಾಗವಾಗಿ ಪರಿಗಣಿಸಿದರು. ಗದ್ಯ ಎಂಬ 

ಆರಂಭ ಮತ್ತು ಅಂತ್ಯದ ಅನಿವಾರ್ಯ 
ಪದ ತೀರ ವ್ಯಾಪಕ ಅರ್ಥ ಪಡೆದು ಫಿಕ್ಷನ್‌ಗೆ ವಿನ್ಯಾಸಗಳು , ಛಂದಸ್ಸಿನ ನಿರ್ಬಂಧಗಳ 
ಸಂವಾದಿ ಎಂಬಂತೆ ಬಳಕೆಯಾಗುತ್ತಿದ್ದಂತೆ ಅಂಗೀಕಾರ ಮತ್ತು ಅವುಗಳನ್ನು ಮೀರಲು 
ತೋರುತ್ತದೆ . “ ಬೃಹತ್ ಕಥೆಯ ಸಂಪ್ರದಾಯಕ್ಕೆ ನಡೆಸುವ ಪ್ರಯತ್ನಗಳಿಂದಾಗಿ ಪದ್ಯ ಒಂದು 
ಅನುಗುಣವಾದ ಅದ್ಭುತ ಕಥೆಯನ್ನು ಕವಿ ರೀತಿಯ ಬಿಗಿಯನ್ನು ತೋರುತ್ತದೆ , 
ಕಲ್ಪಿಸಿರಬೇಕು” ಎಂಬುದು ಸಂಸ್ಕೃತ ಸಾಹಿತ್ಯ ಆದ್ದರಿಂದಲೇ ಬಹುಶಃ, “ ಬಿಗಿಯಾಗಿಲ್ಲದ ” 
ದಲ್ಲಿ ಗದ್ಯದ ಬಗೆಗೆ ಇದ್ದ ಧೋರಣೆ ಎಂಬಂತೆ ಆಂಶಿಕವಾಗಿ ಸುಸಂಗತವಾದ ಅನುಭವಗಳನ್ನು 
ತೋರುತ್ತದೆ . ಹಾಗಾಗಿ “ಕಲ್ಪಿತವಾದ ಮತ್ತು ಅನ್ವೇಷಿಸುವಲ್ಲಿ , ಅಭಿವ್ಯಕ್ತಿಸುವಲ್ಲಿ ಪದ್ಯ 
“ ವಿಶಿಷ್ಟ ಕಾವ್ಯಗುಣಗಳನ್ನುಳ್ಳ ಕಥಾ ನಿರೂಪಣೆ ” ಮಾಧ್ಯಮ ಅಸಮರ್ಥ ಎಂದೂ ತೋರುತ್ತದೆ . 
ಗುಣಗಳನ್ನು ಹೊಂದಿದ್ದ ಗದ್ಯಗಳಲ್ಲಿ ಕಥೆ ಮತ್ತು ಆದರೆ ತೀರ ಸರಳವಾಗಿ, ಸುಳ್ಳಾಗಿ , ಗದ್ಯವನ್ನು 
ಆಖ್ಯಾಯಿಕೆ ಎಂಬ ಎರಡು ಪ್ರಭೇದಗಳನ್ನು ( ಗ ದ್ಯತೆ - ಪ್ರೊಸೆಯಿಕ್ ಯೆ೦ದಿಗೆ 
ಗುರುತಿಸಿದರು. ಇವೆರಡರ ವ್ಯತ್ಯಾಸ ತೀರ 

ಗೊಂದಲಿಸಿ ಕೊಂಡು) ಸಾಮಾನ್ಯ , ಶಿಥಿಲ , 
ಸೂಲವಾದದು, ಆಖಾಯಿಕೆ ಐತಿಹಾಸಿಕ ನೇರ, ಅಸಂಸ್ಕತ ಎಂದು ವಿವರಿಸಿ , ಅ 
ವಿಷಯವನ್ನು ಕುರಿತದ್ದು ಮತ್ತು ಕಥಾ ಸಾಮಾನ್ಯತೆ, ಸಂಕ್ಷಿಪ್ತತೆ , ಸುಸಂಸ್ಕೃತ ಅಸ್ಪಷ್ಟತೆ 
ನಾಯಕನೇ ನಿರೂಪಕನೂ ಆಗಿರುತ್ತಾನೆ . 

ಗಳಿರುವ ಪದ್ಯರೂಪಕ್ಕೆ ಅಕಾರಣ ಮಹತ್ವ 
ಕಥೆಯಲ್ಲಿ ವಿಷಯ ಕಾಲ್ಪನಿಕವಾಗಿದ್ದು ಪ್ರಥಮ 

ನೀಡುವುದು ತಪ್ಪಾಗುತ್ತದೆ. 
ಪುರುಷ ದೃಷ್ಟಿಕೋನದ ನಿರೂಪಣೆ ಇರುತ್ತದೆ . ಗದ್ಯ ಎಂಬ ಪದದ ಅರ್ಥ ಮಾತನಾಡು 
ಆದರೆ ಕೃತಿಯ ವಿಷಯ ಆಧರಿಸಿ ಈ ವಿಭಜನೆ ಎಂದು . ಇದು ಒಂದು ಮಹತ್ವಪೂರ್ಣ 


೯೨ | ವಿಮರ್ಶೆಯ ಪರಿಭಾಷೆ 


ಅಂಶದತ್ತ ನಮ್ಮ ಗಮನ ಸೆಳೆಯುತ್ತದೆ . ಪದ್ಯಕ್ಕಿಂತ ಸುಲಭ; ಕಾದಂಬರಿಯ ಒಂದು 
ವಾಸ್ತವಿಕತೆಯ ಅಭಿವ್ಯಕ್ತಿಗೆ ಗದ್ಯ ಅತ್ಯಂತ ಭಾಗ ಅಮುಖ್ಯವಾಗದೆಯೂ ಕಡಿಮೆ 
ಸೂಕ್ತವಾದ ಮಾಧ್ಯಮ . ನಿತ್ಯದ ಮಾತಿ ಮುಖ್ಯವಾಗಬಹುದು. 
ನಂತೆಯೇ ವಾಸ್ತವಿಕತೆಯನ್ನು ಅಭಿವ್ಯಕ್ತಿಸುವಲ್ಲಿ ಹೆಚ್ಚಿನ ಓದಿಗೆ: Robert Adolphe: The Rise of 
ಹುಡುಕಾಟ , ತಡಕಾಟಗಳ ನ್ನು ಗ ದ Modern Prose Style ( ೧೯೬೮); ಬಿ . ಸಿ. ಜವಳಿ : 
ಒಳ ಗೊ೦ಡಿರುತ್ತದೆ. ಶಿಥಿಲ ಎಂದು “ಕನ್ನಡದಲ್ಲಿ ಗದ್ಯ ಸಾಹಿತ್ಯದ ಬೆಳವಣಿಗೆ ” ಲೇಖನ 

"ಸ್ನೇಹ ಕಾರ್ತಿಕ' ದಲ್ಲಿ ( ೧೯೭೭) ಸಂ .: ಎನ್ . ವಿದ್ಯಾ 
ಗುರುತಿಸುವ ಗುಣವೇ ಗದ್ಯದ ಸಾಮರ್ಥ್ಯವೂ 

ಶಂಕರ್ ಆರ್ . ರಾಚಪ್ಪ , ಕ. ವೆಂ . ರಾಜಗೋಪಾಲ್ ; 
ಆಗುತ್ತದೆ . ಪದ್ಯದ ಸಂದರ್ಭದ ಬಿಗಿಗೆ Bonamy Dobree : Modern Prose Style ( ೧೯೩೫) 
ಹೋಲಿಸಿದರೆ ಗದ್ಯ ಹೆಚ್ಚು ಸಡಿಲವಾದದ್ದು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ : “ಕನ್ನಡ 
ಸಂಕೀರ್ಣ ವಿನಾ.ಸದ ಪೂರ್ವನಿರ್ಧಾರಿತ ಗ್ರಂಥಗಳಲ್ಲಿ ಗದ್ಯ ರಚನೆ ' ಲೇ . " ಸಾಹಿತ್ಯ ರಶ್ಮಿ ” 

( ೧೯೬೯ ) ರಲ್ಲಿ: ದೇಜಗೌ : ಕನ್ನಡ ಗದ್ಯಶೈಲಿ. 
ಅನಿವಾರ್ಯತೆ ಪದ್ಯಕ್ಕೆ ಇರುವಂತೆ ಗದ್ಯಕ್ಕೆ ಇಲ್ಲ . 
“ ಇರುವ ಯಾವುದೇ ವಸ್ತು ಮತ್ತೊಂದರ 

೭೦ . ಗಾಥಿಕ್ Gothic ಈ ಪದದ ಮೂಲ 
ಸ೦ಕೇತವಾಗದೆ , ತನ್ನಷ್ಟಕ್ಕೆ ತಾನೇ 

ಚಾರಿತ್ರಿಕ ಅರ್ಥ “ ಗಾಥ್ ಜನಾಂಗಕ್ಕೆ ಸಂಬಂಧಿ 
ಸ್ವಯಂಪೂರ್ಣವಾದ ವ್ಯವಸ್ಥಿತ ಗ್ರಹಿಕೆಯಲ್ಲಿ 

ಸಿದ್ದು ” ಎಂದು. ಗಾಥ್ ಜನರ ಭಾಷೆಯನ್ನು 
ಸಾವಕಾಶವಾಗಿ ಹೀರಿಕೊಳ್ಳಬಹುದಾದ ವಿವರ 

ಕುರಿತೂ ಈ ಪದದ ಬಳಕೆ. ಕ್ರಮೇಣ ಕ್ಲಾಸಿಕ್‌ಗೆ 

ವಿರುದ್ಧವಾದ, ರೂಕ್ಷ ಎಂಬ ವಿಶಾಲ ಅರ್ಥ. 
ಎಂಬುದನ್ನು ಗದ್ಯ ಒಪ್ಪಿಕೊಳ್ಳುವಂತೆ ಪದ್ಯ 

ಕ್ರಿಶ. ೧೨ರಿಂದ ೧೫ನೆ ಶ . ದವರೆಗಿನ 
ಅಂಗೀಕರಿಸುವುದು ಸಾಧ್ಯವಿಲ್ಲ. ಸ್ಪಾಂಜಾಗಳು 

ಅವಧಿಯ ವಾಸ್ತುಶಿಲ್ಪಕ್ಕೆ ಅನ್ವಯ ವಾಗುವಂತೆ 
ತಮ್ಮ ಸ್ವರೂಪದಿಂದಲೇ ಭಿನ್ನತೆಯನ್ನು ಸ್ಮಾರಕ 

ಈ ಪದದ ಬಳಕೆ ಹೆಚ್ಚು. ೧೮ನೆ ಶ . ದಲ್ಲಿ 
ಗುಣವನ್ನು ಪ್ರದರ್ಶಿಸಿದರೆ , ಪ್ರಬಂಧ, ಕಥೆ , 

ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಈ ಪದ ಬಳಕೆ 
ಕಾದಂಬರಿಯ ಗದ್ಯ , ಕಣ್ಣಿಗೆ ಕಾಣುವ 

ಯಾಯಿತು. ಅಭಿಜಾತದ ಅಚ್ಚುಕಟ್ಟುತನವಿಲ್ಲದ 
ರೀತಿಯಲ್ಲಿ , ನಿರಂತತೆಯ ಭಾವವನ್ನು , 

ಉಗ್ರ , ವಿಕಲ , ರೂಕ್ಷ, ಭ್ರಾಮಕ, ಅತಿ 
ಸಮೃದಿಯ ಭಾವವನ್ನು ಮೂಡಿಸಬಹುದು. 

ಮಾನುಷ ಅಂಶಗಳನ್ನೊಳಗೊಂಡ ಕೃತಿಗಳನ್ನು 
ಪುನರುಕ್ತಿ , ಗದ್ಯದ ದೀರ್ಘತೆಯಲ್ಲಿ ಕುರಿತು ಈ ಪದದ ಬಳಕೆ. ಆನ್ ಲ್ಯಾಡ್‌ಕ್ಲಿಫ್ , 
ಅಪಾಯವೂ , ಸಾಮರ್ಥ್ಯವೂ ಆಗುವುದು ಹೊರೇಸ್‌ ವಾಲ್‌ಫೋಲ್‌ರ ಕಾದಂಬರಿಗಳನ್ನು 
ಸಾಧ್ಯವಿದೆ. ಪದ್ಯರೂಪಕ್ಕೆ ಮಾರಕವಾಗುವ ಗಾಥಿಕ್ ಕಾದಂಬರಿಗಳು ಎಂದು ಕರೆಯಲಾಗು 
ಸಾವಧಾನತೆ, ನಿಧಾನ ಚಲನೆ ಗದ್ಯದಲ್ಲಿ ತದೆ. 
ವಾಸ್ತವಿಕತೆಯ ಅನ್ವೇಷಣೆಗೆ ಅತ್ಯಂತ 

ಇಂಗ್ಲೆಂಡಿನಲ್ಲಿ ಕಾದಂಬರಿ ಪ್ರಕಾರ ಇನ್ನೂ 
ಸಹಾಯಕವಾಗಬಹುದು. ಸಾವಧಾನ | 

ಕೆಲವೇ ದಶಕಗಳಷ್ಟು ಮಾತ್ರ ಬೆಳೆದಿದ್ದಾಗಲೇ 
ವಾಗಿಯೇ ಬೆಳೆದು ಗದ್ಯ ಕೃತಿ ಸಂಕೀರ್ಣತೆ 

ಗಾಥಿಕ್ ಕಾದಂಬರಿಗಳು ಬಂಡಾಯದ 
ಯನ್ನು ಸಾಧಿಸಿಕೊಳ್ಳಬಹುದು. ನೀರಸ , ಅಥವ 

ಸ್ವರೂಪದಲ್ಲಿ ಕಾಣಿಸಿಕೊಂಡವು. ಹಿಂದಿನ 
ಭಾವತೀವ್ರತೆ ಕಡಿಮೆ ಇರುವಾಗಲೂ ಗದ್ಯ ಕಾದಂಬರಿಕಾರರು ಒಪ್ಪಿಕೊಂಡ ಮಿತಿಗಳ 
ಇರುವುದು ಸಾಧ್ಯವಾದ್ದರಿಂದ ( ಪದ್ಯಕ್ಕೆ ವಿರುದ್ಧವಾದ ಪ್ರತಿಕ್ರಿಯೆಯಾಗಿ ವಾಲ್ 
ಇವೆರಡೂ ಅಸಾಧ್ಯ) , ಗದ್ಯದಲ್ಲಿ ಮಹತ್ವವನ್ನು ಫೋಲ್‌ನ ಕ್ಯಾಸಲ್ ಆಫ್ ಒಟ್ರಾಂಟೊ 
ಆಧರಿಸಿ ಶ್ರೇಣಿಗಳನ್ನು ಗುರುತಿಸುವುದು (೧೭೬೪) ಕಾಣಿಸಿಕೊಂಡಿತು. ಉಪದೇಶಾತ್ಮ 


ವಿಮರ್ಶೆಯ ಪರಿಭಾಷೆ | ೯೩ 


ಕತೆ ಮತ್ತು ಸಾಮಾಜಿಕ ಸದ್ವರ್ತನೆಗಳ ಬದಲು ಕ್ರಿಸ್ಪಾಬೆಲ್ ಕವನಗಳಲ್ಲಿ; ಹಾಥೋರ್ನ್ , 
ಗಾಥಿಕ್ ಕಾದಂಬರಿಗಳಲ್ಲಿ ಸುಪ್ತಮನಸ್ಸಿನ ಗುಪ್ತ ಮೆಲ್ವಿಲ್ , ಜೇಮ್ರ ಕಾದಂಬರಿಗಳಲ್ಲಿ 
ಪ್ರಪಂಚ ಪ್ರಮುಖ ಸ್ಥಾನ ಪಡೆಯಿತು. ಗಾಥಿಕ್ ಲಕ್ಷಣಗಳನ್ನು ಗುರುತಿಸಬಹುದು. 
ಕಾಮುಕತೆ, ಮೂಲ ಪ್ರವೃತ್ತಿಗಳು , ಭಯಾನಕತೆ 

ಹೆಚ್ಚಿನ ಓದಿಗೆ: Edith Birkhead : “The Tale of 
ಕಾದಂಬರಿ ರಂಗವನ್ನು ಪ್ರವೇಶಿಸಿದವು. Terror ”( ೧೯೨೧); Montague Summers : “The 
ಭಯಾನಕ ಕೋಟೆ ಕೊತ್ತಲಗಳಲ್ಲಿ , ಹಾಳು Gothik Quest”( ೧೯೬೪). 
ದೇವಾಲಯಗಳಲ್ಲಿ ಭೂತಪ್ರೇತಗಳ ನಡುವೆ , ೭೧. ಗುಣ ಕಾವ್ಯವು ಓದುಗನಿಗೆ ಮೆಚ್ಚುಗೆ 
ಕೆಡುಕಿನ ವೈಭವವನ್ನು , ಒಳಿತು ಕೆಡುಕುಗಳ ಯಾಗುವಂತೆ ಮಾಡುವ ಉತ ಮ 
ಘರ್ಷಣೆಯನ್ನು, ಕೆಡುಕು ಮುಗ್ಧತೆಗೆ, ಪ್ರಶಂಸಾರ್ಹ ಅಂಶಗಳು . ಭರತನ ಪ್ರಕಾರ 
ಸಾಮಾಜಿಕ ವ್ಯವಸ್ಥೆ ಒಡ್ಡುವ ಅಪಾಯವನ್ನು , ದೋಷ- ವಿಪರ್ಯಯ ಅಥವ ದೋಷವಿಲ್ಲ 
ಮುರಿದಿಕ್ಕುವ ಭಯದ ವಾತಾವರಣವನ್ನು , ದಿರುವಿಕೆ ಗುಣ . ಹಾಗಾಗಿ ಗುಣ ದೋಷದ 
ಮಧ್ಯಯುಗದ ಬದುಕಿನ ವಾತಾವರಣವನ್ನು ವಿರುದ್ಧಾರ್ಥಕ. ಆದರೆ ದೋಷರಹಿತವಾಗಿರ 
ಗಾಥಿಕ್ ಕಾದಂಬರಿಗಳು ಸೃಷ್ಟಿಸಿದವು. ಬೇಕು ಎಂಬುದು ಕಾವ್ಯದ ಪ್ರಥಮ ಅವಶ್ಯಕತೆ . 
ಭಯಾನಕತೆಯನ್ನು ಉದ್ದೀಪಿಸುವುದೇ ಗಾಥಿಕ್ ಆದಷ್ಟರಿಂದಲೇ ಕಾವ್ಯಕ್ಕೆ ಸೌಂದರ್ಯ 
ಕಾದಂಬರಿಯ ಮುಖ್ಯ ಉದ್ದೇಶವೆಂಬಂತೆ ಲಭಿಸುತ್ತದೆ ಎಂಬುದು ಹೇಗೆ? ಆದ್ದರಿಂದ 
ಕಂಡರೂ ಈ ಕೃತಿಗಳಲ್ಲಿ ಸಾಮಾಜಿಕ ಮತ್ತು ಮುಂದೆ ಉದ್ಧಟನು ಗುಣಗಳನ್ನು ಸಂಘಟನಾ 
ಕಲಾತ್ಮಕ ಕ್ರಾಂತಿಯ ಅಂಶಗಳನ್ನು ಕೆಲವು ಶ್ರಯ ಎಂದು ವಿವರಿಸಿದ. ಒಂದೇ ಬಗೆಯ 
ವಿಮರ್ಶಕರು ಗುರುತಿಸುತ್ತಾರೆ . ಗಾಥಿಕ್ ಅಲಂಕಾರವನ್ನು ಅನೇಕ ಕವಿಗಳು ಬಳಸಿದಾಗ 
ಕಾದಂಬರಿಗಳಲ್ಲಿ ಬರುವ ಛಿದ್ರ ಬದುಕಿನ , ಮೌಲ್ಯಮಾಪನಕ್ಕೆ ಗುಣ ಒಂದು ಮಾನದಂಡ 
ಕೊಳೆತ ಬದುಕಿನ ಚಿತ್ರಣಗಳಿಗೆ ಸಾಮಾಜಿಕ ವಾಗಿ ಬಳಕೆಯಾಗತೊಡಗಿತು . ಇದನ್ನು 
ಆಯಾಮ ಖಂಡಿತಾ ಇದೆ . ಅಸಹಜ ಬಂಧದಲ್ಲಿ , ಮಾರ್ಗದಲ್ಲಿ , ರೀತಿಯಲ್ಲಿ 
ಅವಾಸ್ತವಗಳನ್ನು ಹೆಚ್ಚಾಗಿ ಪುರಸ್ಕರಿಸಿದ್ದು ಗುರುತಿಸುವ ಪರಿಪಾಠ ಬೆಳೆಯಿತು. “ಕವಿಯ 
ಸಾಂಪ್ರದಾಯಿಕ ಕಾದಂಬರಿಗಳ ಸಾಹಿತ್ಯಕತೆ ಮನೋಧರ್ಮದಲ್ಲಿಯೇ ಬೇರುಬಿಟ್ಟ ಅವನ 
ಯನ್ನು ಕುರಿತ ಸೂಚ್ಯ ವಿಮರ್ಶೆಯೂ ಹೌದು; ಶಬ್ದಾರ್ಥ ವಿನ್ಯಾಸಗಳಲ್ಲೆಲ್ಲ ಬಿಡಿಸಲಾರದಂತೆ 
ಆ ಯುಗದ ವೈಚಾರಿಕತೆಯನ್ನು ಕುರಿತ ಪಸರಿಸಿಕೊಂಡಿರುವ... ಕಾವ್ಯಾಂಶಗಳನ್ನು 
ಸಾಹಿತ್ಯಕ ಪ್ರಶ್ನೆಗಳೂ ಹೌದು. 

ಲಾಕ್ಷಣಿಕರು ಕಾವ್ಯಗುಣಗಳೆ೦ದಿದ್ದಾರೆ , 
ಕೆಲವು ಪ್ರಮುಖ ಗಾಥಿಕ್ ಕಾದಂಬರಿಗಳು : 

ಮಾಧುರ್ಯ, ಪ್ರಸನ್ನತೆ ಇವು ಕಾಳಿದಾಸನ 
ವಿಲಿಯಂ ಗಾಡ್ರಿನ್ನನ ದಿ ಅಡ್ಡೆಂಚರ್ ಆಫ್ 

ಕಾವ್ಯ ಗುಣಗಳು . ಓಜಸ್ಸು ಬಾಣಭಟ್ಟನ 
ಕಾಲೆಬ್ ವಿಲಿಯಂಸ್ (೧೭೯೪) , ಎಂ . ಜಿ . 

ಕಾವ್ಯಗುಣ ”ಗೆ “ ಅಲಂಕಾರಗಳು ಕವಿ ಪ್ರತಿಭಾ 
ಲೀವಿಸ್ನ ದಿ ಮಂಕ್ ( ೧೭೯೩) , ಮೇರಿ ನಿರ್ಮಿತ, ಗುಣಗಳು ಸ್ವಭಾವಗತ , ಸಂವೇದನಾ 
ಷೆಲ್ಲಿಯ ಫ್ರಾಂಕೆನ್‌ಸ್ಟೀನ್ ( ೧೮೧೮) . ಅಲ್ಲದೆ 
ಅಮೇರಿಕನ್ ಲೇಖಕರಾದ ಎಡ್ವರ್ಡ್ ಅಲನ್ ಗುಣವನ್ನು ಶೈಲಿಶಾಸ್ತ್ರದ ಪರಿಭಾಷೆ ಎಂದು 
ಪೋ , ಆಂಬೋಸ್ ಬಿಯರ್ರಲ್ಲೂ ಗಾಥಿಕ್ ಗುರುತಿಸಬಹುದು . ಗುಣಗಳು ರಸನಿಷ್ಠ 
ಪ್ರಭಾವ ಕಾಣಬಹುದು. ಕೀಟ್ಸ್ನ ದಿ ಈವ್ ವಾದವು. ಆದರೆ ರಸದ ಅಭಿವ್ಯಕ್ತಿಗೆ ಭಾಷೆ 
ಆಫ್ ಸೆಂಟ್ ಆಗ್ನೆಸ್ , ಕೋಲ್‌ರಿಜ್‌ನ ಅಗತ್ಯ . ಭಾಷೆಯ ಶೈಲಿ ರಸವನ್ನು ಸೂಕ್ತವಾಗಿ 


ಲಬ್ ” 


೯೪ | ವಿಮರ್ಶೆಯ ಪರಿಭಾಷೆ 


ಅಥವ ಅ- ಸೂಕ್ತವಾಗಿ ವ್ಯಕ್ತ ಪಡಿಸುತ್ತದೆ . ಶಬ್ದ , ಓಜಸ್ಸು , ಪ್ರಸ್ವಾಕ್ಷರಗಳ ಮುಂದೆ ಸಂಯುಕ್ತಾಕ್ಷರ 
ಪದಸಂಧಿ , ಸಮಾಸಗಳ ಬಳಕೆಯಿಂದ ಸಿದ್ದ ಗಳನ್ನು ಜೋಡಿಸಿ ಬಿಗಿಯಾದ ಶೈಲಿಯನ್ನು 
ವಾಗುವ ಶೈಲಿಯ ಭಿನ್ನತೆಯನ್ನು ಸೂಚಿಸಲು ರೂಪ ಗೊಳಿಸುವುದು (ಶಬ್ದ) ಓಜಸ್ಸು 
ಗುಣ ಎಂಬ ಪದದ ಬಳಕೆಯಾಗುತ್ತದೆ. 

ಕಟ್ಟು ಮೆಟ್ಟುಗಳ ಜಂ 
ಆದ್ದರಿಂದ ಗುಣಗಳು ಶಬ್ದ ಮತ್ತು ಅರ್ಥ 

ಜಡಮಿಲ್ಲಮಾಮೋದ ಮಧುರಸದೆ ವಿಷವ ಸಂ 
ನಿಷ್ಠವೂ ಹೌದು. 

ಗಡಿಪ ವೈಕಲ್ಪ ದುಗ್ಗಡಮಿಲ್ಲಮಿರವಿನೆಳಲತೆಯ 
ಕಾವ್ಯದ ಯಶಸ್ಸಿಗೆ , ರಸದ ಅಭಿವ್ಯಕ್ತಿಗೆ 

ಕುಡಿಯಂ ಕಡಿಯಿಪ 

ಕಡು ದುಗುಡದಿರಮಿಲ್ಲಮೆತ್ತಲುಮಲಂಪು ಬಂ 
ಸಹಾಯಕವಾಗುವ ಹತ್ತು ಗುಣಗಳನ್ನು ಅಥವ 

ದಡಸಿಹುದು ವಿಶ್ವತೋಮುಖವಾಗಿ; 
ಭಾಷಾಶೈಲಿಗಳನ್ನು ಅಲಂಕಾರಿಕರು ಗುರುತಿಸು 

- - ಹಕ್ಕಿ:ಗೋಪಾಲಕೃಷ್ಣ ಅಡಿಗ 
ತ್ತಾರೆ; ಶ್ಲೇಷೆ, ಪ್ರಸಾದ, ಸಮತೆ, ಮಾಧುರ್ಯ, 
ಸೌಕುಮಾರ್ಯ, ಅರ್ಥವ್ಯಕ್ತಿ, ಉದಾರತ್ವ, ಓಜಸ್ಸು ( ಅರ್ಥ) ಓಜಸ್ಸು ಐದು ಬಗೆಯದು: 
ಕಾಂತಿ, ಸಮಾಧಿ. ಈ ಹತ್ತು ಗುಣಗಳನ್ನು ಶಬ್ದಗುಣ, ೧) ಒಂದು ಪದದಲ್ಲಿ ಹೇಳಬಹುದಾದ್ದನ್ನು 
ಅರ್ಥಗುಣಗಳೆಂದು ವಿಂಗಡಿಸುತ್ತಾರೆ . ಹತ್ತು 

ವಿಶೇಷಣ ಪದಗಳನ್ನು ಬಳಸಿ ಅನೇಕ 
ಗುಣಗಳು ಅದೇ ಹೆಸರಿನಿಂದ ಎರಡೂ 

ಪದಗಳಲ್ಲಿ ಹೇಳುವ ಶೈಲಿ : “ಕೃಷ್ಣ ಹೀಗೆ ಎಂದ ” 
ಗುಂಪುಗಳಿಗೆ ಸೇರಿ ಒಟ್ಟು ಇಪ್ಪತು ಗುಣ ಎನ್ನುವ ಬದಲು ` ಮಧುವನಿ ತಾವದನ 
ಗಳೆಂದು ಲೆಕ್ಕಾಚಾರ. ಆಧುನಿಕ ಸಂಸ್ಕೃತ ಕಮಳಹಿಮಕರನಿಂತೆಂದಾ ” ಎಂಬ ಪ್ರಯೋಗ 
ಅಲಂಕಾರಿಕರು ಇವನ್ನು ಮಾಧುರ್ಯ, ( ಪಂಪಭಾರತ xiii ೭೪ರ ಗದ್ಯ ) ೨ . ಅನೇಕ 
ಓಜಸ್ಸು, ಪ್ರಸಾದ ಎಂಬ ಮೂರು ಗುಣಗಳಲ್ಲಿ ವಾಕ್ಯಗಳಲ್ಲಿ ಹೇಳಬಹುದಾದ್ದನ್ನು ಒಂದೇ 
ಅಡಕ ಮಾಡುತ್ತಾರೆ . ಈ ಲೇಖನದಲ್ಲಿ ಈ ದೀರ್ಘವಾಕ್ಯ ಮಾಡಬಹುದು. ಉದಾ., 
ಮೂರು ಗುಣಗಳನ್ನು ವಿವರಿಸಿದೆ. 

ಶರಶಯ್ಯಾಗ್ರದೊಳಿಂತು ನೀಮಿರೆ 
ಮಾಧುರ್ಯ ಸರಳವಾದ ಪದಗಳು , ಸುಲಭ 

ಘಟಪ್ರೋದ್ಧೂತನಂತಾಗೆ ವಾ 

ಸರನಾಥಾತ್ಮಜನಂತು ಸಾಯೆ ರಣದೊಳ್ 
ವಾದಉಚ್ಚಾರಣೆ, ಸಾಮಾನ್ಯವಾಗಿ ಸಂಧಿಪದ 

ದುಶ್ಯಾಸನಂ ತದ್ವಕೋ 
ಗಳಿಲ್ಲದ ಶೈಲಿ (ಶಬ್ದ) ಮಾಧುರ್ಯ, ಪ್ರಕೃತಕ್ಕೆ 

ದರನಿಂದಂತಳಿದ ಸೈರಿಸಿಯುಮಾಂ 
ಅಗತ್ಯವಾದಷ್ಟನ್ನೇ ಹೇಳುವುದು (ಅರ್ಥ) 

ಸಂಧಾನಮಂ ವೈರಿಭೂಪ 
ಮಾಧುರ್ಯ , 

ರೊಳಿಂ ಸಂಧಿಸಿ ಪೇಳಿಮಾರ್ಗೆ ಮೆರೆವೆಂ 
ಮಿರುಗುವ ಮಿಂಚಿನ ಗೊಂಚಲ 

ಸಂಪತ್ತುಮಂ ಶ್ರೀಯುಮಂ 
ಮರಿಗಳೆನಿಪ ಧವಳ ದಶನಾವಳಿಯ 

- ಪಂಪ ಭಾರತ xiii ೬೯ 
ಧ್ವರಿಸಿದುದು ವದನ ಸದನದೊ 

ಎಲರಿಂಗೆ ಮಾಮರವು ತಲೆದೂಗಿಯೊಮ್ಮೆ 
ಳುರಿವ ಸರಸ್ವತಿಯ ಕೊರಲ ಹೀರಾವಳಿಯಂ 

ಚಣಕಾಲ ಮೌನದಿಂ ನೋಡಿ ಎನ್ನ 
- ಧರ್ಮನಾಥ ಪುರಾಣಂ: ಮಧುರ 

ಚಿಗುರೆಲೆಯ ಸಂಕುಲವನಲುಗಿಸುತಲೊಮ್ಮೆ 
ನಿನ್ನ ಪ್ರೀತಿಗೆ, ಅದರ ರೀತಿಗೆ 

ಮೆಲ್ನುಡಿಯಲಿಂತೆಂದು ಕೇಳಿತೆನ್ನ 
ಚೆಲುವು ಕನಸಿನ ಜವನಿಕೆ 

“ ನರ ಜನುಮವನು ಬಿಟ್ಟು 
ಬೆಳ್ಳಿ ನಿದ್ದೆಯ ತುಟಿಗಳಂಚಿಗೆ 

ಹಸುರಂಗಿಯನು ತೊಟ್ಟು 
ಸುಳಿದ ಕಿರುನಗೆ ತೋರಿಕೆ 

ತರುವಾಗಲೇತಕ್ಕೆ ಆಶಿಸುವೆಯೇನಣ್ಣ ” 
- ನಿನ್ನ ಪ್ರೀತಿಗೆ: ಕೆ.ಎಸ್ . ನರಸಿಂಹಸ್ವಾಮಿ - ಬಯಲಾಸೆ : ಪೇಜಾವರ ಸದಾಶಿವರಾಯ 


ವಿಮರ್ಶೆಯ ಪರಿಭಾಷೆ | ೯೫ 


೩ . ಅನೇಕ ಪದಗಳಲ್ಲಿ ಹೇಳಬಹುದಾದ್ದನ್ನು ಗುಣಗಳ ಪರಿಭಾಷೆ ಬಳಕೆಯಾಗುತ್ತಿದೆ . ಕೆಲವು 
ಒಂದೆರಡು ಮಾತಿನಲ್ಲಿ ಹೇಳುವುದು, ಉದಾಹರಣೆಗಳು (ವಿನಾಯಕರ ಕಾವ್ಯ 

ಕ್ಲಾಸಿಕಲ್ ವೃತ್ತಿಯದು) . ಅ೦ತೆಲೇ 
೪ . ಒಂದು ವಾಕ್ಯದಲ್ಲಿ ಹೇಳಬಹುದಾದ್ದನ್ನು 

ಅತಿಪ್ರಖರತೆಯಾಗಲಿ ತಳಮಳವಾಗಲಿ ಇಲ್ಲಿ 
ಅನೇಕ ವಾಕ್ಯಗಳಲ್ಲಿ ಹೇಳುವುದು: 

ಕಾಣಿಸದು ... ಪ್ರಸನ್ನತೆ , ಪ್ರಾಸಾದಿಕತೆ ಇದರ 
ನೆನೆಯದಿರಣ್ಣಾ ಭಾರತದೊಳಿಂ 

ಗುಣ. ಇದು ಕುವೆಂಪು ಕಾವ್ಯದ ಗುಣವೂ 
ಪೆರರಾರುಮನೊಂದೆಚಿತ್ತದಿಂ 

ಅಹುದು . ಗೀತನಾಟಕಕಾರರ ಗುಣವೂ 
ನೆನೆವೊಡೆ ಕರ್ಣನಂ ನೆನೆಯ ಕರ್ಣನೊಳಾರ್ 
ದೊರೆ ಕರ್ಣನೇರು ಕ 

ಅಹುದು. ”೩, ( ಆನಂದಕಂದರ ಬಡತನದ 
ರ್ಣನ ಕಡು ನನ್ನಿಕರ್ಣನಳವಂಕದ ಕರ್ಣನ ಬಾಳು) 'ಹೊಟ್ಟೆಯ ಹೋರಾಟ' ವೇ ಇಲ್ಲಿಯ 
ಚಾಗಮೆಂದು ಕ 

ಕಥೆಗಳಲ್ಲಿ ಉತ್ತಮವೆನ್ನಬಹುದು. ಉಳಿದವು 
ರ್ಣನ ಪಡೆಮಾತಿನೊಳ್ ಪುದಿದು ಕರ್ಣ 

ಗಳಲ್ಲಿ ಅಲ್ಲಲ್ಲಿ ಕಾಣಬರುವ ಓಜಸ್ತ ಭಾವ 
ರಸಾಯನಮಲ್ಲೆ ಭಾರತಂ 

ಪುಷ್ಟಿಯೂ ಹೃದಯ ಗ್ರಾಹಕತೆಯೂ ಇದರಲ್ಲಿ 
- ಪಂಪಭಾರತ xii ೨೧೭ 

ಉದ್ದಕ್ಕೂ ಕಂಡುಬರುತ್ತದೆ . ಕುವೆಂಪು ಅವರ 
ಈ ಜೀವ ಬೆಳಕಾಗಿ ಮುನ್ನುಗ್ಗುದೆಯೆ , ನಿಂತು , ಸನ್ಯಾಸಿ ಮತ್ತು ಇತರ ಕಥೆಗಳಲ್ಲಿ (ಗ್ರಾಮ್ಯ , 
ಬಿಟ್ಟ ದಡ ಬಲುದೂರವೆಂದು , ತಂಗಲು ಮುಂದೆ 

ಪ್ರಾದೇಶಿಕ , ನೂತನ ಕವಿ ಪ್ರಯೋಗದ 
ಇನ್ನೊಂದು ದಡವಿಹುದೊ , ಇಲ್ಲವೊ ಎನುವೊಂದು 

ರಮ್ಯಪದಗಳು ) ಅಲ್ಲಲ್ಲಿ ಗದ್ಯದಲ್ಲಿ ಹುದುಗಿ 
ಸಂಶಯದ ಮುಳ್ಳಿಡಿದ ಕಾಡುದಾರಿಗೆ ಬಿದ್ದು 
ದಿಕ್ಕುಗೆಟ್ಟಿಹುದು, ತಳಮಳಗೊಂಡು ಎದ್ದೆದ್ದು 

ಭಾವ ಪ್ರಕಾಶನಕ್ಕೆ ಅರ್ಥಸ್ಪಷ್ಟತೆಗೆ ನೆರವು 
ಕನವರಿಸುತಿಹುದು ಮುಂದೇನು ಮುಂದೇನೆಂದು ನೀಡುತ್ತಿರುವುದರಿಂದ ... ಶೈಲಿ ಕಾಂತಿಯುಕ್ತ 
ಏನು ಬಹುದೋ ಎಂದು, ಏನು ಬಹುದೋ ಎಂದು ವಾಗಿದೆ, ಸತ್ಯಪೂರ್ಣವಾಗಿದೆ.'' 
ಏನುಬಹುದೋ ಎಂದು , ನೊಂದು , ನೊಂದು 

೧ . KKM ಸಾವಿಮ . ೧೬ , ೨ . ಅದೇ . ೧೭ . 
- ತುಂಗಭದ್ರ : ಕೆ.ಎಸ್ . ನರಸಿಂಹಸ್ವಾಮಿ ೩ . SBM ವಿನಾ, ೩೦, ೪ , TNS ಕಾನುಭವ 
೫ . ಪ್ರಾಚೀನ ಅಲಂಕಾರಿಕರು ಸಾಂಕೇತಿಕತೆ , 

೧೦೬ . ೫ . SVP ಆಲೇಖ. ೧೦೫ 
ಅಥವ ಪ್ರತೀಕಗಳನ್ನು ಅಭಿವ್ಯಕ್ತಿಸುವ ಭಾಷೆ ೭೨. ಗ್ರಾಮಕ Pastoral ಪ್ಯಾಸ್ಟೋರಲ್ 
ಯನ್ನು ಓಜಸ್ಸಿನ ಗುಣ ಇರುವಂಥವೆಂದು ಒಂದು ಸಾಹಿತ್ಯ ಪ್ರಕಾರ , ಇದನ್ನು ಮೊದಲು 
ಗುರುತಿಸುತ್ತಾರೆ. ಈ ಉದಾಹರಣೆಯನ್ನು ಬಳಸಿದವನು ಕ್ರಿ . ಪೂ . ೩ನೆ ಶ . ದ ಗ್ರೀಕ್ ಕವಿ 
ನೋಡಿ: 

ಥಿಯೋಕ್ರಿಟಸ್ , ಸಿಸಿಲಿಯ ಕುರುಬರ 
ಪೊಸತಪ್ಪ ಮಧುವ ಬಯಸುತೆ 

ಬದುಕನ್ನು ಕುರಿತು ಕವನಗಳನ್ನು ಬರೆದ. 
ರಸಾಲ ಮಂಜರಿಯನಂತು ಚುಂಬಿಸಿನೀಂ ಸಾ ಪ್ಯಾಸ್ಟರ್‌ ಎಂಬುದು ಕುರುಬ ಎಂಬ ಅರ್ಥದ 
ರಸವಾಸ ಮಾತ್ರದಿಂ ಸಂ 

ಲ್ಯಾಟಿನ್ ಪದ. ವರ್ಜಿಲ್ ಥಿಯೋಕ್ರಿಟಸ್ 
ತಸವಾಂತುದೆಂತು ಮರೆದೆಯೆಲೆ ಮಧುಕರನೇ 

ನನ್ನು ಅನುಸರಿಸಿ ಲ್ಯಾಟಿನ್ ಭಾಷೆಯಲ್ಲಿ 
ಶಾಕುಂತಲ v ೧೦೨: ಬಸವಪ್ಪ ಶಾಸ್ತಿ . 

ಎಕ್ವಗ್ಸ್ ಬರೆದ. ಅವನಿಂದಾಗಿ ಪ್ಯಾಸ್ಟೋರಲ್ 
ಪ್ರಸಾದ ಶಬ್ದಗುಣವಾಗಿ ಓಜಸ್ಸು ಮತ್ತು ಪರಂಪರೆ ಸಿದ್ದವಾಗಿ ನೆಲೆಗೊಂಡಿತು . 
ಮಾಧುರ ಗುಣಗಳ ಮಿಶ್ರಣ . ಆಧುನಿಕ ಕನ್ನಡ ಪ್ರಕೃತಿಯ ಆದರ್ಶೀಕೃತ ಹಿನ್ನೆಲೆಯಲ್ಲಿ 
ವಿಮರ್ಶೆಯಲ್ಲಿ ಕವಿ ಅಥವ ಕೃತಿಯನ್ನು ಕುರಿತ ಬದುಕುವ ಕುರುಬರ , ಗ್ರಾಮೀಣ ಜನರ 
ಸಾಮಾನ್ಯ ಅಭಿಪ್ರಾಯ ಮಂಡನೆಯಲ್ಲಿ ಜೀವನದ ಸರಳತೆ ಮತ್ತು ಶಾಂತಿಯನ್ನು ಕುರಿತು 


೯೬ | ವಿಮರ್ಶೆಯ ಪರಿಭಾಷೆ 


ನಾಗರಿಕ ಕವಿಯ ಹಂಬಲಿಕೆಯ ಅಭಿವ್ಯಕ್ತಿಯ ಆಸ್ ಯು ಲೈಕ್ ಇಟ್ ಇದರ 
ಪ್ರತಿಮೆಗಳಾಗಿ ಪ್ಯಾಸ್ಟೋರಲ್‌ಗಳು ರಚಿತ ಸಂಪ್ರದಾಯಗಳನ್ನು ಬಹಳವಾಗಿ ಬಳಸಿಕೊಂಡ 
ವಾದವು. ಈ ಸಂಪ್ರದಾಯದ ಕೆಲವು ಚಿತ್ರಗಳು ಹರ್ಷನಾಟಕ , ಪ್ಯಾಸ್ಟೋರಲ್‌ನ ಅರ್ಥವ್ಯಾಪ್ತಿ 
ಇವು: ಜುಳು ಜುಳು ಹರಿಯುವ ನದಿಯ ಹಿಗ್ಗುತ್ತಾ ೧೮೦೦ರಲ್ಲಿ ವರ್ಡ್ಸ್‌ವರ್ತ್ ಗ್ರಾಮ 
ದಂಡೆಯ ಮೇಲೆ ಕುಳಿತು ಚಿಂತಿಸುವ , ಜೀವನದ ದುರಂತ ಚಿತ್ರಣವಾದ ತನ್ನ ಮೈಕೆಲ್ 
ಚಿರಯುವಕನಂತೆ ಕೊಳಲೂದುವ ಕುರುಬ ; ಕವನವನ್ನು ಪ್ಯಾಸ್ಟೋರಲ್ ಕವನ ಎಂದು ಕರೆದ. 
ಸ್ನೇಹದ ಸಂಗೀತ ಸ್ಪರ್ಧೆಗಳಲ್ಲಿ ತೊಡಗುವ , 

ಪ್ಯಾಸ್ಟೋರಲ್ ಒಂದು ದೃಷ್ಟಿಕೋನವಾಗಿ 
ತನ್ನ ಅದೃಷ್ಟವನ್ನೋ ದುರಾದೃಷ್ಟವನ್ನೊ 

ಕುತೂಹಲಕರ ಚರ್ಚೆಗಳಿಗೆ ಕಾರಣವಾಗಿದೆ. 
ಸುಂದರ ಗೆಳತಿಯೊಂದಿಗೆ ಚರ್ಚಿಸುವ ಕುರುಬ; 

ಇದರ ಭಾಷೆ, ಪಾತ್ರ ಮತ್ತು ಹಿನ್ನೆಲೆಗಳು 
ಇಲ್ಲವೆ ತನ್ನ ಜೊತೆಗಾರ ಕುರುಬನ ಸಾವಿಗೆ 
ದುಃಖಿಸುತ್ತಿರುವ ಕುರುಬ ಇತ್ಯಾದಿ. ಇವುಗಳಲ್ಲಿ 

ಪೂರ್ಣವಾಗಿ ಸಂಪ್ರದಾಯಕ್ಕೆ ಬದ್ದ. ಇದು 

ನೀಡುವ ಚಿತ್ರಣ ಗ್ರಾಮೀಣ ಬದುಕಿನ 
ಕೊನೆಯ ಸಂಪ್ರದಾಯ ಪ್ಯಾಸ್ಟರಲ್ ಎಲಿಜಿ 
ಯಾಗಿ ಬೆಳೆದು ಪ್ಯಾಸ್ಟೋರಲ್‌ನ ಇತರ 

ಆದರ್ಶೀಕೃತ , ಶೈಲೀಕೃತ ಚಿತ್ರಣ. ಇದು ಕಾವ್ಯದ 

ವಿಷಯವಾಗಿ ಆರಿಸಿಕೊಳ್ಳುವ ಸಂದರ್ಭಗಳೂ 
ಪ್ರಕಾರಗಳಿಗಿಂತ ದೀರ್ಘಕಾಲ ಬದುಕಿತು . 
ಇಡಿಲ್ , ಎಕ್ಯೂಗ್ ಮತ್ತು ಬ್ಯುಕಾಲಿಕ್ 

ನಾಗರಿಕ , ಸುಸಂಸ್ಕೃತ ಜನರ ಬದುಕಿನ 
ಪೊಯೆಟ್ರಿ ಇವು ಪ್ಯಾಸ್ಟೋರಲ್‌ಗೆ ಸಮಾನಾರ್ಥ 

ಪೂರ್ವಾಗ್ರಹಗಳಿಗೆ ತೀರ ಪಾರದರ್ಶಕವಾದ 
ಕವಾಗಿ ಬಳಕೆಯಾಗುವ ಇತರ ಪದಗಳು , 

ಒಂದು ಮುಸುಕು ಅಷ್ಟೇ . ಪ್ಯಾಸ್ಟೋರಲ್ ತಾನು 

ಚಿತ್ರಿಸುವ ಪಾತ್ರಗಳ ಬದುಕಿಗೂ , ಆ ಬದುಕನ್ನು 
ಅಭಿಜಾತಯುಗದ ಕವಿಗಳು ಪ್ಯಾಸ್ಟೋರಲ್ 

ಚಿತ್ರಿಸುವವನ ಮತ್ತು ಓದುವವರ ಬದುಕಿಗೂ 
ಜೀವನವನ್ನು ಕಳೆದುಹೋದ ಸುವರ್ಣ 

ಇರುವ ವ್ಯತ್ಯಾಸ ವೈರುಧ್ಯಗಳ ಮೇಲೆ ತನ್ನ 
ಯುಗವೆಂಬಂತೆ ವರ್ಣಿಸಿದರು . ಕ್ರಿಶ್ಚಿಯನ್ 

ಗಮನವನ್ನು ಕೇಂದ್ರೀಕರಿಸುತ್ತದೆ. ತನ್ನ 
ಸಂಪ್ರದಾಯದ ಕವಿಗಳು ಸುವರ್ಣಯುಗದ 

ಓದುಗರಿಗೆ ಪರಿಚಿತವಾದ ಸಂಪ್ರದಾಯ 
ಕಲ್ಪನೆಯೊಂದಿಗೆ ಈಡನ್ ತೋಟದ ಪರಿಕಲ್ಪನೆ 

ಗಳನ್ನಷ್ಟೇ ಪಾಲಿಸುತ್ತದೆ. ಉದಾ. ಎಲ್ಲ 
ಯನ್ನೂ ಸೇರಿಸಿಕೊಂಡು, ಕುರುಬನಿಗೆ ಗುಡ್ 

ಪ್ಯಾಸ್ಟೋರಲ್ ಕವನಗಳಲ್ಲೂ ಕೆಲವೇ ಪರಿಚಿತ 
ಶೆಪರ್ಡ್ ( ಭಕ್ತರ ಜವಾಬ್ದಾರಿ ಹೊತ್ತ 

ಸಾಂಪ್ರದಾಯಿಕ ಹೆಸರುಗಳ (ಅಡೊನಿಯಸ್ , 
ಪ್ಯಾಸ್ಟೋರಲ್) ನ ಪರಿಕಲ್ಪನೆಯನ್ನು ಅಳವಡಿಸಿ 

ಥಿಕ್ಸಿಸ್ ಇತ್ಯಾದಿ) ಬಳಕೆ; ಪಾರಂಪರವಾಗಿ 
ಕೊಂಡು ಪ್ಯಾಸ್ಟೋರಲ್‌ಗೆ ಕ್ರಿಶ್ಚಿಯನ್ ಧರ್ಮದ 

ಬಂದ ಆಶಯಗಳು (ಹೂಗಳ ವರ್ಣನೆ 
ಆಯಾಮಗಳನ್ನು ನೀಡಿದರು . 

ಇತ್ಯಾದಿ); ಮಾರುವೇಷಗಳನ್ನು ಅವಲಂಬಿಸಿದ 
ಅತಿ ಜನಪ್ರಿಯವಾದ ಪ್ಯಾಸ್ಟೋರಲ್ ಕಥಾ ಸಂವಿಧಾನ ಇತ್ಯಾದಿ. ಸಾಮಾನ್ಯವಾಗಿ 
ರೂಪವನ್ನು ಪುನರುಜ್ಜಿವನ ಕಾಲದಲ್ಲಿ ಆದರ್ಶೀಕೃತವಾದದ್ದೇ ಛಾಯೆಗಳನ್ನೂ ಹೊಂದಿ 
ಲೇಖಕರು ಇತರ ಪ್ರಕಾರಗಳೊಡನೆ ರುತ್ತದೆ . ಪ್ರಜ್ಞಾಪೂರ್ವಕವಾಗಿ ನಾಗರಿಕತೆ 
ಮಿಶ್ರರೂಪದಲ್ಲಿ ಬಳಸಿಕೊಂಡರು. ಸರ್ ಸಂಸ್ಕೃತಿಗಳನ್ನು ಬೆಳೆಸಿಕೊಂಡ ಜನರ ಧೋರಣೆ 
ಫಿಲಿಪ್ ಸಿಡ್ನಿಯ ಆರ್ಕಾಡಿಯ ಗಳನ್ನು ಸರಳ ಗ್ರಾಮಜೀವನ ಕುರಿತ ಹಂಬಲಿಕೆ , 
ಗದ್ಯಮಿಶ್ರಿತವಾದ ದೀರ್ಘ ಪ್ಯಾಸ್ಟೋರಲ್ ನಾರ್ಸಿಸಂ , ಸ್ವ - ಸಂಶಯಗಳನ್ನು ಅನ್ವೇಷಿಸಲು 
ರೊಮಾನ್ಸ್ ; ಮಾರೋ ಪ್ಯಾಸ್ಟೋರಲ್ ಪ್ಯಾಸ್ಟೋರಲ್ ತನ್ನ ಸಮೃದ್ದ ಸಿದ್ದಲಕ್ಷಣ 
ಭಾವಗೀತೆಗಳನ್ನು ಬರೆದ . ಶೇಕ್ಸ್‌ಪಿಯರ್‌ನ ಗಳಿಂದಾಗಿ ಅತ್ಯುತ್ತಮ ಮಾಧ್ಯಮವಾಯಿತು. 


ವಿಮರ್ಶೆಯ ಪರಿಭಾಷೆ | ೯೭ 


ಗ್ರೀಕಿನಲ್ಲಿ , ಅಗಸ್ಟ್ನ್ ರೋಮಿನಲ್ಲಿ ಪುನರು ವಿಲಿಯಂ ಎಂಪ್ಪನ್ ತನ್ನ ಸಮ್ ವರ್ಶನ್ 
ಜೀವನದ ಯೂರೋಪಿನಲ್ಲಿ ಪ್ಯಾಸ್ಟೋರಲ್ ಆಫ್ ಪ್ಯಾಸ್ಟೋರಲ್ ( ೧೯೩೫ ) ಗ್ರಂಥದಲ್ಲಿ 
ಹೀಗೆ ಬಳಕೆಯಾಗಿರುವುದನ್ನು ಕಾಣಬಹುದು. ಪ್ಯಾಸೆರಲ್ ಎಂಬ ಪರಿಭಾಷೆಗೆ 
ಇದರ ಕೃತಕತೆ ವಾಸ್ತವಿಕತೆಯಿಂದ ಮಾಡುವ 

ಹೊಸಜೀವಕೊಟ್ಟ. ಈಗಿನ ವಿಮರ್ಶೆಯಲ್ಲಿ 
ಪಲಾಯನವಲ್ಲ . ಅಲ್ಲಿ ಬರುವ ಗ್ರಾಮೀಣ 

ಇದು ಅನೇಕ ವಿಶೇಷ ಅರ್ಥಗಳಲ್ಲಿ ಬಳಕೆ 
ಹಿನ್ನೆಲೆ ಒಂದು ರೂಪಕವಷ್ಟೆ . ಅದು ಕೇವಲ 

ಯಾಗುತ್ತದೆ. ಎಂಪ್ಪನ್ ಪ್ರಕಾರ ಪ್ಯಾಸ್ಟೋರಲ್ 
ಮಾಧ್ಯಮವೇ ಹೊರತು ಅಂತಿಮ ಉದ್ದೇಶ (ಒಂದು) ವಿಶಿಷ್ಟ ಸ್ವರೂಪಾತ್ಮಕ ಸಂಬಂಧ ”. 
ವಲ್ಲ, ಪ್ಯಾಸ್ಟೋರಲ್ ಅವನತಿ ಹೊಂದಿದ್ದು ಸರಳ ಮತ್ತು ಸಂಕೀರ್ಣ ಜೀವನವಿಧಾನಗಳನ್ನು 
ಸಂಪ್ರದಾಯ ಜೀವಂತವಾಗಿ ಉಳಿಯಲಿಲ್ಲ ಅವುಗಳ ವ್ಯತ್ಯಾಸಗಳಿಗೆ ಒತ್ತು ನೀಡಿ ಚಿತ್ರಿಸುವ 
ಎಂಬ ಕಾರಣದಿಂದಲೇ ಹೊರತು ಅದು ಸುಳ್ಳು ಮತ್ತು ಸರಳ ಬದುಕಿಗೆ ಮೌಲ್ಯ ನೀಡುವ 
ಎಂಬ ಕಾರಣದಿಂದಲ್ಲ. ಅದು ಚಿತ್ರಿಸುವ ಯಾವುದೇ ಕೃತಿ. ಈ ಸರಳ ಜೀವನ 
ಬದುಕು ಅದೇ ರೀತಿಯಲ್ಲಿ ಎಂದೂ 'ನಿಜ' ಕುರುಬನದಿರಬಹುದು , ಮಗುವಿನದಿರ 
ವಾಗಿ ಇರಲೇ ಇಲ್ಲ. ಫಿಕ್ಷನ್‌ನ ನಿಯಮಗಳನ್ನು ಬಹುದು , ಅಥವ ಶ್ರಮಜೀವಿಯದಿರ 
ಅಂದರೆ ವಾಸ್ತವಿಕತೆಯ ಸಂಪ್ರದಾಯದ ಕೃತಿ ಬಹುದು . ಪರೋಕ್ಷವಾಗಿ ಈ ಚಿತ್ರಣ 
ಗಳ ನಿಯಮಗಳನ್ನು ಇದಕ್ಕೂ ಅನ್ವಯಿಸಿದ್ದರಿಂದ ಸಮಾಜದ ವರ್ಗಸ್ವರೂಪವನ್ನು ಕುರಿತು 
ಈ ಪರಿಭಾಷೆಯ ಅರ್ಥ ವಿಕೃತಗೊಳ್ಳುತ್ತಾ ವಿಮರ್ಶೆಯೂ ಆಗಿರುತ್ತದೆ . ಎಂಪ್ಪನ್ನು, 
ಹೋಯಿತು. ವಸ್ತುವಿನ ನಿಜವಾದ ದಾಖಲೆ ” ಮಾರ್ವೆಲ್‌ನ ದಿ ಗಾರ್ಡನ್ ಕವನದಲ್ಲಿ 
ಎಂಬ ಸೂತ್ರ ಇದಕ್ಕೆ ಅನ್ವಯಿಸುವುದಿಲ್ಲ. ಇದರ ಆಲಿಸ್ ಇನ್ ವಂಡರ್‌ಲ್ಯಾಂಡ್ ಕಾದಂಬರಿ 
ದೃಷ್ಟಿಕೋನಪ್ರಪಂಚದ ವಾಸ್ತವಿಕ ದೃಷ್ಟಿಕೋನಕ್ಕೆ ಯಲ್ಲಿ, ಶ್ರಮಜೀವಿಗಳ ಬದುಕನ್ನು ಕುರಿತ 
ವಿರುದ್ಧವಾದದ್ದು ಅಥವ ವಾಸ್ತವಿಕತೆಗಿಂತ ಕಥೆಗಳಲ್ಲಿ ಪ್ಯಾಸ್ಟೋರಲ್ ಅನ್ನು ಗುರುತಿಸುತ್ತಾನೆ. 
ಇನ್ನೂ ಒಂದು ಹೆಜ್ಜೆ ಹಿಂದಿನದು. ಕಾಲ್ಪನಿಕ ಪ್ಯಾಸ್ಟೋರಲ್ ಸಾಹಿತ್ಯದ ಒಂದು ಪ್ರಕಾರವನ್ನು 
ಪ್ರೇಕ್ಷಣೆ ( ಇಮ್ಯಾಜಿನೇಟಿವ್ ಪ್ರೊಜೆಕ್ಷನ್) ಗೆ ಸೂಚಿಸುವ ಹೆಸರಾಗಿಯೂ ಇದ್ದುಕೊಂಡು 
ಪ್ಯಾಸ್ಟೋರಲ್ ಪ್ರಾಮುಖ್ಯ ನೀಡುತ್ತದೆಯೇ 

ಸಾಹಿತ್ಯಕ ಪುರಾಣ ಮತ್ತು ಆರ್ಷಪ್ರತೀಕಗಳ 
ಹೊರತು ಅನಾಸಕ್ತ ನಿಷ್ಕ್ರಿಯಕಾಗಲ್ಲ. ೧೮ನೆ 

ಅನ್ವೇಷಣೆಯನ್ನೂ ಸೂಚಿಸುವುದಕ್ಕೆ ಸಹಾಯಕ 
ಶ. ದಲ್ಲಿ ಪ್ರಯೋಗವಾದ (ಎಂಪರಿಸಿಸಂ) ಮತ್ತು 

ವಾಗುವ ಪಾರಿಭಾಷಿಕವಾಗಿಯೂ ಬೆಳೆದ 
ಕಾದಂಬರಿಯ ಬೆಳವಣಿಗೆ ನಡೆದಂತೆ ಇದರ 

ಕುತೂಹಲಕಾರಿ ಪದ. 
ಅವನತಿ ಆಗುತ್ತಾ ಬಂತು . ಈ ಶ . ದಲ್ಲಿ 
ಅಮೇರಿಕೆಯ ವ್ಯಾಲೇಸ್ ಸ್ಟೀವನ್ಸ್‌ನಂಥ ಕೆಲ 

ಹೆಚ್ಚಿನ ಓದಿಗೆ: R.J. Cholmely : “The idylls of 

Theocritus ” (O € 0€ ); W .W . Gregg: “ Pastoral 
ವರು ಇದಕ್ಕೆ ಜೀವ ತುಂಬಲು ಯತ್ನಿಸಿದರು. 

Poetry and Pastoral Drama ” ( ೧೯೦೬ ); William 
ಪ್ಯಾಸ್ಟೋರಲ್ ಅನ್ನು ವಿಫಲಗೊಂಡ 

Empson : " Some versions of Pastoral" (OCRO ); 
ವಾಸವಿಕತೆ ” ಅಥವ “ ಹಳಿಗಾಡಿನ ಯಾವುದೇ Eleanor T . Lincoln (I Ed.): Pastoral and Ro 
ಚಿತ್ರಣ ” ಎಂದು ಗುರುತಿಸುವುದು ತಪ್ಪು ಎಂದು 

mance: “ Modern Essays in Criticism ” (OEŁE ) 
ಲಾರ್ನಾಸೇಜ್ನ ಅಭಿಪ್ರಾಯ . 


ಚ , ಜ 


೭೩ . ಚಮತ್ಕಾರ ಕಾವ್ಯವು ಕೊಡುವ ಎಂದು ಗುರುತಿಸಿ ಹಾಸ್ಯವನ್ನು ಒಂದು 
ಸಂತೋಷವನ್ನು ಪಡೆಯಲು ಕಾವ್ಯವನ್ನು ಪ್ರಮುಖ ರಸ ಎಂದು ಕರೆದರು . ಆದರೆ ಹಾಸ್ಯ 
ಓದುವುದರಿಂದ, ಅನುಭವಿಸುವುದರಿಂದ ವನ್ನು ಕುರಿತ ಆಳವಾದ ಚಿಂತನೆ ಭಾರತದಲ್ಲಿ 
ಮಾತ್ರ ಸಾಧ್ಯ . ಇದು ಸಿಗುವುದು ಕಾವ್ಯದ ನಡೆದೇ ಇಲ್ಲ. ಹಾಗಾಗಿ ಈ ಪ್ರಮುಖ 
ರಮಣೀಯತೆಯಲ್ಲಿ ಮಗ್ನವಾದಾಗ, ಹೀಗೆ ಪರಿಕಲ್ಪನೆಗಳನ್ನು ಇಂಗ್ಲಿಶ್ ವಿಮರ್ಶೆಯ 
ಮಗ್ನವಾಗುವ ಕ್ರಿಯೆ ಭಾವನೆ , ಭಾವನೆಯಿಂದ ಹಿನ್ನೆಲೆಯಲ್ಲಿ ಹೆಚ್ಚು ವಿಸ್ತಾರವಾಗಿ ಪರಿಶೀಲಿಸ 
ದೊರೆಯುವ ಅನುಭವಕ್ಕೆ ಚಮತ್ಕಾರವೆಂಬ ಲಾಗಿದೆ . ವಿಟ್ ( ಚತುರತೆ) , ಹೂಮರ್ 
ಹೆಸರನ್ನು ಕಾವ್ಯಮೀಮಾಂಸಕರು ಬಳಸುತ್ತಾರೆ. ( ಹಾಸ್ಯ ) ಇವು ಕಾಮಿಕ್ ( ವಿನೋದ) ಎಂಬ 
ಇದು ರಸಪಸಾನದವರಿಂದ ಬಳಕೆಗೆ ಬಂದ ಪ್ರಕಾರಕ್ಕೆ ಸೇರಿದವು ಎಂಬುದು ಈಗಿನ 
ಪರಿಭಾಷೆ. ಕಾವ್ಯವುಓದುಗರ ಮೇಲೆ ಉಂಟು 

ಪ್ರಚಲಿತ ಚಿಂತನೆ. ದಿ ಕಾಮಿಕ್ ಎಂಬ ವಿಶಾಲ 
ಮಾಡುವ ಮಾನಸಿಕ ಪರಿಣಾಮವನ್ನು , ಓದು 

ಪರಿಕಲ್ಪನೆಯಲ್ಲಿ ಉಳಿದ ಎರಡೂ ಸೇರಿವೆ. 
ಗರು ಪಡೆಯುವ ಅನುಭವವನ್ನು , ಅಂದರೆ 

ಆದರೆ ವಿಮರ್ಶೆಯ ಚರಿತ್ರೆಯಲ್ಲಿ ವಿಟ್ ಮತ್ತು 
ರಸಾನುಭವವನ್ನು ವಿವರಿಸುತ್ತದೆ. ರಸಾನು 

ಹೂಮರ್ ಬೇರೆ ಬೇರೆ ಅರ್ಥಗಳನ್ನು 
ಭವದ ಸಮಯದಲ್ಲಿ ಓದುಗರ ಮನಸ್ಸು 

ಪಡೆದುಕೊಂಡು ಬೆಳೆಯುತ್ತ ಬಂದಿವೆ. 
ಏಕಾಗ್ರತೆಯನ್ನು ಪಡೆದಿರುತ್ತದೆ . ಚಂಚಲತೆ ೧೭ನೆಯ ಶ. ದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 
ಯನ್ನು ಕಳೆದುಕೊಂಡಿರುತ್ತದೆ . ಆದರೆ ಈ ವಿಟ್ ಎಂಬುದು ಪ್ರಮುಖ ಪರಿಕಲ್ಪನೆ 
ಮನಸ್ಥಿತಿ ತಾತ್ಕಾಲಿಕವಾದದ್ದು. ಈ ತಾತ್ಕಾಲಿಕ ಯಾಗಿತ್ತು. ಕೃತಿಯ ಮೌಲ್ಯಮಾಪನಕ್ಕೆ ಒಂದು 
ಅನುಭವವನ್ನು ಚಮತ್ಕಾರ ಎಂದು ಕರೆಯು ಮಾನದಂಡವೂ ಆಗಿತ್ತು . ಆಗ ವಿಟ್ 
ತ್ತಾರೆ. ಈ ಪರಿಭಾಷೆಯು ಕಾವ್ಯದ ಮಾಂತ್ರಿಕತೆ ಎಂಬುದು ವಿದಗ್ಧತೆ ಎಂಬ ಅರ್ಥದಲ್ಲಿ ಬಳಕೆ 
ಯನ್ನು , ಅದಕ್ಕಿಂತ ಹೆಚ್ಚಾಗಿ ಭ್ರಮಾತ್ಮ ಯಾಗುತ್ತಿತ್ತು. ರೆಸ್ಟೋರೇಷನ್ ಕಾಲದಲ್ಲಿ 
ಕತೆಯನ್ನು ಸೂಚಿಸುವುದು ಗಮನಾರ್ಹ. ಬುದ್ಧಿವಂತಿಕೆ , ಅನ್ವೇಷಕ ಸ್ವಭಾವ ಎಂದೂ 
ಆನಂದ , ಆಸ್ವಾದ, ಚರ್ವಣಾ, ವಿಶ್ರಾಂತಿ, ಚಿತ್ತ 

ಅರ್ಥ ಇತ್ತು . ಮುಖ್ಯವಾಗಿ ಉಜ್ವಲವಾದ , 

ಆಶ್ಚರ್ಯಕರ , ವಿರೋಧಾಭಾಸಗಳಿಂದ 
ವಿಶ್ರಾಂತಿ, ಪ್ರೀತಿ ಇವು ಚಮತ್ಕಾರಕ್ಕೆ ಪರ್ಯಾಯ 

ಕೂಡಿದ ಅಲಂಕಾರಗಳ ಬಗ್ಗೆ ಸಾಹಿತ್ಯದಲ್ಲಿ , 
ವಾಗಿ ಬಳಕೆಯಾಗುವ ಇತರ ಪಾರಿಭಾಷಿಕ 
ಗಳು , ತಾತ್ತಿಕವಾಗಿ ಕಾವ್ಯಾನಂದ ಬ್ರಹ್ಮಾನಂದಕ್ಕೆ 

ವಿಟ್ ಎಂಬ ಪದ ಬಳಕೆಯಾಗುತ್ತಿತ್ತು . 

ಆದ್ದರಿಂದಲೇ , ಈಗ ಮೆಟಫಿಸಿಕಲ್ ಎಂದು 
ಸಮೀಪದ ಸ್ಥಿತಿ ಎಂದು ಕೆಲವು ಕಾವ್ಯ 

ಗುರುತಿಸಲಾಗುವ , ಕಾವ್ಯದ ಮುಖ್ಯ ಲಕ್ಷಣ 
ಮೀಮಾಂಸಕರು ವಿವರಿಸುತ್ತಾರೆ. 

ವಿಟ್ ಎಂಬ ಅಭಿಪ್ರಾಯ ಮೂಡಿತು. ೧೮ನೆ 
೭೪, ಚತುರತೆ, ಹಾಸ್ಯ , ವಿನೋದ Wit , ಶ .ದಲ್ಲಿ ನಿಜವಾದ ವಿದಗತೆ ಮತ್ತುತೋರಿಕೆಯ 
Humour , The Comic ವಿಟ್, ಡ್ಯೂಮರ್, ವಿದಗ ತೆಗಳನ್ನು ಬೇರ್ಪಡಿಸುವ ಯತ್ನ 
ಕಾಮಿಕ್ ಸಂಸ್ಕತದ ಕಾವ್ಯಮೀಮಾಂಸಕರು ನಡೆಯಿತು. ನಿಜ ವಿದಗತೆಯನ್ನು ಕುರಿತು 
ಹಾಸ್ಯವನ್ನು ಸ್ಥಾಯಿಭಾವಗಳಲ್ಲಿ ಒಂದು ಪೋಪ್ ತನ್ನ ಎಸ್ಟೆ ಆನ್ ಕ್ರಿಟಿಸಿಸಂನಲ್ಲಿ 


ವಿಮರ್ಶೆಯ ಪರಿಭಾಷೆ | ೯೯ 


“ ಅನೇಕ ಬಾರಿ ಆಲೋಚಿಸಿರುವ , ಆದರೆ ಇನ್ನು ವಿಮರ್ಶೆಯ ಪರಿಭಾಷೆಯಾಗಿ ವಿಟ್ 
ಎಂದೂ ಅಷ್ಟು ಚೆನ್ನಾಗಿ ವ್ಯಕ್ತವಾಗಿರದ ಮಾತು ” ಬೆಳೆದ, ಬದಲಾದ ರೀತಿಯನ್ನು ಗಮನಿಸ 
ಎನ್ನುತ್ತಾನೆ . ತೋರಿಕೆಯ ವಿದಗ್ಧತೆ ಕೇವಲ ಬಹುದು.ಪೋಪ್ ವಿಟ್ ಬಗ್ಗೆ ಹೇಳುವುದನ್ನು 
ಮೇಲ್ಪದರದ ಆಶ್ಚರ್ಯವನ್ನಷ್ಟೆ ಒಳಗೊಳ್ಳುತ್ತದೆ. ಆಗಲೆ ಗಮನಿಸಿದೆ. ಅನಂತರ ಜಾನ್ಸನ್ 
ವಿದಗ್ಧತೆಗೆ ಇಷ್ಟು ಬೆಲೆ ಇದ್ದುದರಿಂದಲೇ ಆ ವಿದಗ್ಧತೆಗೆ ನೀಡಿದ ವಿವರಣೆ ತುಂಬ ಪ್ರಸಿದ್ದ 
ಸಮಾಜದಲ್ಲಿ ತಮ್ಮನ್ನು ದಿ ವಿಟ್ಸ್ ಎಂದೇ ವಾಗಿದೆ: “ಮೇಲುನೋಟಕ್ಕೆ ಸ್ಪಷ್ಟವಾಗದ , 
ಕರೆದುಕೊಳ್ಳುವ ಜನರ ವರ್ಗವೊಂದು ತಲೆ ಆದರೆ ಸುಸಂಗತವಾಗಿರುವ ಭಿನ್ನ ಅಂಶಗಳ 
ಎತ್ತಿದ್ದು ಆಶ್ಚಯ್ಯವಲ್ಲ. ಈ ವಿದಗ್ಗರಿಗೆ ತಮ್ಮ ಸಾಂಗತ್ಯ '. ೧೮೯೦ರ ದಶಕದಲ್ಲಿ , 
ಚುರುಕು ಮನಸ್ಸಿನ, ಸಂಸ್ಕೃತಿಯ ಎಚ್ಚರ ಮತ್ತು ವಿಕ್ಟೋರಿಯನ್ ಗುಣಗಳಿಂದ ಬೇಸತ್ತ ಕವಿಗಳು 
ಪ್ರಜ್ಞಾಪೂರ್ವಕ ಅರಿವು ಇತ್ತು. ೧೮ನೇ ಶ . ದ ಮತ್ತೆ ವಿಟ್‌ಗೆ ಮನ್ನಣೆ ಕೊಡಲು ತೊಡಗಿದರು. 
ಪ್ರಜ್ಞಾಪೂರ್ವಕ ವಿದಗ್ಧತೆ ಇತರ ಕೆಲವು ವಿಶಿಷ್ಟ 

ಟಿ .ಎಸ್ . ಎಲಿಯಟ್ ತನ್ನ ವಿಮರ್ಶೆಯಲ್ಲಿ 
ಲಕ್ಷಣಗಳನ್ನೂ ಪಡೆದಿದೆ . ವಿಚಿತ್ರ ಹೋಲಿಕೆ 

ವಿಟ್‌ಗೆ ಮುಖ್ಯ ಸ್ಥಾನ ಕೊಟ್ಟು ಅದಕ್ಕೆ ಹೊಸ 
ಗಳಿಗೆ ಪ್ರಾಮುಖ್ಯ ; ಅವನ್ನೂ ಅಂಗೀಕೃತ 

ಅರ್ಥ ನೀಡಿದೆ . ಅಂದರೆ ವಿದಗ್ಧತೆಯು ಪೂರ್ಣ 
ವಿಚಾರಗಳ , ಓದುಗಾರಿಕೆಯ ಸಂದರ್ಭದಲ್ಲಿ ವಾದ ಸ್ವಪ್ರಜ್ಞೆಯೊಂದಿಗೆ ಕೂಡಿರುವ , ಕಲಿಯ 
ಬಳಸಬೇಕೆಂಬ ಅಭಿಪ್ರಾಯ ; ಅನಿರೀಕ್ಷಿತ 

ಬಹುದಾದ ತಾಂತ್ರಿಕ ಜಾಣ್ಮ, “ ರಕ್ಷಣಾತ್ಮಕ 
ಜಸ್‌ನೆಸ್‌ಗೆ ಬೆಲೆ: ಬುದಿವಂತಿಕೆ , ಚಾತುರ್ಯ ವೈಯಕ್ತಿಕ ಧೋರಣೆ ಎಂಬ ಅಭಿಪ್ರಾಯಗಳು 
ಇದರ ಅಂಗಗಳು, ವಿಚಾರಗಳಿಗೂ ಪ್ರಾಮುಖ್ಯ . 

ಬೆಳೆದವು. ಅಮೆರಿಕೆ ಯಲ್ಲಿ, ಬಂಡವಾಳಶಾಹಿ 
ವಿಟ್ ಅನ್ನು ಶಿಸ್ತಿಗೊಳಪಟ್ಟ ವಿಚಾರಗಳು ” 

ಪದ್ದತಿಯ ಪರಿಣಾಮಗಳಿಂದ ರಕ್ಷಣೆ 
ಎಂದು ವಿವರಿಸಿದ್ದೂ ಉಂಟು. ಈ ವಿದಗ್ಧತೆ 

ಪಡೆಯಲು ಲೇಖಕನಿಗೆ ಇರುವ ಒಂದು 
ಯನ್ನು ವಿವರಿಸುವಾಗ , ನಂತರದ ಕವಿಗಳು 

ಸಾಧ್ಯತೆ ವಿಟ್ ಎಂಬ ರೀತಿಯಲ್ಲಿ ಅಲ್ಲಿನ 
ಮತ್ತು ವಿಮರ್ಶಕರು ಆ ಕಾಲದ ಪ್ರಭಾವ 

ವಿಮರ್ಶಕರು ವಾದ ಮಾಡುತ್ತಾರೆ. ಅಂತೆಯೇ 
ಶಾಲೀ ತತ್ವಶಾಸ್ತ್ರಜ್ಞ ಜಾನ್ ಲಾಕ್‌ನ 

ಕ್ಲಿಯಾಂತ್ ಬೂಕ್ಸ್ ತನ್ನ ದಿ ವೆಲ್ ರಾಟ್ 
ಅಭಿಪ್ರಾಯವನ್ನು ಪ್ರತಿಧ್ವನಿಸುತ್ತಾರೆ. ಲಾಕ್ 

ಅರ್ನ್‌ನಲ್ಲಿ ವಿಟ್‌ ಅನ್ನು ನಿರ್ದಿಷ್ಟ ಸನ್ನಿವೇಶ 
ವಿದಗ್ಧತೆಯನ್ನು ವಿಚಾರಗಳ ಸಂಯೋಜನೆ 

ದಲ್ಲಿ ತಳೆಯಬಹುದಾದ ಅನೇಕ ಧೋರಣೆಗಳ 
ಮತ್ತು ಅವುಗಳ ಶೀಘ್ರ, ವೈವಿಧ್ಯಮಯ 

ಬಗೆಗಿನ ಎಚ್ಚರ ” ಎಂದು ವಿವರಿಸುತ್ತಾನೆ. 
ಅಭಿವ್ಯಕ್ತಿ ” ಎಂದು ವಿವರಿಸುತ್ತಾನೆ. ವಿಕಾಸ ಶೈಲಿಯ ಒಂದು ವಿಧವನ್ನು ಕುರಿತು ವಿಟ್ 
ಹೊಂದಿದ ವ್ಯಕ್ತರೂಪದ ಸ್ವಪ್ರಜ್ಞೆ೧೭ನೆ ಶ. ದ ಎಂಬ ಪದ ಬಳಕೆಯಾಗುತ್ತದೆ . ಉದ್ದೇಶ 
ಇಂಗ್ಲೆಂಡಿನಲ್ಲಿ ವೈಜ್ಞಾನಿಕ ವೀಕ್ಷಣೆ , ನೈತಿಕ ಪೂರ್ವಕವಾಗಿ ಶಾಕ್ ಮತ್ತು ಆಶ್ಚರ್ಯದ 
ಚಿಂತನೆ ಮತ್ತು ಕಾವ್ಯದ ವಲಯಗಳಲ್ಲಿ ವಿಶೇಷ ಮೂಲಕ ವಿನೋದವನ್ನು ಸಾಧಿಸಲು ಬಳಸುವ 
ಪ್ರಾಮುಖ್ಯ ಪಡೆಯತೊಡಗಿತ್ತು . ಲಾಕ್ ಈ ಸಂಕ್ಷಿಪ್ತ , ಚುರುಕು , ಶಾಬ್ಲಿಕ, ಅಭಿವ್ಯಕ್ತಿ ಎಂದು 
ಸ್ವ - ಪ್ರಜ್ಞೆಯ ವಕ್ತಾರನಾಗಿ ವಿಟ್‌ ಅನ್ನು ಹೀಗೆ ವಿಟ್‌ ಅನ್ನು ವಿವರಿಸುವುದುಂಟು. 
ವಿವರಿಸಿದ . ಇದು ವಿಚಾರಗಳಿಗೆ ಚಾಲನೆ ಹಣವನ್ನು ದ್ವಿಗುಣಗೊಳಿಸುವ ಗ್ಯಾರಂಟಿ ಉಪಾಯ 
ನೀಡುವ, ಬಳಸಿಕೊಳ್ಳುವ, ನಿಯಂತ್ರಿಸುವ ವೆಂದರೆ ನಿಮ್ಮ ಬಳಿ ಇರುವ ನೋಟನ್ನು ಮಡಿಸಿ 
ಪ್ರಜ್ಞೆ ಎಂಬ ವಿಚಾರ ಲಾಕ್ ವಿದಗತೆಗೆ ಇಟ್ಟುಕೊಳ್ಳುವುದು. 
ನೀಡುವ ವಿವರಣೆಯ ಹಿಂದೆ ಇದೆ. 

- ಅಮೆರಿಕೆಯ ಹಾಸ್ಯಗಾರ ಅಬೆ , ಮಾರ್ಟನ್ 


೧೦೦ | ವಿಮರ್ಶೆಯ ಪರಿಭಾಷೆ 


ಚರಿತ್ರೆ ಪುನರುಕ್ತವಾಗುತ್ತದೆ . ಚರಿತ್ರೆಕಾರರೂ ಪರಸ್ಪರ ಇದೆ. ಆದರೆ ಹೂಮರ್‌ ಮನುಷ್ಯರ ದೋಷ, 
ಪುನರುಕ್ತಿಯಲ್ಲಿ ತೊಡಗಿರುತ್ತಾರೆ . 

ದೌರ್ಬಲ್ಯಗಳು , ಅಸಂಬದ್ದ ಕ್ರಿಯೆಗಳು 

- ಫಿಲಿಪ್ ಗುಡೆಲ ಸನ್ನಿವೇಶ ಮತ್ತು ಘಟನೆಗಳನ್ನು ಆಧರಿ 
ಅಂದರೆ , ವಿಟ್ , ಪದಗಳ ಅಥವ ವಿಚಾರಗಳ 

ಸಿರುತ್ತದೆ. 
ಪರಿಕಲ್ಪನೆಗಳ ನಡುವೆ ಅನಿರೀಕ್ಷಿತವಾದ ಹೆಚ್ಚಿನ ಓದಿಗೆ: Sigmund Freud : Wit and its rela 
ಸಂಬಂಧವನ್ನು ಅಥವ ವಿರೋಧವನ್ನು tion to the unconcious ( ೧೯೧೬) ; Max Eastman : 
ಗುರುತಿಸಿ , ಸ್ಥಾಪಿಸುವ ಮೂಲಕ ನಮ್ಮ ಗಮನ 

Enjoyment of Laughter ( ೧೯೩೬); D . H . Monro: 

The Arguement of Laughter ( ೧೯೫೧) ; Louis 
ವನ್ನು ಅತ್ತಕಡೆಗೆ ಸೆಳೆಯುತ್ತದೆ; ನಮ್ಮ ನಿರೀಕ್ಷೆ 

Cazamian : The Development of English 
ಗಳನ್ನು ಹುಸಿಗೊಳಿಸಿ , ಸಂದರ್ಭಕ್ಕೆ ಬೇರೆಯದೇ Humour ( ೧೯೫೨): D .. . Milburn : The Age of 
ರೀತಿಯ ಮುಕ್ತಾಯ ತರುತ್ತದೆ. 

Wit ೧೬೫೦ - ೧೬೫೦ ( ೧೯೬೬).. 
ವಿಟ್ ಮತ್ತು ಟ್ಯೂಮರ್‌ಗಳ ನಡುವೆ ಹಲ ೭೫ . ಚಿತ್ತವೃತ್ತಿ ಇಂದ್ರಿಯಗಳ ಮೂಲಕ ನಾವು 
ವಾರು ಮುಖ್ಯ ವ್ಯತ್ಯಾಸಗಳಿವೆ . ಇಂಗ್ಲಿಶ್‌ನಲ್ಲಿ ಪಡೆಯುವ ಬಾಹ್ಯ ಜಗತ್ತಿನ ಸುಖ ಅಥವ 
ಈ ಪದ ಫೋರ್‌ ಮ್ಯೂಮರ್‌ನ ಪರಿಕಲ್ಪನೆ ದುಃಖ ರೂಪದ ಅನುಭವಗಳಿಗೆ ಮನಸ್ಸು 
ಯಿಂದ ಹುಟ್ಟಿತು (ಕಾಮೆಡಿ ಆಫ್ ಕ್ಯೂಮರ್ ತೋರಿಸುವ ಪ್ರತಿಕ್ರಿಯೆ . ಭಾವ ಎಂಬುದು 
ನೋಡಿ). ಈಗಿನ ಬಳಕೆಯಲ್ಲಿ ಇದು ಮನಸ್ಸನ್ನು ಚಿತ್ತವೃತ್ತಿಯ ಸಮಾನಾರ್ಥಕ ಪದ. ಚಿತ್ತವೃತ್ತಿ 
ಉಲ್ಲಾಸಗೊಳಿಸುವ , ನಗೆಗೆ ಕಾರಣವಾಗುವ ಗಳು ದೈಹಿಕ ಪರಿಣಾಮಗಳನ್ನೂ ಮೂಡಿಸು 
ವಿನೋದ ಗುಣವನ್ನು ತೋರಿಸುತ್ತದೆ . ಹಾಸ್ಯಕ್ಕೆ ತ್ತವೆ . ಉದಾ., ಸಂತೋಷದ ಮುಗುಳಗು, 
ಕಾರಣವಾಗುವ ಮತ್ತು ನಗೆಯನ್ನು ಹುಟ್ಟಿಸು ಕೋಪದ ಹುಬ್ಬುಗಂಟು ಇತ್ಯಾದಿ. ಚಿತ್ತವೃತ್ತಿಗಳ 
ವಂಥದ್ದನ್ನು ಕಾಣುವ , ತಿಳಿಯುವ , ಅಭಿವ್ಯಕ್ತಿ ಸಂಖ್ಯೆ ಅಪರಿಮಿತ. 
ಸುವ ಸಾಮರ್ಥ್ಯವನ್ನು ಹೂಮರ್ ಪದ 

ಭಾವ , ರಸ ಉಲ್ಲೇಖಗಳನ್ನು ನೋಡಿ. 
ಸೂಚಿಸುತ್ತದೆ . ಅಂದರೆ ಮನಸ್ಸಿನ ಸ್ಥಿತಿ , ವಿಶಿಷ್ಟ 
ಭಾವನೆ , ಗುಣವೊಂದನ್ನು ಸೂಚಿಸುತ್ತದೆ. ೭೬ . ಚಿತ್ರ ೧ . ಒಂದು ಅಲಂಕಾರ , ದುಷ್ಕರ , 
ಕ್ಯೂಮರ್ , ಮುಖ್ಯವಾಗಿ , ಯಾವುದೇ ವ್ಯಕ್ತಿ , ಕ್ರೀಡಾ ಚಿತ್ರದ ಸಮಾನಾರ್ಥಕಗಳು. ಕಾವ್ಯದಲ್ಲಿ 
ಕ್ರಿಯೆ ಅಥವ ಸನ್ನಿವೇಶದಲ್ಲಿರುವ ಅಸಂಗತ ಬರುವ ಒಗಟು ಮುಂತಾದ ಶಬ್ದ ಚಮತ್ಕಾರ 
ಗಳನ್ನು , ವಿಲಕ್ಷಣತೆಗಳನ್ನು ಗುರುತಿಸುವುದಾಗಿರು ಗಳು ಈ ಗುಂಪಿಗೆ ಸೇರುತ್ತವೆ . ಪದಬಂಧ , 
ತ್ತದೆ . ಆದರೆ ಸ್ಕೂಮರ್ ಯಾವಾಗಲೂ ಗೋಮೂತ್ರಿಕಾ ಇತ್ಯಾದಿ ನಲವತ್ತು ಬಗೆಯ 
ಲಘುವಾಗಿಯೇ ಇರಬೇಕೆಂದಿಲ್ಲ. 

ಚಿತ್ರಗಳನ್ನು ಅಲಂಕಾರಿಕರು ಗುರುತಿಸುತ್ತಾರೆ . 
ವಿಟ್ ಗ್ರಹಿಕೆಯಲ್ಲಿ ಬೌದ್ಧಿಕ ಚಾತುರ್ಯವನ್ನು ೨ . ಚಿತ್ರಕಾವ್ಯ ಎಂಬುದು ವಿಶೇಷವಾಗಿ , 
ಪ್ರದರ್ಶಿಸಿದರೆ , ನ್ಯೂಮರ್‌ನಲ್ಲಿ ಬೌದ್ಧಿಕತೆ ಅನರ್ಹ ಕಾವ್ಯವನ್ನು ಗುರುತಿಸಲು ಬಳಕೆ 
ಅಷ್ಟೊಂದು ಪ್ರಾಮುಖ್ಯ ಪಡೆಯುವುದಿಲ್ಲ . ಯಾಗುತ್ತದೆ. ವ್ಯಂಗ್ಯಾರ್ಥವಾಗಲಿ , ರಸ ಪ್ರತಿ 
ವಿಟ್ ಯಾವಾಗಲೂ ವಿನೋದದ ಉದ್ದೇಶ ಪಾದನೆಯಾಗಲೀ ಇಲ್ಲದ, ಉದ್ದೇಶರಹಿತ 
ವನ್ನೂ ಹೊಂದಿರುತ್ತದೆ. ಆದರೆ ಹೂಮರ್‌ ವಾಗಿ ಅಲಂಕಾರಗಳನ್ನು ಬಳಸುವ ಕಾವ್ಯ ಚಿತ್ರ 
ವಿನೋದದ ಮಿತಿಯನ್ನು ಮೀರುವುದುಂಟು. ಕಾವ್ಯ , ವ್ಯಂಗ್ಯರಹಿತ ಶಬ್ದಾಲಂಕಾರವನ್ನು ಶಬ್ದ 
ವಿಟ್ ಶಾಬ್ಲಿಕವಾದದ್ದು . ಅಚ್ಚುಕಟ್ಟಾದ , ಚಿತ್ರವೆಂದೂ ವ್ಯಂಗ್ಯರಹಿತ ಅರ್ಥಾಲಂಕಾರವನ್ನು 
ಚುರುಕಾದ ವಾಕ್ಯರಚನೆಯನ್ನು ಅವಲಂಬಿಸಿರು ಅರ್ಥಚಿತ್ರವೆಂದೂ ಕರೆಯುವುದುಂಟು. 


ವಿಮರ್ಶೆಯ ಪರಿಭಾಷೆ | ೧೦೧ 


ಕೊಡೆಯೆಂಬರಾತ ಪತ್ರವನುದರ ದೇಶಮಂ ಆದರೆ ಚಿತ್ರದ ಕುದುರೆಯಿಂದ ನಿಜವಾದ 
ಪೊಡೆಯೆಂಬರೊಲಿದು ಮಂಥನವೆಸೆಗೆಂಬುದು 

ಕುದುರೆಯನ್ನು ಅನುಮಿತಗೊಳಿಸಿಕೊಳ್ಳುತ್ತೇವೆ. 
ಕಡೆಯೆಂಬರಾರಡಿಯ ನಳಿಯೆಂಬರುದಕ 

ಹಾಗೆಯೇ ನಟನನ್ನು ನೋಡಿ ನಾವು ಕಥಾ 
ಪ್ರವಾಹಮಂ ತೊರೆಯೆಂಬದು! 

- ಜೈಮಿನಿಭಾರತ 

ಪುರುಷನನ್ನು , ಪಾತ್ರವನ್ನು ಅನುಮಿತಿಗೊಳಿಸಿ 

ಕೊಳ್ಳುತ್ತೇವೆ. ಇದು ಶಂಕುಕನ ವಾದ . 
ಇಲ್ಲಿ ಕೊಡೆ, ಪೊಡೆ, ಕಡೆ , ತೊರೆ ಪದಗಳ 
ಭಿನ್ನ ಅರ್ಥಗಳ ಕಸರತ್ತು ಬಿಟ್ಟು ಬೇರೇನೂ 

ಇಲ್ಲಿಯ ಕೆಲವು ಅನುಮಾನಗಳಿಗೆ 
ಇಲ್ಲದ್ದರಿಂದ ಇದನ್ನು ಶಬ್ದಚಿತ್ರವೆಂದು 

ಅವಕಾಶವಿದೆ. ಹೀಗೆ ಅನುಮಿತವಾಗುವ ಕಥಾ 
ಕರೆಯಬಹುದು. ಆಧುನಿಕ ವಿಮರ್ಶೆಯಲ್ಲಿ ಶಬ್ದ 

ಪುರುಷ ಯಾರು ? ನಿಜವಾಗಿ ಇದ್ದಿರಬಹುದಾದ 
ಚಿತ್ರಕ್ಕೆ ಹೊಸ ಗೌರವಯುತ ಅರ್ಥ ಬಂದಿದ್ದು 

ದುಷ್ಯಂತ , ಮಾಕ್‌ಬೆತ್ತರೊ ? ಅಥವ 
ಕೆಲವು ಬಾರಿ ಪ್ರತಿಮೆ ಎಂಬ ಅರ್ಥದಲ್ಲಿ 

ನಾಟಕಕಾರನ ಕಲ್ಪನೆಯಲ್ಲಿ ಇದ್ದಿರಬಹುದಾದ 
ಬಳಕೆಯಾಗುತ್ತದೆ . 

ಅವರ ಪಾತ್ರಗಳೊ ಅಥವ ನಟ, ನಿರ್ದೆಶಕನ 

ದೃಷ್ಟಿಯಲ್ಲಿ ಮೂಡಿದ ಆ ಪಾತ್ರಗಳೊ ? 
ಹೆಚ್ಚಿನ ಓದಿಗೆ: ಕನ್ನಡದಲ್ಲಿ ಚಿತ್ರಕಾವ್ಯ ಟಿ .ಎಸ್ . 

ಅಥವ ಇವೆಲ್ಲಕ್ಕಿಂತ ಬೇರೆಯದಾದ, ಪ್ರೇಕ್ಷಕನ 
ವೆಂಕಟಾಚಲಶಾಸ್ತ್ರಿ . 

ಮನಸ್ಸಿನ ಸಂಸ್ಕಾರ , ಸ್ಥಿತಿಗಳನ್ನು ಅನುಸರಿಸಿ 
೭೭ . ಚಿತ್ರತುರಗನ್ಯಾಯ ಶಂಕುಕನೆಂಬಾತ 

ಅವನ ಮನಸ್ಸಿನಲ್ಲಿ ಮೂಡುವ ಚಿತ್ರ ಬೇರೆ 
ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸುತ್ತ ಯದೇ ಇನ್ನೊಂದೋ ? ಈ ಪ್ರಶ್ನೆಗಳು ನಮ್ಮನ್ನು 
ನಿರ್ಮಿಸಿದ ಪಾರಿಭಾಷಿಕ. ದೃಶ್ಯಕಾವ್ಯದ, ಭ್ರಮೆ ಮನಶ್ಯಾಸ್ತ್ರಕ್ಕೆ ಕರೆದೊಯ್ಯುತ್ತವೆ. ಹಾಗೇ ನಟ , 
ವಾಸ್ತವಿಕತೆಗಳನ್ನು - ಅವುಗಳ ಸಂಬಂಧವನ್ನು ನಿರ್ದೇಶಕರು ಎಷ್ಟುಮಟ್ಟಿಗೆ ನಾಟಕಕಾರನ 
ಈ ಪರಿಭಾಷೆ ವಿವರಿಸುತ್ತದೆ . ನಾಟಕದಲ್ಲಿ ಕಲ್ಪನೆಗೆ ಪ್ರಾಮಾಣಿಕರಾಗಿರಬೇಕೆಂಬ ನಮ್ಮ 
ಒಂದು ಪಾತ್ರವನ್ನು , ಉದಾಹರಣೆಗೆ , ಪೂರ್ವಾಗ್ರಹಗಳನ್ನು ಅನುಸರಿಸಿ ನಮ್ಮ ಉತ್ತರ 
ದುಷ್ಯಂತ ಅಥವ ಮ್ಯಾಕ್‌ಬೆತ್‌ನ ಪಾತ್ರವನ್ನು ರೂಪುಗೊಳ್ಳುತ್ತದೆ. 
ನಾವು ನೋಡುತ್ತೇವೆ. ನಮಗೆ ಕಾಣುವವನು 

ಪಾತ್ರ ಮತ್ತು ಪಾತ್ರಚಿತ್ರಣ ಉಲ್ಲೇಖ ನೋಡಿ. 
ನಟ ಮಾತ್ರ . ಆ ನಟನ ಮೂಲಕ ಪಾತ್ರವನ್ನು 

೭೮ . ಚಿರಕೃತಿ , ಶಾಶ್ವತಕೃತಿ Classic ಕ್ಲಾಸಿಕ್ 
ಅಥವ ಕಥಾಪುರುಷನನ್ನು ಪ್ರೇಕ್ಷಕ ಗ್ರಹಿಸುತ್ತಾನೆ . 

ನಾಮ ಪದವಾಗಿ ಬಳಕೆಯಾದಾಗ ಕ್ಲಾಸಿಕ್ 
ಈ ಗ್ರಹಿಕೆ ಉಂಟಾಗುವುದು ಹೇಗೆ? 

ಎಂಬ ಪದ, ಸಾರ್ವತ್ರಿಕವಾಗಿ ಅಂಗೀಕೃತ 
ಭಾರತೀಯ ತತ್ವಶಾಸ್ತ್ರವು ಲೌಕಿಕ ವಸ್ತುಗ್ರಹಿಕೆಗೆ 

ವಾದ , ಶಾಶ್ವತವಾಗಿ ಓದುಗರ ಆಸಕ್ತಿಯನ್ನು 
ಸಮ್ಯಕ್ , ಮಿಥ್ಯಾ , ಸಂಶಯ , ಸಾದೃಶ್ಯ ಎಂಬ 

ಉಳಿಸಿಕೊಂಡು ಬಂದಿರುವ, ಕಾಲದ ಪರೀಕ್ಷೆ 
ನಾಲ್ಕು ಬಗೆಗಳನ್ನು ಹೇಳುತ್ತದೆ . ಈ ಯಾವ 

ಯನ್ನು ಗೆದ್ದಿರುವ, ಇತರ ಕೃತಿಗಳಿಗೆ ಮಾದರಿ 
ಬಗೆಯಿಂದಲೂ ನಟ ಮತ್ತು ಪಾತ್ರದ 

ಯಾಗಬಲ್ಲ ಸಾಹಿತ್ಯ ಮೌಲ್ಯಗಳನ್ನು 
ಸಂಬಂಧ ವಿವರಿಸಲು ಸಾಧ್ಯವಿಲ್ಲ . ಆದ್ದರಿಂದ ಒಳಗೊಂಡಿರುವ ಕೃತಿ ಎಂದರ್ಥ ಕೊಡುತ್ತದೆ. 
ಶಂಕುಕನು ನ್ಯಾಯಶಾಸ್ತ್ರದ ಅನುಮಾನ ಸಂಸ್ಕೃತದಲ್ಲಿ ರಾಮಾಯಣ , ಕಾಳಿದಾಸನ 
ಸಿದ್ದಾಂತವನ್ನು ಬಳಸಿಕೊಂಡು ಈ ಪ್ರಶ್ನೆಗೆ ರಘುವಂಶ , ಕನ್ನಡದಲ್ಲಿ ಪಂಪನ ಮತ್ತು 
ಉತ್ತರಿಸಲು ಯತ್ನಿಸುತ್ತಾನೆ. ಒಂದು ಕುಮಾರವ್ಯಾಸನ ಭಾರತ , ಇಂಗ್ಲಿಷಿನಲ್ಲಿ 
ಕುದುರೆಯ ಚಿತ್ರವನ್ನು ನಾವುನೋಡುತ್ತೇವೆ. ಶೇಕ್ಸ್‌ಪಿಯರನ ಹ್ಯಾಮೈಟ್ ಮತ್ತು ಮಿಲ್ಟನ್ನನ 
ಅದು ಚಿತ್ರದ ಕುದುರೆ ಅಷ್ಟೆ , ನಿಜವಾದದ್ದಲ್ಲ . ಪ್ಯಾರಡೈಸ್ ಲಾಸ್ಟ್ , ಗ್ರೀಕಿನ ಇಲಿಯಡ್ 


೧೦೨ | ವಿಮರ್ಶೆಯ ಪರಿಭಾಷೆ 


ಕೆಲವು ಚಿರಕೃತಿಗಳು . “ ಅತ್ಯುತ್ತಮವಾದದ್ದರ ಗ್ರೀಕ್ ಕ್ಲಾಸಿಕ್‌ಗಳನ್ನು ಅನುಕರಿಸಿದರು . ಈಗ 
ವರ್ಗಕ್ಕೆ ಸೇರಿದ್ದು ಕ್ಲಾಸಿಕ್ ” ಎನ್ನುತ್ತಾನೆ ಕ್ಲಾಸಿಕ್ಸ್ ಎಂಬ ಪದ ಗ್ರೀಕ್ ಮತ್ತು ರೋಮಿನ 
ಆರ್ನಾಲ್ಡ್ , ಒಂದು ಕೃತಿ ಕ್ಲಾಸಿಕ್ ಹೌದೇ ಹಳೆಯ ಸಾಹಿತ್ಯ ಎಂಬ ಅರ್ಥವನ್ನು ಕೊಡು 
ಅಲ್ಲವೇ ಎಂಬುದನ್ನು “ಹಿನ್ನೋಟದಿಂದ ಮತ್ತು ತ್ತದೆ. ವಿಸ್ತಾರವಾದ ಅರ್ಥದಲ್ಲಿ ಯಾವುದೇ 
ಚಾರಿತ್ರಿಕ ದೃಷ್ಟಿಯಿಂದ ಮಾತ್ರ ನಿರ್ಧರಿಸ ಭಾಷೆಯ ಪುರಾತನವಾದ, ಕಾಲದ ಪರೀಕ್ಷೆ 
ಬಹುದು ” ಎನ್ನುತ್ತಾನೆ ಎಲಿಯಟ್ . “ ಸಾಹಿತ್ಯ ಯನ್ನು ಗೆದ್ದು ಉಳಿದುಕೊಂಡು ಬಂದಿರುವ 
ದಲ್ಲಿ ಶಾಶ್ವತವಾದ ಮತ್ತು ತೀವ್ರವಾದ ಆಸಕ್ತಿ 

ಸಾಹಿತ್ಯ ಕೃತಿ ಕ್ಲಾಸಿಕ್ . 
ಯನ್ನು ಹೊಂದಿರುವ ಅಲ್ಪಸಂಖ್ಯಾತರಿಗೆ ಖುಷಿ 
ಕೊಡುವುದೇ ಕ್ಲಾಸಿಕ್ , ಈ ಖುಷಿಯ 

ವಿಮರ್ಶೆಯಲ್ಲಿ ಕೃತಿಯೊಂದರ ಸ್ಥಾನವನ್ನು 
ಸಂವೇದನೆಯನ್ನು ಮತ್ತೆ ಮತ್ತೆ ಪಡೆಯಲು 

ನಿರ್ದೆಶಿಸಲು ಗುಣವಾಚಕವಾಗಿಯೂ ಈ 
ಈ ಅಲ್ಪಸಂಖ್ಯಾತರು ಆಸಕ್ತರಾಗಿರುವುದರಿಂದ 

ಪದ ಬಳಕೆಯಾಗುತ್ತದೆ. ಕೃತಿಯ ಮಹತ್ವದ 
ಕ್ಲಾಸಿಕ್‌ಗಳೂ ಬದುಕಿಯೇ ಇವೆ. ಕ್ಲಾಸಿಕ್‌ಗಳು 

ಬಗ್ಗೆ ಸಾರ್ವತ್ರಿಕ ಒಪ್ಪಿಗೆಯಿದ್ದಾಗಲೇ ಅದು 
ಬದುಕಿರುವುದು ಯಾವುದೇ ನೈತಿಕ ಕಾರಣ 

ಕ್ಲಾಸಿಕ್ ಆಗುವುದು . ಈ ಗುಣ ವಾಚಕವನ್ನು 
ಕ್ಯಾಗಲಿ , ಸಾಹಿತ್ಯದ ಕೆಲವು ಲಕ್ಷಣಗಳನ್ನು 

ಬಳಸಿ ಬಹಳ ಸುಲಭವಾಗಿ ವಿಮರ್ಶೆಯ 
ಚಾಚೂ ತಪ್ಪದೆ ಅನುಸರಿಸುತ್ತದೆ ಎಂಬುದ 

ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬಹುದು. 
ಕ್ಯಾಗಲೀ ಅಲ್ಲ . ಕ್ಲಾಸಿಕ್ ಖುಷಿಯ , 

ಬಹಳಷ್ಟು ಸನ್ನಿವೇಶಗಳಲ್ಲಿ ಕೃತಿಯ ಬಗ್ಗೆ 
ಸಂತೋಷದ ಮೂಲವಾಗಿರುವುದರಿಂದ, 

ಅಂಗೀಕೃತ ತೀರ್ಮಾನವನ್ನು ವಿಮರ್ಶಕನು ಒಪ್ಪಿ 
ದುಂಬಿ ಹೂವನ್ನು ಬಿಡಲಾರದಂತೆ , ಆಸಕ್ತಿ 

ಕೊಂಡಿರುವುದರ ಷರಾ ಆಗಿ ಕ್ಲಾಸಿಕ್ ಎಂಬ 
ಇರುವ ಕೆಲವರು ಕ್ಲಾಸಿಕ್ ಅನ್ನು ಬಿಡಲಾರರು. 

ಪದ ಕಾಣಿಸಿಕೊಳ್ಳುತ್ತದೆ . 
ಆದ್ದರಿಂದ ಅವು ಬದುಕಿಕೊಂಡಿವೆ”, ಎಂದು ೭೯ . ಚೇತನಾರೋಪಣೆ Pathetic Fal 
ಆರ್ನಾಲ್ಡ್ ಬೆನೆಟ್‌ನ ಅಭಿಪ್ರಾಯ . lacy ಪ್ಯಾಥಟಿಕ್ ಪ್ಯಾಲಸಿ ೧೮೫೬ರಲ್ಲಿ 
ವಿಮರ್ಶೆಯಲ್ಲಿ ಕ್ಲಾಸಿಕ್ ಎಂಬ ಪಾರಿಭಾಷಿಕಕ್ಕೆ ಜಾನ್ ರಸ್ಕಿನ್ ತನ್ನ ಮಾಡರ್ನ್ ಪೇಂಟರ್ 
ಬೆಲೆ ಕೊಡುವ ವಿಮರ್ಶಕರು ಸಾಹಿತ್ಯದ, ( ಭಾಗ ೩ ) ಕೃತಿಯಲ್ಲಿ ಮೊದಲ ಬಾರಿ ಬಳಸಿದ 
ಕಲೆಯ , ವಿವಿಧ ಪ್ರಕಾರಗಳ ವಿಭಜನೆಗಳಿಗೂ ಪಾರಿಭಾಷಿಕ ಪದ. ಪ್ರಕೃತಿಯ ಜಡ, ಅಚೇತನ 
ಬೆಲೆ ಕೊಡುವ, ಆ ವಿಂಗಡಣೆಗಳನ್ನು ಉಳಿಸಿ ವಸ್ತುಗಳಿಗೆ ಮಾನವ ಭಾವನೆಗಳ , ಮನುಷ್ಯ 
ಕೊಳ್ಳುವ ಆಸಕ್ತಿ ಹೊಂದಿರುವರಾಗಿರುತ್ತಾರೆ. ಸಾಮರ್ಥ್ಯದ ಆರೋಪಣೆಯನ್ನು ಕುರಿತದ್ದು 
ಅಲೆಕ್ಸಾಂಡ್ರಿಯದ ವಿದ್ವಾಂಸರು ತಮಗಿಂತ - ಈ ಪರಿಭಾಷೆ. 
ಹಿಂದಿನ ಗ್ರೀಕ್ ಸಾಹಿತ್ಯದ ಕ್ಲಾಸಿಕ್ ತನವನ್ನು 

ರನ್ ಕಲಾಸೃಷ್ಟಿಯಲ್ಲಿ ಸತ್ಯಕ್ಕೆ ಪ್ರಮುಖ ಸ್ಥಾನ 
ಗುರುತಿಸಿದಾಗ ಅದನ್ನು ಸಂಕೀರ್ಣ ವಾದ 

ನೀಡುತ್ತಾನೆ. ಅವನ ಪ್ರಕಾರ ಜನಗಳಲ್ಲಿ ನಾಲ್ಕು 
ಸಂಪ್ರದಾಯಗಳ , ಸೂಕ್ಷ್ಮ ಪ್ರಭೇದಗಳ , ವಿಧ. ಕೆಲವರು ಪ್ರಕೃತಿಯನ್ನು ಅದು ಇರು 
ಛಂದಸ್ಸು ಇತ್ಯಾದಿ ಔಪಚಾರಿಕತೆಗಳ ಬಂಧನ 

ವಂತೆಯೇ ಸ್ಪಷ್ಟವಾಗಿ ನೋಡಬಲ್ಲರು . 
ದಲ್ಲಿ ಕೂಡಿಟ್ಟರು. ಜೊತೆಗೆ ತಮ್ಮ ಕೃತಿಗಳಿಗೂ ಯಾಕೆಂದರೆ ಅವರ ಭಾವನೆಗಳು ಅವರ 
ಆ ಸೂತ್ರಗಳನ್ನು ಅನ್ವಯಿಸಿ ತಮ್ಮ ಕೃತಿಗಳನ್ನು ದೃಷ್ಟಿಯ ಮೇಲೆ ಪರಿಣಾಮ ಬೀರುವಷ್ಟು 
ಕ್ಲಾಸಿಕ್ ಮಟ್ಟಕ್ಕೆ ಏರಿಸಿಕೊಂಡರು . ಈ 

ತೀವ್ರ ಸ್ವರೂಪದಲ್ಲ . ಇವರು ನಾನ್ - 
ವಿಭಜನೆಗಳನ್ನು ಒಪ್ಪಿಕೊಂಡ ರೋಮನರು ಪೊಯೆಟ್ಸ್ ಅಥವ ಅ- ಕವಿಗಳು. ಕೆಲವರಲ್ಲಿ 


ವಿಮರ್ಶೆಯ ಪರಿಭಾಷೆ | ೧೦೩ 


ಬುದ್ದಿಗಿಂತ ಭಾವನೆ ಹೆಚ್ಚು ತೀವ್ರವಾಗಿರುತ್ತವೆ. ಬಹುದು. ವಿಮರ್ಶೆಯಲ್ಲಿ ಚೇತನಾರೋಪಣೆ 
ಇವರು ದ್ವಿತೀಯ ಶ್ರೇಣಿಯ ಕವಿಗಳು , ಯನ್ನು ಕವಿಯ ಮನಸ್ಥಿತಿಯ ದ್ಯೋತಕ ಎಂಬು 
ಪ್ರಬಲವಾದ ಬೌದ್ದಿಕತೆ ಮತ್ತು ತೀವ್ರವಾದ ದಕ್ಕಿಂತ ಹೆಚ್ಚಾಗಿ , ಓದುಗರ ಸಂವೇದನೆಯ 
ಭಾವನೆಗಳನ್ನು ಹೊಂದಿದ್ದು ಅವುಗಳ ನಡುವೆ ಮೇಲೆ ವಿಶೇಷ ಪರಿಣಾಮಬೀರಲು ಬಳಸಿ 
ಸಮತೋಲನವನ್ನು ಸಿದ್ಧಿಸಿಕೊಳ್ಳುವವರು ಕೊಳ್ಳುವ ಒಂದು ತಂತ್ರ ಎಂದು ಪರಿಗಣಿಸು 
ಕೆಲವರು . ಇವರು ಪ್ರಥಮ ಶ್ರೇಣಿಯ ಕವಿಗಳು . ವುದು ಉಚಿತವೆಂದು ತೋರುತ್ತದೆ . ರಸ್ಕಿನ್ 
ಮನುಷ್ಯನ ಅಳವಿಗೆ ಮೀರಿದ ಸತ್ಯಗಳ ಚೇತನಾರೋಪಣೆಯನ್ನು ಧನಾತ್ಮಕ ಅಂಶ 
ದರ್ಶನವನ್ನು ಪಡೆದುಕೊಳ್ಳುವವರು ಕೆಲವರು. ಎಂದು ಪರಿಗಣಿಸಿದರೂ ಈಗ ಅದು ಒಂದು 
ಆ ಸತ್ಯಗಳನ್ನು ಅಭಿವ್ಯಕ್ತಿಸುವಾಗ , ಆ ಕಾಣ್ಯಗಳ ನಿರ್ಲಿಪ್ತ ಪದವಾಗಿ ಬಳಕೆಯಾಗುತ್ತಿದೆ. 
ಸ್ವರೂಪ ದಿಂದಾಗಿಯೇ ಅವು ಬೌದ್ಧಿಕ ಭಾವಗೀತೆಗಳಲ್ಲಿ ಮತ್ತು ಕಥನ ಕವನಗಳಲ್ಲಿ 
ಕಟ್ಟುಪಾಡುಗಳಿಗೆ ಒಳಪಡುವುದಿಲ್ಲ. ಇವರು ಚೇತನಾರೋಪಣೆ ಅತ್ಯಂತ ಸಾಮಾನ್ಯವಾಗಿ 
ಪ್ರವಾದಿಗಳು . ಈ ನಾಲ್ವರಲ್ಲಿ ದ್ವಿತೀಯ ಕಂಡುಬರುವ ಅಂಶ . ಈ ಕೆಲವು ಉದಾಹರಣೆ 
ಶ್ರೇಣಿಯ ಕವಿಗಳು ಮತ್ತು ಪ್ರವಾದಿಗಳು ಗಳನ್ನು ನೋಡಿ: 
ಚೇತನಾರೋಪಣೆಯನ್ನು ತಮ್ಮ ಅಭಿವ್ಯಕ್ತಿಗಳಲ್ಲಿ 

ಬಾಯನ್ನು ಅಮ್ಮಾವ್ಯಗಳಲ್ಲಿ ಕಪ್ಪು ಮೋಡದ ಹುಬ್ಬುಗಂಟಿಗೆ.... ” 
ಬಳಸಿಕೊಳ್ಳುತ್ತಾರೆ . ಆದರೆ ದೌರ್ಬಲ್ಯವೇ - ಬಿ. ಎಂ .ಶ್ರೀ : ಕಾರಿಹೆಗ್ಗಡೆಯ ಮಗಳು 
ದ್ವಿತೀಯ ಶ್ರೇಣಿಯ ಕವಿಯಲ್ಲಿ ಚೇತನಾರೋಪ 

“ ಗಿಡಗಂಟೆಗಳ ಕೊರಳೊಳಗಿಂದ ಹೊರಟಿತು ಹಕ್ಕಿಗಳ 
ಣೆಗೆ ಪ್ರಮುಖ ಕಾರಣ . ' ಭಾವನೆಗಳ ಹಾಡು... ? 
ಪ್ರಭಾವಕ್ಕೆ ಅಥವ ಚಿಂತನಶೀಲ ಕಲ್ಪನೆಯ 

- - ಬೇಂದ್ರೆ : ಬೆಳಗು 
ಪ್ರಭಾವಕ್ಕೆ ಒಳಗಾಗಿ ಕವಿ “ ವಸ್ತುಗಳು ನಮಗೆ “ ಆರುಗಂಟೆಯ ಮೊಳಗು. 
ಕಾಣುವಂತಲ್ಲದೆ .. ಅತಿಶಯತೆಯ , ಸುಳ್ಳು ಮೂಡಣದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ ; 
ತೋರಿಕೆಗಳ ” ವಿವರಣೆಗಳನ್ನು ನೀಡುತ್ತಾನೆ. 

ಕತ್ತಲಿನ ಬಸಿರು ಬೆಸಲಾದ ಬಂಗಾರದ ಮೋರೆಯ 

ಕುವರ ಬಂದ. 
ಇದಕ್ಕೆ ಪ್ರತಿಯಾಗಿ ಮನುಷ್ಯ ಸ್ವಭಾವವನ್ನು , 

ಉಲ್ಲಾಸಗಳ ತಂದ ” 
ಭಾವನೆಗಳನ್ನು ಪ್ರಕೃತಿಗೆ ಆರೋಪಿಸದೆ - - ಜಿ .ಎಸ್ . ಶಿವರುದ್ರಪ್ಪ: 'ಮಬ್ಬಿನಿಂದ ಮಬ್ಬಿಗೆ 
ಪ್ರಕೃತಿಯಲ್ಲೇ ಇರುವ “ ಅದರದ್ದೇ ಆದ ಸಹಜ 

ಚೇತನಾರೋಪಣೆಯ ಯಶಸ್ಸನ್ನು ತೀರ್ಮಾ 
ಚೈತನ್ಯವನ್ನು ರಾಗ (ಫ್ಯಾಥೋಸ್) ಗಳನ್ನು ” 

ನಿಸುವಾಗ ರೂಪಕ , ಉಪಮಾನಗಳ ಮೌಲ್ಯ 
ವಿವರಿಸಿದಾಗ ಕವಿ ಆರೋಪಣೆಯ ದೋಷ 

ಮಾಪನದ ಮಾನದಂಡಗಳನ್ನೇ ಬಳಸಬೇಕು. 
ವನ್ನು ಮಾಡುವು ದಿಲ್ಲ; ಬದಲಿಗೆ ಪ್ರವೃತ್ತಿ- ಜ್ಞಾನ 

ಕವನದ ಸಂದರ್ಭದಲ್ಲಿ ಚೇತನಾರೋಪಣೆಯ 
( ಇನ್‌ಸ್ಟಿಂಕ್ಟಿವ್ ಸೆನ್ಸ್ ) ವನ್ನು ಮತ್ತು ದೈನಿಕ 

ಔಚಿತ್ಯವನ್ನು ಚರ್ಚಿಸಬೇಕು. 
ಅಸ್ತಿತ್ವವನ್ನು ಗುರುತಿಸುತ್ತಾನೆ ಎಂದು ರಸ್ಕಿನ್‌ನ 
ವಾದ. 

ಹೆಚ್ಚಿನ ಓದಿಗೆ : Josephine Miles: “ Pathetic Fal 

lacy in 19th Century ( ೧೯೪೨ ) ; Erwin 
ಚೇತನಾರೋಪಣೆಯ ಪರಿಕಲನೆ ಆಯಾ Schroedigner , Mind and Matter ' ( ೧೯೫೯ ) . 
ಕಾಲದ ಚಿಂತನೆಯ ಸ್ವರೂಪವನ್ನು ಆಧರಿಸಿರು ೮೦ , ಜನಾಂತಿಕ Aside ಅಸೈಡ್ ಇದು 
ವಂತೆ ತೋರುತ್ತದೆ. ರಸ್ಕಿನ್‌ ಹೇಳುವ ಪ್ರವೃತ್ತಿ ರಂಗಭೂಮಿಯ ಒಂದು ಸಂಪ್ರದಾಯ . 
ಜ್ಞಾನ ಇಂದು ಸತ್ಯದ ಕಾಕ್ಕೆಗಿಂತ, ಅದೇ ರಂಗದ ಮೇಲೆ ಹಲವಾರು ಪಾತ್ರಗಳಿದ್ದರೂ 
ಒಂದು ಸುಳ್ಳು ಆರೋಪಣೆಯಾಗಿ ತೋರ ಪಾತ್ರವೊಂದು ಆಡುವ ಮಾತು ಇತರರಿಗೆ 


೧೦೪ | ವಿಮರ್ಶೆಯ ಪರಿಭಾಷೆ 


ಕೇಳಿಸುವುದಿಲ್ಲ ಎಂಬ ನಂಬಿಕೆ . ಇದು ಪಾತ್ರ ರಾಜರ , ಆಳುವ ವರ್ಗಗಳ ಕಥೆಗಳು , ಯುದ್ಧ, 
ವೊಂದು ತನಗೆ ತಾನೇ ಹೇಳಿಕೊಳ್ಳುವ ಏಕಾಂತ ಸಾಹಸಗಳು ಜನರ ಕುತೂಹಲ ತಣಿಸುತ್ತ 
ಸಂಭಾಷಣೆಯಾಗಬಹುದು , ಅಥವ ಹಲವರ ಬಂದಿವೆ. ಕಲ್ಲಣನ ರಾಜತರಂಗಿಣಿಯೂ 
ನಡುವೆ ಇಬ್ಬರು ಮಾತ್ರ ಇತರರಿಗೆ 'ಕೇಳದಂತೆ' ಒಂದು ಬಗೆಯ ಜೀವನಚರಿತ್ರೆಯೇ . ಇತರರ 
ನಡೆಸುವ ಸಂಭಾಷಣೆ ಆಗಬಹುದು. ಉದಾ., ಬದುಕಿನ ಆತ್ಮೀಯ ವಿವರಗಳನ್ನು , ಸಾಧನೆ 
ಮ್ಯಾಕ್‌ಬೆತ್ ನಾಟಕದ ಅಂಕ ಒಂದು, ದೃಶ್ಯ ಮತ್ತು ವೈಫಲ್ಯಗಳನ್ನು , ಸಾಮರ್ಥ್ಯ ಮತ್ತು 
ಮೂರರಲ್ಲಿ ಬ್ಯಾಂಕೊ ಹೇಳುವ “ Can the ದೌರ್ಬಲ್ಯಗಳನ್ನು , ಓದುವ ತಿಳಿಯುವ ಮತ್ತು 
devil speak truth ” ಎಂಬ ಮಾತು . ಆ ಮೂಲಕ ತನಗೆ ಆಗಿರದ , ಆಗಲು 
ಜನಾಂತಿಕಕ್ಕೆ ಅಪವಾರಿತ ಎಂಬ ಪದವೂ ಸಾಧ್ಯವಿರದ ಅನುಭವಗಳನ್ನು ಪ್ರಚ್ಛನ್ನವಾಗಿ 
ಪರ್ಯಾಯವಾಗಿ ಬಳಕೆಯಾಗುತ್ತದೆ. ಅನುಭವಿಸುವ, ಬದುಕುವ ಅಥವ ತನ್ನ ನೀರಸ 
೮೧ . ಜೀವನ ಚರಿತ್ರೆ Biography 

ಎಂದುಕೊಂಡ ಬದುಕಿನಿಂದ ವಿಶಿಷ್ಟ ವ್ಯಕ್ತಿಗಳ 
ಬಯಾಗ್ರಫಿ ಇತ್ತೀಚೆಗೆ ಜೀವನಚರಿತ್ರೆಯ 

ದಾಖಲಿತ ಬದುಕಿಗೆ ಪಲಾಯನ ಮಾಡುವ 
ಪ್ರಕಾರ ಸಾಮಾನ್ಯರ ಮತ್ತು ವಿಮರ್ಶಕರ 

ಆಸೆ ಜೀವನಚರಿತ್ರೆಯ ಜನಪ್ರಿಯತೆಗೆ ಬಹುಶಃ 

ಕಾರಣವಿರಬಹುದು . 
ಗಮನವನ್ನು ಹೆಚ್ಚಾಗಿ ಸೆಳೆದಿದೆ. ಇದು 
ವ್ಯಕ್ತಿಯೊಬ್ಬನ ಬದುಕಿನ ಚರಿತ್ರೆ . ಬದುಕಿನ ಸತ್ಯ ೧೭ನೆ ಶದಲ್ಲಿ ಇಂಗ್ಲಿಶ್‌ನಲ್ಲಿ ಜೀವನಚರಿತ್ರೆ 
ಸಂಗತಿಗಳು , ಘಟನೆಗಳು , ವ್ಯಕ್ತಿಗಳ ಗುಣ , ಒಂದು ಪ್ರಕಾರವಾಗಿ ಬೆಳೆಯಿತು. ಅದಕ್ಕೂ 
ಸ್ವಭಾವ, ಅವನು ಬದುಕಿದ್ದ ಪರಿಸರ , ಅವನ ಹಿಂದೆ ರಾಜರ , ಕ್ರೈಸ್ತ ಸಂತರ ಬದುಕಿನ ಚಿತ್ರ 
ಅನುಭವಗಳು ಮತ್ತು ಚಟುವಟಿಕೆಗಳ ದಾಖಲೆ. ಗಳು ಇದ್ದವು. ಜಾನ್ಸನ್‌ನ ಲೈವ್ ಆಫ್ 
ಡೈಡೆನ್ ಜೀವನಚರಿತ್ರೆಯನ್ನು ವಿಶಿಷ್ಟ ವ್ಯಕ್ತಿಗಳ ಪೊಯೆಟ್ಸ್ ( ೧೭೭೯ - ೮೧) ಇಂಗ್ಲಿಶ್‌ನಲ್ಲಿ 
ಬದುಕಿನ ಇತಿಹಾಸ ” ಎಂದು ಕರೆಯುತ್ತಾನೆ. ಜೀವನ ಚರಿತ್ರೆಗೆ ಸಾಹಿತ್ಯಕ ಸ್ಥಾನ ದೊರಕಿಸಿ 
ಇದನ್ನು ಚರಿತ್ರೆ ಒಂದು ಉಪವಿಭಾಗ ಎಂದು ಅದನ್ನು ಒಂದು ಸಾಹಿತ್ಯಕ ಪ್ರಕಾರವನ್ನಾಗಿ 
ಪರಿಗಣಿಸುವುದೂ ಉಂಟು . ನಿರ್ದಿಷ್ಟ ಸ್ಥಾಪಿಸಿತು . ಸಾಹಿತ್ಯದಲ್ಲಿ ಬಯಾಗ್ರಫಿಯ 
ಜನಾಂಗದ, ದೇಶದ ಕಾಲದ ಅಥವ ವ್ಯಕ್ತಿಯ ಪ್ರಕಾರ ಮಾತ್ರವೇ ಕಟು ವಾಸ್ತವ ಸತ್ಯವನ್ನು 
ಬದುಕಿನ ಭೂತ ಕಾಲದ ಘಟನೆಗಳನ್ನು ಕುರಿತ ಹೇಳುವ ಸಾಮರ್ಥ್ಯ ಮತ್ತು ಗುಣ ಹೊಂದಿದೆ 
ಅವಿಚ್ಛಿನ್ನವಾದ , ವ್ಯವಸ್ಥೆಗೊಳಿಸಿದ ನಿರೂಪಣೆ ” ಎಂದು ಜಾನ್ಸನ್ ಹೇಳಿದ . ಇಂಗ್ಲಿಶ್‌ನ 
ಜೀವನ ಚರಿತ್ರೆ . ಚರಿತ್ರೆಯನ್ನು ವ್ಯಕ್ತಿನಿಷ್ಟ ಅತ್ಯುತ್ತಮ ಜೀವನ ಚರಿತ್ರಕಾರ ಜಾನ್ಸನ್‌ನ 
ದೃಷ್ಟಿಯಿಂದ ನೋಡುವ ಲೇಖಕರು ಇತಿಹಾಸ ಬದುಕು ಇಂಗ್ಲಿಷಿನ ಅತಿ ಪ್ರಸಿದ್ಧ ಜೀವನ 
ವನ್ನೂ ಜೀವನಚರಿತ್ರೆಯ ಪರಿಭಾಷೆಯಲ್ಲಿ ಚರಿತ್ರೆಗೆ ವಸ್ತುವಾಯಿತು. ಬಾಸ್ಟೆಲ್ ೧೭೯೧ 
ವಿವರಿಸುತ್ತಾರೆ . ಕಾರ್ಲೈಲ್‌ನ ಪ್ರಕಾರ ಚರಿತ್ರೆ ರಲ್ಲಿ ಲೈಫ್ ಆಫ್ ಜಾನ್ಸನ್ ಬರೆದ. 
ಎಂದರೆ “ ಅಸಂಖ್ಯಾತ ಜೀವನಚರಿತ್ರೆಗಳ 

೧೯ನೆಯ ಶ. ದಲ್ಲಿ ಜೀವನಚರಿತ್ರೆ ಸಾಹಿತ್ಯದ 
ಸಾರಾಂಶ ”; ಎಮರ್‌ಸನ್‌ನಿಗೆ “ನಿಜವಾದ 

ಇತರ ಪ್ರಕಾರಗಳ ಮೇಲೆಯೂ ಪ್ರಭಾವ 
ಚರಿತ್ರೆ ಎಂಬುದು ಇಲ್ಲ. ಇರುವುದೆಲ್ಲ (ಕೇವಲ) 

ಬೀರಿತು . ವರ್ಡ್ಸ್‌ವರ್ತ್ನ ಪ್ರೆಲ್ಲೂಡ್ ಕವನ, 
ಜೀವನ ಚರಿತ್ರೆ ” ಎನಿಸುತ್ತದೆ. 

ಡಿಕನ್ಸ್ನ ಮತ್ತು ಬ್ರಾಂಟೆ ಸಹೋದರಿಯರ 
ಇತರರನ್ನು ಕುರಿತ ಕುತೂಹಲ, ಮನುಷ್ಯನಷ್ಟೆ , ಕಾದಂಬರಿಗಳು ರೋಮಾಂಟಿಕ್ ಯುಗದಲ್ಲಿನ 
ಬಹಳ ಹಳೆಯದು. ಸಾವಿರಾರು ವರ್ಷಗಳಿಂದ ಸಾಹಿತ್ಯ ಹೊಸ ಬೆಳವಣಿಗೆಯೊಂದನ್ನು 


ವಿಮರ್ಶೆಯ ಪರಿಭಾಷೆ | ೧೦೫ 


ಸೂಚಿಸುತ್ತವೆ . ಜೀವನಚರಿತ್ರೆಯ ವಾಸ್ತವಿಕತೆ ಅಛಬೆ , ರೂಗಿ ( Ngugi) , ಓಲೆ 
ಮತ್ತು ಫಿಕ್ಷನ್ ತಂತ್ರಗಳ ಮಿಶ್ರಣವನ್ನು ಸೋಯಿಂಕನಂತಹ ಆಫ್ರಿಕನ್ ಲೇಖಕರಿಗೆ, 
ನೋಡಬಹುದು. ಜೀವನ ಚರಿತ್ರೆಯನ್ನೆ ಒಂದು - ನೀಗೋ - ಅಮೇರಿಕನ್ ಲೇಖಕರಾದ 
ತಂತ್ರವಾಗಿ ಬಳಸಿಕೊಂಡ ಕಾದಂಬರಿಗಳೂ ಬಾಲ್ಡ್ವಿನ್ , ಜಾನ್ ವಿಲಿಯಮ್ಸ್ , ಜೀನ್ 
ಸೃಷ್ಟಿಯಾದವು. ಉದಾ: ಸ್ಯಾಮುಯೆಲ್ ಟೂನರ್‌ನಂತಹ ಲೇಖಕರಿಗೆ, ಆತ್ಮವೃತ್ತಾತ್ಮಕ 
ಬಟ್ಲರ್‌ನ ವೇ ಆಫ್ ಆಲ್ ಫ್ರೆಶ್ ; ಶಿವರಾಮ ಕಲೆ , ತಮ್ಮ ಜನಾಂಗದ , ತಮ್ಮ ಜೀವಿತಾ 
ಕಾರಂತರ ಬೆಟ್ಟದ ಜೀವ. ೧೮೯೧ರಲ್ಲಿ ಬಂದ ವಧಿಯ ವಿಶಿಷ್ಟ ಅನುಭವಗಳ ದಾಖಲಾತಿಯ 
ಲಿಟ್ಟನ್ ಸ್ವಾಚೆಯು ಎಮಿನೆಂಟ್ ಚರಿತ್ರವಾಗು ವುದಕ್ಕಿಂತ ಮಿಗಿಲಾಗಿ ತಮ್ಮ 
ವಿಕ್ಟೋರಿಯನ್ ಆಧುನಿಕ ಜೀವನ ಚರಿತ್ರೆಗಳ ವ್ಯಕ್ತಿತ್ವವನ್ನು ಕಂಡುಕೊಳ್ಳುವ, ಸ್ಥಾಪಿಸಿಕೊಳ್ಳುವ 
ಯುಗವನ್ನು ಆರಂಭಿಸಿತು. 

ಅನ್ವೇಷಣೆಯ ಮಾಧ್ಯಮವಾಗಿದೆ. 
ಆಧುನಿಕ ಜೀವನಚರಿತಕಾರ ತನ ವಸುವಿನ ಆತ್ಮಚರಿತ್ರೆಯನ್ನು ಮೆಮಾಯರ್ ಮತ್ತು ಡೈರಿ 

ಅಥವ ಜರಲ್‌ಗಳಿಂದ ಬೇರ್ಪಡಿಸಿ ನೋಡ 
ಬಗ್ಗೆ ವಸ್ತುನಿಷ್ಠತೆಯನ್ನೂ ವಾಸ್ತವಿಕ ಸಂಗತಿ 
ಗಳನ್ನು ಆಯ್ದುಕೊಳ್ಳುವ ಎಚ್ಚರವನ್ನೂ 

ಬಹುದು . ಮೆಮಾಯರ್‌ ಲೇಖಕನ ಆತ್ಮ 
ತೋರ್ಪಡಿಸುತ್ತಾನೆ . ಜೀವನಚರಿತ್ರೆಯದು 

ವಿಕಾಸ' ವನ್ನು ಚಿತ್ರಿಸುವುದಕ್ಕಿಂತ ಹೆಚ್ಚಾಗಿ ಅಥವ 
ದಾಖಲಾತಿಯ ತ೦ತ್ರ ಎನ್ನಬಹುದು . 

ಅದರೊಡನೆ , ಅವನು ಬಲ್ಲ ವ್ಯಕ್ತಿಗಳ , ಸಾಕ್ಷಿ 

ಯಾಗಿದ್ದ ಘಟನೆಗಳ ದಾಖಲೆಯಾಗಿರುತ್ತದೆ. 
ಇಲ್ಲಿಯೂ ಆಯ್ಕೆ ಮತ್ತು ಜೋಡಣೆಗಳ ಪ್ರಶ್ನೆ , 

ಉದಾ: ನೆನಪಿನಂಗಳದಲ್ಲಿ ಮತ್ತು ಜ್ಞಾಪಕ 
ಕಾದಂಬರಿಯಂತೆಯೇ , ಲೇಖಕನಿಗೆ ಎದುರಾ 

ಚಿತ್ರಶಾಲೆ. ದಿನಚರಿ ಅಥವ ಡೈರಿ , ದಿನನಿತ್ಯದ 
ಗುತ್ತವೆ. ಇತ್ತೀಚಿನ ಕೃತಿಗಳಲ್ಲಿ ಫಿಕ್ಷನಲ್ ಮತ್ತು 

ಘಟನೆ , ಅನಿಸಿಕೆ , ಅನುಭವ , ಆಲೋಚನೆ 
ಡಾಕ್ಯುಮೆಂಟೇಶನಲ್ ತಂತ್ರಗಳು ಅದಲು 

ಗಳನ್ನು ತನ್ನ ಉಪಯೋಗ ಮತ್ತು ಸಂತೋಷ 
ಬದಲಾಗುವುದನ್ನೂ ನೋಡಬಹುದು . 

ಕ್ಕಾಗಿ ವ್ಯಕ್ತಿ ಮಾಡಿಟ್ಟುಕೊಳ್ಳುವ ದಾಖಲೆಗಳು . 
ಆದ್ದರಿಂದಲೇ ಜೀವನ ಚರಿತ್ರೆ , ಆತ್ಮ ಚರಿತ್ರೆ 

(ಬಹುಶಃ) ಇಲ್ಲಿ ಪ್ರಕಟಣೆಯ ಉದ್ದೇಶ 
ಮತ್ತು ಕಾದಂಬರಿ ( ಅದರಲ್ಲೂ ಉತ್ತಮ 

ಇರುವುದಿಲ್ಲ . ಬೆರ್ಟೋಲ್ಟ್ ಬ್ರೆಕ್ಸ್ ಮತ್ತು 
ಪುರುಷ ನಿರೂಪಣೆ ಇರುವುದು) ಗಳ ನಡುವೆ 

ಕಿರ್ಕೆಗಾರ್ಡ್ನ ಡೈರಿಗಳನ್ನು ನೋಡಬಹುದು. 
ವ್ಯತ್ಯಾಸ ಗುರುತಿಸುವುದು ಅನಗತ್ಯ ಎಂದು 

ಹೆಚ್ಚಿನ ಓದಿಗೆ: Harold Nicolson : "The Develop 
ಕೆಲವು ವಿಮರ್ಶಕರ ನಿಲುವು. ಆಟೋ 

ment of English Biography ' ( ೧೯೨೮); Donald 
ಬಯಾಗ್ರಫಿ ಆತ್ಮಚರಿತ್ರೆ, ಜೀವನಚರಿತ್ರೆಗೇ A . Stauffer “ The Art of Biography in Eighteenth 
ಸಂಬಂಧಪಟ್ಟ ಒಂದು ಪ್ರಕಾರ . ಇಲ್ಲಿ ವ್ಯಕ್ತಿ Century England'” ( ೧೯೪೧) Roy Pascal: “ De 

Sign and Truth in Auto- Biolgraphy ( ೧೯೬೦) ; 
ತನ್ನ ಬದುಕಿನ ಕತೆಯನ್ನು ತಾನೇ ಹೇಳುತ್ತಾನೆ . 

John N .Morris : Versions of the self: Studies in 
ಉದಾ: ಕಾರಂತರ ಹುಚ್ಚು ಮನಸ್ಸಿನ ಹತ್ತು English Auto -biography from John Bunyan to 
ಮುಖಗಳು , ಗಾಂಧಿಯ ಸತ್ಯಾನ್ವೇಷಣೆ 

John Stuart Mill ” ( ೧೯೬೬); Leon Edel: Liter 
ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ, 

ary Biography" (O682 ); PaulMurray Kendal: 

The Art of Biography ” ಬೀ Chi ನನ್ನ ಭಯಾಗ್ರಫಿ , 
ಲಂಕೇಶರ ಹುಳಿ ಮಾವಿನಮರ ಇತ್ಯಾದಿ. ಮುನ್ನುಡಿ. 
ಮರಾಠಿ ಭಾಷೆಯ ದಲಿತ ಲೇಖಕರಿಗೆ ಚಿನು 


೮೨. ಟ್ರಾಜಿ -ಕಾಮಿಡಿ Tragi - Comedy ವೈದೃಶ್ಯವನ್ನು ಒದಗಿಸುವ ಸಲುವಾಗಿ 
ಹರ್ಷ ನಾಟಕದ ಅಂಶಗಳನ್ನು ಒಳಗೊಂಡ ಕಾಮಿಡಿಯ ಬಳಕೆ ಯಾಗಬಹುದು. ಬೆಕೆಟ್ 
ಗಂಭೀರ ನಾಟಕ . ಉದಾ. , ಶೇಕ್ಸ್‌ಪಿಯರನ ತನ್ನ ವೇಟಿಂಗ್ ಫಾರ್ ಗಾಡೋ ಎಂಬ 
ಪೆರಿಕ್ಲಿಸ್ ಮತ್ತು ಸಿಂಬಲೀನ್. ದುರಂತ ಅಸಂಗತ ನಾಟಕವನ್ನು ಟ್ರಾಜಿ-ಕಾಮಿಡಿ ಎಂದು 
ಭಾವನೆಗಳ ನಡುವೆ ವಿಶ್ರಾಂತಿಯನ್ನೊದಗಿಸುವ ಕರೆದುಕೊಂಡಿದ್ದಾನೆ . ಆಧುನಿಕ ವಿಮರ್ಶೆಯಲ್ಲಿ 
ಹಾಸ್ಯದೃಶ್ಯವಾಗಿ; ನಾಟಕದ ದುರಂತಕ್ಕೆ ಈ ಪರಿಭಾಷೆ ಹೆಚ್ಚು ಬಳಕೆಯಲ್ಲಿಲ್ಲ . 
ಸಮಾನಾಂತರವಾಗಿ; ಅಥವ ದುರಂತಕ್ಕೆ 


೮೩ . ಡಿಥಿರಾಂಬ್ Dithyramb ಗ್ರೀಕ್‌ರಲ್ಲಿ ಬಳಸುವ ಕಾವ್ಯ ಅಥವ ಗದ್ಯಕ್ಕೂ ಈ ಹೆಸರನ್ನು 
ಡೈಒನಿಸಿಯಸ್ ದೇವತೆಯ ಉತ್ಸವದಲ್ಲಿ ಬಳಸುವುದುಂಟು. ಡೈಡನ್‌ನ ಅಲೆಕ್ಸಾಂಡರ್ 
ಮೇಳವು ಹಾಡುತ್ತಿದ್ದ ಹಾಡು. ಬಹುಶಃ ಫೀಸ್ಟ್ ಕವನದಲ್ಲಿ ಡಿಥಿರಾಂಬ್ ರೀತಿಯ 
ಗಂಭೀರ ನಾಟಕದ ಉಗಮ ಇದರಿಂದ ಆಗಿರ ಪದ್ಯಗಳನ್ನು ನೋಡಬಹುದು. 
ಬಹುದು ಎಂದು ಒಂದು ಸಿದ್ದಾಂತವಿದೆ. ಡಿಮ ದೃಶ್ಯಕಾವ್ಯದ ಉಪವಿಭಾಗ , ಪ್ರಖ್ಯಾತ 
ಡಿಥಿರಾಂಬ್‌ನ ಪದಗಳು ಮತ್ತು ಸಂಗೀತಕ್ಕೆ ವಾದ ವಸ್ತು , ಪ್ರತಿಪಾದನೆಯಲ್ಲಿ ಆರ್ಭಟ 
ಉತ್ಸವದ ಸಂಭ್ರಮ ಮತ್ತು ಉದ್ದೇಶಗಳು ಹೆಚ್ಚು. ಇಂದ್ರಜಾಲ, ಕೋಪ, ಕಲಹಗಳಿಂದ 
ಸಾಮಗ್ರಿಯನ್ನು ಒದಗಿಸಿರಬಹುದು. ಆರಂಭ ಕೂಡಿದ ಘಟನೆಗಳು , ಉದ್ದತ ಸ್ವಭಾವದ 
ದಲ್ಲಿ ಇವು ನಿರೂಪಣೆಯ ಸ್ವರೂಪದಲ್ಲಿದ್ದು ನಾಯಕರು. ಪ್ರಧಾನವಾದ ರಸ ರೌದ್ರ. ಅದಕ್ಕೆ 
ಡೈಒನಿಯಸ್‌ನ ಕಥೆ , ಪುರಾಣಗಳನ್ನು ಪೋಷಕವಾಗಿ ಭಯಾನಕ, ಬೀಭತ್ಸ , ಅದ್ಭುತ , 
ಕುರಿತಿದ್ದುವೆಂದು ತೋರುತ್ತದೆ. ಅನಂತರದಲ್ಲಿ ವೀರ, ಕರುಣ ರಸಗಳು , ನಾಲ್ಕು ಅಂಕಗಳಿರು 
ಮೇಳನಾಯಕನು ಗುಂಪಿನಿಂದ ಬೇರೆಯಾಗಿ ತ್ತವೆ . ಪ್ರವೇಶಕ , ವಿಷ್ಕಂಭಕಗಳು ಇಲ್ಲ. ಕೈಶಿಕೀ 
ನಿಂತು , ಗುಂಪಿನ ಮತ್ತು ಮೇಳನಾಯಕನ ವೃತ್ತಿಯನ್ನು ಬಿಟ್ಟು ಮಿಕ್ಕ ವೃತ್ತಿಗಳು ಇರ 
ಸಂಭಾಷಣೆಯಲ್ಲಿ ಗಂಭೀರ ನಾಟಕ ಹುಟ್ಟಿ ಬಹುದು . ಸಂಧಿಗಳಲ್ಲಿ ವಿಮರ್ಶನ ಸಂಧಿ 
ಕೊಂಡಿತೆಂದು ಒಂದು ಊಹೆ. ಅನಿಯಂತ್ರಿತ, 

ಮಾತ್ರ ಇರುವುದಿಲ್ಲ . ಉದಾ., ತ್ರಿಪುರ 

ಸಂಹಾರ . 
ಉದ್ವೇಗ ಪೂರಿತ , ತೀವ್ರಭಾವಗಳನ್ನು 
ಅಭಿವ್ಯಕ್ತಿಸುವ , ಉದ್ರೇಕದ ಭಾಷೆಯನ್ನು 


೮೪ . ತಟಸ್ಥ ತಲ್ಲೀನತೆ ಕಾವ್ಯ ಮತ್ತು ಸೌಂದರ್ಯಾನುಭವಗಳಿಗೆ ಮಾತ್ರ ಮಿತಿ 
ನಾಟಕಗಳನ್ನು ಅನುಭವಿಸುವಾಗಿನ ಓದುಗ ಗೊಳಿಸಿಕೊಳ್ಳಲಾಗಿದೆ . ತಾನು ಗ್ರಹಿಸುತ್ತಿರುವ 
ಮತ್ತು ಪ್ರೇಕ್ಷಕರ ಮನಸ್ಥಿತಿ , ಸಹೃದಯ ಅಥವ ಅವಲೋಕಿಸುತ್ತಿರುವ ವಸ್ತುವಿನೊಡನೆ 
ತನ್ಮಯನಾಗಲು ಸಿದ್ದನಿರಬೇಕು ಎನ್ನುತ್ತಾನೆ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು , (ಬಹಳ 
ಅಭಿನವಗುಪ್ತ, ತಾನಿರುವ ಕಾಲ , ಸ್ಥಳಗಳ ಮಟ್ಟಿಗೆ ಭಂಗಿ ಮತ್ತು ಚಲನೆಗಳನ್ನು ಕುರಿತಂತೆ) 
ಬಂಧವನ್ನು ಕಡಿದುಕೊಂಡು ಕೃತಿಯ ಆ ವಸ್ತುಗಳ ದೈಹಿಕ ಸಂವೇದನೆಯಲ್ಲಿ ನಾವೂ 
ವಾತಾವರಣದ ಭ್ರಮೆಯಲ್ಲಿ ಒಂದಾಗುವ ಭಾಗವಹಿಸಿರುವಂತೆ ತೋರುವುದು ಇದನ್ನು 
ಸಾಮರ್ಥ್ಯ ತಲ್ಲೀನತೆ (ತತ್ - ಅದರಲ್ಲಿ , ತಲ್ಲೀನತೆ ಎನ್ನಬಹುದು. ನಮ್ಮನ್ನು ನಾವು 
ಲೀನ- ಐಕ್ಯ ವಾಗು). ಆದರೆ ಅದೇ ವೇಳೆಯಲ್ಲಿ ಅನೈಚ್ಛಿಕವಾಗಿ ವಸ್ತುವಿನೊಳಕ್ಕೆ ಚಾಚಿಕೊಳ್ಳು 
ಓದುಗ ಅಥವ ಪ್ರೇಕಕ ಕವಿ ಅಭಿವಕಿಸುವ ವುದು' ಎಂದೂ ತಲ್ಲೀನತೆಯ ಪ್ರಕ್ರಿಯೆಯನ್ನು 
ಪಾತ್ರಗಳ ಭಾವವನ್ನು ತಾನೇ ವ್ಯಾವಹಾರಿಕ 

ವಿವರಿಸುವುದುಂಟು . ' ಒಳ ಅನುಕರಣೆ ' 
ವಾಗಿ ಅನುಭವಿಸದೆ , ದೂರ ನಿಂತು ( ತಟಸ್) 

( ಇನ್ನರ್ ಮಿಮಿಕ್ರಿ) ಯು ತಲ್ಲೀನತೆಗೆ ಕಾರಣ 
ವಿಮರ್ಶಿಸಲೂ ಬಲ್ಲ. ಅಂದರೆ ಒಳಗಿದ್ದೂ 

ವಾದ ಅಂಶ . ಅಂದರೆ , ನೋಡುಗನ ಸ್ವಂತ 
ಹೊರಗಿರುವ , ಸಾಹಿತ್ಯಕ ಭ್ರಮೆಯನ್ನು 

ಸಂವೇದನೆಗಳ ಕಾರಣದಿಂದಲ್ಲದೆ ಬಾಹ್ಯವಸ್ತು 
ಅನುಭವಿಸುತ್ತಲೇ ವಾಸ್ತವಿಕತೆಯ ದಡದ 

ಗಳ ಅವಲೋಕನದಿಂದ ಆತನಲ್ಲಿ ಉಂಟಾಗುವ 
ಮೇಲೆ ತಟಸನಾಗಿಯೂ ಇರುವ ಮನಸಿ೨ ದೈಹಿಕ ಪ್ರತಿಕ್ರಿಯೆಗಳು ತಲ್ಲೀನತೆಯ ಒಂದು 
ಯನ್ನು ಈ ಪಾರಿಭಾಷಿಕ ವಿವರಿಸುತ್ತದೆ. 

ಅಂಶ. ಇಂಥ ತಲ್ಲೀನತೆಗೆ ಕಾರಣವಾಗುವ ವಸ್ತು 

ಮನುಷ್ಯರಾಗಿರಬಹುದು, ಜಡವಸ್ತುಗಳಾಗಿರ 
ಏಲಿಯನೇಷನ್ , ಈಸ್ಟಟಿಕ್ ಡಿಸ್ಪೆನ್ಸ್ ಮತ್ತು ಭವನಿ 

ಬಹುದು, ಪ್ರಾಣಿ ಪಕ್ಷಿಗಳೂ ಆಗಿರಬಹುದು. 
ಮಜ್ಜನ ಚಾತುರ್ಯ - ಲಘಿಮಾಕೌಶಲ ಉಲ್ಲೇಖ 

ಸಿನೆಮಾ ನೋಡುವಾಗ ಹೊಡೆದಾಟದ 
ಗಳನ್ನು ನೋಡಿ. 

ಸನ್ನಿವೇಶವೊಂದು ತೆರೆಯಮೇಲೆ ಬಂದಾಗ 
೮೫ . ತಲ್ಲೀನತೆ ಮತ್ತು ಸಹಾನುಭೂತಿ Em 

ಪಕ್ಕದವರನ್ನು ಗುದ್ದುವುದೂ ಒಂದು ರೀತಿಯ 
pathy and Sympathy ಎಂಪಥಿ ಮತ್ತು ತಲ್ಲೀನತೆಯೇ . ಹಾರುವ ಹದ್ದಿನ ಗಾಂಭೀರ್ಯ , 
ಸಿಂಪಥಿ ಇವು ಸೌಂದರ್ಯ ಮೀಮಾಂಸೆಯ ಗಾಳಿಗೆ ಬಳುಕುವ ಗಿಡಮರಗಳನ್ನು ನೋಡ 
ಪಾರಿಭಾಷಿಕಗಳು , ಎಂಪಥಿಯನ್ನು ಜರ್ಮನ್ ನೋಡುತ್ತಾ ನಾವೂ ಆ ಚಲನೆಗಳನ್ನು ದೈಹಿಕ 
ಭಾಷೆ ಯ einfuhlungಗೆ ಇಂಗ್ಲಿಷ್ ವಾಗಿ ಅನುಕರಿಸುವಂತೆ ಆಗಬಹುದು. ಇಂಥ 
ಸಮಾನಾರ್ಥಕವಾಗಿ ಬಳಸುತ್ತಾರೆ . ಇದರ * ಲ್ಲೆಲ್ಲ ತಲ್ಲೀನತೆಯನ್ನು ಗುರುತಿಸಬಹುದು . 
ಅರ್ಥ 'ಫೀಲಿಂಗ್ ಇನ್‌ಟು'. ಕನ್ನಡದಲ್ಲಿ ಈ 

ಕೀಟ್ಸ್ ಒಂದೆಡೆಯಲ್ಲಿ ನಾನು ನೋಡುವ 
ಪದವನ್ನು ತಲ್ಲೀನತೆ ( ತತ್ - ಅದರಲ್ಲಿ ಲೀನ 

ಅಂಶಗಳಲ್ಲೆಲ್ಲಾ ಒಂದಾಗಿ ಬೆರೆಯುತ್ತೇನೆ... 
- ಒಂದಾಗುವುದು) ಎಂದು ವಿವರಿಸಬಹುದು. 

ಗುಬ್ಬಿಯೊಂದು ಹಾರಿಬಂದು ನನ್ನ ಕಿಟಕಿಯ 

ಮುಂದೆ ಕುಳಿತಾಗ ನಾನೂ ಅದರೊಡನೆ 
ತಲ್ಲೀನತೆಯ ಪ್ರಕ್ರಿಯೆ ದಿನನಿತ್ಯದ ಬದುಕಿನಲ್ಲಿ ಒಂದಾಗಿ ಕೊಕ್ಕು ಆಡಿಸುತ್ತಾ ಹೆಕ್ಕತೊಡಗು 
ಹಾಸುಹೊಕ್ಕಾಗಿದ್ದರೂ ಸೌಂದರ್ಯ ತೇನೆ' ಎಂದು ತನ್ನ ತಲ್ಲೀನತೆಯನ್ನು 
ಮೀಮಾಂಸೆಯಲ್ಲಿ ಇದನ್ನು ಕಲಾನುಭವ ಮತ್ತು ವಿವರಿಸುತ್ತಾನೆ . 


೧೦೮ | ವಿಮರ್ಶೆಯ ಪರಿಭಾಷೆ 


ಸಾಹಿತ್ಯಕೃತಿಯೊಂದರ ವಿವರಣಾತ್ಮಕ ಭಾಗ ಬಹುದು . ಉದಾ. ಗೆ , ಚೋಮನದುಡಿ 
ವನ್ನು ಓದುತ್ತಿರುವಾಗ , ಆ ವರ್ಣನೆಯ ಕಾದಂಬರಿ ಓದುವಾಗ ಚೋಮನ ಬಗ್ಗೆ 
ಸಂದರ್ಭದಲ್ಲಿ ನಾವೂ ದೈಹಿಕವಾಗಿ ಭಾಗವಹಿ ಸಹಾನುಭೂತಿ ಮೂಡುತ್ತದೆ. ಅವನ ಆಸೆ , 
ಸುತ್ತಿದ್ದೇವೆಂಬ ಭಾವ ಹುಟ್ಟಿದರೆ ಅದು ಕನಸು ದುಃಖಗಳನ್ನು ನಾವೂ ಹಂಚಿ 
ತಲ್ಲೀನತೆ ಎನಿಸಿಕೊಳ್ಳುತ್ತದೆ. ಹಾಗೆಯೇ ಕೊಳ್ಳುತ್ತೇವೆ. 
ಕವಿಯೂ ಕೂಡ ತಾನು ವರ್ಣಿಸುತ್ತಿರುವ 

ಯಾವುದೇ ಸಾಹಿತ್ಯಕೃತಿಯಲ್ಲಿ ಕೆಲವು ಪಾತ್ರಗಳ 
ವಸ್ತುವಿನಲ್ಲಿ ಲೀನನಾಗಿ ಬಿಡಬಹುದು . ಕನ್ನಡ 
ವಿಮರ್ಶಕರ ಈ ಮಾತುಗಳನ್ನು ಗಮನಿಸಿ : 

ಬಗ್ಗೆ ಮತ್ತು ಆ ಮೂಲಕ ಅವು ವ್ಯಕ್ತಪಡಿಸುವ 
ಕ್ರೌಂಚ ಪಂಕ್ತಿ ಕವನದಲ್ಲಿ ( ಹಾರುವ 

ವಿಚಾರಗಳ ಬಗ್ಗೆಸಹಾನುಭೂತಿಯನ್ನೂ ಇತರ 

ಕೆಲವು ಪಾತ್ರ ಮತ್ತು ವಿಚಾರಗಳ ಬಗ್ಗೆ 
ಹಕ್ಕಿಗಳನ್ನೇ ).. ನೋಡುತ್ತಿದ್ದ ಕವಿಯ ಆತ್ಮ ಆ 

ಆಂಟಿಪಥಿ ವಿರುದ್ಧಾನುಭೂತಿಯನ್ನೂ ಹುಟ್ಟಿಸು 
ಕೊಂಚೆಯ ನೆರೆಯ ಡೊಂಕು ಕೊಂಕು ಕೋರೆ 

ವುದು ಹಾಗೂ ಆ ಭಾವಗಳನ್ನು ಕೃತಿಯ 
ಗಳನ್ನೆಲ್ಲ ಅನುಭವಿಸಿ ಹಾರಿತು ಆ ನಭದ 

ಉದ್ದಕ್ಕೂ ಪೋಷಿಸಿಕೊಂಡು ಹೋಗುವುದು 
ನೀಲಕ್ಕೆ ... ಆ ಸಾಲು ಹಾರಿಹಾರಿ ಏನಿಲ್ಲವಾಗಿ 

ಕೃತಿಕಾರರಿಗೆ ಅನಿವಾರ್ಯವಾಗುತ್ತದೆ. ಇದು 
ಹೋದಾಗ ಕವಿಯ ಆತ್ಮವೂ ದೃಶ್ಯಲೀನತೆವೆತ್ತು 

ಲೇಖಕರ ಸಹಾನುಭೂತಿಯ ಪ್ರಶ್ನೆಯಾಗುತ್ತದೆ . 
ಶೂನ್ಯ ಬೃಹದಾಕಾಶದಲ್ಲಿ ಶೂನ್ಯವಾದಂ 

ಉದಾ. , ( ಯಶೋಧರ ಚರಿತೆಯ 
ತಾಯ್ತು.?” ( ಸಾಹಿತ್ಯವನ್ನು ಓದುವಾಗ) 

ಅಮೃತಮತಿಯ ಪಾತ್ರ ) ಓದುಗನಲ್ಲಿ ಹುಟ್ಟಿಸು 
ನಾವು ಕವಿಪ್ರಜ್ಞೆಯಲ್ಲಿ ತನ್ಮಯರಾಗುತ್ತೇವೆ. 

ವುದು ಸಹಾನುಭೂತಿಯನ್ನಲ್ಲ ತೀವ್ರವಾದ 
ಅದೇ ಕಾವ್ಯ ಸೌಂದರ್ಯಾನುಭವ, ಅದೇ 

ಅಸಹ್ಯ ಭಾವವನ್ನು . ಇಲ್ಲಿಯೂ ಕವಿ ಓದುಗ 
ಕಾವ್ಯಾನಂದ ವೈಭವ . ಆ ತಲ್ಲೀನತೆಯೇ 

ರಿಂದ ಹೊರಡಿಸುವ ಪ್ರತಿಕ್ರಿಯೆ ಕಾವ್ಯದ 
ಮನಸ್ಸಿನ ಪರಿಪಾಕ , ಅದರಿಂದ ಆತ್ಮ 

ಉದ್ದೇಶಕ್ಕೆ ಅನುಗುಣವಾಗಿಯೇ ಇದೆ.'' 
ಶುದ್ದಿಯಾಗುತ್ತದೆ. ” 

( ಕಾರಂತರ) ಕಾದಂಬರಿಗಳಲ್ಲಿ ಜೀವನವನ್ನು 
ಸಹಾನುಭೂತಿ Sympathy ಸಿಂಪಥಿ ( ಸಹ ಎದುರಿಸುವ ಎದೆ ಇಲ್ಲದೆ ಪಲಾಯನ 
ಜೊತೆಯಲ್ಲಿ, ಅನುಭೂತಿ- ಅನುಭವಿಸು ಮಾಡುವ ವ್ಯಕ್ತಿಗಳು ಕಾರಂತರ ಸಹಾನು 
ವುದು) ಸೂಕ್ಷ್ಮವಾದ ರೀತಿಯಲ್ಲಿ ತಲ್ಲೀನತೆಗಿಂತ ಭೂತಿಗೆ ಪಾತ್ರರಾಗುವುದಿಲ್ಲ . ಆಳವಾದ 
ಭಿನ್ನವಾದದ್ದು. ನಮ್ಮ ಸುತ್ತಲ ಮನುಷ್ಯರ ಮತ್ತು ಜೀವನ ಶ್ರದ್ದೆಯಿಂದ ಬದುಕನ್ನು ಇದಿರಿಸುತ್ತಿರು 
ಮನುಷ್ಯ ಗುಣಗಳು ಆರೋಪಿತವಾದ ಜಡ ವವರು ಕಾರಂತರ ಸಹಾನುಭೂತಿಗೆ 
ವಸ್ತುಗಳ ಅನುಭವವನ್ನು ನಾವೂ ಜೊತೆ ಪಾತ್ರರಾಗುತ್ತಾರೆ . * 
ಯಾಗಿ , ಬಹುಶಃ ಅಷ್ಟೇ ತೀವ್ರವಾಗಿ , ಸಹಾನುಭೂತಿಯನೇ ಆಧಾರವಾಗಿಟ್ಟುಕೊಂಡು 
ಅನುಭವಿಸುವುದು , ಹಂಚಿಕೊಳ್ಳುವುದು , ಕೃತಿಯ ಧೋರಣೆಗಳನ್ನು ಗುರುತಿಸುವ, ಕೃತಿಯ 
ಅಭಿರುಚಿ, ಧೋರಣೆ ಇಂಥ ವಿಷಯಗಳಲ್ಲಿನ ಬೆಲೆಕಟ್ಟುವ ಪ್ರಯತ್ನವನ್ನು ಕೆಲ ವಿಮರ್ಶಕರು 
ಭಾವ ಸಾಹಚರ್ಯ- ಸಹಾನುಭೂತಿ ಎನಿಸಿ ನಡೆಸಿದ್ದಾರೆ . ಉದಾ. ಗೆ , ಕಿಂಗ್ ಲಿಯರ್ 
ಕೊಳ್ಳುತ್ತದೆ. ಸಾಹಿತ್ಯ ಕೃತಿಯಲ್ಲಿನ ಯಾವುದೇ ನಾಟಕದಲ್ಲಿ ಕಾರ್ಡಿಲಿಯಾ ಬಗ್ಗೆ ನಮಗೆ 
ಪಾತ್ರವನ್ನು ಕುರಿತು ಕಳವಳ, ಮೆಚ್ಚುಗೆ, ಕರುಣೆ ಉಂಟಾಗುವ ಸಹಾನುಭೂತಿ; ಲಿಯರನ ಬಗ್ಗೆ 
ಓದುಗರಲ್ಲಿ ಮೂಡಿದರೆ ಆಗ ಆ ಪಾತ್ರವನ್ನು ಬೆಳೆಯುತ್ತ ಹೋಗುವ ಸಹಾನುಭೂತಿ; 
ಕುರಿತು ಅವರಲ್ಲಿ ಸಹಾನುಭೂತಿ ಇದೆ ಎನ್ನ ಗೊನೆರಿಲ್ , ರೀಗನ್ರ ಬಗ್ಗೆ ಹುಟ್ಟುವ ಭಯ , 


ವಿಮರ್ಶೆಯ ಪರಿಭಾಷೆ | ೧೦೯ 


ಜುಗುಪ್ಪೆ, ಅಸಹ್ಯ ; ಖಳನಂತಿರುವ ಎಡ್ಕಂಡ್ ಹೊಸ ದರ್ಶನ . ” ಆದರೆ ಕನ್ನಡ ಸಾಹಿತ್ಯ 
ಬಗ್ಗೆ ವಿರುದ್ಧಾನುಭೂತಿ; ಬದುಕಿನ ಕೆಲವು ಕೃತಿಗಳ ಮತ್ತು ವಿಶ್ವ ಸಾಹಿತ್ಯದ ಇತರ ಮುಖ್ಯ 
ಅಂಶಗಳ ಬಗ್ಗೆ ಷೇಕ್ಸ್ಪಿಯರ್ ನಮ್ಮಲ್ಲಿ ಕೃತಿಗಳ ತೌಲನಿಕ ಅಧ್ಯಯನ ಗಂಭೀರವಾಗಿ 
ಮೂಡಿಸುವ ಸಹಾನುಭೂತಿಯುಕ್ತ ಅರಿವು ಗಣನೀಯ ಪ್ರಮಾಣದಲ್ಲಿ ನಮ್ಮಲ್ಲಿ ನಡೆದಿಲ್ಲ. 
ಇವುಗಳ ಆಧಾರದ ಮೇಲೆ ಯ ಈ ಈ ಲೇಖನದಲ್ಲಿ ತೌಲನಿಕ ಸಾಹಿತ್ಯದ 
ನಾಟಕವನ್ನು ವಿಮರ್ಶಿಸುವುದು ಸಾಧ್ಯ . ಪರಿಕಲ್ಪನೆಯ ಸ್ಕೂಲ ವಿವರಗಳನ್ನು ಅದನ್ನು 

ಕುರಿತು ನಡೆದಿರುವ ಪರ, ವಿರುದ್ಧ ಚರ್ಚೆಗಳನ್ನು 
೧ . SVP ಲೇಗಳು . ೪೫, ೨ . DVG ಸಾಶಕ್ತಿ , ೨೪ , 
೩ . GGR ನವಿಮ . ೭೮, ೪ . GHN ಕಾಲೀನ ೬೩ , 

ಸಂಕ್ಷೇಪವಾಗಿ ಹೇಳಿದೆ . 

ವಿಶ್ವಸಾಹಿತ್ಯ (ಯೂನಿವರ್ಸಲ್ ಲಿಟರೇಚರ್) , 
೮೬ . ತೌಲನಿಕ ಸಾಹಿತ್ಯ Comparative ಅಂತಾರಾಷ್ಟ್ರೀಯ ಸಾಹಿತ್ಯ , ಜಾಗತಿಕ ಸಾಹಿತ್ಯ 
Literature ಕಂಪಾರೆಟಿವ್ ಲಿಟರೇಚರ್ - ಈ ಎಲ್ಲ ಪದಗಳನ್ನು ತೌಲನಿಕ ಸಾಹಿತ್ಯ 
ಕನ್ನಡದಲ್ಲಿ ಇಂಗ್ಲಿಶ್ನ ನುಡಿಗಟ್ಟಿಗೆ ಎಂಬ ಅರ್ಥದಲ್ಲಿ ಬಳಸುವುದುಂಟು. ಆದರೆ 
ಸಮಾನಾರ್ಥಕವಾಗಿ ತೌಲನಿಕ ಸಾಹಿತ್ಯ ಎಂಬ ಅವು ಯಾವುವೂ ಅಷ್ಟು 'ಸಮಗ್ರ ವಲ್ಲ. 
ಮಾತು ಮಾತ್ರ ಬಳಕೆಗೆ ಬಂದಿದೆಯೇ ತೌಲನಿಕ ಸಾಹಿತ್ಯವನ್ನು ಹೋಲಿಸಲು ಸಾಧ್ಯ 
ಹೊರತು ಆ ಬಗೆಯ ಅಧ್ಯಯನ, ಗಮನಾರ್ಹ ವಾಗುವಂತಹ ಸಾಹಿತ್ಯಗಳು ” ಎಂಬುದರಿಂದ 
ವೆನ್ನುವಂತಹ ಚರ್ಚೆ ಏನೇನೂ ನಡೆದಿಲ್ಲ. ಹಿಡಿದು “ ಅಂತರರಾಷ್ಟ್ರೀಯ ಸಾಹಿತ್ಯಕ 
ಪ್ರಾಸಂಗಿಕವಾಗಿ ಇಂಥ ಮಾತುಗಳು ನಮಗೆದು ಸಂಬಂಧಗಳು ” ಎನ್ನುವವರೆಗೆ ಬೇರೆ ಬೇರೆ 
ರಾಗುತ್ತವೆ : “ನಮ್ಮ ವಾಲ್ಮೀಕಿ ವ್ಯಾಸರು (ಗಳ) ರೀತಿಗಳಲ್ಲಿ ಅದರ ವ್ಯಾಪ್ತಿ, ಉದ್ದೇಶಗಳನ್ನು 
ದೊಡ್ಡತನವೆಂಥಾದ್ದು ? ಅದು ಯಾವ ವಿವರಿಸುವ ಪ್ರಯತ್ನ ನಡೆದಿದೆ . ಭಾಷೆಯ , 
ಮಟ್ಟದು ? ಈ ವಿವರವನ್ನು ಕಾಣಬೇಕಾದರೆ ಜನಾಂಗದ ಮತ್ತು ರಾಜಕೀಯ ಗಡಿಗಳಿಗೆ 
ವಾಲ್ಮೀಕಿಯನ್ನು ಮಿಲ್ಟನಿನೊಡನೆ , ಕಾಳಿದಾಸ ಬದ್ದವಾಗದೆ , ಎಲ್ಲ ಸಾಹಿತ್ಯಗಳ ಸೃಷ್ಟಿ ಮತ್ತು 
ನನ್ನು ಶೇಕ್ಸ್‌ಪಿಯರಿನೊಡನೆ ... ಹೋಲಿಸಿ ಅನುಭವದ ಏಕತೆಯನ್ನು ಗಮನದಲ್ಲಿಟ್ಟು 
ನೋಡಬೇಕು... ಸಾರ್ವದೇಶಿಕಗಳೂ , ಕೊಂಡು, ಅವುಗಳನ್ನು ಅಂತರರಾಷ್ಟ್ರೀಯ 
ಸಾರ್ವಕಾಲೀನಗಳೂ ಆಗಿ ಸಮಸ್ತ ಮಾನವರ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವುದು , 
ಸ್ವಭಾವಕ್ಕೂ ಏಕಪ್ರಕಾರವಾಗಿ ಸಂಬಂಧ ಎಂದು ಸಂಗ್ರಹವಾಗಿ ತೌಲನಿಕ ಸಾಹಿತ್ಯವನ್ನು 
ಕಟ್ಟಿರುವ ಸನ್ನಿವೇಶಗಳನ್ನು ಲಕ್ಷಕ್ಕೆ ತಂದು 

ವಿವರಿಸ ಬಹುದು. ತೌಲನಿಕ ಸಾಹಿತ್ಯದ 
ಕೊಂಡು ನೋಡಿದರೆ , ಆಂಗ್ಲಕವಿ , ಭಾರತ ಅಧ್ಯಯನವುಕೇವಲ ಸಾಹಿತ್ಯಗಳ ಹೋಲಿಕೆ 
ಕವಿಗಳಲ್ಲಿ ಯಾರು ಯಾರು ಯಾವ ದರ್ಜೆಗೆ 

ಮಾತ್ರವಾಗಿರುವುದಿಲ್ಲ. ತೌಲನಿಕ ಸಾಹಿತ್ಯ 
ಹತ್ತುತ್ತಾರೆ ? ನಮ್ಮವರೆಲ್ಲರೂ ಅವರೆಲ್ಲರಿಗಿಂತ 

ವಿಮರ್ಶೆಯು ವಿವರಣೆ , ನಿರೂಪಣೆ , 
ಮೇಲಟ್ಟಕ್ಕೇರುವರೆಂದು ನಾನು ಹೇಳಲಾರೆ. 

ವಿಶ್ಲೇಷಣೆ , ಚಿತ್ರಣ, ಪಾತ್ರಚಿತ್ರಣ , ಮೌಲ್ಯ 
ನಮ್ಮ ಸಾಹಿತ್ಯದಲ್ಲಿ ಕಂಡುಬರದ ಅನೇಕ ಸೂಕ್ಷ್ಮ 

ಮಾಪನಗಳನ್ನೂ ಒಳಗೊಂಡಿರುತ್ತದೆ. ಆದರೆ 
ಧ್ವನಿಗಳೂ , ನಮ್ಮಲ್ಲಿಕಾಣಬರದ ಅನೇಕ ಸೂಕ್ಷ್ಮ 

ಈ ವಿಮರ್ಶೆಯ ಧ್ವನಿ ವಿಶ್ಲೇಷಣೆಗಿಂತ ಹೆಚ್ಚಾಗಿ 
ತೇಜಸ್ಸುಗಳೂ ಇಂಗ್ಲಿಷ್ ಕಾವ್ಯದಲ್ಲಿ ಗೋಚರ 

ಸಂಯೋಜನೆಯದ್ದಾಗಿರುತ್ತದೆ. 
ವಾಗುತ್ತವೆ. ಅಲ್ಲಿಯ ವಿದ್ಯುಚ್ಚಲನೆಯ ಸಾಹಿತ್ಯ ವಿಮರ್ಶೆಯಲ್ಲಿ ವಿಶ್ಲೇಷಣೆ ಮತ್ತು 
ವೇಗವೆಂಥದೆಂದು ಕಂಡುಕೊಳ್ಳುವುದೇ ನಮಗೆ ಮೌಲ್ಯಮಾಪನದ ಒಂದು ಅಂಗವಾಗಿ 


೧೧೦ | ವಿಮರ್ಶೆಯ ಪರಿಭಾಷೆ 


ಹೋಲಿಕೆ ಅಥವ ತುಲನೆಯನ್ನು ವಿಮರ್ಶಕರು ದಿಂದ ಮತ್ತು ಎಲಿಯಟ್‌ನ "ಹೋಲಿಕೆ ಮತ್ತು 
ಬಳಸಿಕೊಳ್ಳುತ್ತಾರೆ . ಕೃತಿಯೊಂದನ್ನು ಕುರಿತು ವಿಶ್ಲೇಷಣೆ ವಿಮರ್ಶಕನ ಪ್ರಮುಖ ಉಪಕರಣ 
ಚರ್ಚಿಸುವಾಗ ವಿಮರ್ಶಕರ ಮನಸ್ಸಿನಲ್ಲಿ ಅದೇ ಗಳು ' ಎಂಬ ಪ್ರತಿಪಾದನೆಯಿಂದ ಬೆಳೆದದ್ದು. 
ಭಾಷೆಯ ಅಥವ ಬೇರೆ ಭಾಷೆಗಳ ಸಾಹಿತ್ಯ ಹಾಗಾಗಿ ಸಾಂಪ್ರದಾಯಿಕ ಪಾಂಡಿತ್ಯದಿಂದ 
ಕೃತಿಗಳ ಅನುಭವ ಇರುತ್ತದೆ . ತಮ್ಮ ಒಡಮೂಡಿದ, ಇನ್ನೂ ಆಳವಾದ ಬೇರು 
ಚರ್ಚೆಯಲ್ಲಿ ಅವರು ಅದನ್ನು ವಾಚ್ಯವಾಗಿಯೊ , ಗಳನ್ನು ಕಂಡುಕೊಂಡಿಲ್ಲದ ಪರಿಕಲ್ಪನೆ ಇದು. 
ಪರೋಕ್ಷವಾಗಿಯೋ ಸೂಚಿಸಬಹುದು. 

ಪ್ರಾಯೋಗಿಕ ವಿಮರ್ಶೆ ಕೇವಲ ಕೃತಿಯ 
ತೌಲನಿಕ ಸಾಹಿತ್ಯ ಈ ಹೋಲಿಕೆಯ ಪ್ರವೃತ್ತಿ 

ಮೇಲೆ ಗಮನ ಕೇಂದ್ರೀಕರಿಸಿ ಅಧಿಕಾರಯು 
ಯನ್ನು ವ್ಯವಸ್ಥಿತವಾಗಿ ವಿಶಾಲಗೊಳಿಸಲು, 

ತವಾಗಿ ಸಾಹಿತ್ಯವನ್ನು ಕುರಿತು ಸಾಮಾನೀಕರಿ 
ತುಲನೆಯ ವ್ಯಾಪ್ತಿಯನ್ನು ಹಿಗ್ಗಿಸಲು ಯತ್ನಿಸು 

ಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿವೆ. 
ತ್ತದೆ. ಒಂದು ಭಾಷೆಯ ಕೃತಿಯ ಮೇಲೆ ಹೊಸ 

ಹಾಗೆಯೆ ತೌಲನಿಕ ಸಾಹಿತ್ಯ ಭಿನ್ನ ಸಂಸ್ಕೃತಿ, 
ಬೆಳಕು ಬೀರಲು ಇನ್ನೊಂದು ಭಾಷಾ ಸಂಸ್ಕೃತಿ 

ಭಾಷೆಗಳ ಸಾಹಿತ್ಯವನ್ನು ಕುರಿತು ಅಂತರ 
ಯಲ್ಲಿ ರಚನೆಗೊಂಡ ಕೃತಿಯ ಸಂದರ್ಭಗಳನ್ನು 

ರಾಷ್ಟ್ರೀಯ ಧೋರಣೆ ಹೊಂದಿದ್ದರೂ ಈ 
ಬಳಸಿಕೊಳ್ಳುತ್ತದೆ . ಅಥವ ಬೇರೆ ಬೇರೆ 

ಅಧ್ಯಯನದ ಕೆಲವು ಮಹತ್ವಪೂರ್ಣ ಸಾಧನೆ 
ಭಾಷೆಯ ಕೃತಿಗಳಲ್ಲಿ ಮೈತಾಳುವ ವಸ್ತುಗಳ , 

- ಗಳು ಯೂರೋಪಿಯನ್ ಮಾರ್ಕ್ಸ್‌ವಾದಿ 
ವಿಷಯಗಳ ಪರಿವರ್ತನೆಯ ವಿಶಾಲವಾದ 

ವಿಮರ್ಶಕರಿಂದ ಆಗಿದ್ದರೂ , ಇಂಗ್ಲಿಶ್‌ನಂತಹ 
ಅಧ್ಯಯನದಲ್ಲಿ ತೊಡಗುತ್ತದೆ . ಸಾಮಾನ್ಯವಾದ ಭಾಷೆಗಳಲ್ಲಿ ನಡೆದಿರುವ ಪ್ರಾಯೋಗಿಕ 
ಸಾಹಿತ್ಯ ವಿಮರ್ಶೆಗೂ ತೌಲನಿಕ ಸಾಹಿತ್ಯಕ್ಕೂ 

ವಿಮರ್ಶೆಯ ಸಾಧನೆಗಳನ್ನು ತೌಲನಿಕ ಸಾಹಿತ್ಯ 
ಇರುವ ಈ ಸಂಬಂಧವನ್ನು ಗಮನಿಸುವುದು 

ಇನ್ನೂ ಅರಗಿಸಿಕೊಂಡಿಲ್ಲ. 
ಮುಖ್ಯ . ಯಾಕೆಂದರೆ ತೌಲನಿಕ ಸಾಹಿತ್ಯದ 
ಉತ್ಸಾಹಿಗಳು ಅದು ಪ್ರತ್ಯೇಕವಾದ ಅಧ್ಯಯ | 

ತೌಲನಿಕ ಸಾಹಿತ್ಯದ ವಿಧಾನವನ್ನು ಕುರಿತಂತೆ 
ನದ ಶಿಸ್ತು ಎಂದು ಸಾಧಿಸಲು ಪ್ರಯತ್ನಿಸುತ್ತಾರೆ . 

ಕೆಲವು ಮಹತ್ವದ ಪ್ರಶ್ನೆಗಳೂ ಇವೆ. ಓದುಗನಿಗೆ 
ಆದರೆ ಅದು ಹಾಗಿಲ್ಲ. ಅಂತೆಯೇ ತೌಲನಿಕ 

ಟಾಲ್ಸ್ ಟಾಯ್ನಷ್ಟೆ ಕೊನೆಯ ಪಕ್ಷ ಜಾರ್ಜ್ 

ಎಲಿಯಟ್ ಅಥವ ಡಿಕನ್ಸ್ , ಕುವೆಂಪುಕೂಡ 
ಸಾಹಿತ್ಯ ಕೇವಲ ಹೋಲಿಕೆಗಳಿಗೆ , ಸಮಾನ 
ಅಂಶಗಳ ಪ್ರಭಾವಗಳ ಗುರುತಿಸುವಿಕೆಗೆ 

ಮುಖ್ಯ . ಆದರೆ ರಷ್ಯನ್‌ತನ ಟಾಲ್ಸ್ಟಾಯ್ನ 

ಇಂಗ್ಲಿಶ್ ಅನುವಾದದಲ್ಲಿ ಎಷ್ಟರಮಟ್ಟಿಗೆ 
ಮಿತವಾದದ್ದೂ ಅಲ್ಲ . ತೌಲನಿಕ ಸಾಹಿತ್ಯದ 

ಉಳಿದಿರುತ್ತದೆ ? ಅಥವ ಕನ್ನಡದ ಮಟ್ಟಿಗೆ ಹೀಗೆ 
ವಿರೋಧಿಗಳು ತೀರ ಸರಳವಾಗಿ ಅದನ್ನು 

ಹೇಳಬಹುದು. ಟಾಲ್ಸ್ಟಾಯ್ನ ಕಾದಂಬರಿ 
ಸಾಹಿತ್ಯಗಳ ವರ್ಗಿಕರಣ ಎಂದು 

ಗಳನ್ನು ನಾವು ರಷ್ಯಾದಿಂದ ಅನುವಾದಗೊಂಡ 
ಜರೆಯುತ್ತಾರೆ . 

ಇಂಗ್ಲಿಶ್‌ನಲ್ಲಿ ಓದುತ್ತೇವೆ. ಕೆಲವು ಅಂಶಗಳಲ್ಲಿ 
ತೌಲನಿಕ ಭಾಷಾಶಾಸ್ತ್ರ ಅಥವ ತೌಲನಿಕ ಧರ್ಮ ಅವನ್ನು ಕನ್ನಡದ ಮಲೆಗಳಲ್ಲಿ ಮದುಮಗ 
ದಂತೆ ತೌಲನಿಕ ಸಾಹಿತ್ಯ ಒಂದು ಪ್ರತ್ಯೇಕ| ಳಿಗೋ ಅಥವ ಗ್ರಾಮಾಯಣಕ್ಕೋ ಹೋಲಿ 
ಅಧ್ಯಯನದ ಶಿಸ್ತು ಎಂದು ಬೆಳೆದಿಲ್ಲ. ಸಾಹಿತ್ಯ ಸಲು ಸಾಧ್ಯವೆ ? ಹೇಗೆ ? ಕುಮಾರವ್ಯಾಸ, 
ಕೃತಿಯೊಂದರ ಮಹತ್ವ ಅದನ್ನು ಮತ್ತೊಂದು ಕಾಳಿದಾಸ , ಶೇಕ್ಸ್‌ಪಿಯರ್, ಹೋಮರ್‌ನ, 
ಕೃತಿಯೊಡನೆ ಹೋಲಿಸಿದಾಗ ಸ್ಪಷ್ಟವಾಗುತ್ತದೆ ತುಲನಾತ್ಮಕ ಅಧ್ಯಯನದ ವಿಧಾನ ಯಾವುದಿರ 
ಎಂಬ ಧೋರಣೆ ನವ್ಯ ವಿಮರ್ಶಕರ ಪಂಥ ಬೇಕು ? 


ವಿಮರ್ಶೆಯ ಪರಿಭಾಷೆ | ೧೧೧ 


ಕೃತಿಯ ಸೂಕ್ಷ್ಮ ವಾದ ಸಣ್ಣ ಅಂಶಗಳು , ಭಾಷೆ ಪ್ರತಿಪಾದಿಸಿದ ಭಾಷೆಯ ಆಳ ವಿನ್ಯಾಸ 
ಇವಕ್ಕೆ ಗಮನ ಕೊಡುವುದಕ್ಕಿಂತ ಪ್ರಮುಖ (ಡೀಪ್ ಸ್ಪಕ್ಟರ್ ) ತತ್ವವೂ ತೌಲನಿಕ ಸಾಹಿತ್ಯಕ್ಕೆ 
ವಾದ ಸ್ವರೂಪ, ಬಂಧಗಳನ್ನು ಗಮನದಲ್ಲಿರಿಸಿ ಸಹಾಯಕವಾಗುತ್ತದೆ. ಮೂಲಭಾಷೆ ಗೊತ್ತಿಲ್ಲ 
ಕೊಂಡು ಕೃತಿಗಳ ತುಲನೆ ಮಾಡುವುದು ಹೆಚ್ಚು ದಿದ್ದರೂ ಬುದ್ದಿವಂತನಾದ ಸಾಹಿತ್ಯ ವಿದ್ಯಾರ್ಥಿ 

ಫಲಕಾರಿ ಆಗಬಹುದು. ಟಾಲ್ಸ್ಟಾಯ್ನ ಕೃತಿಯ ಮಹತ್ವದ ಅನುವಾದಗಳ ಭಾಷೆಯನ್ನು 
* ರಷ್ಯನ್ ಭಾಷೆ , ಶೈಲಿಗಳನ್ನು ಮುಖ್ಯವಾಗಿ ಹೋಲಿಸುವುದರಿಂದಲೂ (ಉದಾ. , 

ಗಮನಿಸದೆ, ಕಥಾ ಸಂವಿಧಾನಕ್ಕೆ ಪ್ರಾಮುಖ್ಯ ರಾಘವಾಚಾರರ ಮತ್ತು ಲಂಕೇಶರ ಗ್ರೀಕ್ 
ನೀಡಬಹುದು . ಇದು ಅನುವಾದದಲ್ಲೂ ನಾಟಕ ಅನುವಾದಗಳ ) ಕೃತಿಯ ಬಗ್ಗೆ ಹೆಚ್ಚಿನ 
ಹಾಗೆಯೇ ಉಳಿದಿರುತ್ತದಲ್ಲವೇ ? ಕುಮಾರ ತಿಳಿವನ್ನು ಪಡೆಯಬಹುದು. 
ವ್ಯಾಸನ , ಕಾಳಿದಾಸನ , ಶೇಕ್ಸ್‌ಪಿಯರ್‌ನ 

೧ . D . V. G . ಸಾಶಕ್ತಿ ೯೯ , 
ಕೃತಿಗಳ ಸ್ವರೂಪ ಆಂತರಿಕ ಬೆಳವಣಿಗೆ, ಅದಕ್ಕೆ ಹೆಚ್ಚಿನ ಓದಿಗೆ: N .P. Stallknecht ಮತ್ತು H . Frenz 
ಅವರು ಬಳಸುವ ತಂತ್ರಗಳು ಇವನ್ನು Comparative Literature : Method and Perspec 
ಹೋಲಿಸಲು ಸಾಧ್ಯ . ಬಹುಶಃ ಇಂಥಲ್ಲಿ 

tive ( ೧೯೬೧) ; Rene Wellek and Austin War 

ren : Theory of Literature ( ೧೯೬೩); Henry 
ಮಿಥ್‌ನ ಪರಿ ಕಲ್ಪನೆಯೂ ಅಗತ್ಯವಾಗ 

Gifford: Comparative Literature ( ೧೯೬೯) . 
ಬಹುದು . ಹಾಗೆಯೇ ಚೋಮಸ್ಕಿ 


ದ , ಧ 


೮೭. ದೀಪಕಾಲಂಕಾರ ಭರತನು ಸೂಚಿಸುವ ಕಾದಂಬರಿಯ ನಿರೂಪಣೆಯ ಅಂಶಗಳಾದ 
ಪ್ರಾಚೀನ ಅಲಂಕಾರಗಳಲ್ಲಿ ಒಂದು. ನಂತರ ಪಾತ್ರ , ಕ್ರಿಯೆ , ಭೂಮಿಕೆ ಮತ್ತು ಘಟನೆಗಳನ್ನು 
ಬಂದ ಎಲ್ಲ ಕಾವ್ಯಮೀಮಾಂಸಕರೂ ಇದನ್ನು ಲೇಖಕರು ಯಾವುದಾದರೂ ಒಂದು ನೆಲೆ 
ಕುರಿತು ಚರ್ಚೆ ಮಾಡಿದ್ದಾರೆ. ಹಲವಾರು ಯಲ್ಲಿ ನಿಂತು, ಒಂದು ವಿಶಿಷ್ಟ ದೃಷ್ಟಿಯಿಂದ 
ವಾಕ್ಯಾಂಗಗಳು ತಮ್ಮ ಅರ್ಥಪೂರ್ಣತೆಗಾಗಿ ಓದುಗರಿಗೆ ನಿರೂಪಿಸುತ್ತಾರೆ . ಈ ನೆಲೆ ಮತ್ತು 
ಒಂದೇ ವಾಕ್ಯಾಂಗವನ್ನೋ ಪದವನ್ನೋ ದೃಷ್ಟಿ ಒಂದೇ ಕೃತಿಯಲ್ಲಿ ಬೇರೆಬೇರೆಯಾಗ 
ಹೊಂದಿರುವುದು , ಬೇರೆ ಬೇರೆಉಪಮಾನ 

ಬಹುದು. ದೃಷ್ಟಿಕೋನನಿರೂಪಣೆಯ ತಂತ್ರಕ್ಕೆ 
ಉಪಮೇಯಗಳಿಗೆ ಒಂದೇ ಸಾಧಾರಣ 

ಸಂಬಂಧಿಸಿದ್ದು . ಅಂದರೆ ಕಾದಂಬರಿಯ 
ಧರ್ಮವಿರುವುದು ” ಎಂದು ದೀಪಕಾಲಂಕಾರ 

ಘಟನೆ , ಪಾತ್ರಗಳನ್ನು ಕಾಣುವ ಕಣ್ಣು , 
ವನ್ನು ವಿವರಿಸುತ್ತಾರೆ . ಇದಕ್ಕೆ ವಾಮನನು 

ನಿರೂಪಿಸುವ ಕೋನವಾಗಿ ಕಾದಂಬರಿಯ 
ಕೊಡುವ ಉದಾಹರಣೆ: “ ಗುರು ಶುಕ್ರೂಷೆ 

ನಿರೂಪಣಾ ವಿಧಾನವನ್ನು ನಿರ್ಧರಿಸುವಲ್ಲಿ 
ಯಿಂದ ವಿದ್ಯೆ , ಪಾನಗೋಷ್ಠಿಯಿಂದ ಕಾಮ , 

ನಿರೂಪಣೆಯ ದೃಷ್ಟಿಕೋನದ ಸಮಸ್ಯೆ 
ಚಂದ್ರೋದಯದಿಂದ ಸಮುದ್ರ ಹೆಚ್ಚುತ್ತದೆ . ” 

ಮಹತ್ವದ್ದಾಗಿದೆ . ಹೆನ್ರಿ ಜೇಮ್ಸ್‌ನ ಚಿಂತನೆ 
ಇಲ್ಲಿ ಹೆಚ್ಚುತ್ತದೆ ' ಎಂಬ ಒಂದೇ ಕ್ರಿಯಾಪದ 

ಮತ್ತು ಕೃತಿಗಳ ಪ್ರಭಾವದಿಂದ ಕಾದಂಬರಿಯ 
ವಾಕ್ಯದ ಮೂರು ಘಟಕಗಳಿಗೂ ಅನ್ವಯವಾಗಿ 

ತಂತ್ರದ ಅಭ್ಯಾಸದಲ್ಲಿ ದೃಷ್ಟಿಕೋನದ ಪ್ರಶ್ನೆ 
ಅರ್ಥವನ್ನು ಪೂರ್ಣಗೊಳಿಸುತ್ತದೆ . ಸಾಧಾರಣ 

ಹೆಚ್ಚಿನ ಪ್ರಾಮುಖ್ಯ ಪಡೆಯಿತು. ಪರ್ಸಿಲಬಕ್ 
ಧರ್ಮವನ್ನು ಸೂಚಿಸುವ ಪದ ವಾಕ್ಯದಲ್ಲಿ 

ದೃಷ್ಟಿಕೋನವನ್ನು “ ಕತೆಗಾರನು ತನ್ನ ಕತೆ 
ಯಾವ ಸ್ಥಾನದಲ್ಲಿ - ಆದಿ , ಮಧ್ಯ , ಅಂತ್ಯ 

ಯೊಂದಿಗೆ ಹೊಂದಿರುವ ಸಂಬಂಧ ” ಎಂದು 
ಬರುತ್ತದೆಂಬುದನ್ನು ಮತ್ತು ವ್ಯಾಕರಣ 
ದೃಷ್ಟಿಯಿಂದ ಅದರ ಕ್ರಿಯೆ ಏನು -ಕಾರಕ , 

ವಿವರಿಸಿ ತಂತ್ರದ ಸಮಸ್ಯೆಯೆಲ್ಲ ದೃಷ್ಟಿ 
ದ್ರವ್ಯ , ಗುಣ , ಜಾತಿ ಸೂಚಕಗಳು ಇತ್ಯಾದಿ 

ಕೋನದ ಆಯ್ಕೆಯ ಸಮಸ್ಯೆ ಎಂಬುದನ್ನು 
ಎಂಬುದನ್ನು ಅನುಸರಿಸಿ; ಮತ್ತು ವಾಕ್ಯಾಂಗಳ 

ಸೂಚಿಸುತ್ತಾನೆ. 
ಪರಸ್ಪರ ಸಂಬಂಧವನ್ನು ಅನುಸರಿಸಿ ಏಕಾರ್ಥ , ವಿಮರ್ಶಕರು ದೃಷ್ಟಿಕೋನಗಳಲ್ಲಿ ಅನೇಕ 
ವಿರುದ್ದಾರ್ಥ ಇತ್ಯಾದಿ - ದೀಪಕಾಲಂಕಾರದಲ್ಲಿ ಬಗೆಗಳನ್ನು ಗುರುತಿಸಿದ್ದರೂ ಮೂಲಭೂತ 
ಅನೇಕ ಬಗೆಗಳನ್ನು ಕಾವ್ಯ ಮೀಮಾಂಸಕರು ವಾಗಿ ಇರುವುದು ಎರಡೇ ರೀತಿಯ 
ಗುರುತಿಸುತ್ತಾರೆ . 

ದೃಷ್ಟಿಕೋನಗಳು: ಪ್ರಥಮ ಪುರುಷ ನಿರೂಪಣೆ 
೮೮ . ದೃಷ್ಟಿಕೋನ Point of View ( ಥರ್ಡ್ ಪರ್ಸನ್ ನೆರೇಟಿವ್) ಮತ್ತು ಉತ್ತಮ 
ಪಾಯಿಂಟ್ ಆಫ್ ವೂ ಕಥೆ ಮತ್ತು ಪುರುಷ ನಿರೂಪಣೆ (ಫಸ್ಟ್ ಪರ್ಸನ್ ನರೇಟಿವ್). 
ಕಾದಂಬರಿಗಳನ್ನು ಕುರಿತ ಸಿದ್ದಾಂತಗಳಲ್ಲಿ ಮತ್ತು ಕತೆಗಾರನಿಗೆ ನಿರೂಪಣೆಯಲ್ಲಿ ಎಷ್ಟುಮಟ್ಟಿನ 
ಚರ್ಚೆಗಳಲ್ಲಿ ಈ ಪಾರಿಭಾಷಿಕ ಹೆಚ್ಚಾಗಿ ಸ್ವಾತಂತ್ರ ಅಥವ ನಿರ್ಬಂಧವಿದೆ ಎಂಬುದನ್ನು 
ಬಳಕೆಯಾಗುತ್ತದೆ. ದೃಷ್ಟಿಕೋನ ಎಂದರೆ ಕಥೆ ಗಮನಿಸಿ ಈ ಎರಡು ಪ್ರಭೇದಗಳಲ್ಲಿ ಅನೇಕ 
ಹೇಳುವ ವಿಧಾನ , ರೀತಿ, ಕಥೆ ಅಥವ ಉಪವಿಭಾಗಗಳನ್ನು ಗುರುತಿಸಬಹುದು. 


ವಿಮರ್ಶೆಯ ಪರಿಭಾಷೆ | ೧೧೩ 


ಪ್ರಥಮ ಪುರುಷ ನಿರೂಪಣೆ: ಇಲ್ಲಿ ನಿರೂಪಕ ನಿರೂಪಕ ( ಅನ್‌ಇನ್‌ಟ್ಯೂಸಿವ್ (ಇಂಪರ್ಸನಲ್) 
ಕಥೆಯ ಚೌಕಟ್ಟಿನಿಂದ ಹೊರಗೆ ಇರುವವ ನರೇಟರ್‌) ನಾಗಿರಬಹುದು. ವ್ಯಾಖ್ಯಾನಕಾರ 
ನಾಗಿದ್ದು ಎಲ್ಲ ಪಾತ್ರಗಳನ್ನೂ ಅವುಗಳ ಹೆಸರಿ ನಿರೂಪಕನು ಕಥೆಯನ್ನು ನಿರೂಪಿಸುವುದ 
ನಿಂದಲೋ , 'ಅವನು', 'ಅವಳು', ' ಅವು' ರೊಂದಿಗೇ ಪಾತ್ರಗಳ ಬಗ್ಗೆ ಆಗಾಗ್ಗೆ ವ್ಯಾಖ್ಯಾನ 
ಎಂದೋ ಗುರುತಿಸುತ್ತಾನೆ ಉದಾ. ಮಲೆಗಳಲ್ಲಿ ಮಾಡುತ್ತಾ , ಪಾತ್ರಗಳ ಕ್ರಿಯೆಯ ಮೌಲ್ಯ 
ಮದುಮಗಳು , ಗ್ರಾಮಾಯಣ, ಮರಳಿ 

ಮಾಪನ ಮಾಡುತ್ತ ಬದುಕಿನ ಬಗ್ಗೆ ತನ್ನ 
ಮಣಿಗೆ, ಉತ್ತಮ ಪುರುಷ ನಿರೂಪಣೆ: ಇಲ್ಲಿ ಅಭಿಪ್ರಾಯಗಳನ್ನು ನೀಡುತ್ತಿರುತ್ತಾನೆ. ಬಹಳ 
ನಿರೂಪಕ ಕಥೆಯ ಪ್ರಪಂಚಕ್ಕೆ ಸೇರಿದವ ಮಟ್ಟಿಗೆ ಸರ್ವಸಾಕ್ಷಿತ್ವ ದೃಷ್ಟಿಕೋನದ 
ನಾಗಿದ್ದು ಕಥೆಯ ಒಂದು ಪಾತ್ರವೇ ಆಗಿ , ವ್ಯಾಖ್ಯಾನಕಾರ ನಿರೂಪಕನ ಟೀಕೆ ಒಪ್ಪಣ 
ತಾನೇ ಎಲ್ಲವನ್ನೂ ವಿವರಿಸುತ್ತ ಹೋಗುತ್ತಾನೆ . 

ಗಳನ್ನು ಅಧಿಕೃತವೆಂದೇ ಪರಿಗಣಿಸಬೇಕಾಗು 
ಕೃತಿಕಾರನ ಹೆಸರಿನಿಂದಲೇ ಅಥವ ' ನಾನು' 

ತದೆ . ಅವು ಲೇಖಕನ ನಿಜವಾದ ಅಭಿಪ್ರಾಯ 
ಎಂದು ತನ್ನನ್ನು ಕರೆದು ಕೊಳ್ಳುತ್ತಾನೆ . ಉದಾ., 

ಗಳ , ಪೂರ್ವಾಗ್ರಹಗಳ , ನಿರೂಪಣೆಯೂ 
ಅಳಿದ ಮೇಲೆ, ಬಿರುಕು , ಮುಕ್ತಿ . 

ಹೌದು. ವಿಶ್ವ ಸಾಹಿತ್ಯದ ಅನೇಕ ಮಹತ್ವದ 

ಕಾದಂಬರಿಗಳ ನಿರೂಪಣಾ ಶೈಲಿ ಈ 
ಉಪವಿಭಾಗಗಳು : ಪ್ರಥಮ ಪುರುಷ 

ಬಗೆಯದೇ . ಉದಾ., ಟಾಲ್ಸ್ಟಾಮ್‌ನ 
ನಿರೂಪಣೆ: ೧ . ಸರ್ವ ಸಾಕ್ಷಿ . ದೃಷ್ಟಿಕೋನ 

ವಾರ್ ಅಂಡ್ ಪೀಸ್ , ಜೇನ್ ಆಸ್ಟಿನ್ , 
( ಆಮ್ಪಿಸಿಯಂಟ್ ಪಾಯಿಂಟ್ ಆಫ್ ) ಇಲ್ಲಿ ಚಾರ್ಲ್ಸ್ಡಿಕನ್ಸ್ , ಹಾರ್ಡಿ, ದಾಸೋವ್ಸ್ಕಿ 
ರೂಪಕ ಕಥೆಯ ಬಗ್ಗೆ ಪಾತ್ರಗಳ ಬಗ್ಗೆ ಇದೇ ತಂತ್ರವನ್ನು ಬಳಸಿಕೊಂಡ ಇತರ 
ಘಟನೆಗಳ ಬಗ್ಗೆ ಏನೆಲ್ಲವನ್ನು ತಿಳಿಯಬೇಕೋ 

ಪ್ರಮುಖ ಕಾದಂಬರಿಕಾರರು. ಟಾಲ್‌ಸ್ಟಾಯ್ 
ಅದೆಲ್ಲವನ್ನೂ ತಿಳಿದವನು. ಬೇರೆ ಬೇರೆ ಕಾಲ 

ತನ್ನ ಕೃತಿಯಲ್ಲಿ ವ್ಯಾಖ್ಯಾನಕಾರ ನಿರೂಪಕ 
ಗಳಲ್ಲಿ ಸ್ಥಳಗಳಲ್ಲಿ ಸ್ವತಂತ್ರವಾಗಿ ಸಂಚರಿಸುತ್ತ 

ನಿಗಿರುವ ಸ್ವಾತಂತ್ರ ವನ್ನು ಪೂರ್ಣವಾಗಿ 
ನಿರೂಪಿಸಬಲ್ಲ . ಒಂದು ಪಾತ್ರದಿಂದ 

ಬಳಸಿಕೊಂಡು, ಕಾದಂಬರಿಯ ನಡುನಡುವೆ , 
ಮತ್ತೊಂದು ಪಾತ್ರದತ್ತ ಗಮನಹರಿಸಬಲ್ಲ. 

ವಸ್ತು ಅವನಲ್ಲಿ ಪ್ರೇರಿಸುವ ಆಲೋಚನೆಗಳನ್ನು 
ಅವರ ನಡೆನುಡಿಗಳಲ್ಲಿ ಬೇಕಾದಷ್ಟನ್ನು ಹೇಳಿ 

ಒಳಗೊಂಡ , ದೀರ್ಘ ಪ್ರಬಂಧಗಳನ್ನು ಸೇರಿಸಿ 
ಉಳಿದದ್ದನ್ನು ತನಗೆ ಸೂಕ್ತ ಕಂಡಂತೆ, ಸೂಕ್ತ 

ರುವುದನ್ನು ವಾರ್ ಅಂಡ್ ಪೀಸ್‌ನಲ್ಲಿ ಕಾಣ 
ಸಮಯದವರೆಗೆ ಮುಚ್ಚಿಡಬಲ್ಲ ಪಾತ್ರಗಳ 

ಬಹುದು. ಆಧುನಿಕ ಕನ್ನಡ ಕಾದಂಬರಿಗಳಲ್ಲಿ 
ಮನಸ್ಸಿನೊಳಕ್ಕೆ ಪ್ರವೇಶಿಸಿ ಅವರ ವರ್ತನೆಗಳ 

ಲಂಕೇಶರ ಮುಸ್ಸಂಜೆಯ ಕಥಾಪ್ರಸಂಗ ಮತ್ತು 
ಹಿಂದಿನ ಭಾವನೆ , ಉದ್ದೇಶಗಳನ್ನು ತಿಳಿಯುವ 

ಕಂಬಾರರ ಕರಿಮಾಯಿಯಲ್ಲಿ ವ್ಯಾಖ್ಯಾನಕಾರ 
ವಿಶೇಷ ಸಾಮರ್ಥ್ಯ ಸರ್ವಸಾಕ್ಷಿತ್ವ 

ನಿರೂಪಕರನ್ನು ಕಾಣಬಹುದು. 
ದೃಷ್ಟಿಕೋನವನ್ನು ಆಯ್ದುಕೊಳ್ಳುವ ಲೇಖಕನಿಗೆ 
ದೊರೆಯುತ್ತದೆ . ಉದಾ., ಅನ್ನಾ ಕರೆನೀನ ಕೆಲವು ಬಾರಿ ನಿರೂಪಕ ಸರ್ವಸಾಕ್ಷಿತ್ವ 
ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಈ ದೃಷ್ಟಿಕೋನವನ್ನು ಆಯ್ದುಕೊಂಡರೂ , ಯಾವ 
ವಿಧಾನದಲ್ಲಿ ನಿರೂಪಕನ ಸ್ವಭಾವ ಎರಡು ವ್ಯಾಖ್ಯಾನಗಳನ್ನೂ ನೀಡದೆ , ಅವೈಯಕ್ತಿಕವಾಗಿ 
ರೀತಿಯದ್ದಾಗಿರಲು ಸಾಧ್ಯವಿದೆ. ನಿರೂಪಕನು ನಿರೂಪಣೆಯನ್ನು ಮಾಡಬಹುದು. ವಸ್ತುನಿಷ್ಠ 
ವ್ಯಾಖ್ಯಾನಕಾರ ನಿರೂಪಕ (ಇನ್‌ಟೂಸಿವ್ ನರೇಟರ್) ನಿರೂಪಕನಾಗಿ ಆತ ನಾಟಕೀಯ ಸನ್ನಿವೇಶ 
ನಾಗಿರಬಹುದು ಅಥವ ವಸ್ತುನಿಷ್ಠ ( ಅವೈಯಕ್ತಿಕ) ಗಳಲ್ಲಿ ಪಾತ್ರಗಳ ಕ್ರಿಯೆಯನ್ನು ಓದುಗರಿಗೆ 


೧೧೪ | ವಿಮರ್ಶೆಯ ಪರಿಭಾಷೆ 


“ತೋರಿಸಿ ” ಕೊಡುತ್ತಾನೆ. ಆದರೆ ತನ್ನ ಹೋಗುವ ಒಂದು ಉದಾಹರಣೆ ಇದು). 
ವೈಯಕ್ತಿಕ ತೀರ್ಮಾನಗಳನ್ನು ನೀಡುವುದಿಲ್ಲ. ಜೇಮ್ಸ್ನ ನಂತರದ ಕಾದಂಬರಿಕಾರರು ಅವನ 
ಈ ತಂತ್ರದ ಅತಿರೇಕಕ್ಕೆ ಹೋದಾಗ, ನಿರೂಪಕ ತಂತ್ರವನ್ನು ( ಪ್ರಜ್ಞಾಪ್ರವಾಹ ತಂತ್ರ ) ಸ್ಪೀಂ ಆಫ್ 
ಪಾತ್ರಗಳ ಕ್ರಿಯೆಯನ್ನು ಮಾತ್ರ ತೋರಿಸಿ ಅವನ ಕಾನ್‌ಶಸ್‌ನೆಸ್ ಆಗಿ ಬೆಳೆಸಿದರು . ( ಇದರ 
ಭಾವನೆ, ಉದ್ದೇಶಗಳನ್ನು ಕುರಿತು ಪೂರ್ಣ ವಿವರ ಪ್ರತ್ಯೇಕ ನಮೂದಿನಲ್ಲಿ ಬಂದಿದೆ) . 
ವಾಗಿ ಮೌನತಾಳುವುದನ್ನು ನೋಡಬಹುದು. ಪ್ರಥಮ ಪುರುಷ ನಿರೂಪಣೆಯಲ್ಲಿ ವಸ್ತುವಿಗೂ 
ಉದಾ., ಹೆಮಿಂಗ್‌ಮೇಯ ದಿ ಕಿಲ್ಲರ್ ಮತ್ತು 

ಓದುಗನಿಗೂ ನಡುವೆ ಲೇಖಕ ತಲೆಹಾಕಿ 
ಎ ಕ್ಲೀನ್ ವೆಲ್ ಲೈಟೆಡ್ ಪ್ಲೇಸ್ ಕತೆಗಳು. ನಾಟ್ಯಾಯಮಾನತೆಗೆ ಅಡ್ಡಿಯಾಗುತ್ತಾನೆ . ಈ 
೨. ಸೀಮಿತ ( ಬದ) ದೃಷ್ಟಿಕೋನ ( ಲಿಮಿಟೆಡ್ ಬಗೆಯ ದೃಷ್ಟಿಕೋನ ರಚನಾ ಶೈಥಿಲ್ಯದಿಂದಾಗಿ , 
ಪಾಯಿಂಟ್ ಆಫ್ ವ್ಯೂ ಪ್ರಥಮ ಪುರುಷದಲ್ಲಿ ಮಿತವ್ಯಯ ಮತ್ತು ಶಿಲ್ಪಗಳ ಬಗೆಗಿನ ತಿರಸ್ಕಾರ 
ನಿರೂಪಣೆ ಮಾಡುವಾಗಲೂ ನಿರೂಪಕ ದಿಂದಾಗಿ ಸಾಮಾನ್ಯ ಅನುಕರಣೆಗೆ ಯೋಗ್ಯವಲ್ಲ 
ಯಾವುದಾದರೂ ಒಂದು ಪಾತ್ರದ ಅಥವ | ಎಂಬುದು ಜೇಮ್ನಂಥವರ ಅಭಿಪ್ರಾಯ . 
ಕೇವಲ ಕಡಮೆ ಸಂಖ್ಯೆಯ ಪಾತ್ರಗಳ 

ಉತ್ತಮ ಪುರುಷ ನಿರೂಪಣೆ: ಇದು ' ನಾನು' 
ಆಲೋಚನೆ , ಅನುಭವ ಮತ್ತು ಭಾವನೆಗಳಿಗೆ 

ಎಂದು ಕರೆದುಕೊಳ್ಳುವ ನಿರೂಪಕನಿಗೆ ಕಥೆಯ 
ಮಾತ್ರ ಪ್ರಾಮುಖ್ಯ ನೀಡಿ ನಿರೂಪಣೆಯನ್ನು 

ಚೌಕಟ್ಟಿನಲ್ಲಿ ಏನೇನು ತಿಳಿದಿರುತ್ತದೆಯೋ , 
ಬದ್ಧಗೊಳಿಸುತ್ತಾನೆ . ಹೆನ್ರಿ ಜೇಮ್ಸ್ ಈ ಬಗೆಯ 

ಅವನು ಏನನ್ನು ಅನುಭವಿಸುತ್ತಾನೋ ಅಥವ 
ತಂತ್ರವನ್ನು ಪರಿಷ್ಕರಿಸಿದ ಕಾದಂಬರಿಕಾರ. 

ಇತರ ಪಾತ್ರಗಳೊಡನೆ ನಡೆಸುವ ಸಂಭಾಷಣೆ 
ಇಂಥ ಪ್ರಮುಖ ಪಾತ್ರಗಳನ್ನು ಅವನು ಕನ್ನಡಿ 

ಯಲ್ಲಿ ತಿಳಿಯುತ್ತಾನೋ ಅಥವ ಅನುಮಾನಿಸು 
( ಮಿರರ್) ಅಥವ ಕೇಂದ್ರ (ಫೋಕಸ್ ) ಅಥವ 

ತಾನೋ , ಚಿಂತಿಸುತ್ತಾನೋ ಅವುಗಳ 
ಕೇಂದ್ರ ಪ್ರಜ್ಞೆ (ಸೆಂಟರ್ ಆಫ್ ಕಾನ್‌ಶಸ್‌ನೆಸ್) 

ನಿರೂಪಣೆಗೆ ಮಾತ್ರ ಸೀಮಿತವಾಗಬೇಕಾ 
ಎಂದು ಕರೆಯುತ್ತಾನೆ. ಉದಾ., ಶ್ರೀರಂಗರ 

ಗುತ್ತದೆ. ಈ ತಂತ್ರದಲ್ಲಿ ಬರುವ ' ನಾನು' ನಡೆದ 
ವಿಶ್ವಾಮಿತ್ರನ ಸೃಷ್ಟಿಯಲ್ಲಿ ಲೇಖಕರೇ ಕಥೆ 

ಘಟನೆಗಳಿಗೆ ಸಾಕ್ಷಿ ಸ್ವರೂಪದ್ದಾಗಿರಬಹುದು. 
ಹೇಳುತ್ತಿದ್ದರೂ ದೃಷ್ಟಿಕೋನ ನಾರಾಯಣನ 

ಕಾವ್ರಾಡ್‌ನ ಹಾರ್ಟ್ ಆಫ್ ಡಾರ್ಕ್‌ನೆಸ್‌ನ 
ಪಾತ್ರಕ್ಕೆ ಮಾತ್ರ ಸೀಮಿತವಾಗಿದೆ. ಲಂಕೇಶರ 

ಮಾರ್ಲೊನಂತೆ , ಬೆಟ್ಟದ ಜೀವದ ಶಿವರಾಮ 
ಬಿರುಕು ಕಾದಂಬರಿಯಲ್ಲಿ ಎಲ್ಲ ಅನುಭವ, 
ವಿವರ , ಘಟನೆಗಳೂ ನಾಯಕನ ವಿಶಿಷ್ಟ 

ನಂತೆ; ಘಟನೆಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ 

ಭಾಗವಹಿಸಿರಬಹುದು - ಮೆಲ್‌ ವಿಲ್‌ನ 
ಪ್ರಜ್ಞೆಯ ಮುಖಾಂತರ ಶೋಧಿತವಾಗಿ 

ಮಾಜಿ ಡಿಕ್‌ನ ಇಷಾಮೆಲ್‌ನಂತೆ ; ಕಥೆಯ 
ಓದುಗರನ್ನು ತಲುಪುತ್ತವೆ. ಹಾಗೆಯೇ ಶಿಕಾರಿ 
ಕಾದಂಬರಿಯ ನಾಗಪ್ಪ ಕೂಡಕೇಂದ್ರ ಪ್ರಜ್ಞೆಯ 

ಕೇಂದ್ರಪ್ರಜ್ಞೆಯೇ ಆಗಿರಬಹುದು - ಡಿಕನ್ಸ್ನ 

ಗ್ರೇಟ್ ಎಕ್ಸ್ಪೆಕ್ಟೇಶನ್‌ನ ಪಿಪ್ , ಡೇವಿಡ್ 
ಇನ್ನೊಂದು ಉದಾಹರಣೆ ( ಇಂತಹ ಪಾತ್ರ 

ಕಾಪರ್ ಫೀಲ್ಡ್” ನ ಡೇವಿಡ್‌ನಂತೆ . 
ಗಳನ್ನು ನಾಯಕರೆಂದು ಕರೆಯಬಹುದಾದರೂ , 
ಆ ಪದಕ್ಕಿರುವ ವೈಭವದ ಪರಿವೇಷಗಳನ್ನು ಈ ವಿಭಾಗಗಳಿಗೆ ಸೇರದ , ಆದರೆ ಹೆಚ್ಚಿನ 
ನೀಗಿಕೊಂಡು ಕೇಂದ್ರ ಪ್ರಜ್ಞೆ ಕೇಂದ್ರ ಇತ್ಯಾದಿ ಚರ್ಚೆಗೆ ಒಳಗಾದ ಇನ್ನೆರಡು ಬಗೆಯ 
ಪದಗಳು ಹುಟ್ಟಿಕೊಂಡಿವೆ. ವಿಮರ್ಶೆಯಲ್ಲಿ ನಿರೂಪಣಾ ತಂತ್ರಗಳಿವೆ. ತನ್ನರಿವಿನ 
ಪರಿಭಾಷೆ ಬೆಳೆಯುತ್ತ , ಬದಲಾಗುತ್ತ ನಿರೂಪಕ (ಸೆಲ್ಸ್ ಕಾನ್‌ಶಸ್ ನರೇಟರ್ ) ಮತ್ತು 


ವಿಮರ್ಶೆಯ ಪರಿಭಾಷೆ | ೧೧೫ 


ಮೋಸಹೋಗುವ ನಿರೂಪಕ ( ಫಾಲಿಬಲ್ ಅಥವ ಹೇಳುತ್ತದೆ. ಆದರೆ ಅದರಲ್ಲಿ ಹಲವಾರು 
ಅನ್ ರಿಯಲಯಬಲ್ ನರೇಟರ್ ), ಅ - ವಿಶ್ವಾ ಪಾತ್ರಗಳ ದೃಷ್ಟಿಕೋನಗಳ ಬಂದು 
ಸಾರ್ಹ ನಿರೂಪಕ . ತನ್ನರಿವಿನ ನಿರೂಪಕನಿಗೆ ಹೋಗುತ್ತವೆ. ಅಳಿದ ಮೇಲೆಯಲ್ಲಿ ಹಲವು 
ತಾನು ಒಂದು ಕಲಾಕೃತಿಯನ್ನು ರಚಿಸುತ್ತಿರು ಬಗೆಯ ದೃಷ್ಟಿಕೋನಗಳ ಸಂಗ್ರಹವೇ 
ವೆನೆಂಬ ಅರಿವು ಸದಾ ಮನಸ್ಸಿನಲ್ಲಿರುತ್ತದೆ. ಕಾದಂಬರಿಯ ವಸ್ತುವಾಗುತ್ತದೆ . 
ಓದುಗನನ್ನು ತನ್ನ ಅಂತರಂಗಕ್ಕೆ ತೆಗೆದುಕೊಂಡು, 

ಕೃತಿಯ ಮೌಲ್ಯಮಾಪನದಲ್ಲಿ ನವ್ಯ ವಿಮರ್ಶೆ 
ಕೃತಿರಚನೆಯ ಅನೇಕ ಸಮಸ್ಯೆಗಳನ್ನು 

ಯಲ್ಲಿ ದೃಷ್ಟಿಕೋನದ ಅಂಶ ಮುಖ್ಯವಾಗಿರು 
ಅವನೊಂದಿಗೆ ಗಂಭೀರವಾಗಿ ಚರ್ಚಿಸುತ್ತಾನೆ. 

ವಂತೆ ಕಾಣುತ್ತದೆ. ಉದಾ., "ಕನ್ನಡದ ಅತಿ 
ಉದಾ., ಫೀಲ್ಡಿಂಗ್‌ನ ಟಾಮ್ ಜೋನ್ಸ್, 

ಶ್ರೇಷ್ಟ ಕಾದಂಬರಿ ಆಗಬಹುದಾಗಿದ್ದ 
ಅಥವ ಇಂಥ ಚರ್ಚೆಯನ್ನು ಹಾಸ್ಯದ 

“ ಮಲೆಗಳಲ್ಲಿ ಮದುಮಗಳು ”ಸೋಲುವುದಕ್ಕೆ 
ಉದ್ದೇಶಕ್ಕೂ ಬಳಸಬಹುದು . ಉದಾ. , 
ಸೆ ರ್ನ್ನ ಟಿ ರಾಮ ಶಾಂಡಿ ಕಾರಣ , ಕಾದಂಬರಿಗೆ ಬಂಧವನ್ನೊದಗಿಸುವ 
ಅವಿಶ್ವಾಸಾರ್ಹ ನಿರೂಪಕ ನೀಡುವ ಘಟನೆಗಳ 

ದೃಷ್ಟಿಕೋನದಲ್ಲಿ ಬಿರುಕಿರುವುದು ಎನ್ನಿಸು 
ವಿವರಣೆಗೂ , ಮಾಡುವ ಮೌಲ್ಯ ಮಾಪನಕ್ಕೂ 

ತದೆ.?” ( ಪಂಪನ) ಸಾಮಾಜಿಕತೆಯ ಅರಿವು 
ಲೇಖಕನಿಗೆ ಇರುವ ಸ್ವಂತದ ನಂಬಿಕೆ , 

ಆಗ ಪಟ್ಟಭದ್ರ ಹಿತಾಸಕ್ತಿಗಳುಳ್ಳ ರಾಜತ್ವದ ದೃಷ್ಟಿ 
ಮೌಲ್ಯಗಳಿಗೂ ವ್ಯತ್ಯಾಸವಿದ್ದು, ಲೇಖಕನು , 

ಕೋನದ್ದಾದ್ದರಿಂದ , ಅದು ಆಳವಾದದ್ದಾಗಿರದೆ 
ಓದುಗ ನಿರೂಪಕನ ಹೇಳಿಕೆಗಳನ್ನು ಮುಖ 

ವಸ್ತುಸ್ಥಿತಿಯನ್ನು ಮಾತ್ರ ವರ್ಣಿಸುವಂಥಾ 
ಬೆಲೆಗೇ ಪೂರ್ಣವಾಗಿ ನಂಬದೆ, ತನ್ನ ಮನಸ್ಸಿ 

ದ್ದಾಗಿದ್ದೂ , ಪರಿಮಿತವಾಗಿದ್ದೂ ಸಮಾಜದ 
ನಲ್ಲಿರುವುದನ್ನು ತಿಳಿಯಲು ಯತ್ನಿಸಬೇಕೆಂದು ಅಂತರಂಗದ ಚಲನೆಗಳನ್ನು ಗುರುತಿಸು 
ಅಪೇಕ್ಷಿಸುತ್ತಾನೆ . ಉದಾ., ಶ್ರೀರಂಗರ ವಂಥದ್ದಾಗಿಲ್ಲ. - 
ವಿಶ್ವಾಮಿತ್ರನ ಸೃಷ್ಟಿ , ನಿರೂಪಕನ ಅತಿಮುಗತೆ ೧ , MGK ಆಭಾಸ. ೧೫೪- ೧೫೫ ೨ . HMC 
ಅಥವ ಅತಿಸುಸಂಸ್ಕೃತ ಸ್ವಭಾವ ಇತ್ಯಾದಿಗಳು ಜಿಜ್ಞಾಸೆ ೯೨ -೯೩ 
ಜೇಮ್ಸ್‌ನ ಹಲವಾರು ಕೃತಿಗಳಲ್ಲಿ ಕೇಂದ್ರ ನಿರೂಪಣೆ ನಮೂದುನೋಡಿ; ಹೆಚ್ಚಿನ ಓದಿಗೆ: W . C. 
ಪ್ರಜ್ಞೆಯನ್ನು ವಿರೂಪಗೊಳಿಸುವುದುಂಟು. 

Boots : “The Rhetoric of Fiction ” ( ೧೯೬೧) ; 

Leon Edd " The Modern Psychological Novel" 
ಇದರಿಂದಾಗಿ ವ್ಯಂಗ್ಯದ ಹಲವಾರು ಮಜಲು 

( ೧೯೬೪): Henry James : “The Art of Novel ? 
ಗಳೇ ಕೃತಿಯಲ್ಲಿ ನಿರ್ಮಾಣವಾಗಬಹು | (0622 ); Percy Lubbock ; “ The Craft of Fic 
ದಾದರೂ ಓದುಗನಿಗೆ ಸ೦ಶಯದಿಂದ tion ” ಗಿರಡ್ಡಿಗೋವಿಂದರಾಜ : ಕಾದಂಬರಿ ವಸ್ತು ಮತ್ತು 
ಕಿರಿಕಿರಿಯೂ ಆಗಬಹುದು. 

ತಂತ್ರ . 
ನಿರೂಪಣೆಯಲಿ ಕಥೆಗಾರ ಒಂದೇ ದಪಿ ೮೯ , ದೇಶಕಾಲ ಸಂಬಂಧ ಇದು ಸಾಹಿತ್ಯ 
ಕೋನಕ್ಕೆ ಕಟ್ಟುಬೀಳಬೇಕೆಂದೇನೂ ಇಲ್ಲ . ಕೃತಿಯನ್ನು ಅಥವ ನಾಟಕವೊಂದನ್ನು ಸರಿ 
ಬಾಣಭಟ್ಟನ ಕಾದಂಬರಿ ಬಹು ವಿಧ ದೃಷ್ಟಿಕೋನ ಯಾದ ರೀತಿಯಲ್ಲಿ ಆಸ್ವಾದಿಸಲು ಅಗತ್ಯವಾದ 
( ಮಲ್ಟಿಪಲ್ ಪಾಯಿಂಟ್ ಆಫ್ ಮ್ಯೂನ) ಅತ್ಯಂತ ಪರಿಕಲ್ಪನೆ, ಅನಿವಾರ್ಯ ಸಾಮಾನ್ಯಜ್ಞಾನ . 
ಹಳೆಯ ಉದಾಹರಣೆ . ಹಾಗೆಯೇ ಅಳಿದ ಓದುಗ ಅಥವ ಪ್ರೇಕ್ಷಕನಿಗೆ ತಾನು ಬದುಕು 
ಮೇಲೆಯಲ್ಲಿಕೂಡ ಈ ಬಹುವಿಧ ದೃಷ್ಟಿಕೋನ ತ್ತಿರುವ ಸ್ಥಳ ಮತ್ತು ಕಾಲದ ಬದುಕಿಗೂ , 
ವನ್ನು ಕಾಣಬಹುದು . ಇಲ್ಲಿ ಕಥೆಯನ್ನು ಕೃತಿಯು ಕೊಡುವ ಭ್ರಮಾತ್ಮಕವಾದ ಕಾಲದೇಶ 
ನಿರೂಪಕ ಪಾತ್ರ ಉತ್ತಮ ಪುರುಷದಲ್ಲಿ ಗಳ ಅನುಭವಕ್ಕೂ ವ್ಯತ್ಯಾಸ ಗುರುತಿಸುವ 


೧೧೬ | ವಿಮರ್ಶೆಯ ಪರಿಭಾಷೆ 


ಸಾಮರ್ಥ್ಯವಿರಬೇಕು . ದೇಶ ಕಾಲಗಳ ಪ್ರಯತ್ನ ನಡೆಯಿತು. ಪದದೋಷ, ಅರ್ಥದೋಷ, 
ಪರಿಮಿತ ಭಾವನೆಯನ್ನು ತ್ಯಜಿಸದೆ ರಸದೋಷಗಳೆಂಬ ಮೂರು ವಿಭಾಗಗಳಲ್ಲಿ 
ವ್ಯಾವಹಾರಿಕ ಪ್ರಪಂಚದಂತೆಯೇ ಅದನ್ನು ದೋಷದ ವಿವೇಚನೆ ನಡೆಯಿತು. ಅಕ್ಷರಗಳ 
( ಕೃತಿಯ ಅನುಭವ) ಪರಿಗಣಿಸಿದರೆ ಅವನ ವಿನ್ಯಾಸ, ಸಂಧಿ, ಸಮಾಸದಂತಹ ವ್ಯಾಕರಣದ 
(ಸಹೃದಯನ) ಭಾವವು ಸಾಂಸಾರಿಕವಾಗಿಯೇ ಅಂಶಗಳಿಂದ ಹಿಡಿದು ರಸಪ್ರತಿಪಾದನೆಯಂಥ 
ಉಳಿಯುವುದು ಖಂಡಿತ ” ಎನ್ನುತ್ತಾರೆ ಅಮೂರ್ತ ವಿಷಯಗಳನ್ನೂ ಒಳಗೊಂಡಂತೆ 
ತೀ . ನಂ . ಶ್ರೀ , 

ಸುಮಾರು ನೂರು ಬಗೆಯ ದೋಷಗಳ 
೯೦. ದೋಷ ಅಲಂಕಾರ , ಗುಣಗಳಂತೆ 

ಪಟ್ಟಿಯನ್ನು ತಯಾರಿಸಬಹುದು. ದೋಷಗಳ 

ವಿವೇಚನೆ ಕೊನೆಗೆ ಅನೌಚಿತ್ಯವೇ ದೋಷದ 
ಇದೂ ಸಂಸ್ಕೃತ ಸಾಹಿತ್ಯ ಚಿಂತನೆಯಲ್ಲಿ 

ಮಾನದಂಡ ಎಂಬ ನಿಲುವನ್ನು ತಲುಪಿತು. 
ಮುಖ್ಯವಾದ ಪರಿಕಲ್ಪನೆ . ದೋಷರಹಿತ 
ವಾದದ್ದು, ಗುಣ ಅಲಂಕಾರ ಸಹಿತವಾದದ್ದೇ 

ರಸದೋಷ, ಅಶ್ಲೀಲ, ಪುನರುಕ್ತಿ ನಮೂದುಗಳನ್ನು 
ಕಾವ್ಯ ಎಂಬ ಒಂದು ಸಿದ್ದಾಂತವೂ ಇದೆ. 

ನೋಡಿ. ೧ . ARK ಭಾಮಲೇ . ೪೬ . ೨ . GGR 

ಸಕಹೋ , ೬೬ ಹೆಚ್ಚಿನ ಓದಿಗೆ: ಡಾ . ಕೆ. ಕೃಷ್ಣಮೂರ್ತಿ : 
ಕಾವ್ಯದ ಸೌಂದರ್ಯವನ್ನು ಕಡಿಮೆ ಮಾಡುವ “ The Doctrine of Dosas in Sanskrit Poetics” 
ಎಲ್ಲ ಅಂಶಗಳೂ ದೋಷಗಳೇ , ಸಹಜ ( ಪ್ರ ) Essays in Sanskrit Criticism ( ೧೯೬೪). 
ವಾಗಿಯೇ ದೋಷಗಳು ಅಸಂಖ್ಯಾತವಾಗಲೇ ೯೧ . ಧ್ವನಿ ಧ್ವನಿ ತಮ್ಮ ಸಂಸ್ಕೃತ ಕಾವ್ಯ 
ಬೇಕು. ಆದರೆ ದೋಷವೆಂಬುದು ಕೇವಲ ಮೀಮಾಂಸೆ ಆವಿಷರಿಸಿದ, ಕಾವವನು ಕುರಿತ 
ಸಾಪೇಕ್ಷವಾದದ್ದು. ಉದಾ., ( ಗಳಗನಾಥರು ) ಸಮಗ, ಚಿಂತನೆ , ಅನೇಕ ಶತಮಾನಗಳಷ್ಟು 
ಗ್ರಂಥಗಳಲ್ಲಿ ತಮ್ಮ ಜೀವನ ವಿಮರ್ಶೆಯನ್ನು ದೀರ್ಘ ಕಾಲ ನಡೆದ ಚಿಂತನೆಯ ಸಾರ ರೂಪ 
ಮೇಲಿಂದ ಮೇಲೆ ಒತ್ತಿ ಹೇಳುವುದು ಒಂದು ಇದು. ಕಾವ್ಯವನ್ನು ಕುರಿತ ಸಂಸ್ಕೃತ 
ದೋಷವಾಗಿ ಕಾಣುತ್ತದೆ "(ಕೆ . ಸದಾಶಿವರ ಚಿಂತನೆಯಲ್ಲಿ ಎರಡು ಮಾರ್ಗಗಳಿದ್ದವು. 
ಜಾನಿ ಮೆಟ್ಟಿಲು ಏರಿದಳು) ಧ್ವನಿಸೂಕ್ಷತೆಯನ್ನು ಒಂದು ಕಾವ್ಯವನ್ನು ಶಾಬ್ಲಿಕ ರಚನೆಯೆಂದು 
ಕಾಪಾಡದ ವಾಚ್ಯತೆಯೂ ಸೇರಿ ಕೊಂಡು ಕಥೆ - ಪರಿಗಣಿಸಿ, ಭಾಷೆ ಯ ಶಬ್ದ - ಅರ್ಥ 
ದೋಷಪೂರ್ಣವಾಗಿದೆ.'”> ಹಾಗಾಗಿ ದೋಷ 

ಸ್ವರೂಪವನ್ನು ಅರಿಯುವ ಮೂಲಕ, ಕಾವ್ಯಕ್ಕೆ 
ಯಾವುದು ಎಂಬುದನ್ನು ಕೃತಿಯ ಉದ್ದೇಶ ವಿಶಿಷ್ಟವಾದ ಭಾಷೆಯನ್ನು , ಅಭಿವ್ಯಕ್ತಿ 
ಮತ್ತು ಸಂದರ್ಭದಲ್ಲಷ್ಟೆ ನಿರ್ಧರಿಸಬಹುದು. ಮಾಧ್ಯಮವನ್ನು ಕೇಂದ್ರ ಪರಿಕಲ್ಪನೆಯಾಗಿಟ್ಟು 
ಕೆಲವು ಅಂಶಗಳನ್ನು ಎಲ್ಲ ಕಾಲಕ್ಕೂ ದೋಷ ಕೊಂಡ ಚಿಂತನೆ . ಇದು ಅಲಂಕಾರಗಳನ್ನು 
ಎಂದು ಕೆಲವರು ಹೇಳುವುದೂ ಉಂಟು. ಅಂದರೆ ಕಾವ್ಯ ಸೌಂದರ್ಯವನ್ನು ಚರ್ಚಿಸಿತು. 
ಅಂತೆಯೇ ಮಮ್ಮಟ ಅನಿತ್ಯದೋಷ- ಸಂದರ್ಭ ಇನ್ನೊಂದು ದೃಶ್ಯಕಾವ್ಯಗಳನ್ನು ಕುರಿತ ಚಿಂತನೆ 
ಗಳನ್ನು ಅನುಸರಿಸಿ ಬರುವ ದೋಷತ್ವ ; ನಿತ್ಯ ಯಿಂದ ಮೂಡಿದ ಸೌಂದರ್ಯ, ಭಾವ ಅಥವ 
ದೋಷ- ಎಲ್ಲ ಸಂದರ್ಭಗಳಲ್ಲೂ ಉಂಟಾಗುವ ರಸವನ್ನು ಕೇಂದ್ರವಾಗಿರಿಸಿಕೊಂಡ ಚಿಂತನೆ . 
ದೋಷತ್ವ ಎಂದು ದೋಷಗಳನ್ನು ವಿಭಾಗಿಸು ದಿನನಿತ್ಯದ ಮಾತು ವಾರ್ತಾ , ವಿಜ್ಞಾನದ ಭಾಷೆ 
ತ್ತಾನೆ . ಕಾವ್ಯದ ಮಾಧ್ಯಮ ಭಾಷೆ, ರಸದ ಶಾಸ್ತ್ರ ಮತ್ತು ಕಾವ್ಯ ಭಾಷೆ ಅಲಂಕಾರಗಳ 
ಅನುಭವದಿಂದ ದೊರೆಯುವ ಆನಂದ ಇದರ ಭಿನ್ನತೆಯನ್ನು ಗುರುತಿಸಿ , ಪ್ರಾಯೋಗಿಕವಾಗಿ 
ಉದ್ದೇಶ. ಆದ್ದರಿಂದ ದೋಷಗಳನ್ನು ಭಾಷೆ- ಉಪಯುಕ್ತವಾದ ತಾತ್ವಿಕವಾಗಿ ಶಕ್ತಿಯುತವೂ 
ರಸಗಳ ಆಧಾರದ ಮೇಲೆ ವಿಂಗಡಿಸಲು ಆದ ಸಿದ್ದಾಂತವನ್ನು ಅಲಂಕಾರ ಪ್ರಸ್ಥಾನ 


ವಿಮರ್ಶೆಯ ಪರಿಭಾಷೆ | ೧೧೭ 


ಸ್ಥಾಪಿಸಿದರೂ ಕಾವ್ಯದ ಅರ್ಥವನ್ನು ಕುರಿತು ಅಂಗೀಕೃತ ಅರ್ಥ . ಲಕ್ಷಣಾವೃತ್ತಿಯಿಂದ 
ತಾತ್ತಿಕ ಚಿಂತನೆಯತ್ತ ಗಮನ ಹರಿಸದಿದ್ದದ್ದು ಮೂಡುವ ಲಕ್ಷಾರ್ಥ ಪದಗಳಿಗಿರುವ ಅರ್ಥದ 
ಅದರ ದೌರ್ಬಲ್ಯ , ಅರ್ಥಕ್ಕಿಂತ ಮಾಧ್ಯಮ ಎರಡನೆಯ ಪದರ . ಇದು ವಾಚ್ಯಾರ್ಥವು 
ಮುಖ್ಯವಾಗಿಬಿಟ್ಟಿತು. ರಸವನ್ನು ಕುರಿತ ಚಿಂತನೆ ಒಳಗೊಂಡಿರುವ ಅರ್ಥಸೂಚನೆಗಳಿಂದ 
ಭಾಷೆಯ ಪ್ರಕ್ರಿಯೆಗಳನ್ನು ನಿರ್ಲಕ್ಷಿಸಿತು . ಈ ಕೂಡಿರುತ್ತದೆ . ಆದರೆ ಕಾವ್ಯದಲ್ಲಿ ಅರ್ಥದ 
ಎರಡೂ ಚಿಂತನೆಗಳ ಉತ್ತಮ ಉಪಯುಕ್ತ ಮೂರನೆಯ , ಮುಖ್ಯವಾದ ಪದರವೊಂದಿದೆ 
ಅಂಶಗಳನ್ನು ಒಳಗುಮಾಡಿಕೊಂಡು , ಯೆಂದೂ ಇದು ವಾಚ್ಯಾರ್ಥವನ್ನು ಒಳ 
ಕಾವ್ಯಾಂಗಗಳನ್ನು ಗುರುತಿಸಿ , ಅವುಗಳ ಮಹತ್ವ ಗೊಂಡು ಅಥವ ತಿರಸ್ಕರಿಸಿ ವ್ಯಕ್ತಗೊಳ್ಳುತ್ತದೆ 
ಮತ್ತು ಸ್ಥಾನವನ್ನು ನಿರ್ದೆಶಿಸಿ ಕಾವ್ಯದ ಯೆಂದೂ ಓದುಗರ ಅನುಭವ ಮನಸ್ಸಂಸ್ಕಾರ 
ಅರ್ಥವನ್ನು ಕುರಿತ ಸಮಗ್ರ ಚಿಂತನೆಯನ್ನು ಧ್ವನಿ ಗಳನ್ನು ಅನುಸರಿಸಿ ತನ್ನ ವ್ಯಾಪ್ತಿಯನ್ನು 
ಪ್ರಸ್ಥಾನದವರು ಮಂಡಿಸಿದರು. ಕ್ರಿ .ಶ . ೯ನೆಯ ಪಡೆಯುತ್ತದೆಂದು ಅರ್ಥವನ್ನು ಹೇಳದೆ? 
ಶತಮಾನದ ಆನಂದವರ್ಧನ , ಅಭಿನವಗುಪ್ತ ಅನುಕ್ತಿಯ ಮೂಲಕ 'ಸೂಚಿಸುತ್ತದೆಂದೂ 
ಮತ್ತು ಭಟ್ಟತ್ತ ಧ್ವನಿತತ್ವದ ಪ್ರಮುಖ ಧ್ವನ್ಯಾಲೋಕವಿವರಿಸಿತು. ಇದನ್ನು ವ್ಯಂಗ್ಯಾರ್ಥ 
ಪ್ರತಿಪಾದಕರು . ಇವರಿಗೆ “ಕಾವ್ಯ ಸಾಮ್ರಾಜ್ಯದ ವೆಂದೂ ಭಾಷೆಯ ಈ ಸಾಮರ್ಥ್ಯವನ್ನು 
ಅನಾಯಕತ್ವವನ್ನು ಕೊನೆಗಾಣಿಸಿದ ಕೀರ್ತಿ 

ವ್ಯಂಜನಾವೃತ್ತಿ ಎಂದೂ ಕರೆಯಿತು. ರಸವನ್ನು 
ಸಲ್ಲುತ್ತದೆ . ” 

ವಾಚ್ಯವಾಗಿ ಹೇಳುವುದು ಸಾಧ್ಯವೇ ಇಲ್ಲವಾದ್ದ 
ವ್ಯಂಗ್ಯಾರ್ಥಕ್ಕೆ ಧ್ವನಿ ಎಂದು ಹೆಸರು. ರಿಂದ ವ್ಯಂಗ್ಯ ಅಥವ ಧ್ವನಿಯ ಮೂಲಕ ಮಾತ್ರ 
“ ಯಾವುದರಲ್ಲಿ ( ವಾಚ್ಯವಾದ) ಅರ್ಥವಾಗಲಿ ರಸಾಭಿವ್ಯಕ್ತಿ ಸಾಧ್ಯವೆಂದು ಪ್ರತಿಪಾದಿಸಿತು . ಈ 
( ವಾಚಕವಾದ) ಶಬ್ದವಾಗಲಿ , ತಾವು ಅಧೀನ ಧ್ವನಿ ತತ್ವಕ್ಕೆ ಪ್ರೇರಣೆ ಬಂದದ್ದು ವ್ಯಾಕರಣದ 
ವಾಗಿ ನಿಂತು ವ್ಯಂಗ್ಯಾರ್ಥವನ್ನು ಅಭಿವ್ಯಕ್ತಿಗೊಳಿ ಸ್ಫೋಟ ತತ್ತದಿಂದ. ('ಶಬ್ದ - ಅರ್ಥ ' ಮತ್ತು'ಸ್ಫೋಟ' 
ಸುವುವೋ ಆ ಕಾವ್ಯ ವಿಶೇಷವು ಧ್ವನಿಯೆಂದು ನಮೂದುಗಳನ್ನು ನೋಡಿ). ಧನಂಜಯ ಮತ್ತು 
ವಿದ್ವಾಂಸರ ಹೇಳಿಕೆ ” ( ಧ್ವನ್ಯಾಲೋಕ ೧ - ೧೩) ಧನಿಕ ಧ್ವನಿಸಿದ್ದಾಂತವನ್ನು ವಿರೋಧಿಸುವ ಕಾವ್ಯ 
ಅಂದರೆ ಧ್ವನಿ ಎಂಬುದು ೧ . ವ್ಯಂಗ್ಯವಾದ ಮೀಮಾಂಸಕರು . “ “ ಭಾವನೆ ' ಯ ಮೂಲಕ 
ಅರ್ಥ ೨ . ಅದನ್ನು ಕಾವ್ಯ ೩ . ವ್ಯಂಜನಾ ರಸದ ಆಸ್ವಾದವುಂಟಾಗುತ್ತದೆಂದು ಪ್ರತಿಪಾದಿ 
ವ್ಯಾಪಾರ ೪ . ವ್ಯಂಜಕ ಶಬ್ದ ೫ . ವ್ಯಂಜಕ ಸುತ್ತಾರೆ . ಇವರ ಮತ ಭಟ್ಟನಾಯಕನ 
ಅರ್ಥಗಳನ್ನು ನಿರ್ದೇಶಿಸುತ್ತದೆ. ಪ್ರಮುಖವಾಗಿ ನಿಲುವನ್ನು ಹೋಲುತ್ತದೆ. ” 
ಮೊದಲ ಮೂರು ಅರ್ಥಗಳಲ್ಲಿ ಈ ಪದದ " ವ್ಯಂಗ್ಯಾರ್ಥವು ಪ್ರಧಾನವಾಗಿದ್ದಾಗ , ಎಂದರೆ 
ಬಳಕೆಯಾಗುತ್ತದೆ. ವ್ಯಂಗ್ಯಾರ್ಥವನ್ನು ಧ್ವನಿ ವ್ಯಂಜಕವಾದ ಶಬ್ದಾರ್ಥಗಳಿಗಿಂತ ಹೆಚ್ಚು 
ಎಂದು ಕರೆದಾಗ ಭಾಷೆ ಯ ಹೊಸ 

ಮನೋಹರವಾಗಿದ್ದಾಗ , ಅದಕ್ಕೆ ' ಧ್ವನಿ' ಯೆಂದು 
ಸಾಮರ್ಥ್ಯವೊಂದನ್ನು ಕಂಡುಕೊಂಡಂತಾ ಹೆಸರು. ಹೀಗೆ ವ್ಯಂಗ್ಯದಲ್ಲಿ ಧ್ವನಿ ಒಂದು ಒಳ 
ಯಿತು. ಸಾಮಾನ್ಯವಾಗಿ ಹಿಂದಿನ ಎಲ್ಲ ಕಾವ್ಯ ಭೇದ, ಧ್ವನಿಯೆಲ್ಲವೂ ಯಾವಾಗಲೂ 
ಮೀಮಾಂಸಕರೂ ಭಾಷೆಗೆ ಅರ್ಥಕೊಡುವ ವ್ಯಂಗ್ಯವೇ ; ಆದರೆ ವ್ಯಂಗ್ಯವು ಮಾತ್ರ 
ಎರಡು ರೀತಿಯ ಅಭಿದಾ ( ವಾಚ್ಯ) ಮತ್ತು ಯಾವಾಗಲೂ ಧ್ವನಿಯಾಗಿರಬೇಕಾಗಿಲ್ಲ.''೨ 
ಲಕ್ಷಣಾವೃತ್ತಿಗಳನ್ನು ಮಾತ್ರ ಗುರುತಿಸಿದ್ದರು . ಸಾಮಾನ್ಯ ಭಾಷೆಯ ಅಸಾಮರ್ಥ್ಯದ 
ವಾಚ್ಯಾರ್ಥ ಎಂಬುದು ಪದಗಳ ದಿನಬಳಕೆಯ ವೇಳೆಯಲ್ಲಿ ಭಾಷಿತದ ಒಂದು ಅಸಾಮಾನ. 


೧೧೮ | ವಿಮರ್ಶೆಯ ಪರಿಭಾಷೆ 


ರೀತಿಯಿಂದ ಅದಕ್ಕೆ ಸಾಮರ್ಥ್ಯ ತರುವ ಎಂದು ಹೆಸರು . ” ಕುವೆಂಪು ಅವರ ' ಕಲ್ಕಿ ' 
ಉಪಾಯವೇ ಧ್ವನಿ . ಇದು ಭಾಷೆಯ ಕೃತಕ ಕವನದ ಕೊನೆಯ ಭಾಗವನ್ನು ತೀ . ನಂ . ಶ್ರೀ . 
ಶಕ್ತಿಗಳಲ್ಲಿ ಒಂದು. ” ವಾಚ್ಯವಾಗಿ ಹೇಳುವ ವಸ್ತುಧ್ವನಿ ಎಂದು ಪರಿಗಣಿಸುತ್ತಾರೆ . 
ಯಾವುದೇ ಸಂಗತಿಯನ್ನು ವ್ಯಂಗ್ಯದ ಮೂಲಕ ವ್ಯಂಗ್ಯಾರ್ಥವನ್ನು ನೀಡುವ ಪದ ಅಥವ 
ಸೂಚಿಸಬಹುದು . ಹಾಗಾಗಿ ವ್ಯಂಜನಾ ವ್ಯಂಜಕವನ್ನು ಆಧರಿಸಿ ಧ್ವನಿಯಲ್ಲಿ ಕೆಳಕಂಡ 
ವೃತ್ತಿಯಿಂದ ಹೊರಡುವ ಅರ್ಥ ಮುಖ್ಯವಾಗಿ ಮುಖ್ಯ ಪ್ರಭೇದಗಳನ್ನು ಗುರುತಿಸುತ್ತಾರೆ . 
ಮೂರು ಬಗೆಯದು; ರಸ , ಅಲಂಕಾರ , ವಸ್ತು . 

ಈ ಎಲ್ಲ ಪಾರಿಭಾಷಿಕಗಳು ಇಂದಿನ ಕನ್ನಡ 
ಇದರ ಆಧಾರದ ಮೇಲೆ ಧ್ವನಿಯಲ್ಲಿ 

ವಿಮರ್ಶೆಗೆ ಹೊಂದಿಕೊಳ್ಳುವುದಿಲ್ಲವಾದರಿಂದ 
ಸ್ಕೂಲವಾಗಿ ರಸಧ್ವನಿ, ಅಲಂಕಾರ ಧ್ವನಿ, ವಸುಧ್ವನಿ 

ಅಥವ ಕಣ್ಮರೆಯಾಗಿ ಬಿಟ್ಟಿರುವುದರಿಂದ 
ಎಂಬ ಮೂರು ಪ್ರಭೇದಗಳನ್ನು ಗುರುತಿಸು 

ಅವುಗಳ ದೀರ್ಘ ವಿವರಣೆಗೆ ಇಲ್ಲಿ ಕೈ ಹಾಕಿಲ್ಲ. 
ವುದುಂಟು . ವಿಭಾವ , ಅನುಭಾವಗಳನ್ನು 

ಈ ಮತ್ತು ಇತರ ಧ್ವನಿಪ್ರಭೇದಗಳ ವಿವರ 
ವಾಚ್ಯಾರ್ಥವು ಸ್ಪುಟವಾಗಿ ಹೇಳಿ ರಸವನ್ನು 

ಮತ್ತು ಉದಾಹರಣೆಗಳನ್ನು ಡಾ . ಕೆ. ಕೃಷ್ಣ 
ಧ್ವನಿಸುವಂಥದು ರಸಧ್ವನಿ . ತೀ . ನಂ . ಶ್ರೀ 

ಮೂರ್ತಿಯವರು ಸಂಪಾದಿಸಿರುವ ಧ್ವನ್ಯಾ 
ಗದಾಯುದ್ದದ , 

ಲೆಕ ಮತ್ತು ತೀ . ನಂ .ಶ್ರೀಯವರ 
ಆ ರವಮಂ ನಿರ್ಜಿತ ಕಂ 

“ ಭಾರತೀಯ ಕಾವ್ಯಮೀಮಾಂಸೆ ' ಯ ೧೬ 
ಠೀರವ ರವಮಂ ನಿರಸ್ತ ಘನರವಮಂ ಕೋ ! ನೆಯ ಅಧ್ಯಾಯದಲ್ಲಿ ಆಸಕ್ತರು ನೋಡ 
ಪಾರುಣ ನೇತ್ರಂ ಕೇಳ್ತಾ 

ಬಹುದು. 
ನೀರೊಳಗಿರ್ದುಂ ಬೆಮರ್ತನುರಗಪತಾಕಂ11 ( ೬ . ೨೨ ) 

ಧ್ವನಿ ಮೌಲ್ಯಮಾಪನದ ಮಾನದಂಡ 
ಪದ್ಯವನ್ನು ಇದಕ್ಕೆ ಉದಾಹರಣೆಯಾಗಿ 

ವಾಗಿಯೂ ಬಳಕೆಯಾಗುವ ಪದ. ಧ್ವನಿ 
ನೀಡುತ್ತಾರೆ . ವಾಚ್ಯವಾಗಿ ಹೇಳಿದರೆ ಯಾವುದು ಎಂಬುದು ಒಂದು ಸಾರಸಂಗ್ರಹ ತತ್ವ , ೯ನೇ 
ಕೇವಲ ಅಲಂಕಾರ (ಉಪಮಾ ಇತ್ಯಾದಿ) ಶತಮಾನದ ಸುಮಾರಿನಲ್ಲಿ ರಚಿತವಾದ 
ಮಾತ್ರವಾಗುತ್ತದೋ ಅದನ್ನು ವ್ಯಂಜನಾ ಧ್ವನ್ಯಾಲೋಕ ತನಗಿಂತ ಹಿಂದಿನ ಕಾವ್ಯ 
ವೃತ್ತಿಯ ಮೂಲಕ ಸೂಚಿಸಿದಾಗ ಅಲಂಕಾರ ಮೀಮಾಂಸಕರ ಅನೇಕ ತೀರ್ಮಾನಗಳನ್ನು ಒಪ್ಪಿ 
ಧ್ವನಿಯಾಗುತ್ತದೆ. ' ಧ್ವನಿತವಾದ ಅರ್ಥ ಅವುಗಳ ಆಧಾರದ ಮೇಲೆ ಧ್ವನಿಯ ಪರಿಕಲ್ಪನೆ 
ಸಮುದಾಯದಲ್ಲಿ ರಸಧ್ವನಿಯೂ ಅಲಂಕಾರ ಯನ್ನು ಒಂದು ತತ್ವವಾಗಿ ಬೆಳೆಸಿತು . ಉದಾ., 
ಧ್ವನಿಯೂ ಅಲ್ಲದಿರುವುದಕ್ಕೆಲ್ಲ ವಸ್ತುಧ್ವನಿ ಭರತನು ಹೇಳುವ ರಸವನ್ನು ಒಪ್ಪಿಕೊಂಡರೂ 


ಅವಿವಕ್ಷಿತ ವಾಚ್ಯ 
( ಲಕ್ಷಣಾ ಮೂಲ) 


ವಿವಕ್ಷಿತಾನ್ಯ ಪರವಾಚ್ಯ 
( ಅಭಿದಾ ಮೂಲ) 


ಅಸಂಲಕ್ಷ ಕ್ರಮ 


ಅರ್ಥಾಂತರ 
ಸಂಕ್ರಮಿತ ವಾಚ್ಯ 


ಅತ್ಯಂತ 
ತಿರಸ್ಕತ ವಾಚ್ಯ 


ಅನುರಣನ 
( ಸಂಲಕ್ಷ ಕ್ರಮ ) 


ಶಬ್ದ ಶಕ್ತಿಮೂಲ 


ಅರ್ಥ ಶಕ್ತಿಮೂಲ 


ವಿಮರ್ಶೆಯ ಪರಿಭಾಷೆ | ೧೧೯ 


ಅದೇ ಕಾವ್ಯದ ಆತ್ಮಎಂದರೂ ರಸವನ್ನು ಗುಣ , ಧ್ವನಿ ಸತ್ವವನ್ನು ಆಧರಿಸಿ ಶ್ರೇಣಿಗಳನ್ನು 
ಅಲಂಕಾರ , ದೋಷಗಳೊಡನೆ ಅವುಗಳ ಗುರುತಿಸಿತು. ಧ್ವನಿಯ ಮೂಲಕ ರಸಾಭಿವ್ಯಕ್ತಿ 
ಪರಸ್ಪರ ಸಂಬಂಧದಲ್ಲಿ ಪರಿಶೀಲಿಸುತ್ತದೆ. ಯನ್ನು ಮಾಡುವ ಕಾವ್ಯ ಧ್ವನಿ ಅಥವ 
ಭಾಮಹ, ಉದ್ಭಟರ ಅಲಂಕಾರಗಳನ್ನು ಕುರಿತ ಉತಮಕಾವ , ಧನಿ ರಸಕಿಂತ ಮಿಗಿಲಾಗಿ 
ಚಿಂತನೆಯನ್ನು ಸ್ವೀಕರಿಸಿದರೂ ಅವು ಕಾವ್ಯ 

ಅಲಂಕಾರಗಳನ್ನು ಸೂಚಿಸುವುದಾಗಿದ್ದರೆ , 
ಸೌಂದರ್ಯದ ಅಂಗಗಳೆಂದು ಒಪ್ಪಿಕೊಂಡರೂ 

ಭಾವಗಳಿಗಿಂತ ಓದುಗನ ಬುದ್ದಿಗೆ ತೃಪ್ತಿ 
ಅವು ರಸದೊಡನೆ ಉಚಿತ ಸಾಮರಸ್ಯ 

ನೀಡುವಂತಿದ್ದರೆ ಅದು ಗುಣೀಭೂತವ್ಯಂಗ್ಯ ಅಥವ 
ಹೊಂದಿರಬೇಕೆಂದು ವಿಧಿಸುತ್ತದೆ . ಧ್ವನಿ, ವ್ಯಂಗ್ಯ 

ಮಧ್ಯಮ ಕಾವ್ಯ . ಧ್ವನಿಯೇ ಇಲ್ಲದೆ , ವಾಚ್ಯಾರ್ಥ 
ಇವುಗಳ ವ್ಯಾಪ್ತಿ ಪದ , ಶಬ್ದಗಳಿಂದ ಹಿಡಿದು 
ಕೃತಿಯ ಇಡೀ ಬಂಧದವರೆಗೆ ಇರಬಹುದೆಂದು 

ಪ್ರಧಾನವಾದ , ಕಾವ್ಯ ತಂತ್ರಗಳಿಗೆ ಪ್ರಾಮುಖ್ಯ 
ಗುರುತಿಸುತ್ತದೆ . ಆದ್ದರಿಂದಲೇ ಧ್ವನಿ ಇಡೀ 

ನೀಡುವ ರಚನೆ ಚಿತ್ರಕಾವ್ಯ. 
ಕೃತಿಯಲ್ಲಿ ಮತ್ತು ಎಲ್ಲ ಸಾಹಿತ್ಯ ಕೃತಿಗಳಲ್ಲಿ ೧ . TNS, ಕಾನುಭವ ೫೦ . ೨ . DVG ಸಾಶಕ್ತಿ ೧೭೩ . 
ಏಕಪ್ರಕಾರವಾಗಿ ಅಥವ ಸಮಾನವಾಗಿ ೩ . TNS ಭಾಕಾಮೀ ೨೬೮ ಹೆಚ್ಚಿನ ಓದಿಗೆ: ಡಾ ಕೆ. 

ಕೃಷ್ಣಮೂರ್ತಿ : The Aesthetic Experience Accord 
ಕಾಣಿಸಿಕೊಳ್ಳುವುದು ಅಸಾಧ್ಯ . ಧ್ವನಿ ಪ್ರಸ್ಥಾನ 

ing to Abhinava Gupta ( ಪ್ರಬಂಧ) AnIntroduc 
ಬಹುಶಃ ಸಂಸ್ಕೃತದಲ್ಲಿ ಮೊದಲ ಬಾರಿಗೆ 

tion to Indian Poetics (20 : V. Raghavan & 
ತಾತ್ವಿಕವಾಗಿ ಕೃತಿಗಳ ಮೌಲ್ಯಮಾಪನ Nagendra) ( ೧೯೭೦) ಪುಸ್ತಕದಲ್ಲಿ. 
ಮಾಡಲು ಯತ್ನಿಸಿತು. ಸಾಹಿತ್ಯದಲ್ಲಿ ಕೃತಿಗಳ 


೯೨. ನಂಬಿಕೆ Belief ಬಿಲೀಫ್: ಯಾವುದೇ ಪ್ರಾಥಮಿಕ ನಂಬಿಕೆಯ ಆಧಾರದ ಮೇಲೆಯೇ 
ರೀತಿಯ ಓದುಗಾರಿಕೆಯು ಓದುಗ ಮತ್ತು ಕಾವ್ಯವನ್ನು ಕುರಿತ ನಮ್ಮ ಪ್ರತಿಕ್ರಿಯೆಗಳು , 
ಲೇಖಕನ ನಂಬಿಕೆಗಳ ಮುಖಾಮುಖಿಯಾಗಿ ಧೋರಣೆಗಳು ಹಾಗೂ ಕಾವ್ಯದ ಪರಿಣಾಮ 
ರುತ್ತದೆ. ಈ ಮುಖಾಮುಖಿಯು ಪ್ರಜ್ಞಾ ಗಳು ಉಂಟಾಗುತ್ತವೆ. ಇವು ಎಲ್ಲ ಸಂದರ್ಭ 
ಪೂರ್ವಕವಾಗಿರಬಹುದು ಅಥವ ಅಪ್ರಜ್ಞಾ ಗಳಲ್ಲೂ ಪರಿಶೀಲನೆಗೆ ಒಳಪಡಿಸಬಹುದಾ 
ಪೂರ್ವಕವಾಗಿರಬಹುದು . ನಂಬಿಕೆಯ ದಂಥ ಪ್ರಕೃತಿಯ ನಿಯಮಗಳನ್ನು ಕುರಿತಂಥ 
ಪರಿಕಲ್ಪನೆಯು ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ನಂಬಿಕೆಗಳಲ್ಲ. ಕಾವ್ಯ ಅಥವ ಕಲಾಕೃತಿಯ 
ಸಂಬಂಧಪಟ್ಟದ್ದು. 

ವಿಶಿಷ್ಟ ಸಂದರ್ಭಕ್ಕೆ ಮಾತ್ರ ಸೀಮಿತವಾದ , 
ನಂಬಿಕೆಯನ್ನು ವಿವರಿಸುವುದು ಕಷ್ಟದ ಕೆಲಸ. 

'ಕಲ್ಪನಾತ್ಮಕ ಅನುಭವ' ಸಾಧ್ಯವಾಗಿಸುವ, 
ಮನಶ್ಯಾಸ್ತದಲ್ಲಂತೂ ಇದು ಬಹಳ ತಾಪತ್ರಯ 

ತಾತ್ಕಾಲಿಕ ಅಂಗೀಕರಣಗಳಷ್ಟೇ ಆಗಿರುತ್ತವೆ . 
ಕೊಡುವ ಪರಿಕಲ್ಪನೆ, ಐ . ಎ . ರಿಚರ್ಡ್ಸ್ ಇದೇ ಸಂದರ್ಭದಲ್ಲಿ ಕಾಲ್‌ರಿಜ್ ಹೇಳುವ 
ನಂಬಿಕೆಗಳನ್ನು ದೀರ್ಘವಾಗಿ ವಿವೇಚಿಸಿದ್ದಾನೆ . ಅಪನಂಬಿಕೆಯ ವಿಚ್ಛೇದ (ವಿಲಿಂಗ್ ಸಸ್ಪೆನ್‌ಶನ್ 
ಅವನ ಪ್ರಕಾರ , ನಾವು ವೈಜ್ಞಾನಿಕ ಹೇಳಿಕೆ, ಆಫ್ ಡಿಸ್‌ ಬಿಲಿಫ್) ಎಂಬ ತತ್ವವೂ 
ಭಾವನಾತ್ಮಕ ಹೇಳಿಕೆ ಮತ್ತು ಕಾವ್ಯದ ಹೇಳಿಕೆ ಗಮನಾರ್ಹ. ಕೃತಿಯಲ್ಲಿ ಚಿತ್ರಿತವಾಗಿರುವುದು 
- ಇವೆಲ್ಲವನ್ನೂ ನಂಬಿದರೂ ಈ ಎಲ್ಲ ಸತ್ಯವೆಂದೂ , ಅಸಾಧ್ಯತೆಗಳ ಬಗೆಗಾಗಲೀ 
ನಂಬಿಕೆಗಳ ಸ್ವರೂಪವೂ ಬೇರೆ ಬೇರೆಯಾಗಿರು ಎಚ್ಚರದ ನಿಲುವನ್ನು ತಾಳುವಂತಿಲ್ಲ . ಎಚ್ಚರ 
ತದೆ . ವೈಜ್ಞಾನಿಕ ನಂಬಿಕೆಗಳಿಗೂ ಕಾವ್ಯ - ನಂಬಿಕೆ ದಿಂದ ಮೂಡುವ ಅಪನಂಬಿಕೆಯನ್ನು 
ಗಳಿಗೂ ಇರುವ ವ್ಯತ್ಯಾಸ ಇಲ್ಲಿ ಪ್ರಸ್ತುತ ' ತಾತ್ಕಾಲಿಕವಾಗಿ ತಡೆಹಿಡಿಯುವುದರಿಂದ 
ವಾದದ್ದು . ಒಂದು ವೈಜ್ಞಾನಿಕ ಹೇಳಿಕೆ ಇರುತ್ತದೆ . ಒಂದು ರೀತಿಯ ತಾದಾತ್ಮ ( ಇನ್ವಾಲ್ಟ್ಮೆಂಟ್) 
ಅದು ಸಂಕೇತ ರೂಪದ ಉಲ್ಲೇಖವಾಗಿರು ಲಭಿಸುತ್ತದೆ. ಇದರಿಂದಾಗಿ ಆ ಕೃತಿಯ ಚೌಕಟ್ಟಿ 
ತದೆ . ಈ ಹೇಳಿಕೆಯು ಅನ್ವಯವಾಗ ನೊಳಗೆ ಅನ್ವೇಷಣೆಗಳನ್ನು ನಡೆಸಲೂ ತೃಪ್ತಿ 
ಬಹುದಾದ ಎಲ್ಲ ಸಂದರ್ಭಗಳಲ್ಲೂ ಅದನ್ನು ಯನ್ನು ಪಡೆಯಲೂ ಓದುಗರಿಗೆ ಸಾಧ್ಯವಾಗು 
ನಿಜ ಎಂದು ನಂಬಿ ಅದರ ಆಧಾರದ ತದೆ. ಸಾಹಿತ್ಯದಲ್ಲಿ ನಂಬಿಕೆ ಲೇಖಕರ ಮತ್ತು 
ಮೇಲೆಯೇ “ಕ್ರಿಯೆಯಲ್ಲಿ ತೊಡಗಲು ಓದುಗರ ನಡುವಿನ ಒಂದು ಒಪ್ಪಂದ ಇದ್ದ 
ಸಿದ್ದರಾಗುತ್ತೇವೆ. ಭಾವನಾತ್ಮಕ ನಂಬಿಕೆ ಕಾವ್ಯ ಹಾಗೆ, ಓದುಗರ ಇಡೀ ವ್ಯಕ್ತಿತ್ವದಿಂದ ಅಲ್ಲ 
ಪ್ರಪಂಚಕ್ಕೆ ಸೇರಿದ್ದು. ಇಲ್ಲಿಯೂ ಕ್ರಿಯಾ ವಾದರೂ , ಅದರ ಒಂದು ಅಂಶದಲ್ಲಿ 
ಶೀಲರಾಗಲು ನಾವು ಸಿದ್ದರಾಗಬಹುದಾದರೂ ಉಹಾತ್ಮಕವಾಗಿ , ಕೃತಿಯ ಚೌಕಟ್ಟಿನಲ್ಲಿ ನಂಬಿಕೆ 
ಸಂದರ್ಭಗಳು ಮಾತ್ರ ನಿರ್ದಿಷ್ಟ ಪರಿಮಿತಿಗೊಳ ಹುಟ್ಟಿಕೊಳ್ಳುತ್ತದೆ. ವಿಮರ್ಶೆಗೆ ಬಂದಾಗ ಈ 
ಪಟ್ಟಿರುತ್ತವೆ. ಕಾವ್ಯಾನುಭವದ ವಿಶಿಷ್ಟ ಚೌಕಟ್ಟಿನ ಹೊರಗಿನ ನಂಬಿಕೆಗಳ ಮೇಲೆ ಇದು 
ಸಂದರ್ಭದಲ್ಲಿ ಮಾತ್ರ ಈ ನಂಬಿಕೆಗಳು ಪ್ರಭಾವ ಬೀರಬಹುದು , ಅಥವ ಅದರ 
"ನಿಜ' ವಾಗಿರುತ್ತವೆ. ಕಾವ್ಯವನ್ನು ಓದುವಾಗ ವಿರುದ್ಧ ನಿಲ್ಲಬಹುದು ಅಥವ ಆ ಹೊರಗಿನ 
ನಮ್ಮಲ್ಲಿ ಇರುವ ಕಾವ್ಯವನ್ನು ಕುರಿತ ಇತ್ಯಾದಿ ನಂಬಿಕೆಗಳೊಡನೆ ಹೊಂದಿಕೊಂಡು ಸಮರ್ಥನೆ 


ವಿಮರ್ಶೆಯ ಪರಿಭಾಷೆ | ೧೨೧ 


ಗಳನ್ನು ನೀಡಬಹುದು. ಸಾಹಿತ್ಯಕೃತಿ ಸೃಷ್ಟಿಸುವ ಕೃತಿಗಳು ಕನಸಿನ ರೂಪವನ್ನು ಪಡೆಯುತ್ತದೆ. 
ಜಗತ್ತು ಭ್ರಮೆಯದು. ಆದರೂ ಅದು ಪರಿ ಸ೦ಬದ್ಧತೆ ತೀರ ಖಚಿತವಾಗಿದ್ದರೂ , 
ಪೂರ್ಣವೂ ಸುಂದರವೂ ವ್ಯವಸ್ಥಿತವೂ ಆದದ್ದು. 

ಕನಸಿನಂತೆಯೇ , ಲೌಕಿಕವಾಗಿ ಗುರುತಿಸಲು 
ಕೃತಿಯ ಜಗತ್ತಿನಲ್ಲಿ ಮುಂದೆ ಏನು ಸಂಭವಿಸು ಅಸಾಧ್ಯವಾದ್ದರಿಂದ, ಭಯವನ್ನು ಮೂಡಿಸು 
ತದೆ ಎಂಬುದನ್ನು ಪೂರ್ಣವಾಗಿ ಊಹಿಸಲು ತವೆ. ನಂಬುವ ಆಸೆ ಇರುವುದರಿಂದಲೇ 
ಕಲ್ಪಿಸಿಕೊಳ್ಳಲು ಬಹುಶಃ ಸಾಧ್ಯವಿಲ್ಲದಿರುವು 

ಲೇಖಕರು ಓದುಗರ ಪ್ರತಿಕ್ರಿಯೆಗಳೊಡನೆ 
ದರಿಂದರೋಚಕತೆಯೂ ಇರುತ್ತದೆ. ಓದುಗನ 

ಆಟವಾಡುವುದು ಸಾಧ್ಯವಾಗುತ್ತದೆ . ಆಗ್ನಿಮ್ 
ನಿರೀಕ್ಷೆಗಳಿಗೆ ಸುಸಂಗತ ತೃಪ್ತಿಯೂ ಲಭಿಸುತ್ತದೆ. 

ಮತ್ತು ಹೋಫ್‌ಮನ್‌ರಂತಹ ಲೇಖಕರು 
ಈ ತೃಪ್ತಿಗೆ ಕೆಲವರು ಧಾರ್ಮಿಕ ಮಹತ್ವ 

ರಮ್ಯ ವ್ಯಂಗ್ಯವನ್ನು ಬಳಸುತ್ತಾರೆ ; ಅನೇಕ ಜನ 
ನೀಡುವುದೂ ಉಂಟು. 

ಹಾಸ್ಯ ಕಾದಂಬರಿಗಳ ಲೇಖಕರು ಸಹಾನು 

ಭೂತಿ ಮತ್ತು ' ಅಣಕು ದೂರ' ಗಳ ಧೋರಣೆ 
ಲೇಖಕರು ಓದುಗನಲ್ಲಿ ಕೃತಿಯ ಜಗತ್ತಿನ ಬಗ್ಗೆ ಯ ಮಿಶ್ರಣವನ್ನು ಬಳಸಿ ಕೊಳ್ಳುತ್ತಾರೆ. 
ನಂಬಿಕೆ ಹುಟ್ಟುವಂತೆ ಮಾಡಲು ಆಯ್ತು ನಂಬಿಕೆಯನ್ನು ಛಿದ್ರಮಾಡುವ , ಅಥವ 
ಕೊಳ್ಳುವ ವಿಧಾನಗಳು ಹಲವಾರು. ಅವುಗಳಲ್ಲಿ ನಂಬುವ ಮತ್ತು ಅನುಮಾನಪಡುವ ಪ್ರವೃತ್ತಿ 
ಮುಖ್ಯವಾದವು: ೧ . ಯಥಾವತ್ ನಿರೂಪಣೆ ಗಳನ್ನು ಮುಖಾಮುಖಿಯನ್ನಾಗಿಸುವ ತಂತ್ರ 
( ವೆರಿಸಿಮಿಲಿಟ್ಯೂಡ್) ನಿರ್ದಿಷ್ಟ ಸನ್ನಿವೇಶ ಮತ್ತು ವನ್ನು ಬಳಸಿಕೊಂಡು ಓದುಗರಿಂದ ಸಂಕೀರ್ಣ 
ಕಾಲಗಳಲ್ಲಿ ಪಾತ್ರವಾಗಿ ಚಿತ್ರಿತ ವಾಗಿರುವ ವಾದ , ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸುತ್ತಾರೆ. 
ವ್ಯಕ್ತಿಗಳು ( ಮತ್ತು ಅಂಥವರು) ಸಂಭವನೀಯ ಅಥವ ಬಹಳಷ್ಟು ಜನ ಲೇಖಕರು ನಮ್ಮ 
ವಾಗಿ ಹೇಗೆ ಬದುಕಬಲ್ಲರೆಂಬುದರ ಚಿತ್ರಣ. ನಂಬಿಕೆಯನ್ನು ಅಧಿಕೃತ ಕೃತಿಕಾರನಿಗೆ ಅಥವ 
ಹೊರ ಜಗತ್ತಿನ ಸಾಧ್ಯವಾದಷ್ಟೂ ವಿಶ್ವಾಸ 

ನಿರೂಪಕನಿಗೆ ಗುತ್ತಿಗೆ ಕೊಟ್ಟು ನಿರೂಪಣೆಯನ್ನು 
ನೀಯವಾದ ಪ್ರತಿಕೃತಿ. ಅನುಮಾನ ಪ್ರಕೃತಿಯ 

ಸರಳವಾಗಿ ನಂಬಬೇಕೆಂದು ನಿರೀಕ್ಷಿಸುತ್ತಾರೆ. 
ವೈಚಾರಿಕ ಓದುಗರಿಗೆ ಸಮಾಧಾನ ನೀಡು 

ಒಟ್ಟಿನಲ್ಲಿ ನಂಬಿಕೆಯ ಪರಿಕಲ್ಪನೆ ಯಾವುದೇ 
ವಂಥದ್ದು. ಇನ್ನುಳಿದ ತಂತ್ರಗಳು ಇಷ್ಟು 

ಪ್ರಕಾರದ ಕೃತಿಯನ್ನು ಕುರಿತು ಚರ್ಚಿಸಲು, 
ವೈಚಾರಿಕ ಸ್ವರೂಪದವಲ್ಲ. ೨ . ಲವ್‌ಜಾಯ್ 

ಅಪ್ರಜ್ಞಾಪೂರ್ವಕವಾಗಿ ಮತ್ತು ಅಪರೂಪ 
ಮೆಟಾಫಿಸಿಕಲ್ ಪ್ಯಾಥೋಸ್ ಎಂಬ ವಿಧಾನ 

ವಾಗಿಯಾದರೂ ಅನಿವಾರ್ಯ. 
ವೊಂದನ್ನು ವಿವರಿಸುತ್ತಾನೆ . ಇದು ಬೌದ್ಧಿಕ 

ಹೆಚ್ಚಿನ ಓದಿಗೆ: 1. A . Richards : Principles of Lit 
ವಿಚಾರಗಳ ಅ - ಬೌದಿಕ ರಂಜನೆ”. ಪ್ರಾಸಂಗಿಕ 

erary Criticism ( ೧೯೨೪) ; A . . Love Joy The 

Great Chain of Being ( ೧೯೩೬); ಸಂತಿ : 
ವಾಗಿ ಇಂದ್ರಿಯಕವಾದ ಮತ್ತು ಪ್ರಚೋದಕ 

ತುಮಕೂರು ಜಿಲ್ಲೆಯ ಜಾನಪದ ನಂಬಿಕೆಗಳು , 
ವಾದ ಆಕರ್ಷಣೆಗಳನ್ನು ಬಳಸಿಕೊಳ್ಳುವ ತಂತ್ರ . - ಮುನ್ನುಡಿ. 
ಉದಾ: ಹೂಗೋನ ಕೆಲವು ಕವನಗಳು . 

೯೩ . ನವ್ಯತೆ Modernism ಮಾಡರ್‌ನಿಸಂ 
೩ . ಗಂಭೀರ ನಾಟಕಗಳಲ್ಲಿ ಸಾಮಾನ್ಯವಾಗಿ ಈ ಪರಿಭಾಷೆ ಮತ್ತು ಪರಿಕಲ್ಪನೆ ಪಾಶ್ಚಾತ್ಯ 
ಕಾಣು ವಂತಹ ಆಶಾಪೂರೈಕೆ . ಮನುಷ್ಯನ ಘನತೆ ಸಾಹಿತ್ಯ ಮತ್ತು ಕಲೆಯ ಪರಿಚಯದಿಂದ 
ಮತ್ತು ಮೌಲ್ಯಗಳಲ್ಲಿ ನಂಬುವ ಆಕಾಂಕ್ಷೆಗಳನ್ನು ಕನ್ನಡಕ್ಕೆ ಬಂದಿವೆ . ನಿಯೋಕ್ಲಾಸಿಸಿಸಂ ಎಂಬ 
ಗಂಭೀರ ನಾಟಕಗಳು ಪೂರೈಸುತ್ತವೆ . ಪದ ೧೮ನೆ ಶ. ದ ಪಾಶ್ಚಾತ್ಯ ಕಲೆಯನ್ನು, 
೪ , ಸಂಬದ್ದ ವಿಶ್ವದ ಅವಿಚ್ಛಿನ್ನ ನಿರೂಪಣೆ, ರೊಮಾಂಟಿಸಿಸಂ ಎಂಬ ಪದ ೧೯ನೆ ಶ . ದ 
ಉದಾ: ಟಾಲ್‌ಕಿನ್‌ನ ಕೃತಿಗಳು . ೫ . ಕಾಸ್ಮನ ಕಲೆಯನ್ನು ಸೂಚಿಸಲು ಬಳಕೆಯಾಗು 


೧೨೨ | ವಿಮರ್ಶೆಯ ಪರಿಭಾಷೆ 


ವಂತೆ , ತುಂಬ ವಿಶಾಲವಾದ ಅರ್ಥದಲ್ಲಿ ಧೋರಣೆ ನವ್ಯತೆಯ ಇನ್ನೊಂದು ಮುಖ್ಯ 
ಮಾಡರ್‌ನಿಸಂ ಎಂಬ ಪದ ೨೦ನೆ ಶ . ದ ಅಂಶ . ನವ್ಯ ಕಲೆಯ ಸಾಮಾಜಿಕ ತಿರುಳು 
ಕಲೆಯ ಮುಖ್ಯ ಪ್ರವೃತ್ತಿ ಮತ್ತು ಧೋರಣೆ ಅಗ್ರಗಾಮಿ ಲಕ್ಷಣವನ್ನುಳ್ಳದ್ದಾಗಿರುತ್ತದೆ. ನಮ್ಮ 
ಗಳನ್ನು ಸೂಚಿಸಲು ಬಳಕೆಯಾಗುತ್ತದೆ. ಕಲಾವಿದ ಭವಿಷ್ಯದತ್ತನೋಟಬೀರುತ್ತಾನೆಯೆ 
ಕನ್ನಡದಲ್ಲಿ, ಸಾಮಾನ್ಯವಾಗಿ , ಧೋರಣೆ ಮತ್ತು ಹೊರತು , ಹೊಸ ಪರಂಪರೆಯ ಸೃಷ್ಟಿಕರ್ತ 
ತಂತ್ರಗಳ ಸೂಚಕವಾಗಿ ನವ್ಯತೆ ಎಂಬ ಪದವು ತಾನೆಂದು ನಂಬುತ್ತಾನೆಯೆ ಹೊರತು, ಇರುವ 
ಮಾರ್ಗ, ನವೋದಯ ಮತ್ತು ಪರಂಪರಾಗತ ಹಳೆಯ ಸಂಸ್ಕೃತಿಯ ಪೋಷಕನಾಗಿರುವುದಿಲ್ಲ. 
ವಾದ ಕಲಾಕೃತಿಯ ಲಕ್ಷಣಗಳನ್ನು ಸೂಚಿಸುವ ಹಾಗಾಗಿ ನವ್ಯ ಕಲೆ ' ವಿಶಿಷ್ಟ' (Specialized) 
ಯಾವುದೇ ಪದದ ವಿರುದ್ದಾರ್ಥಕವಾಗಿಯೇ ಮತ್ತು ಕ್ಲಿಷ್ಟವಾಗುತ್ತದೆ. ಪ್ರೇಕ್ಷಕರು ಮತ್ತು- 
ಬಳಕೆಯಾಗುತ್ತದೆ . 

ಓದುಗರ ಬಗ್ಗೆ ನವ್ಯ ಕಲಾವಿದರ ದೃಷ್ಟಿಯೂ 
ಕಳೆದ ಸುಮಾರು ನೂರು ವರ್ಷಗಳಿಂದ 

ವಿಶಿಷ್ಟವಾದದ್ದು. “ಕಲಾವಿದರು ಜನಾಂಗದ 
ಪಾಶ್ಚಾತ್ಯ ಸಾಹಿತ್ಯ ಪಡೆದಿರುವ ಹೊಸತಿರು 

ಸೂಕ್ಷ್ಮ ಸ್ಪರ್ಶಾಂಗಗಳು ಅಥವಾ ಆಂಟೆನಾಗಳು. 
ವನ್ನು , ಈ ಶ. ದ ನಾಲ್ಕನೆಯ ದಶಕದಿಂದ 

ಆದರೆ ಜನ ಎಂದೂ ತಮ್ಮ ಮಹಾಕಲಾವಿದ 
ಕನ್ನಡದಲ್ಲಿ ಬಂದಿರುವ ' ವಿಶೇಷ' ರೀತಿಯ 

ರಲ್ಲಿ ನಂಬಿಕೆ ಇಡುವುದನ್ನು ಕಲಿಯುವುದಿಲ್ಲ . ” 
ಸಾಹಿತ್ಯವನ್ನು ' ನವ್ಯ ' ಎಂದು ಗುರುತಿಸುತ್ತೇವೆ. 

ಎನ್ನುತ್ತಾನೆ ಎಜ್ರಾ ಪೌಂಡ್ . ಕಲಾಕೃತಿಗಳ ಈ 
ಕೇವಲ ಸಮಕಾಲೀನ ಸಾಹಿತ್ಯವಲ್ಲ ಇದು 

ವಿಶಿಷ್ಟತೆಯ ಆಚೆ ನವ್ಯತೆಯ ಹಲವಾರು 

* ಬಿಕ್ಕಟ್ಟು'ಗಳನ್ನು ಗುರುತಿಸುತ್ತದೆ. ಕಲೆಯ 
ಎಂಬುದನ್ನು ಸೂಚಿಸುವ ಸಲುವಾಗಿ ಈ ನವ್ಯ 
ಎಂಬ ಪದದ ಬಳಕೆ , ಸಮಕಾಲೀನ ಎಂಬ ಪದ 

ಭಾಷೆ, ಸಾಂಸ್ಕೃತಿಕ ಸುಸಂಬದ್ದತೆ , ಅನೇಕತೆಯ 
ನಿರ್ದಿಷ್ಟವಾದ ಕಾಲದ ಉಲ್ಲೇಖವಾಗಿರುತ್ತದೆ. 

ಮತ್ತು ಛಿದ್ರಗೊಂಡ ಗ್ರಹಿಕೆ ಇವು ನವ್ಯತೆ 

ಗುರುತಿಸುವ ಕೆಲವು ಬಿಕ್ಕಟ್ಟುಗಳು. 
ಆದರೆ ನವ್ಯ ಎಂಬುದು ಶೈಲಿ ಮತ್ತು ಸಂವೇದನೆ 
ಗಳನ್ನು ವಿವರಿಸುತ್ತದೆ . ಸಮಕಾಲೀನ ಎಂಬುದು ಸ್ಟೀಫನ್ ಸ್ಪೆಂಡರನು ನವ್ಯತೆಯ ಆರು ಮುಖ್ಯ 
ನಿರ್ಲಿಪ್ತವಾದ ಪದ. ನವ್ಯ ಎಂಬುದು ಕೃತಿಯ ಲಕ್ಷಣಗಳನ್ನು ಗುರುತಿಸುತ್ತಾನೆ . ೧ . ಹೊಸ 
ವರ್ಗಿಕರಣ ಮತ್ತು ಮೌಲ್ಯಮಾಪನವನ್ನು ಕಲೆಯ ಮುಖಾಂತರ ಆಧುನಿಕ ಅನುಭವದ 
ಒಳಗೊಂಡಿರುವ ಪದ. ಆದರೆ ವಿಮರ್ಶಾತ್ಮಕ ಸಾಕ್ಷಾತ್ಕರಣ . ಆಧುನಿಕ ಜಗತ್ತಿನ , ಎಲ್ಲರನ್ನೂ 
ವಾದ ಬಳಕೆಯಲ್ಲಿ ಹೊಸತನದ ಪರಂಪರೆಗೆ ತೀವ್ರವಾಗಿ ತಟ್ಟಿ ಬಾಧಿಸುವ , ಹೊಸ 
ಸೇರಿದ ಕೃತಿಗಳನ್ನು ಇದು ಸೂಚಿಸುತ್ತದೆ. ಬದಲಾದ ಅನುಭವಗಳನ್ನು ದಾಖಲೆ 
ಪ್ರಾಯೋಗಿಕತೆ , ರೂಪದ ಸಂಕೀರ್ಣತೆ , ಮಾಡಲು ಹೊಸ ಶೈಲಿಯನ್ನು ಅನ್ವೇಷಿಸುವ 
ಕ್ಲಿಷ್ಟತೆ, ಭಂಜಕತೆ , ಸೃಷ್ಟಿಶೀಲತೆ , ವ್ಯಕ್ತಿನಿಷ್ಠತೆ ದೃಢ ನಿರ್ಧಾರವನ್ನು ನವ್ಯತೆ ತೋರ್ಪಡಿ 
ಗಳು ನವ್ಯ ಸಾಹಿತ್ಯ ಮತ್ತು ಕಲೆಯ ಮುಖ್ಯ ಸುತ್ತದೆ . ದಿನನಿತ್ಯದ ಬದುಕು , ಭಾಷೆ , 
ಲಕ್ಷಣಗಳೆಂದು ಗುರುತಿಸಬಹುದು. ಹಾಗೆಯೇ ಅನುಭವಗಳು ಬದಲಾಗಿ , ' ಕು -ರೂಪ ವಾಗಿ 
ನವ್ಯತೆಯು ವಾಸ್ತವಿಕತೆ , ಭೌತವಾದ | ದ್ದರೂ , ಕಲೆಮಾತ್ರ ಇನ್ನೂ ಸತ್ಯ ಸೌಂದರ್ಯ 
(ಮೆಟೀರಿಯಲಿಸಂ) , ಸಾಂಪ್ರದಾಯಿಕ ಕಲಾ ಗಳ ಪ್ರಾಚೀನ ರೂಪ ಶೈಲಿಗಳಿಗೇ ಅಂಟಿ 
ಪ್ರಕಾರಗಳ ಬಂಧನದಿಂದ ಕಲಾವಿದನ ಕೊಂಡಿರುವುದನ್ನು ನವ್ಯತೆ ವಿರೋಧಿಸುತ್ತದೆ . 
ಬಿಡುಗಡೆಯನ್ನು ಸೂಚಿಸುತ್ತದೆ . ಕಲಾವಿದನು ಆದ್ದರಿಂದ ನವ್ಯತೆಯು, ಕಲಾವಿದನು ಆಧುನಿಕ 
ವಿನಾಶದ ಅಥವ ಸಂಸ್ಕೃತಿಯ ಪ್ರವಾದಿ ಎಂಬ ಅನುಭವವನ್ನು ಆಧುನಿಕ ರೂಪ- 


ವಿಮರ್ಶೆಯ ಪರಿಭಾಷೆ | ೧೨೩ 


ಪ್ರಕಾರಗಳಲ್ಲಿ ಹಿಡಿದಿಡಬೇಕೆಂದು ಬಯಸು ಯವರ ಭಾರತೀಪುರ , ರಾವ್ ಬಹದ್ದೂರರ 
ತದೆ. ೨ . ಸಮಾಜವನ್ನು ಪ್ರಭಾವಿತಗೊಳಿಸುವ ಗ್ರಾಮಾಯಣ ಬಳಸಿಕೊಳ್ಳುವ ರೀತಿಯನ್ನು 
'ಸದಾಶಯದ ವಿನ್ಯಾಸವನ್ನು ಕಲೆಯ ಗಮನಿಸಿ. ನವ್ಯ ಕಾವ್ಯದ ಸಂಕೇತ ವೈಯಕ್ತಿಕ 
ಮುಖಾಂತರ ಅನ್ವೇಷಿಸುವ ಪ್ರಯತ್ನ, ಅಥವ ಅವೈಯಕ್ತಿಕ ಪ್ರತಿಮೆ ಆಗಬಹುದು. 
೩ . ಭೂತ ಮತ್ತು ವರ್ತಮಾನಗಳ ಬೆಸುಗೆ ರಮ್ಯತೆಯ ಚಿತ್ರವಾಗಬಹುದು . ಅಥವ 
ಮೂಲಕ ಕಲೆಯಲ್ಲಿ ಇಡೀ ಜನಾಂಗವು ' ಪರಂಪರೆ ' ಯ ಅ೦ಶ ( ಇಂಗ್ಲಿಷಿನಲ್ಲಿ 
ಬದುಕನ್ನು ಹಂಚಿಕೊಳ್ಳುವಂತೆ ಮಾಡುವ ಆಸೆ. ಎಲಿಯಟ್‌ನಿಂದ, ಕನ್ನಡ ನವ್ಯ ಸಾಹಿತ್ಯದಲ್ಲಿ 
೪ . ಕಲೆಯ ' ಪರ್ಯಾಯ ಜೀವನ ' ಅಡಿಗರಿಂದ ಆರಂಭವಾದದ್ದು) ನವ್ಯ ಕಾವ್ಯದಲ್ಲಿ 
( ಆಲ್ಟರೇಟ್ ಲೈಫ್ ) " ೫ . ವಿ -ಕೃತಿ ಇದು ಕವಿಯ ರಾಜಕೀಯ ಧೋರಣೆಗೆ ಅನುಗುಣ 
ಸಾಹಿತ್ಯಕ್ಕಿಂತ ಚಿತ್ರ ಮುಂತಾದ ದೃಶ್ಯ ಕಲೆಗಳ ವಾಗಿ ಪರಿರ್ವತನೆಗೊಳ್ಳುತ್ತ ಹೋಗಬಹುದು. 
ಪ್ರಮುಖ ಅಂಶ. ಉದಾ., ' ಪಿಕಾಸೋನ 

“ ನವ್ಯತೆಯು ಸಾಹಿತ್ಯದ ವಾಸ್ತವಿಕ ಮೇಲ್ಪದರ 
ವುಮನ್ ಚಿತ್ರ ೬ , ಪರಂಪರೆಯ ಬಗ್ಗೆ , 

ವನ್ನು ಒಳಗಿನಿಂದ ಕಲಕುತ್ತದೆ ”. ಈ ಕಲಕುವಿಕೆ 
ಕ್ರಾಂತಿಕಾರಿ ಪರಿಕಲ್ಪನೆ. 

ಕೇವಲ ಸೌಂದರ್ಯದ ಕಾರಣ ಅಥವ 
ನವ್ಯತೆಯಲ್ಲಿ ಹಲವಾರು ಬಗೆಗಳನ್ನು ಗುರುತಿಸ ಸೌಂದರ್ಯದ ಹೊಸ ಬಗೆಯ ಸಾಧನೆಯ 
ಬಹುದು. ಸಂಕೇತವಾದದ ನಂತರ ಪ್ರಚಲಿತ ಉದ್ದೇಶದಿಂದ ಆಗಿರಬಹುದು . ಅಥವ 
ವಾಗಿದ್ದು ಕ್ರಮೇಣ ತೀವ್ರತೆ ಕಳೆದುಕೊಂಡ ಸಾಮಾಜಿಕ ಉದ್ದೇಶ ಆಕಾಂಕ್ಷೆಗಳ ಪ್ರೇರಣೆ 
ಹಲವಾರು ಚಳವಳಿ, ಪ೦ಥಗಳಿವೆ : ಯಿಂದಲೂ ಆಗಬಹುದು. ಆದ್ದರಿಂದಲೇ 
ಇಂಪ್ರೆಷನಿಸಂ , ಎಕ್ಸ್ಪ್ರೆಷನಿಸಂ , ಫ್ರಚರಿಸಂ , ನವ್ಯತೆಯನ್ನು ಸಮಕಾಲೀನತೆಯಿಂದ ವಿಭಿನ್ನ 
ಇಮೇಜಿಸಂ , ವೋರ್ಟಿಸಿಸಂ , ಸರಿಯಲಿಸಂ ವೆಂದು ಗುರುತಿಸಿದರೂ ಅದು ಒಂದು ತುಂಬ 
ಇತ್ಯಾದಿ. ಈ ಒಂದೊಂದು ಚಳವಳಿಗಳೂ ಸಡಿಲವಾದ ಪರಿಭಾಷೆಯಾಗೇ ಉಳಿಯುತ್ತದೆ 
ನವ್ಯತೆಯ ಒಂದೊಂದು ಮುಖವನ್ನು ತೋರು ಎನ್ನುತ್ತಾನೆ ಮಾಲ್ಕಂ ಬ್ರಾಡ್‌ಬರಿ ಎಂಬ 
ಇವೆ . ಆದರೆ ಇವು ಒಂದೊಂದು ಪರಸ್ಪರ ವಿಮರ್ಶಕ, ನವ್ಯತೆಯ ಆರಂಭ ನಿಜವಾಗಿ 
ವಿರುದ್ದ ಧೋರಣೆ , ಆಶಯಗಳನ್ನು ಹೊಂದಿರು ಯಾವಾಗ ಆಯಿತು ಎಂಬ ಚರ್ಚೆ ಇದೆ: 
ವಂಥವು. ಹಾಗೆಯೇ ಸುಮಾರಾಗಿ ಒಂದೇ ಫ್ರೆಂಚಿನ ಸಂಕೇತವಾದದಿಂದ; ಡಿಕೆಡೆನ್ಸ್ 
ಬಗೆಯ ಶೈಲಿಯನ್ನು ಬಳಸುವ ನವ್ಯ ಲೇಖಕರು ಅವಧಿಯಿಂದ; ನ್ಯಾಚುರಲಿಸಂನ ಕವಲಾಗಿ - 
ತೀರ ಭಿನ್ನವಾದ ಸಾಂಸ್ಕೃತಿಕ ವಿಶ್ಲೇಷಣೆ ಹೀಗೆ ಭಿನ್ನ ಭಿನ್ನ ರೀತಿಯ ಉಗಮವನ್ನು 
ನೀಡುವುದೂ ಉಂಟು (ಉದಾ., ಅಡಿಗ- ಸಾಹಿತ್ಯಕ ಇತಿಹಾಸಕಾರರು ಗುರುತಿಸುತ್ತಾರೆ . 
ಗೋಕಾಕ , ತಿರುಮಲೇಶ ಎ . ಕೆ . ಕನ್ನಡದಲ್ಲಿ ನವ್ಯತೆಯು ಕೇವಲ ಪಶ್ಚಿಮದ 
ರಾಮಾನುಜನ್ , ಇತ್ಯಾದಿ). ಒಂದೇ ಬಗೆಯ ಸಾಹಿತ್ಯದ ಅನುಕರಣೆಯಿಂದ ಹುಟ್ಟಿತೇ 
ತಂತ್ರವನ್ನು ಬದುಕು ಮತ್ತು ಕಲೆಯನ್ನು ಕುರಿತ ಹೊರತು ಅದಕ್ಕೆ ತಕ್ಕ ಸಾಮಾಜಿಕ ಪರಿಸರ 
ತಮ್ಮ ಧೋರಣೆಗಳಿಗೆ ಅನುಸಾರವಾಗಿ ಬೇರೆ ಮತ್ತು ಕಾರಣಗಳು ಇರಲಿಲ್ಲ ಎಂದು 
ನವ್ಯ ಲೇಖಕರು ಬೇರೆ ಬೇರೆ ರೀತಿ ಅಳವಡಿಸಿ ಕುರ್ತುಕೋಟಿ ಮತ್ತು ಇತರ ವಿಮರ್ಶಕರ 
ಕೊಳ್ಳಬಹುದು. ಪ್ರಥ ವು ಪುರುಷ ಅಭಿಪ್ರಾಯ . ಆದರೆ ಗಿರಡ್ಡಿ ಗೋವಿಂದರಾಜ , 
ನಿರೂಪಣೆಯ ವಿಧಾನವನ್ನು ಲಂಕೇಶರ ಅನಂತಮೂರ್ತಿ, ಅಡಿಗ , ಗೋಕಾಕ ಮುಂತಾ 
ಮುಸ್ಸಂಜೆಯ ಕಥಾಪ್ರಸಂಗ, ಅನಂತಮೂರ್ತಿ ದವರು ನವ್ಯತೆಯ ಉಗಮಕ್ಕೆ ಸ್ವಾತಂತ್ರ್ಯೋತ್ತರ 


೧೨೪ | ವಿಮರ್ಶೆಯ ಪರಿಭಾಷೆ 


ಭಾರತದ ಬದುಕಿನಲ್ಲಿ ಉಂಟಾದ ಬದಲಾವಣೆ ವ್ಯಂಗ್ಯ ಪ್ರಧಾನವಾದ ವಿಧಾನಕ್ಕೆ ಒಲಿಯುತ್ತವೆ 
ಗಳೇ ಕಾರಣ ಎಂದು ವಾದಿಸುತ್ತಾರೆ. ನವ್ಯತೆ ಮತ್ತು ಆರ್ಟಿಗಾ ಗ್ಯಾಸೆಯ ಮಾತಿನಲ್ಲಿ , 
ಯನ್ನು ಒಂದು ಕಾಲಮಿತ ಪರಿಕಲ್ಪನೆ ಎಂದು ಸ್ವಲ್ಪವಾದರೂ 'ಕಲೆಯ ಅ - ಮಾನುಷಿ 
ವಿವರಿಸಬಹುದು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಕರಣ ' ವನ್ನು ತೋರುತ್ತವೆ . 
೧೮೪೦ರಿಂದ ೧೯೩೦ರ ದಶಕಗಳು , ಕನ್ನಡ | 

ಹೆಚ್ಚಿನ ಓದಿಗೆ: ವಿ .ಕೃ. ಗೋಕಾಕ : ನವ್ಯತೆ; ಲಂಕೇಶ: 
ದಲ್ಲಿ ಅಡಿಗರಿಂದ ಆರಂಭವಾಗಿ ೬೦- ೭೦ರ ನಾಟಕದಲ್ಲಿ ನವ್ಯತೆ; ಕೀರ್ತಿನಾಥ ಕುರ್ತಕೋಟಿ: ನವ್ಯ 
ದಶಕದವರೆಗಿನ ಸಾಹಿತ್ಯ ಎಂದು; ಅಥವ ಕಾವ್ಯ ಪ್ರಯೋಗ; ಯುಗಧರ್ಮ ಮತ್ತು ಸಾಹಿತ್ಯ; ಗಿರಡ್ಡಿ 
ನವ್ಯತೆಯನ್ನು , ಶೈಲಿ , ಸಂವೇದನೆಗಳಿಗೆ 

ಗೋವಿಂದರಾಜ : ನವ್ಯವಿಮರ್ಶೆ; ಟಿ . ಪಿ . ಅಶೋಕ: 

ನವ್ಯ ಕಾದಂಬರಿಯ ಪ್ರೇರಣೆಗಳು ; ರಂಗನಾಥರಾವ್ : 
ಅನ್ವಯಿಸಿ ಸಾರ್ವಕಾಲಿಕ ಪರಿಕಲ್ಪನೆ ಎಂದೂ 

ಹೊಸತಿರುವು; ಯು .ಆರ್ . ಅನಂತ ಮೂರ್ತಿ: ಪ್ರಜ್ಞೆ 
ವಿವರಿಸಬಹುದು. ಪಂಪ ರಾಜನ ಆಶ್ರಿತ ಮತ್ತು ಪರಿಸರ . Irwing Howe: Literary Modern 
ನಾಗಿದ್ದು , ಪ್ರತಿಭಟನೆಯ ಧ್ವನಿ ಎತ್ತಿದ್ದು , ism ( ೧೯೬೭); Malcolm Bradbury : The Social 
ಹರಿಹರ ಹೊಸ ಸಾಹಿತ್ಯ ರೂಪ- ರಗಳೆ 

Context of English Literature ( ೧೯೭೧); Frank 

Kermode : Modern Essays ( ೧೯೭೧). 
- ಬಳಸಿದ್ದು, ಮುದ್ದಣ ಗದ್ಯವನ್ನು ಬಳಸಿದ 
ರೀತಿ ಇವೆಲ್ಲವೂ ನವ್ಯವೇ ಎಂದು ವಾದಿಸ ೯೪ ನವ್ಯ ವಿಮರ್ಶೆ New Criticism 
ಬಹುದು. ಕೆಲವು ನಿರ್ದಿಷ್ಟ ಲೇಖಕರ ವೈಯಕ್ತಿಕ ನ್ಯೂ ಕ್ರಿಟಿಸಿಸಂ ಈ ಶತಃ 

ನ್ಯೂ ಕ್ರಿಟಿಸಿಸಂ ಈ ಶತಮಾನದ ಮೂರನೆಯ 
ಕೃತಿಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ದಶಕದ ಕೊನೆಯ ಭಾಗದಲ್ಲಿ ಅಮೇರಿಕೆಯ 
ನವ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸು ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಚಾರಕ್ಕೆ ಬಂದ 
ವುದು ಒಳ್ಳೆಯದು. ಕನ್ನಡ ಕಾದಂಬರಿಗಳಲ್ಲಿ ಸಾಹಿತ್ಯ ಬೋಧನೆಯ ವಿಧಾನ - ನಂತರದಲ್ಲಿ 
ಲಂಕೇಶ, ಅನಂತಮೂರ್ತಿ, ಚಿತ್ತಾಲ, ಗಿರಿ , 

ಒ೦ದು ವಿಮರ್ಶಾ ಮಾರ್ಗವಾಗಿ , 
ತೇಜಸ್ವಿ , ಶಾಂತಿನಾಥ ದೇಸಾಯಿ ; ನಾಟಕದಲ್ಲಿ 

ವಿಮರ್ಶೆಯ ಪರಂಪರೆಯಾಗಿ ಸ್ಥಾಪಿತವಾ 
ಲಂಕೇಶ, ಕುಸನೂರ, ಚಂದ್ರಶೇಖರ್ 

ಯಿತು. ಕನ್ನಡದಲ್ಲಿ ನವ್ಯವಿಮರ್ಶೆ ಎಂಬುದನ್ನು 
ಪಾಟೀಲ, ಕಂಬಾರ , ಕಾರ್ನಾಡ್ , ಪ್ರಸನ್ನ ; ನ ಕ್ರಿಟಿಸಿಸಂಗೆ ಸಂವಾದಿಯಾಗಿ 
ಕಾವ್ಯದಲ್ಲಿ ಅಡಿಗ, ನರಸಿಂಹ ಸ್ವಾಮಿ , ಬಳಸಲಾಗುತ್ತಿದೆ. 
ರಾಮಚಂದ್ರಶರ್ಮ , ನಾಡಕರ್ಣಿ , ೧೯೪೧ರಲ್ಲಿ ಜಾನ್ ಕೋಲ್ಯಾನ್‌ಸಮ್ ನ್ಯೂ 
ರಾಮಾನುಜನ್ , ವೆಂಕಟೇಶ ಮೂರ್ತಿ; ಕ್ರಿಟಿಸಿಸಂ ಎಂಬ ಪುಸ್ತಕ ಪ್ರಕಟಿಸಿದ ಮೇಲೆ 
ಪಶ್ಚಿಮದಲ್ಲಿ ಜೇಮ್ಸ್ , ಕಾನಾರ್ಡ್, ಈ ಪದ ಹೆಚ್ಚು ಪ್ರಚಲಿತವಾಯಿತು. 
ಫಾಕ್‌ನರ್ , ಮನ್ , ಫ್ರಾಸ್ಟ್ , ಕಾಫ , ಸ್ವಿಂಡ್ ಅಮೇರಿಕೆಯ ವಿಶ್ವವಿದ್ಯಾನಿಲಯಗಳಲ್ಲಿ 
ಬರ್ಗ್ , ಬ್ರೆಕ್ಸ್ , ಪಿರಾಂಡೆಲೆ , ಅದುವರೆಗೆ ಪ್ರಚಾರದಲ್ಲಿದ್ದ ಒಣ ಪಾಂಡಿತ್ಯ 
ಮಾಲಾರ್ಮ, ಯೇಟ್ಸ್ , ಎಲಿಯಟ್ , ಎಜ್ರಾ ( ಸಾಹಿತ್ಯ ಕುರಿತಂತೆ) ದ ಧೋರಣೆಗೆ ಪ್ರತಿಕ್ರಿಯೆ 
ಪೌಂಡ್ , ಸ್ಟೀವನ್ ಇತ್ಯಾದಿ. ಈ ಲೇಖಕರ ಯಾಗಿ ನವ್ಯವಿಮರ್ಶೆ ರೂಪುಗೊಂಡಿತು. 
ಕೃತಿಗಳು ಸೌಂದರ್ಯತ್ಯಕ್ಷವಾಗಿ ಸಾಂಪ್ರದಾಯಿಕ ಕ್ಯಾನ್ಸಮ್ , ಕ್ಸಿಯಾಂತ್ ಬೂಕ್ಸ್ , ಆರ್ . ಪಿ . 
ಕೃತಿಗಳಿಗಿಂತ ಭಿನ್ನವಾಗಿವೆ. ತಾಂತ್ರಿಕವಾಗಿ ಎದ್ದು ಬ್ಲಾಕ್ಮೂರ್, ಅಲೆನ್ ಟೇಟ್, ಮತ್ತು 
ಕಾಣುವಂಥ ಹೊಸತನ ಪಡೆದಿವೆ. ಕಾಲಕ್ರಮ ರಾಬರ್ಟ್ ಫೆನ್‌ವಾರೆನ್‌ರ ವಿಮರ್ಶೆಗಳಿಗೆ 
ನಿರೂಪಣೆಯ ರೂಪಕ್ಕಿಂತ ' ಚಂಚಲ ' ಅಥವ ಸಂಬಂಧಪಟ್ಟಂತೆ ಮತ್ತು ಅವರ ವಿಮರ್ಶಾ 
ಸ್ನೇಶಿಯಲ್ ಗುಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತವೆ . ಮಾರ್ಗ ಅನುಕರಿಸಿದವರ ವಿಮರ್ಶೆಗಳನ್ನು 


ವಿಮರ್ಶೆಯ ಪರಿಭಾಷೆ | ೧೨೫ 


ಕುರಿತಂತೆ ನ್ಯೂ ಕ್ರಿಟಿಸಿಸಂ ಎಂಬ ಪದ ಬಳಕೆ ೩ . ಕವನದ ಭಾಷೆ, ಶೈಲಿ, ಅಥವ ಸಂದಿಗ್ಧತೆ 
ಯಾಗುತ್ತದೆ . ಯು .ಆರ್ . ಅನಂತಮೂರ್ತಿ, ಗಳನ್ನು ಕುರಿತ ವಿಸ್ತ್ರತ ಸೂಕ್ಷ್ಮ ವಿವೇಚನೆ 
ಎಚ್ . ಎಂ . ಚನ್ನಯ್ಯ , ಎಂ . ಜಿ . ಕೃಷ್ಣಮೂರ್ತಿ ವಿಮರ್ಶೆಯ ವಿಧಾನವಾಗಿತ್ತು . ವಿಮರ್ಶೆ 
ಜಿ .ಎಚ್ ನಾಯಕ್ ಮುಂತಾದವರ ವಿಮರ್ಶಾ ವಿಶ್ಲೇಷಣಾತ್ಮಕವಾಗಿತ್ತು . ಕವನದ ವಿವಿಧ 
ಲೇಖನಗಳಲ್ಲಿ ನವ್ಯವಿಮರ್ಶೆಯ ಧೋರಣೆ ಅಂಶಗಳ ನಡುವೆ ಇರುವ ಸೂಕ್ಷ್ಮಸಂಕೀರ್ಣ 
ಗಳನ್ನು ಗುರುತಿಸಬಹುದು. 

ಒಳ ಸಂಬಂಧಗಳಿಗೆ ವಿಶೇಷ ಗಮನ 

ನೀಡಿದರು. 
ಐ .ಎ . ರಿಚರ್ಡ್ಸ್ನ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ 
ಕ್ರಿಟಿಸಿಸಂ ( ೧೯೨೪) ಮತ್ತು ಸೈನ್ಸ್ ಅಂಡ್ 

೪ . ನವ್ಯವಿಮರ್ಶೆ ಮೂಲತಃ ಶಾಬ್ಲಿಕ 
ಟ್ರೆಡಿಷನ್ ( ೧೯೨೬) ಹಾಗೂ ಟಿ .ಎಸ್ . ವಿಮರ್ಶೆ. ಅಂದರೆ ಈ ವಿಮರ್ಶಕರಿಗೆ ಸಾಹಿತ್ಯ 
ಎಲಿಯಟ್‌ನ ಪ್ರಬಂಧಗಳಿಂದ ನವ್ಯ ವಿಮರ್ಶೆ 

ವೆಂದರೆ ವಿಶೇಷವಾದ ಭಾಷೆ ” ಅಷ್ಟೆ . ಈ 
ತನ್ನ ಧೋರಣೆಗಳನ್ನು ರೂಪಿಸಿಕೊಂಡಿತು . ನವ್ಯ 

ವಿಶೇಷವಾದ ಭಾಷೆ ದಿನನಿತ್ಯದ ಸಾಮಾನ್ಯ 
ವಿಮರ್ಶೆಯ ಪಂಥಕ್ಕೆ ಸೇರಿದ ವಿಮರ್ಶಕರಲ್ಲಿ 

ಮಾತಿಗಿ೦ತ , ವಿಜ್ಞಾನದ ಭಾಷೆ ಗಿಂತ 
ಅನೇಕ ವಿಧದಲ್ಲಿ ಪರಸ್ಪರ ಭಿನ್ನತೆಯನ್ನು 

ಭಿನ್ನವಾದದ್ದು ಮತ್ತು ವಿರುದ್ಧವಾದದ್ದು. ನವ್ಯ 
ಗುರುತಿಸಬಹುದಾದರೂ ಅವರೆಲ್ಲರಿಗೂ 

ವಿಮರ್ಶೆಯ ಮೂಲಭೂತ ಪರಿಕಲ್ಪನೆಗಳು 
ಸಾಮಾನ್ಯವಾದ ದೃಷ್ಟಿಕೋನಗಳನ್ನು ಮತ್ತು 

ಅರ್ಥ , ಪದಗಳ ಆಂತರಿಕ ಸಂಬಂಧಗಳು , 

ಸಂಕೇತ, ಉಪಮಾನ ರೂಪಕ , ಇವುಗಳನ್ನು 
ಕಾವ್ಯಾಧ್ಯಯನ ತಂತ್ರಗಳನ್ನು ಗುರುತಿಸ 
ಬಹುದು. 

ಕುರಿತದ್ದು . ನವ್ಯ ವಿಮರ್ಶೆ ಕವನವನ್ನು 

“ಜೀವಂತ ಬಂಧ ” ( ಆರ್ಗ್ಯಾನಿಕ್ ಸ್ಪಕ್ಟರ್ ) 
೧ . ನವ್ಯವಿಮರ್ಶೆ ಇತರ ಯಾವುದೇ ಸಾಹಿತ್ಯ 

ಎಂದು ಭಾವಿಸಿ ಕವನದ ಜೀವಂತ ಬಂಧಕ್ಕೂ 
ಪ್ರಕಾರಕ್ಕಿಂತ ಕಾವ್ಯದ ಮೇಲೆ ಪ್ರಮುಖವಾಗಿ 

ಕವನದ ಅರ್ಥಕ್ಕೂ ಇರುವ ಸಂಬಂಧದ ಮೇಲೆ 
ಗಮನ ಕೇಂದ್ರೀಕರಿಸುತ್ತದೆ . 

ಹೆಚ್ಚಿನ ಒತ್ತು ಕೊಡುತ್ತದೆ . 
೨ . ಕವನ ಕವನವೇ ಹೊರತು ಬೇರೇನೂ 

೫ . ಸಾಹಿತ್ಯ ಪ್ರಕಾರಗಳ ಭಿನ್ನತೆಯನ್ನು ಗುರುತಿಸಿ 
ಅಲ್ಲ . ಎಲಿಯಟ್ ಹೇಳಿದ (ಕಾವ್ಯವು) . 

ದರೂ ನವ್ಯವಿಮರ್ಶೆಯಲ್ಲಿ ಆ ವ್ಯತ್ಯಾಸಗಳಿಗೆ 
ಮುಖ್ಯವಾಗಿ ಕಾವ್ಯವೇ ಹೊರತು ಬೇರೇನೋ 

ಹೆಚ್ಚಿನ ಬೆಲೆ ಇಲ್ಲ. ಭಾವಗೀತೆಯಾಗಲಿ , 
(ಅಲ್ಲ) ” ಎಂಬುದೇ ನವ್ಯ ವಿಮರ್ಶಕರ 

ನಿರೂಪಣೆಯಾಗಲಿ , ಕಥನವಾಗಲಿ , ನಾಟಕ 
ನಿಲುವು. ಕೃತಿಯ ಮೌಲ್ಯಮಾಪನ 

ವಾಗಲಿ ಎಲ್ಲ ಪ್ರಕಾರಗಳಿಗೂ ಸಮಾನ ಅಂಶ 
ಮಾಡುವಾಗ ಇವರು ಕೃತಿಕಾರನ ಜೀವನ 

ವಾದ ಭಾಷೆಯ ಮೇಲೆ ಗಮನ ಕೇಂದ್ರೀಕೃತ 
ಚರಿತ್ರೆ , ಕೃತಿರಚನೆಯಾದ ಕಾಲದ ಸಾಮಾಜಿಕ 

ವಾಗುತ್ತದೆ. ಪಾತ್ರ , ಕೃತಿ , ಸಂವಿಧಾನ , 
ಸ್ಥಿತಿಗತಿಗಳು , ಕೃತಿಯು ಓದುಗರ ಮೇಲೆ 

ಆಲೋಚನೆ (ಐಡಿಯಾ) ಗಳನ್ನು ತಿರಸ್ಕರಿಸಿ 
ಉಂಟುಮಾಡುವ ಮಾನಸಿಕ ಮತ್ತು ನೈತಿಕ 

ಪದ, ಪ್ರತಿಮೆ ಸಂಕೇತಗಳ ಮೂಲಕ ಕೃತಿಯ 
ಪರಿಣಾಮಗಳು , ಕೃತಿಕಾರನ ಉದ್ದೇಶ, ಸಾಹಿತ್ಯ 
ಚರಿತ್ರೆ , ಸಾಹಿತ್ಯ ಪ್ರಕಾರಗಳು ಇವುಗಳನ್ನೆಲ್ಲ 

ಅರ್ಥ ವಿವರಿಸಲು ನವ್ಯವಿಮರ್ಶಕರು 
ತಿರಸ್ಕರಿಸಿ , ಮೌಲ್ಯಮಾಪನದಲ್ಲಿ ಈ 

ಪ್ರಯತ್ನಿಸುತ್ತಾರೆ . 
ಅಂಶಗಳಿಗೆ ಪ್ರಾಮುಖ್ಯ ನೀಡಬಾರದೆಂದು ಕೃತಿಯ ಹೊರಗಿನ ಯಾವುದೇ ಮೌಲ್ಯಗಳನ್ನು 
ಪ್ರತಿಪಾದಿಸಿದರು . 

ಒಪ್ಪಿಕೊಳ್ಳದ ಸಾಹಿತ್ಯದ ಸಾಮಾಜಿಕ 


೧೨೬ | ವಿಮರ್ಶೆಯ ಪರಿಭಾಷೆ 


ಆಯಾಮಗಳನ್ನು ತಿರಸ್ಕರಿಸಿ ಸಾಹಿತ್ಯಕೃತಿಗೆ ಗಳು ಬಿಡಿಸಲಾಗದಂತೆ ಬೆರೆತುಕೊಂಡಿವೆ. 
ಸ್ವಯಂಪೂರ್ಣವಾದ ( ಅಸ್ತಿತ್ವವನ್ನು) ಆರೋಪಿ ಸಂದರ್ಭ - ಸಿಚುಯೇಶನ್ ; ಪ್ರತಿಕ್ರಿಯೆ - 
ಸುವ ನವ್ಯವಿಮರ್ಶೆ ಸ್ಪಷ್ಟವಾಗಿ ಪ್ರತಿಗಾಮಿ ರೆಸ್ಪಾನ್ಸ್ ; ಕರ್ಷಣ - ಟೆನ್‌ಶನ್ ; ಮೂರ್ತತೆ 
ವಿಮರ್ಶೆಯಾಗಿತ್ತು . ಸಾಹಿತ್ಯದ ಶಾಬ್ಲಿಕ - ಕಾಂಕ್ರೀಟ್; ಪ್ರತಿಪಾದನೆ - ಪ್ರೆಸೆಂಟೇಶನ್ ; 
ಸ್ವರೂಪದ ಬಗ್ಗೆ ಗಮನ ಸೆಳೆದದ್ದು ಇದರ ವ್ಯಂಗ್ಯ - ಐರನಿ ; ನಾಟಕೀಯತೆ - ಡ್ರಾಮೆಟಿಕ್ ; 
ಮುಖ್ಯ ಸಾಧನೆ . ೧೯೫೦ರ ಸುಮಾರಿಗೆನವ್ಯ ಅಭಿನಯ , ಅನುಕರಣೆ - ಮೈಮ್ , ಇತ್ಯಾದಿ. 
ವಿಮರ್ಶೆಯ ಪಂಥ ನಿಲುಗಡೆಯನ್ನು ಕಂಡಿತು. ಅಂದರೆ ನಾಟಕವನ್ನು ಒಂದು ಗುಣವಾಗಿ 
ಹೆಚಿನ ಓದಿಗೆ: ನೋಡಿ ಅನುಬಂದದಲಿನ ನವ ಭಾವಿಸಿ ಅದನ್ನು ಇತರ ಸಾಹಿತ್ಯ ಪ್ರಕಾರ 
ವಿಮರ್ಶೆ ನಮೂದು R .S . Crane ( ಸಂ ) “ Critics ಗಳಲ್ಲೂ ಕಾಣಲು , ಗುರುತಿಸಲು ಸಾಧ್ಯ . 
and Criticism , Ancient and Modern ”( ೧೯೫೨ ) ಉದಾ., ಒಂದು ಕವನದಲ್ಲಿ ' ಭಾವಾಭಿನಯ ' 
“ The Languages of Criticism and the Structure 

ಇರಬಹುದು; ಕಾದಂಬರಿಯಲ್ಲಿ ನಾಟಕೀಯ 
of Poetry ” ( ೧೯೫೩ ); Cleanth Brooks: “The 
Well Wrought Urn ” ( ೧೯೪೭); W . K . Wimsatt , 

ಸನ್ನಿವೇಶಗಳು ಎದುರಾಗಬಹುದು. ಆಧುನಿಕ 
Junior: The Verbal Icon ( ೧೯೫೪) ; Murry ವಿಮರ್ಶೆಯಂತೂ ಸಾಹಿತ್ಯದಲ್ಲಿ ನಾಟಕೀಯ 
Krieger: “ New Apologists for Poetry ” 

ಗುಣವನ್ನು ಒಂದು ಮೌಲ್ಯವಾಗಿ ಪರಿಗಣಿಸು 
( ೧೯೫೬) ; Wimsatt ( ಸಂ ) Explication as Criti 
cism ” ( ೧೯೬೩ ) : ಗಿರಡ್ಡಿ ಗೋವಿಂದರಾಜ : 

ತದೆ . ನಾಟಕ ಒಂದು ಪ್ರಕಾರದ ಹೆಸರೂ 
ನವ್ಯವಿಮರ್ಶೆ . 

ಹೌದು. ಪ್ರಕಾರವಾಗಿ ಇದು ಸಾಹಿತ್ಯದ ಒಂದು 
೯೫ . ನಾಟಕ ದೃಶ್ಯಕಾವ್ಯದ ಪ್ರಮುಖ ಪ್ರಕಾರ . 

ಭಾಗ ಎಂದು ಎಣಿಸಬೇಕೆ ಅಥವ ಇದರಲ್ಲೇ 
ದಶ ರೂಪಕಗಳಲ್ಲಿ ಒಂದು . ಇದರಿಂದ 

ಪ್ರತ್ಯೇಕ ನಿಯಮಗಳಿರುವ ಬೇರೆ ಒಂದು 
ಹತ್ತರವರೆಗೆ ಅಂಕಗಳಿರುತ್ತವೆ. ಕಥಾವಸ್ತು 

ಲೋಕವೇ ಎಂಬುದೂ ಭಿನ್ನ ಉತ್ತರಗಳು 
ಪ್ರಖ್ಯಾತವಾದದ್ದು. ನಾಯಕ- ಧೀರ- ಉದಾತ್ತ . 

ಸಾಧ್ಯವಿರುವ ಪ್ರಶ್ನೆ , ಭಾರತೀಯರು 
ವೀರ ಅಥವ ಶೃಂಗಾರ ಪ್ರಧಾನರಸವಾಗಿ 

ನಾಟಕವನ್ನೂ ದೃಶ್ಯಕಾವ್ಯವೆಂದೇ ಕರೆದರು . 
ರುತ್ತದೆ . ಅವಕ್ಕೆ ಪೋಷಕವಾಗಿ ಮಿಕ್ಕರಸಗಳು . ಕಾವ್ಯ ಮೀಮಾಂಸೆ ಹುಟ್ಟಿದ್ದೂ ಭರತನ ನಾಟ್ಯ 
ಕೆಲವು ನಾಟಕಗಳು ಅದ್ಭುತದಲ್ಲಿ ಕೊನೆಯಾಗು ಶಾಸ್ತ್ರದಿಂದಲೇ . ಅರಿಸ್ಟಾಟಲ್‌ನ ಪೊಯೆಟಿಕ್ಸ್ 
ವುದೂ ಉಂಟು. ಎಲ್ಲ ಸಂಧಿಗಳೂ ಸ್ಪಷ್ಟವಾಗಿ ಕೂಡ ಪ್ರಮುಖವಾಗಿ ನಾಟಕವನ್ನು ಕುರಿತದ್ದು. 
ನಿರೂಪಿತವಾಗಿರುತ್ತವೆ . ಅಭಿಜ್ಞಾನ ಆದರೆ ಇತರ ಸಾಹಿತ್ಯ ಪ್ರಕಾರಗಳಲ್ಲಿ ಕಾಣದ 
ಶಾಕುಂತಲ , ನಾಗಾನಂದ, ಉತ್ತರ ರಾಮ ವೈಶಿಷ್ಟ ನಾಟಕದಲ್ಲಿದೆ. ಇದು ರಂಗಭೂಮಿಯ 
ಚರಿತ ಈ ಪ್ರಕಾರದ ಕೆಲವು ಪ್ರಸಿದ್ದ ಪ್ರದರ್ಶಕ ಕಲೆ . ಹಾಗಾಗಿ ಇದರ ವಿಮರ್ಶೆಗೆ 
ಉದಾಹರಣೆಗಳು . ಇಂದಿನ ಬಳಕೆಯಲ್ಲಿ ಸಾಹಿತೇತರವಾದ ಪ್ರತ್ಯೇಕ ಮಾನದಂಡಗಳೇ 
ದೃಶ್ಯಕಾವ್ಯದ ಎಲ್ಲ ಪ್ರಕಾರಗಳಿಗೂ ನಾಟಕ 

ಬೇಕು ಎನ್ನುವವರೂ ಇದ್ದಾರೆ. ಸಾಹಿತ್ಯದಲ್ಲಿ 
ವೆಂಬ ಪದ ಬಳಕೆಯಾಗುತ್ತದೆ. ಈ ಅರ್ಥ ಕುರಿತು 

ನಾಟಕೀಯತೆಯನ್ನು ಕಾಣುವಂತೆ ನಾಟಕ 
ನಾಟಕ ಡ್ರಾಮ ನಮೂದುನೋಡಿ. 

ದಲ್ಲೂ ಸಾಹಿತ್ಯ ಗುಣವನ್ನು ಗುರುತಿಸಿ ಇತರ 
೯೬ . ನಾಟಕ Drama ಡ್ರಾಮ ಇದು ಒಂದು ಸಾಹಿತ್ಯ ಕೃತಿಗಳಂತೆ ಅದನ್ನು ವಿಮರ್ಶಿಸು 
ವಿಚಿತ್ರ ಪದ ಮತ್ತು ಅನೇಕ ಅರ್ಥಗಳಲ್ಲಿ ವುದೂ ಉಂಟು. ಈ ಲೇಖನದಲ್ಲಿ ನಾಟಕ 
ಬಳಕೆಯಾಗುವ ಪದ, ನಾಟಕ ಅಥವ ಡ್ರಾಮ ಪ್ರಕಾರದ ವೈಶಿಷ್ಟ ಹುಟ್ಟು ಬೆಳವಣಿಗೆ , 
ಎಂಬ ಪದದೊಡನೆ ಇತರ ಅನೇಕ ಪರಿಕಲ್ಪನೆ ಆಧುನಿಕ ವಿಮರ್ಶೆಯಲ್ಲಿ ನಾಟಕೀಯತೆಯ 


ವಿಮರ್ಶೆಯ ಪರಿಭಾಷೆ | ೧೨೭ 


ಪರಿಕಲ್ಪನೆ ಇವುಗಳನ್ನು ಸ್ಕೂಲವಾಗಿ ವಿವರಿಸಲು ರಾಕ್ಷಸರುಗಳು ಆದರು . ಈ ಸಾಂಕೇತಿಕತೆ 
ಯತ್ನಿಸಿದೆ . 

ಯಿಂದ ಭಯಕ್ಕೆ ಒಂದು ವೈಚಾರಿಕ ಸ್ವರೂಪ 
ಅನುಕರಣೆಯನ್ನು ಒಳಗೊಂಡ ಯಾವುದೇ ಬಂದಿತು. ಪ್ರಕೃತಿಯಲ್ಲಿ ಅವನಿಗೆ ಒಂದು 

ಉದಾಹರಣೆ ಸಿಕ್ಕಿತು. ಚಳಿಗಾಲವನ್ನು ಮೆಟ್ಟಿ 
ಪ್ರದರ್ಶನವನ್ನು ನಾಟಕ ಎಂದು ವಿಶಾಲ 

ವಸಂತಋತು ಬರುವುದನ್ನು ಕಂಡಾಗ ಅಪಾಯ 
ಅರ್ಥದಲ್ಲಿ ಕರೆಯಬಹುದು . ಘರ್ಷಣೆ 

ಕಾರಿ ಶಕ್ತಿಗಳನ್ನು , ಸಹಕಾರಿ ಶಕ್ತಿಗಳನ್ನು 
(ಕಾನ್‌ಫಿಕ್ಸ್ ) ಯನ್ನು ಪ್ರಚೋದಿಸುವ ಭಾವಗಳು 

ಒಳಿಸಿಕೊಳ್ಳುವ ಮೂಲಕ , ಸೋಲಿಸುವುದು 
ಅಭಿವ್ಯಕ್ತವಾಗುವ ಯಾವುದೇ ಸಂದರ್ಭವೂ 

ಅಥವ ದೂರ ಇಡುವುದೂ ಸಾಧ್ಯ ಎನಿಸಿರ 
ನಾಟಕೀಯವಾಗಬಹುದು . ರಂಗಭೂಮಿಗೆ 
ಮಿತಿಗೊಳಿಸಿಕೊಂಡು ವಿವರಿಸುವುದಾದರೆ , 

ಬಹುದು. ಹಾಗಾಗಿ ಎಲ್ಲ ಧಾರ್ಮಿಕ ಆಚರಣೆ 

ಗಳಲ್ಲೂ ಬದುಕಿನ ಮತ್ತು ಸಾವಿನ ಶಕ್ತಿಗಳ 
ಗದ್ಯ ಅಥವ ಪದ್ಯರೂಪದಲ್ಲಿ, ಸಂಭಾಷಣೆಗಳ 
ಮುಖಾಂತರ ಘಟನೆಗಳನ್ನು ನಿರೂಪಿಸುವ, 

ಘರ್ಷಣೆಯನ್ನು , ಸಹಕಾರಿಯಾದ ಬದುಕಿನ 
ರಂಗಮಂಚದ ಮೇಲೆನಟರು ಅಭಿನಯಿಸ 

ಶಕ್ತಿಗಳನ್ನು ಒಲಿಸಿಕೊಳ್ಳುವ ಪ್ರಯತ್ನವನ್ನು ಕಾಣ 
ಲೆಂದು ರಚಿತವಾಗುವ ಯಾವುದೇ ಕೃತಿ 

ಬಹುದು. ಎಲ್ಲೆಲ್ಲಿ ನಾಟಕ ಪ್ರಕಾರ ವಿಕಾಸ 
ನಾಟಕವಾಗುತ್ತದೆ . ಈ ನಾಟಕದ ಅಸ್ತಿತ್ವಕ್ಕೆ 

ಹೊಂದಿತೋ ಅಲ್ಲೆಲ್ಲ ಅದರ ಉಗಮ ಒಂದೇ 

ರೀತಿಯಲ್ಲಿ ಇದ್ದಿತೆಂಬುದನ್ನು ಗಮನಿಸ 
ನಟರು , ಪ್ರೇಕ್ಷಕರು ಮತ್ತು ರಂಗಮಂಚ 
ಅನಿವಾರ್ಯ. ಯಾಕೆಂದರೆ ನಾಟಕ ಹುಟ್ಟು 

ಬಹುದು. ಭಾರತ , ಚೀನಾ, ಜಪಾನ್‌ಗಳಲ್ಲಿ ; 
ವುದು ಮನುಷ್ಯನಲ್ಲಿರುವ ಅನುಕರಣೆಯ 

ಪುರಾತನ ಗ್ರೀಕ್ , ಮಧ್ಯಯುಗದ 
ಪ್ರವೃತ್ತಿಯಿಂದ. ಈ ಪ್ರವೃತ್ತಿಯಲ್ಲಿ 

ಯೂರೋಪ್‌ಗಳಲ್ಲಿ ಧಾರ್ಮಿಕ ವಿಧಿಯ 

ಒಂದು ಅಂಗವಾಗಿಯೇ ನಾಟಕ ಹುಟ್ಟಿ 
ಸ್ವ - ಪ್ರದರ್ಶನ , ಸ್ವ - ಅನ್ವೇಷಣೆಗಳೂ ಬೆರೆತಿರು 
ವುದರಿಂದ , ಅನುಕರಣೆ ಪೂರ್ಣವಾಗಲು 

ಕೊಂಡಿತು. ದೇವರುಗಳ ಹಬ್ಬ , ಉತ್ಸವಗಳು 

ಸಮಯದ ಹಾಡು, ಪ್ರಾರ್ಥನೆ, ಕುಣಿತಗಳು 
ಪ್ರೇಕ್ಷಕರು ಅನಿವಾರ್ಯ. ಈ ಪ್ರೇಕ್ಷಕರು 
ನಿಜವಾದ ಜನ ಆಗಿರಬಹುದು ಅಥವ 

ನಾಟಕದ ಮೂಲರೂಪ, ಮಾತಿನ ಅಥವ 

ಹಾಡಿನ ವಿನಿಮಯ ಗಾಯಕರ ಕೂಟ ಅಥವ 
ಕಲ್ಪಿತವಾದ ಪ್ರೇಕ್ಷಕವೃಂದವೂ ಆಗಬಹುದು 

ಮೇಳ ಮತ್ತು ಮೇಳನಾಯಕನ ನಡುವೆ 
(ಉದಾ. , ರೇಡಿಯೋ ನಾಟಕ ) 

ನಡೆಯುತ್ತಿತ್ತು. ಇದರ ಹರಹು ವಿಸ್ತಾರಗೊಳ್ಳುತ್ತ 
ಆದಿಕಾಲದ ಮಾನವ ತನ್ನ ಬದುಕಿನ ಪೂರ್ಣರೂಪದ ಧಾರ್ಮಿಕ ನಾಟಕಗಳು 
ಹೋರಾಟದಲ್ಲಿ ಮತ್ತು ತನ್ನ ವಂಶದ ರಚಿತವಾದವು. ಕಾಲಕ್ರಮದಲ್ಲಿ ಧಾರ್ಮಿಕ 
ಅಭಿವೃದಿಯ ಪ್ರಯತ್ನದಲ್ಲಿ ಸಹಕಾರಿಯಾದ ವಿಧಿಗಳ ಅನುಸರಣೆಯ ಮಿತಿಯನ್ನು ಮೀರಿ 
ಮತ್ತು ಅಪಾಯಕಾರಿಯಾದ ಕೆಲವು ಶಕ್ತಿಗಳನ್ನು ನಾಟಕಗಳು ಹೆಚ್ಚು ಲೌಕಿಕ ವಾದವು. 
ಗುರುತಿಸಿಕೊಂಡ. ಇವನ್ನು ಮಾನವ ರೂಪ 'ಲೋಕಚರಿತ ಗಳಾದವು. ಆಗ ಧಾರ್ಮಿಕ 
ದಲ್ಲಿ, ಆದರೆ ಅತಿಮಾನುಷ ಸಾಮರ್ಥ್ಯವುಳ್ಳ ಸಂಸ್ಥೆಗಳು ಹಲವಾರು ದೇಶಗಳಲ್ಲಿ ನಾಟಕವನ್ನು 
ಸಂಕೇತಗಳಂತೆ ಪರಿಭಾವಿಸಿದರೆ ಆಗ ಅವನ್ನು ವಿರೋಧಿಸಿದ್ದನ್ನು ಕಾಣಬಹುದು. ಕ್ರಮೇಣ 
ಒಲಿಸಿಕೊಳ್ಳುವುದು ಅಥವ ನಿರೋಧಿಸುವುದು ನಾಟಕವೂ ಸಾಹಿತ್ಯವಾಯಿತು. 
ಸುಲಭ ಎಂದೂ ಕಂಡುಕೊಂಡ. ಈ ಸಂಕೇತ ನಾಟಕವನ್ನು ಸಾಹಿತ್ಯ ಎಂದು ಪರಿಗಣಿಸಿ , 
ಗಳೇ ದೇವತೆಗಳು , ದೇವರುಗಳು , ದೆವ್ವಗಳು , ಕಾವ್ಯಕ್ಕೆ ಅನ್ವಯಿಸುವ ವಿಮರ್ಶೆಯ 


೧೨೮ | ವಿಮರ್ಶೆಯ ಪರಿಭಾಷೆ 


ಸೂತ್ರಗಳಿಂದಲೇ ಅದನ್ನೂ ಅಳೆಯುವ ಬಗ್ಗೆ ನಾಟಕದ ವಿಮರ್ಶೆ ಸಾಧ್ಯವೇ ಇಲ್ಲ. ಆದ್ದರಿಂದ 
ವಿರೋಧವೂ ಇದೆ. ಏಕೆಂದರೆ ನಾಟಕದಲ್ಲಿ ವಿಮರ್ಶೆಯ ಮಟ್ಟಿಗೆ ನಾಟಕದ ಪ್ರದರ್ಶನ 
ಕವಿಯ ಕೆಲಸ ಗೌಣವಾದದ್ದು. ಅಭಿನಯ ಮತ್ತು ನಾಟಕ ಸಾಹಿತ್ಯಗಳನ್ನು ಭಿನ್ನ ಮಾಧ್ಯಮ 
ಮುಖ್ಯವಾದದ್ದು. ನಾಟಕಕ್ಕೆ ಪದಗಳ ಭಾಷೆಯ ಗಳೆಂದು ಪರಿಗಣಿಸುವುದು ಉಪಯುಕ್ತ . 
ಅನಿವಾರ್ಯತೆ ಇಲ್ಲ , ನಟನ ದೇಹವೇ ಯಾವುದೇ ಯಶಸ್ವಿಯಾದ ನಾಟಕ ಪ್ರದರ್ಶನಕ್ಕೆ 
ನಾಟಕದ ಅಭಿವ್ಯಕ್ತಿ ಮಾಧ್ಯಮ . ಅನುಕರಣೆಯ ನಿರ್ದೆಶಕ ಮತ್ತು ನಟ ನಾಟಕವನ್ನು ಓದಿ 
ಕ್ರಿಯೆಯೇ ಮುಖ್ಯವಾದದ್ದು . ಉಳಿದೆಲ್ಲ ವಿಮರ್ಶೆಯ ಸಾಮಾನ್ಯ ನಿಯಮಗಳನ್ನೇ 
ಅಂಶಗಳು ಇದನ್ನು ಹಿಂಬಾಲಿಸುವ ಅನುಷಂಗಿಕ ಅನ್ವಯಿಸಿ ಅರ್ಥಮಾಡಿಕೊಳ್ಳುವುದು 
ಸಂಗತಿಗಳು . ಪ್ರೇಕ್ಷಕನಿಗೂ ನಟನಿಗೂ ಅಗತ್ಯವಾಗಿರುತ್ತದೆ . 
ಉಂಟಾಗುವ ಸಂವಹನೆಯ ಮಾನವೀಯ 

ಸಂಸ್ಕೃತ ಕಾವ್ಯ ಮೀಮಾಂಸಕರು ಮತ್ತು 
ವೈಯಕ್ತಿಕ ಸಂಬಂಧ ನಾಟಕ ಪ್ರಕಾರದ 

ರದ ಪಾಶ್ಚಾತ್ಯ ವಿಮರ್ಶಕರು ನಾಟ್ಯಗುಣಕ್ಕೆ ಹೆಚ್ಚಿನ 
ಪ್ರಮುಖ ವೈಶಿಷ್ಟ . ಇತರ ಸಾಹಿತ್ಯ ಪ್ರಾಮುಖವನು ನೀಡುತ್ತಾರೆ . ಕಾದಂಬರಿ . 
ಪ್ರಕಾರಗಳಂತಲ್ಲದೆ ನಾಟಕ ಕ್ಷಣಿಕವಾದದ್ದು . 

ಕಥೆ , ಕವಿತೆಗಳು , ಅನುಭವವನ್ನು ನಾಟೀಕೃತ 
ಕಾಲ , ಸ್ಥಳಗಳಿಗೆ ಬದ್ಧವಾದದ್ದು . ಪ್ರತಿ 

ವಾಗಿ ಕಣ್ಣೆದುರು ಕಟ್ಟುವಂತೆ ಇಲ್ಲದೆ ಹೋದರೆ 
ಪ್ರದರ್ಶನದಲ್ಲೂ ನಟ ಮತ್ತು ಪ್ರೇಕ್ಷಕರ ಪರಸ್ಪರ 

ಅವು ಯಶಸ್ವಿ ಆಗುವುದಿಲ್ಲ. ನಾಟ್ಯಾಯ 
ಪ್ರತಿಕ್ರಿಯೆಯ ಸ್ವರೂಪವನ್ನು ಅವಲಂಬಿಸಿ ಮಾನತೆಯನ್ನು ಎಲ್ಲ ಸಾಹಿತ್ಯ ಪ್ರಕಾರಗಳ ಜೀವ 
ನಾಟಕ ಹೊಸದಾಗಿ ಹುಟ್ಟುತ್ತದೆ . ಆದ್ದರಿಂದ 

ಧರ್ಮವನ್ನು ವಿವರಿಸುವ ಪದವಾಗಿ ಕಾವ್ಯ 
ಇದನ್ನು ಶಾಶ್ವತ ಗುಣ ಹೊಂದಿರುವ ಇತರ ಮೀಮಾಂಸಕರಲ್ಲಿ ಬಳಕೆಯಾಗಿದೆ . “ನಾಟ್ಯ 
ಸಾಹಿತ್ಯ ಕೃತಿಗಳ೦ತೆ , ಅವುಗಳನ್ನು ರೂಪವನ್ನು ತಾಳದ ಹೊರತು ಕಾವ್ಯಾಸ್ವಾದ 
ವಿಮರ್ಶಿಸಲು ಬಳಸುವ ಪರಿಭಾಷೆಯನ್ನು ಸಾಧ್ಯವಾಗದು '' ಎಂದು ಭತ್ತ 
ಉಪಯೋಗಿಸಿ ವಿಮರ್ಶಿಸುವುದು ಸಾಧ್ಯ ಹೇಳುತ್ತಾನೆ. ಅಭಿನವಗುಪ್ತನು “ಕಾವ್ಯದಲ್ಲಿ ಸಹ 
ವಿಲ್ಲ . ಸರಿಯೂ ಅಲ್ಲ. ಉದಾ., ಕ್ರಿಯೆ ನಾಟೀಕರಣವೇ ರಸಕ್ಕೆ ಕಾರಣ ” ಎನ್ನುತ್ತಾನೆ. 
ಎಂಬುದು ಕಾದಂಬರಿಯೊಂದರಲ್ಲಿ ಪಾತ್ರಗಳು “ಕವಿಯ ಅಭಿವ್ಯಕ್ತಿಗೆ ಅನುಸಾರವಾಗಿ 
ಮಾಡುವ ಪ್ರಯಾಣವೋ ಆಡುವ ಜಗಳವೋ ಸಹೃದಯನ ಮನಸ್ಸಿನಲ್ಲೆ ಒಂದು ಸನ್ನಿವೇಶ 
ಆಗಿರಬಹುದು. ಆದರೆ ನಾಟಕದಲ್ಲಿ ಈ ಅರ್ಥ ಜೀವಂತವಾಗಿ ಕಾವ್ಯದ ಮಾತುಗಳು 
ಅಮುಖ್ಯ . ನಾಟಕದಲ್ಲಿ ಕ್ರಿಯೆ ಪ್ರಮುಖವಾಗಿ ದೃಶ್ಯಗಳಾಗಿ , ಪಾತ್ರಗಳಾಗಿ , ಹಾವಭಾವಗಳಾಗಿ 
ರಂಗದ ಮೇಲಿನ ನಟರ ಚಲನವಲನಗಳೇ ಮಾತಿನ ಏರಿಳಿತಗಳಾಗಿ ಪ್ರತ್ಯಕ್ಷವಾಗುತ್ತದೆ. ” 
ಆಗಿರುತ್ತದೆ. ಮುದ್ರಿತವಾದ ಕವನ , ಇದನ್ನು ಆಧುನಿಕ ವಿಮರ್ಶಕರು ಭಾವಾಭಿನಯ 
ಬಣ್ಣಗಳಿಂದಕೂಡಿದ ಚಿತ್ರದಂತೆ ಶಾಶ್ವತ ವಾದ ಎಂದು ಕರೆಯುತ್ತಾರೆ. ನಾಟಕ ಪ್ರಕಾರದ 
ವಸ್ತು ನಾಟಕ ವಿಮರ್ಶಕನಿಗೆ ಸಿಗುವುದಿಲ್ಲ, ಮುಖ್ಯ ಪ್ರಭೇದಗಳಾದ ಟ್ರಾಜಿಡಿ, ಕಾಮಿಡಿ , 
ನಾಟಕವನ್ನು ಸಾಹಿತ್ಯ ಕೃತಿಯೆಂದು ಭಾವಿಸಿ ಪೊಯೆಟಿಕ್ ಡ್ರಾಮ , ಟ್ರಾಜಿಕಾಮಿಡಿ, 
ಓದುವುದು ಸಾಧ್ಯವಿದ್ದರೂ ನೋಡುವುದು ಫಾರ್ಸ್ , ಸೆಟೈರ್ , ಬರ್ಲ್ಸ್ ದೃಶ್ಯಕಾವ್ಯದ 
ಮಾತ್ರ ನಾಟಕದ ಪೂರ್ಣವಾದ ಅನುಭವ. ಉಪವಿಭಾಗಗಳು ಇವುಗಳನ್ನು ಪ್ರತ್ಯೇಕ 
ರಂಗದ ಮೇಲೆ ನಾಟಕವು ( ಪ್ರತಿ ಪ್ರದರ್ಶನ ಲೇಖನಗಳಲ್ಲಿ ವಿವರಿಸಿದೆ. 
ದಲ್ಲೂ ) ಪಡೆಯುವ ಅರ್ಥವೇ ಬೇರೆಯ 

ಪ್ಲಾಟ್ , ಡ್ರಾಮೆಟಿಕ್ ಇಲ್ಯೂಷನ್ ನೋಡಿ S. W . 
ದಾಗಿರುತ್ತದೆ. ಈ ವಾದವನ್ನು ಒಪ್ಪಿಕೊಂಡರೆ Dawson: Drama and the Dramatic ( ೧೯೭೦ ); 


ವಿಮರ್ಶೆಯ ಪರಿಭಾಷೆ | ೧೨೯ 


Clifford Leech : The Dramatic 's Experience ಪದಗಳು ಸೂಚಿಸುತ್ತವೆ. ಮುಖ್ಯವಾಗಿ ಇದು 
( ೧೯೭೦) ; Stanely Wells ; Literature and Drama 

ವಾಸ್ತವಿಕತೆಗೂ ನಾಟಕಕ್ಕೂ ಇರುವ ಭಾಷೆ 
( ೧೯೭೦ ) ; A Nicoll : the theory of Drama 

( ಮತ್ತು ಅಭಿನಯ ಮಾಧ್ಯಮ) ಯ ವ್ಯತ್ಯಾಸ 
( ೧೯೩೭); ಮತ್ತು World Drama ( ೧೯೪೯ ); Ri 
chard Southern : The Seven ages of the theatre ಕುರಿತದ್ದು . “ಲೋಕದ ನಡೆವಳಿಕೆಯನ್ನು 
( ೧೯೬೨), ( ೧೯೭೭). 

ಅನುಸರಿಸಿ ಗದ್ಯದಲ್ಲಿ ಮಾತನಾಡುವುದು, 
೯೭, ನಾಟಕೀಯ ಭ್ರಮೆ Dramatic ಸ್ವಾಭಾವಿಕವಾಗಿ ನಡೆದಾಡುವುದು ಇದೆಲ್ಲ 
Illusoin ಟ್ರಾವೆಟಿಕ್ ಇಲ್ಲೂಷನ್ 

ಲೋಕಧರ್ಮ. ತನ್ನ ಅಭಿಪ್ರಾಯವನ್ನು ಗಾನ 
ಮನಶ್ಯಾಸ್ತ್ರೀಯವಾಗಿ ಭ್ರಮೆ ಕೂಡ ಒಂದು 

ಮಾಡಿ ತಿಳಿಸುವುದು , ನರ್ತನ ಮಾಡಿಕೊಂಡು 
ರೀತಿಯ ಗ್ರಹಿಕೆ . ವಸ್ತುಗಳು ನಿಜವಾಗಿ 

ತಿರುಗಾಡುವುದು, ಗಟ್ಟಿಯಾಗಿ ಹೇಳಿದ ಮಾತಾ 
ಇರುವುದಕ್ಕಿಂತ ಭಿನ್ನವಾದ ರೀತಿಯಲ್ಲಿ 

ದರೂ ಅದನ್ನು ಕೇಳಿಸಿಕೊಳ್ಳದಿರುವುದು , 
ಪ್ರತಿನಿಧಿತವಾಗುವಂತೆ ಮಾಡುವುದು ಭ್ರಮೆ . 

ಕೃತ್ರಿಮವಾದ ಆಯುಧ, ಬೆಟ್ಟ ಗುಡ್ಡ ವಿಮಾನ 

ಇವುಗಳನ್ನು ಉಪಯೋಗಿಸುವುದು - ಇವೆಲ್ಲಾ 
ನಾಟಕೀಯ ಭ್ರಮೆ ಎಂಬುದು ನಾಟಕದ 

ನಾಟ್ಯಧರ್ಮ. ” ಸಂಭಾಷಣೆಯನ್ನು ಕುರಿತಂತೆ 
ಸಂಪ್ರದಾಯಗಳನ್ನು ಕುರಿತು ಹೇಳುತ್ತದೆ. ಇದು 
ನಿಜವಾಗಿಯೂ ಭ್ರಮೆಯಾಗಿರುವ ವ್ಯಕ್ತಿಗಳು , 

ನಾಟ್ಯಧರ್ಮದಲ್ಲಿ ಎರಡು ವಿಧಗಳಿವೆ: ಶ್ರವ್ಯ 

ಅಥವ ಪ್ರಕಾಶ ಮತ್ತು ಅಶ್ರಾವ್ಯ . ಎಲ್ಲ ಪಾತ್ರಗಳೂ 
ದೃಶ್ಯಗಳು , ಮಾತು ಮತ್ತು ಕ್ರಿಯೆಗಳನ್ನು 

ಕೇಳಿಸಿ ಕೊಳ್ಳುವ ಸಂಭಾಷಣೆ ಶ್ರವ್ಯ . 
ಉದ್ದೇಶ ಪೂರ್ವಕವಾಗಿ ಮತ್ತು ಅತ್ಯಗತ್ಯವಾಗಿ 

ಪಾತ್ರವೊಂದು ತನ್ನಷ್ಟಕ್ಕೆ ತಾನೇ ಮಾತನಾಡುವ, 
ನಿಜ ಎಂದು ನಂಬುವ ಕ್ರಿಯೆ . ಉದಾ., 

ತನ್ನ ಅಂತರಂಗದ ಆಲೋಚನೆಗಳನ್ನು 
ಪಾತ್ರಧಾರಿ ಪರಿಚಿತನೇ ಆದರೂ ರಂಗದ 

ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುವ ಸಂಭಾಷಣೆ 
ಮೇಲೆ ಅವನನ್ನು ತುಘಲಕನೆಂದೋ ಲಿಯರ್ 

ಅಶ್ರಾವ್ಯ . ಇದು ಸ್ವಗತ ಮತ್ತು ಜನಾಂತಿಕದ 
ಎಂದೋ ಒಪ್ಪಿಕೊಳ್ಳುತ್ತೇವೆ. ಮ್ಯಾಕ್ ಬೆತ್ 

ರೂಪದಲ್ಲಿರಬಹುದು. ಅಪವಾರಿತ ಮತ್ತು 
ನಾಟಕವನ್ನು ಆಧುನಿಕ ರಂಗಮಂದಿರದಲ್ಲಿ 

ಆಕಾಶಭಾಷಿತ ಅಶ್ರಾವ್ಯದ ಇನ್ನೆರಡು ಬಗೆಗಳು . 
ನೋಡುವ ಪ್ರೇಕ್ಷಕ ತಾನು ೧೧ನೇ ಶತಮಾನದ 
ಸ್ಕಾಟ್ಲಂಡಿನ ದೃಶ್ಯಗಳನ್ನು ನೋಡುತ್ತಿರುವುದಾಗಿ 

“ ಹಿಂದಕ್ಕೆ ತಿರುಗಿಕೊಂಡು ಗುಟ್ಟು ಮಾತನಾಡು 
ಭಾವಿಸುತ್ತಾನೆ. ರಂಗದ ಮೇಲೆ ಸತ್ತವರು ಮತ್ತೆ 

ವುದು ” ಅಪವಾರಿತ , ಇತರ ಪಾತ್ರಗಳು 
ಎದ್ದು ಇನ್ನೊಂದು ಪ್ರದರ್ಶನದಲ್ಲಿ ಇನ್ನೊಮ್ಮೆ 

ಯಾವುದೇ ಮಾತನಾಡದಿದ್ದರೂ ಅಥವ 
ಸಾಯುತ್ತಾರೆಂಬುದನ್ನು ಮರೆತು ಅವರು 

ರಂಗದ ಮೇಲೆ ಇರದಿದ್ದರೂ , ಒಂದು ಪಾತ್ರ 
ನಿಜವಾಗಲೂ ಸಾಯುತ್ತಾರೆಂದು ನಂಬುತ್ತೇವೆ. 

ಅದರ ಅಸ್ತಿತ್ವ ಮತ್ತು ಮಾತನ್ನು ಕಲ್ಪಿಸಿ ಕೊಂಡು 
ಈ ಭ್ರಮೆ ಕಲ್ಪನೆಯನ್ನು ಒಳಗೊಂಡಿರುತ್ತವೆ . 

ಉತ್ತರ ಕೊಡುವುದು ಆಕಾಶಭಾಷಿತ. ಈ 
ಭ್ರಮೆಯ ಗುಣ ಇಲ್ಲದೆ ಕೇವಲ ನಾಟಕ 

ಎರಡು ಪದಗಳು ಸಂಸ್ಕೃತ ಸಾಹಿತ್ಯದ ಪ್ರಭಾವ 
ಮಾತ್ರವಲ್ಲ ಯಾವುದೇ ಸಾಹಿತ್ಯ ಕೃತಿಯ ಸೃಷ್ಟಿ, 

ದಿಂದ ಹುಟ್ಟಿಕೊಂಡ ಸಾಂಪ್ರದಾಯಿಕ ನಾಟಕ 
ಅರಿವು, ಆನಂದ ಅಸಾಧ್ಯವಾಗುತ್ತದೆ. 

ಗಳಿಗೂ , ಆಧುನಿಕ ನಾಟಕಗಳಿಗೂ ಇರುವ 
ನಾಟ್ಯಧರ್ಮ ಉಲ್ಲೇಖ ನೋಡಿ. 

ವ್ಯತ್ಯಾಸ ಸೂಚಿಸಲೂ ಬಳಕೆಯಾಗುವು 

ದುಂಟು . ಉದಾ. “ ಸಾಮಾಜಿಕ ನಾಟಕಗಳು 
೯೮. ನಾಟ್ಯಧರ್ಮ-ಲೋಕಧರ್ಮ ಬದುಕಿನ ಸಂಪೂರ್ಣವಾಗಿ ಲೋಕಧರ್ಮಿಯಾದವು”೧ 
ವಾಸ್ತವಿಕತೆಗೂ ನಾಟಕದ ' ಭ್ರಮಾತ್ಮಕ 

ರದ ಇಟಲಿ ೧ . KVP ತಪೋನಂ. ೯೫ ' ಜನಾಂತಿಕ' ಮತ್ತು 'ಸ್ವಗತ' 
ವಾಸ್ತವಿಕತೆ' ಗೂ ಇರುವ ವ್ಯತ್ಯಾಸವನ್ನು ಈ ಉಲ್ಲೇಖಗಳನ್ನು ನೋಡಿ. 


೧೩೦ | ವಿಮರ್ಶೆಯ ಪರಿಭಾಷೆ 


೯೯ . ನಾಯಕ ಹೀರೋ ಕೃತಿಯೊಂದರ ಕೂಡಿದ, ದೈವತ್ವದ ಗೌರವಕ್ಕೆ ಪಾತ್ರನಾದ 
ಮುಖ್ಯ ಪುರುಷ ಪಾತ್ರ . ಕೃತಿಯ ಘಟನೆಗಳಿಗೆ ವ್ಯಕ್ತಿಯಾಗಿದ್ದ. ಕ್ರಮೇಣ ಈ ಪದ ಯುದ್ದ 
ಇದು ಒಂದು ಕೇಂದ್ರ ಮತ್ತು ಕಾರಣ ಆಗಿರು 

ಮುಖ್ಯನನ್ನು , ಅವನ ವಿಶೇಷ ದೈಹಿಕ ಶಕ್ತಿ 
ವುದರಿಂದ ಅಥವ ಘಟನೆಗಳ ನಿಮಿತ್ತದಿಂದ 

ಸಾಮರ್ಥ್ಯ , ಸೈರ್ಯಗಳನ್ನು ಸೂಚಿಸುತ್ತಿತ್ತು . 
ಈ ಪಾತ್ರದ ಮೇಲೆ ಆಗುವ ಪರಿಣಾಮದಿಂದ 

ಕ್ರಮೇಣ ಹೀರೋ ಎಂದರೆ ಅಮರತ್ವ 
ನಾಯಕ ಪಾತ್ರಕ್ಕೆ ಪ್ರಾಮುಖ್ಯ . 

ಪಡೆದಿರುವ ದೈವಾಂಶ ಸಂಭೂತ ವ್ಯಕ್ತಿ ಎಂಬ 
ಸಂಸ್ಕತದ ನಾಟಕ ಪರಂಪರೆಯಲ್ಲಿ ನಾಯಕ ಅರ್ಥ ಬಂದಿತು. ಅನೇಕ ಶತಮಾನಗಳವರೆಗೆ 
ರಲ್ಲಿ ನಾಲ್ಕು ಮುಖ್ಯ ಪ್ರಭೇದಗಳನ್ನು ದೈಹಿಕ ಮತ್ತು ನೈತಿಕ ಸೈರ್ಯಗಳಿಗೆ, ಉದಾತ್ತ 
ಗುರುತಿಸಿದ್ದಾರೆ. ಧೀರೋದ್ದಾತ್ತ , ಧೀರಲಲಿತ, ಕಾರ್ಯಗಳಿಗೆ ಮತ್ತು ಧೈರ್ಯ ಸಾಹಸಗಳಿಗೆ 
ಧೀರೋದ್ದಾತ ಮತ್ತು ಧೀರ( ಪ) ಶಾಂತ . 

ಹೆಸರಾದ ವ್ಯಕ್ತಿಯನ್ನು ಸೂಚಿಸುವ ಪದವಾ 
ಧೀರೋದ್ದಾತ್ತ ನಾಯಕ ಪರಿಪಕ್ವ ಸ್ವಭಾವದ 

ಗಿತ್ತು . ಇದೇ ಸ್ವಭಾವದ ಹೆಣ್ಣನ್ನು 
ವನು . ಸುಖದುಃಖಗಳ ತೀವ್ರತೆಯಿಂದ 

ಹೀರೋಯಿನ್ ಎಂದು ಗುರುತಿಸಲಾಗುತ್ತಿತ್ತು . 
ವಿಚಲಿತನಾಗದ ' ಮಹಾಸತ್ವ '. “ ಗಾಂಭೀಯ್ಯ , 

ಈಗ ಈ ಎರಡೂ ಪದಗಳನ್ನು ಕಥೆ, 
ಕ್ಷಮೆ , ಆತ್ಮಶ್ಲಾಘನೆ ಮಾಡಿಕೊಳ್ಳದಿರುವುದು , 

ಕಾದಂಬರಿ, ನಾಟಕ ಮತ್ತು ಸಿನೆಮಾದ ಮುಖ್ಯ 
ಧೈರ್ಯ , ವಿನಯದಿಂದ ಮುಚ್ಚಿದ ಅಹಂಕಾರ , 
ಹಿಡಿದ ಕೆಲಸ ಸಾಧಿಸುವ ಸಾಮರ್ಥ್ಯ ” ಇವನ 

ಪಾತ್ರಗಳನ್ನು ಕುರಿತಂತೆ ಬಳಸಲಾಗುತ್ತಿದೆ . ಈ 
ಗುಣಗಳು . ಉದಾ., ರಾಮ , ಜೀಮೂತ 

ನಾಯಕ ಉದಾತ್ತ , ದೈವಿಕ ಆಗಿರಬೇಕೆಂದಿಲ್ಲ. 
ವಾಹನ , ದುಷ್ಯಂತ , ಧೀರಲಲಿತನಾಯಕನು 

ಉದಾ., ಬೋಜರಾಜ ' ' ಪ್ರಶ್ನೆ' ' ಕಾರ್ತಿಕ 
ನಿಶ್ಚಿಂತ ಸುಖಪುರುಷ, ಮೃದುಸ್ವಭಾವ, ಮತ್ತು 'ಕ್ಲಿಪ್ ಜಾಯಿಂಟ್ ' - ಈ ಎಲ್ಲ ಕಥೆಗಳ 
ಸಂಗೀತ, ಸಾಹಿತ್ಯ , ಕಲೆಗಳಲ್ಲಿ ಆಸಕ್ತ. ಉದಾ., ನಾಯಕ ದುರ್ಬಲ , ಸುಶಿಕ್ಷಿತ , ಸಂವೇದನಾ 
ವತ್ಸರಾಜ. ಧೀರೋದ್ದಾತ ನಾಯಕ ಅಹಂಕಾರ , ಶೀಲ ಅಂತರ್ಮುಖಿ ತರುಣ .'' 
ಆತ್ಮಶ್ಲಾಘನೆ , ರೌದ್ರ, ಚಂಚಲ ಗುಣಗಳನ್ನು , cce 
ಪ್ರದರ್ಶಿಸುತ್ತಾನೆ. ಸಾಮಾನ್ಯವಾಗಿ ಪ್ರತಿ 
ನಾಯಕನಲ್ಲಿ ಈ ಗುಣಗಳನ್ನು ಕಾಣಬಹುದು. 

೧೦೦ . ನಾಯಿಕೆ ಹೀರೋಯಿನ್ ನಾಟಕ , 
ಉದಾ., ರಾವಣ , ದುರ್ಯೋಧನ , ಧೀರ ಕಾದಂಬರಿ, ಕಥೆಗಳ ಪ್ರಮುಖ ಸ್ತ್ರೀ ಪಾತ್ರ , 
( ಪ ) ಶಾಂತ ನಾಯಕನಲ್ಲಿ ಮೇಲಿನ ಎಲ್ಲ ನಾಟ್ಯಶಾಸ್ತ್ರವು ನಾಯಿಕೆಯರಲ್ಲಿ ಸ್ವಯ 
ಬಗೆಗಳ ಸಾಮಾನ್ಯ ಲಕ್ಷಣಗಳನ್ನೂ ಕಾಣ ( ತನ್ನವಳು), ಅನ್ನೆ ( ಇತರಳು), ಸಾಧಾರಣೆ (ವೇಶ್ಯ) 
ಬಹುದು. ಕೆಲವು ಸಲ ಈ ಪಾತ್ರಗಳು ಬ್ರಾಹ್ಮಣ ಎಂಬ ಮೂರು ವಿಧಗಳನ್ನು ಗುರುತಿಸುತ್ತದೆ. 
ಅಥವ ವೈಶ್ಯ ಪಾತ್ರಗಳಾಗಿರುತ್ತವೆ . ಉದಾ., ಇದರಲ್ಲಿ ಸ್ವೀಯೆ ನಾಯಿಕೆಯಲ್ಲಿ ಯೌವನ 
ಮಾಧವ ಮತ್ತು ಚಾರುದತ್ತ. ಪ್ರತಿಯೊಂದು ಮತ್ತು ಸಂಸಾರಾನುಭವವನ್ನು ಆಧರಿಸಿ ಮುಗೈ 
ಗುಂಪಿನ ನಾಯಕರಲ್ಲೂ ಉತ್ತಮ , ಅಧಮ , ಮಧ್ಯೆ, ಪ್ರಗಿ ಎಂಬ ಮೂರು ಬಗೆಗಳನ್ನು 
ನೀಚ ಎಂಬ ಪ್ರಭೇದಗಳಿವೆ. ನಾಯಕ ಪಾತ್ರದ ಗುರುತಿಸಿದ್ದಾರೆ . “ ಅಮರು ಶತಕದಲ್ಲಿ ಬರುವ 
ಈ ವರ್ಗಿಕರಣ ನೈತಿಕ ಗುಣಗಳನ್ನು ಆಧರಿ | 

ಎಲ್ಲ ಪದ್ಯಗಳಲ್ಲೂ ಚಿತ್ರಿತವಾಗಿರುವ ನಾಯಿಕೆ 
ಸಿದ್ದು ಎಂಬುದನ್ನು ಗಮನಿಸಿ. 

ಸ್ವೀಯೆ. ಒಂದೋ ಎರಡೋ ಕಡೆಗಳಲ್ಲಿ ಮಾತ್ರ 
ಪಾಶ್ಚಾತ್ಯ ಪುರಾಣಗಳಲ್ಲಿ ಹೀರೋ ದೇವ ' ಪರಕೀಯೆ' ಎಂಬ ಪ್ರಭೇದದ ನಾಯಿಕೆಯ 
ಸಮಾನವಾದ ಸಾಮರ್ಥ್ಯ, ಒಳ್ಳೆಯತನಗಳಿಂದ ಚಿತ್ರ ಇದೆ . ಈ ಸ್ವೀಯೆ ಸಾಮಾನ್ಯವಾಗಿ ಮುಗ್ಗೆ 


ವಿಮರ್ಶೆಯ ಪರಿಭಾಷೆ | ೧೩೧ 


ದ್ದಾಳೆ. ” 


ಇಲ್ಲವೆ ಮಧ್ಯಮೆ ಎಂಬಂತೆ ಚಿತ್ರವಾಗಿ ನ್ಯಾಚುರಲಿಸಂ ಗಮನವನ್ನು ಕೇಂದ್ರೀಕರಿಸಿತು . 

ವಾಸ್ತವಿಕವಾದ ವಸ್ತುನಿಷ್ಠೆಯ ಅನ್ವೇಷಣೆಯಲ್ಲಿ 

ತೊಡಗಿದರೆ ನ್ಯಾಚುರಲಿಸ೦ ರೊಚ್ಚನ್ನು 
೧. SVP ಪ್ರಗಳು ೪೩ 

ಕಾರುವಲ್ಲಿ, ಸುಧಾರಣೆಯ ಆಕಾಂಕ್ಷೆಯಲ್ಲಿ ತೀರ 
೧೦೧. ನೆಗೆಟಿವ್ ಕೇಪಬಲಿಟಿ Negative 

ವ್ಯಕ್ತಿನಿಷ್ಠವಾಗಿತ್ತು . 
Capability ಅನುಭವಗಳನ್ನು ಸ್ವೀಕರಿಸುವ 

ಬಾಲ್ಕಾಕ್‌ನಿಂದ ಆರ೦ಭ ವಾಗಿ, 
ಮನಸ್ಥಿತಿಯನ್ನು ಕುರಿತು ಜಾನ್ ಕೀಟ್ಸ್ನ 

ಗಾನ್‌ಕೋರ್ಟ್ ಸಹೋದರರ ಕೃತಿಗಳಿಂದ 
ಪರಿಕಲ್ಪನೆ . ಲೇಖಕನ ಅ- ವೈಯಕ್ತಿಕತೆ ಮತ್ತು 

ಬೆಳವಣಿಗೆ ಹೊಂದಿ , ಜೆಲಾನಲ್ಲಿ 
ವಸ್ತುನಿಷ್ಠತೆಗಳನ್ನು ಸೂಚಿಸುತ್ತದೆ . ಬಹಳ 

ನಾಚುರಲಿಸಂ ತನ್ನ ಉದ್ದೇಶ ಹಾಗೂ ತತ್ವಗಳ 
ಮಟ್ಟಿಗೆ ಈಸ್ಥೆಟಿಕ್ ಡಿಸ್ಪೆನ್ಸ್ ಪಾರಿಭಾಷಿಕಕ್ಕೆ 

ಪ್ರತಿಪಾದನೆಯನ್ನು ಕಂಡಿತು . ಮೂಢನಂಬಿಕೆ 
ಇರುವ ಅರ್ಥವೇ ಇದಕೂ ಇದೆ . 

ಗಳನ್ನು , ಆದರ್ಶೀಕರಣವನ್ನು ದೂರ 
ಶೇಕ್ಸ್ಪಿಯರನನ್ನು ಕುರಿತು ಹೇಳುತ್ತ ಕೀಟ್ಸ್ 

ಮಾಡುವುದು ಇದರ ಒಂದು ಉದ್ದೇಶವಾಗಿತ್ತು . 
ಅವನಲ್ಲಿ ಅಂತರ್ಗತವಾದ ಸಾರ್ವತ್ರಿಕತೆ 

ನ್ಯಾಚುರಲಿಸಂನ ವಕ್ತಾರರ ಪ್ರಕಾರ ಇದು 
( ಇತ್ತು) ” ಎಂದೂ ಅನಿಶ್ವಯತೆಗಳು , 

ವಾಸ್ತವಿಕವಾದಕ್ಕಿಂತ ಹೆಚ್ಚು ಖಚಿತವಾದ 
ರಹಸ್ಯಗಳು , ಅನುಮಾನಗಳಲ್ಲಿ ಇರುವ' ಆದರೆ 

ಬದುಕಿನ ಚಿತ್ರವನ್ನು ಕೊಡಲು ಪ್ರಯತ್ನಿಸುತ್ತದೆ. 
ವಸ್ತು ಸಂಗತಿ ಮತ್ತು ವಿಚಾರಗಳಿಂದ ಕಿರಿಕಿರಿಗೆ 

ಗಾನ್‌ಕೋರ್ಟ್ ಸಹೋದರರು Germine 
ಗುರಿಯಾಗದಂತಿರುವ ” ಸಾಮರ್ಥ್ಯ ಇತ್ತು 

Lacerteux ( ೧೮೬೫ ) ಕಾದಂಬರಿಯ 
ಎಂದೂ ಹೇಳಿ ಅದನ್ನು ನೆಗೆಟಿವ್ ಕೇಪಬಲಿಟಿ 

ಮುನ್ನುಡಿಯಲ್ಲಿ ಕಾದಂಬರಿಕಾರರಿಗೆ ಈ 
ಎಂದು ಗುರುತಿಸುತ್ತಾನೆ . ಕೆಲವು ವಿಮರ್ಶಕರು 

ಕರೆಯನ್ನು ಕೊಟ್ಟರು: “ ವಿಶ್ಲೇಷಣೆ ಮತ್ತು 
ತಾನು ವಿವರಿಸುತ್ತಿರುವ ಅಥವ ಚರ್ಚಿಸುತ್ತಿ 

ಖಚಿತವಾದ ಮನೋವೈಜ್ಞಾನಿಕ ಪರೀಕ್ಷಣೆಗಳ 
ರುವ ವಸ್ತುವಿನಿಂದ ತನ್ನ ವ್ಯಕ್ತಿತ್ವವನ್ನು ದೂರ 

ಮೂಲಕ (ಕಾದಂಬರಿಕಾರ) ತನ್ನ ಕಾಲದ ನೈತಿಕ 
ವಿಡುವ ಲೇಖಕನ ಸಾಮರ್ಥ್ಯವನ್ನು ಕುರಿತು 
ಈ ಪರಿಭಾಷೆಯನ್ನು ಬಳಸುತ್ತಾರೆ . 

ಚರಿತ್ರಕಾರನಾಗುವುದಕ್ಕೆ , ಗಂಭೀರವಾದ ಭಾವ 

ಪೂರಿತವಾದ ಮತ್ತು ಜೀವಂತವಾದ ಸಾಹಿತ್ಯಕ 
೧೦೨ . ನ್ಯಾಚುರಲಿಸಂ Naturalism ಇದು 

ಅಧ್ಯಯನ ಹಾಗೂ ಸಾಮಾಜಿಕ ವಿಚಾರಣೆಗೆ 
ಪ್ರಮುಖವಾಗಿ ಫ್ರೆಂಚ್ ಮತ್ತು ಜರ್ಮನ್ ಳನ್ನು ಅಳವಡಿಸಿಕೊಳ್ಳಬೇಕು; ಮತ್ತು ವೈಜ್ಞಾನಿಕ 
ಸಾಹಿತ್ಯಗಳ ಬೆಳವಣಿಗೆಯ ಒಂದು ಮುಖ್ಯ ಕಸುಬುಗಾರಿಕೆಯ ಜವಾಬ್ದಾರಿ ಮತ್ತು ವಿಧಾನ 
ಘಟ್ಟ , ರಷಿಯ , ಇಂಗ್ಲೆಂಡ್ , ಅಮೇರಿಕದ ಗಳನ್ನು ಅಳವಡಿಸಿಕೊಳ್ಳಬೇಕು. ” 
ಕೆಲವಾರು ವೈಯಕ್ತಿಕ ಕೃತಿಗಳಲ್ಲೂ 

ವಾಸ್ತವಿಕತಾವಾದವು ವಿಷಯದ ವಿಶೇಷ 
ನ್ಯಾಚುರಲಿಸಂ ಅನ್ನು ಗುರುತಿಸಬಹುದು. 

ಆಯ್ಕೆ ಮತ್ತು ಅದರ ಸಾಹಿತ್ಯ ನಿರೂಪಣೆಯ 
೧೯ನೆ ಶತಮಾನದ ಉತ್ತರಾರ್ಧದ ವಾಸ್ತವಿಕ ವಿಶಿಷ್ಟ ವಿಧಾನವಾಗಿತ್ತು. ನ್ಯಾಚುರಲಿಸಂ ಇಷ್ಟೇ 
ವಾದದ ಪಂಥದ ಮುಂದುವರೆದ ಸಾಹಿತ್ಯಕ ಅಲ್ಲದೆ ಒಂದು ವಿಶೇಷ ತಾತ್ತಿಕ ಸಿದ್ಧಾಂತದ 
ಪ್ರಸ್ಥಾನ ಇದು. ಮಾನವ ಸ್ವಭಾವ ಮತ್ತು ಆಧಾರದ ಮೇಲೆ ರೂಪಿತವಾದ ಕಥನ 
ಮಧ್ಯಮ ವರ್ಗದ ದೌರ್ಬಲ್ಯಗಳಿಗೆ ಹೆಚ್ಚು ಶೈಲಿಯೂ ಆಗಿ ಬೆಳೆಯಿತು. ೧೯ನೇ ಶ. ದ 
ಒತ್ತನ್ನು ಕೊಟ್ಟು ಸಾಮಾಜಿಕ ಪರಿಸರವನ್ನು ಮಧ್ಯಭಾಗದ ಡಾರ್ವಿನೋತ್ತರ ಜೀವಶಾಸ್ತ್ರ 
ಸಾಹಿತ್ಯ ಕೃತಿಗಳಲ್ಲಿ ಚಿತ್ರಿಸುವುದರ ಮೇಲೆ ಸಿದ್ದಾಂತಗಳು ನ್ಯಾಚುರಲಿಸಂಗೆ ತಾತ್ತಿಕ ತಳಹದಿ 


೧೩೨ | ವಿಮರ್ಶೆಯ ಪರಿಭಾಷೆ 


ಯನ್ನು ಒದಗಿಸಿದವು. ಮನುಷ್ಯ ಸಂಪೂರ್ಣ ನಾಯಕರು ದೇವರುಗಳ , ಶತ್ರುಗಳ , ಪರಿಸರದ 
ವಾಗಿ ಪ್ರಕೃತಿಯ ವ್ಯವಸ್ಥೆಗೆ ಸೇರಿದವನು. ವಿರುದ್ಧ ಸೋಲುವ ಸಂಘರ್ಷದಲ್ಲಿ ತೊಡಗಿ 
ಅವನಿಗೆ ಆತ್ಮವಾಗಲಿ , ಪ್ರಕೃತಿಗೆ ಹೊರತಾದ ಗಂಭೀರ ಅಂತ್ಯವನ್ನು ಕಾಣುವವರಾದರೆ 
ಧಾರ್ಮಿಕ ಅಥವ ಆಧ್ಯಾತ್ಮಿಕ ಪ್ರಪಂಚಗಳೊ ನ್ಯಾಚುರಲಿಸಂ ಕೃತಿಯ ನಾಯಕ ಸಂಕೀರ್ಣ 
ಡನೆ ಯಾವುದೇ ರೀತಿಯ ಸಂಬಂಧಗಳಾಗಲೀ ಪ್ರವೃತ್ತಿಗಳ ಒತ್ತಡಕ್ಕೆ ಸಿಕ್ಕಿ ಛಿದ್ರನಾಗುತ್ತಾನೆ. 
ಇಲ್ಲ. ಮನುಷ್ಯ , ಆದ್ದರಿಂದ, ಕೇವಲ 

ನ್ಯಾಚುರಲಿಸಂನ ಮಿತಿಗಳೂ ಗಂಭೀರವಾದವು. 
ಮೇಲಟ್ಟದ ವ್ಯವಸ್ಥೆಗೆ ಸೇರಿದ ಪ್ರಾಣಿ. ಅವನ 

ಬಾಲ್ಟಾಕ್ ತನ್ನ ದಿ ಡ್ಯೂಮನ್ ಕಾಮಿಡಿಯಲ್ಲಿ 
ಸ್ವಭಾವ ಮತ್ತು ಅದೃಷ್ಟಗಳು ಆನುವಂಶಿಕತೆ 

ಕಾದಂಬರಿಕಾರ “ ವೈಜ್ಞಾನಿಕ ಚರಿತ್ರಕಾರ ” 
ಮತ್ತು ಪರಿಸರ ಎಂಬ ಎರಡು ಪ್ರಾಕೃತಿಕ ಶಕ್ತಿ 

ನಾಗಿರಬೇಕೆಂದು ಬಯಸಿದ. ಫ್ರಾನ್ಸಿನ 
ಗಳಿಂದ ನಿರ್ಧಾರಿತವಾಗುತ್ತವೆ. ತನ್ನ ವೈಯಕ್ತಿಕ 

ಸಾಮಾಜಿಕ ಬದುಕಿನ ಎಲ್ಲ ಮುಖಗಳ 
ಗುಣಗಳನ್ನು ಮತ್ತು ಪ್ರವೃತ್ತಿಗಳನ್ನು - ವಿಶೇಷ 

ವಿಂಗಡಣೆ ಮತ್ತು ದಾಖಲಾತಿಗೆ ತನ್ನ ಕೃತಿಗಳಲ್ಲಿ 
ವಾಗಿ ಹಸಿವು ಮತ್ತು ಕಾಮ - ಆತ ಹುಟ್ಟಿ 

ಗಮನ ನೀಡಿದ. ಹಾಗಾಗಿ ಕಾದಂಬರಿಕಾರ 
ನೊಂದಿಗೇ ಪಡೆದಿರುತ್ತಾನೆ. ತನ್ನ ಕುಟುಂಬ 

ದಿನನಿತ್ಯದ ಬದುಕಿನ ಎಲ್ಲ ಸೂಕ್ಷ್ಮ ವಿವರ 
ದಲ್ಲಿ , ವರ್ಗದ ಅಂತಸ್ತಿನಲ್ಲಿ , ಪರಿಸರದಲ್ಲಿ 

ಗಳನ್ನೂ - ಉಡುಪು, ಪೀಠೋಪಕರಣ , 
ಮನುಷ್ಯ ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಗಳ 

ಆಹಾರ ಇತ್ಯಾದಿ ವಿವರವಾಗಿ ದಾಖಲಿಸ 
ಪ್ರಭಾವಕ್ಕೆ ಒಳಗಾಗುತ್ತಾನೆ . ಈ ನಂಬಿಕೆ 

ಬೇಕಾಯಿತು. ವ್ಯಕ್ತಿಗಳನ್ನು ಸಾಮಾಜಿಕ ಸ್ತರಗಳ 
ನ್ಯಾಚುರಲಿಸಂನ ಬೆನ್ನೆಲುಬು. 

ಪ್ರತಿನಿಧಿಗಳನ್ನಾಗಿ ಚಿತ್ರಿಸಬೇಕಾಯಿತು. 
ನ್ಯಾಚುರಲಿಸಂನ ಸಾಹಿತ್ಯದಲ್ಲಿ , ಅದುವರೆಗಿನ ಸಮಾಜದ ಆರ್ಥಿಕ ವ್ಯವಸ್ಥೆಯನ್ನು ವೈಚಾರಿಕ 
ಸಾಹಿತ್ಯದಲ್ಲಿ ನಿರೂಪಿತವಾಗದಿದ್ದ ದೈಹಿಕ ವಾಗಿ ವಿಶ್ಲೇಷಿಸಬೇಕಾಯಿತು. ಖಚಿತತೆ ಮತ್ತು 
ಚಟುವಟಿಕೆಗಳು , ದೇಹವ್ಯಾಪಾರಗಳು ವಿಸ್ತಾರ | ವಿವರಗಳ ಸಮಗ್ರತೆ ಅಪೇಕ್ಷಣೆಯ ಗುಣಗಳಾ 
ವಾಗಿ, ಸಮಗ್ರವಾಗಿ “ ಮೃಗೀಯ ಪ್ರಾಮಾಣಿ ದವು. ಆದರೆ ಪ್ರಶ್ನೆ ಇದು: ಖಚಿತತೆ ಏನನ್ನು 
ಕತೆ ” ಯೊಂದಿಗೆ ದಾಖಲಾಗತೊಡಗಿದವು. ಕುರಿತು ? ಸಮಗ್ರತೆ ಎಷ್ಟು , ಯಾವ ಅರ್ಥ 
ವಿಷಯದ ಆಯ್ಕೆಯಲ್ಲಿ ಯಾವುದೇ ನಿರ್ಬಂಧ ದಲ್ಲಿ , ಏನನ್ನು ಕುರಿತು ? ತಾಂತ್ರಿಕವಾಗಿ , 
ವಿರಲಿಲ್ಲ. ಆದರೂ ಪಾತ್ರಗಳ ಆಯ್ಕೆಯಲ್ಲಿ - ಕಾದಂಬರಿಕಾರ ಭೌತಿಕ ವಿವರಗಳನ್ನು 
ದುರಾಸೆ , ಮಾತ್ಸಲ್ಯ , ಅತಿಕಾಮುಕತೆಯಂತಹ ಪ್ರಾದೇಶಿಕ ಪರಿಸರದ ಖಚಿತ ವಿವರಗಳನ್ನು 
ಪಾಶವೀ ಪ್ರವೃತ್ತಿಗಳಿರುವ ; ತಮ್ಮ 'ದೇಹ' ದ - ವಿವರಗಳಿಗಾಗಿ ವಿವರವನ್ನು , ಅಥವ 
ಹಾಗೂ ಸಮಾಜದ ಶಕ್ತಿಗಳ ಬಲಿಪಶುಗಳಾ ಚರಿತ್ರೆಗಾಗಿ ವಿವರಗಳನ್ನು ದಾಖಲು ಮಾಡುತ್ತ 
ದಂತಹ ವ್ಯಕ್ತಿಗಳತ್ತ ಹೆಚ್ಚಿನ ಒಲವಿರುವುದನ್ನು ಹೋಗಬೇಕಾಯಿತು. ಹಾಗಾಗಿ ಕಾದಂಬರಿ 
ಗಮನಿಸಬಹುದು. ನ್ಯಾಚುರಲಿಸಂ ಕಾದಂಬರಿ ಸಾಹಿತ್ಯವಾಗುವುದಕ್ಕಿಂತ ಹೆಚ್ಚಾಗಿಸಾಮಾಜಿಕ 
ಗಳ ನಾಯಕರ ಬದುಕು ಸಾಮಾನ್ಯವಾಗಿ ದಾಖಲೆ ಪುಸ್ತಕ ಅಥವ ಗೈಡ್ ಪುಸ್ತಕ ಆಯಿತು. 
ದುರಂತ. ಆದರೆ ಇದು ಅಭಿಜಾತ ಮತ್ತು ಎರಡನೆಯದಾಗಿ ಕಲೆಗೂ ಇತಿಹಾಸ ಅಥವ 
ಎಲಿಜಬೀತನ್ ಕೃತಿಗಳ ನಾಯಕರ ದುರಂತ ಸಮಾಜಶಾಸ್ತ್ರಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ 
ಕ್ಕಿಂತ ಭಿನ್ನವಾದದ್ದು. ಆ ಹಿಂದಿನ ದುರಂತ ಗೊಂದಲ ಹುಟ್ಟಿತು. ಕಾದಂಬರಿಕಾರ 


ವಿಮರ್ಶೆಯ ಪರಿಭಾಷೆ | ೧೩೩ 


ಆನುಷಂಗಿಕವಾಗಿ ಚರಿತ್ರಕಾರನಾಗುತ್ತಾನೆ ಅಷ್ಟೆ. ಎಕ್ಸ್‌ಪ್ರೆಶನಿಸಂ ಮತ್ತು ಸಿಂಬಲಿಸಂ ಚಳವಳಿ 
ಕಾದಂಬರಿಯ ವಾಸ್ತವಿಕತೆ - ಸಮಾಜದ ಗಳು ರಿಯಲಿಸಂ ಮತ್ತು ನ್ಯಾಚುರಲಿಸಂನ 
ಬದುಕಿನ ವಾಸ್ತವಿಕತೆಯಂತಲ್ಲದೆ ಕಲ್ಪಕತೆಯನ್ನು ವಿರೋಧಿಗಳಾಗಿ ಬೆಳೆದಂತಹವು. 
ಕುರಿತೂ ಜವಾಬ್ದಾರನಾಗಿರಬೇಕಾಗುತ್ತದೆ . ಎಕ್ಸ್‌ಪ್ರೆಶನಿಸಂ , ರಿಯಲಿಸಂ , ಸಿಂಬಲಿಸಂ , ನಮೂದು 
ಇದನ್ನು ನ್ಯಾಚುರಲಿಸಂನ ಲೇಖಕರು ಗಮನಿಸ 

ಗಳನ್ನು ನೋಡಿ 

ಹೆಚ್ಚಿನ ಓದಿಗೆ: Walter L . Myers : The Later Re 
ಲಿಲ್ಲ . ಆದರೆ ಜೊಲಾನ ಕೆಲವಾದರೂ 

alism ( ೧೯೨೭); Harry Levin: Whatis Realism 
ಕಾದಂಬರಿಗಳು - ನಾನಾ ಅ೦ತಹವು 

( ಪ ) Contexts of criticism ” ( ೧೯೫೭) ಪುಸ್ತಕದಲ್ಲಿ: 
ನ್ಯಾಚುರಲಿಸಂನ ವಿಧಾನಗಳನ್ನೂ ಮೀರಿ 

Rene? Wellek : Concept of Criticism ( ೧೯೬೩) ; 

Harry Levin : “ The Gates of Horn : A Study of 
ಕಲಾಕೃತಿಯ ಅಂಶಗಳನ್ನು ಒಳಗೊಂಡಿವೆ . 

Five French Realists ” ( ೧೯೬೩) 


೧೦೩ . ಪ೦ಡಿತ ಶೈಲಿ Euphuism ೧೯ನೆಯ ಶ. ದ ವಿಮರ್ಶೆಯ ಪರಂಪರೆಯನ್ನು 
ಯೂಪುಯಿಸಂ ೧೬ನೇ ಶ . ದ ಇಂಗ್ಲೆಂಡಿನಲ್ಲಿ ಪರಿಣಾಮ ವಿಮರ್ಶೆಯ ಪರಂಪರೆ ಎಂದು 
ಪ್ರಚಾರದಲ್ಲಿದ್ದ ಗದ್ಯ ಶೈಲಿ. ೧೫೭೮ರಲ್ಲಿ ಗುರುತಿಸಬಹುದು. ವಿಮರ್ಶಕನಾದವನು 
ಜಾನ್ಲಿಲಿ “ ಯೂಫಿಯಸ್ : ದಿ ಅನಾಟಮಿ ಕೃತಿಯು ತನ್ನಲ್ಲಿ ಮೂಡಿಸುವ ಭಾವನಾತ್ಮಕ 
ಆಫ್ ವಿಟ್ ” ಎಂಬ ಗ್ರಂಥ ಬರೆದ. ಅವನ ಪ್ರತಿಕ್ರಿಯೆಗಳನ್ನು ವಿವರಿಸಬೇಕು, ದಾಖಲು 
ಶೈಲಿಯನ್ನು ಅನುಕರಿಸುವ ಎಲ್ಲ ಗದ್ಯ ರೀತಿಗೂ ಮಾಡಬೇಕು, ತನ್ನ ಕಾವ್ಯಾನುಭವದ 
ಯಫುಯಿಸ೦ ಎಂದೆ ಹೆಸರಾಯಿತು. ತೀವ್ರತೆಯನ್ನು ಹಿಡಿದಿಡಬೇಕು ಎಂಬ 
ಸಂಸ್ಕೃತದ ಗದ್ಯ ಮತ್ತು ಕೆಲವೆಡೆ ಹಳಗನ್ನಡ ಗ್ರಹಿಕೆಗಳು ಪ್ರಚಾರದಲ್ಲಿದ್ದವು. ವಿಮರ್ಶಕರು 
ಗದ್ಯ ಬಹಳ ಮಟ್ಟಿಗೆ ಇಂಥದೇ ಪಂಡಿತ ಕಾವ್ಯಾನುಭವವನ್ನು ವಿವರಿಸುತ್ತಿದ್ದರೇ ಹೊರತು 
ಜಾತಿಯದು. ಅನುಪ್ರಾಸ , ವಿರೋಧಾಭಾಸ , ಆ ಅನುಭವಗಳ ಕಾರಣಗಳ ಬಗ್ಗೆ 
ಪೌರಾಣಿಕ ಮತ್ತು ಐತಿಹಾಸಿಕ ಅನುಸೂಚನೆ ಚಿಂತಿಸುತ್ತಿರಲಿಲ್ಲ. 
ಗಳು , ಹಾಗೂ ಅಲಂಕಾರಗಳು ಹೇರಳವಾಗಿ 

ವಿಮ್ಸಟ್ ಮತ್ತು ಬಿಯರ್ಡ್ಸ್ಲೆ ಪ್ರಕಾರ 
ರುವಂತಹ ಶೈಲಿ ಇದು . ಹಾಗಾಗಿ ತೀರ ಪದಗಳು ವಿವರಣಾತ ಕವೂ ಹೌದು. 
ಕೃತಕವಾಗಿ ನಮಗೆ ಇಂದು ಕಾಣುತ್ತದೆ. ಸಂದರ್ಭಕ್ಕೆ ಬದವೂ ಹೌದು. ಭಾವನೆಗಳನ್ನು 
ಇನ್ನೇನಿಲ್ಲದಿದ್ದರೂ ಪ್ರತಿಭಾವಂತ ಲೇಖಕ ಕೆರಳಿಸಬಲ್ಲ ಮನಸ್ಸಿನ ಮೇಲೆ ಪರಿಣಾಮ 
ನೊಬ್ಬನಿಗೆ ಭಾಷೆಯ ಸಾಧ್ಯತೆಗಳನ್ನು ಈ ಬೀರಬಲ್ಲ ಪದದ ಶಕ್ತಿ ಈ ಎರಡು ಅಂಶ 
ಬಗೆಯ ಶೈಲಿ ತೋರಿಸಿಕೊಡಬಹುದು. ಗಳನ ಆಧರಿಸಿರುತ್ತದೆ. ಈ ಭಾವನೆ 
ಶೇಕ್ಸ್‌ಪಿಯರ್‌ನ ಗದ್ಯ ಶೈಲಿಯ ಪ್ರಯೋಗ ಎಂಬುದು ' ಅರ್ಥ' ದೇ ಒಂದು ಭಾಗ , ಅರ್ಥದ 
ಗಳಿಗೆ ಲಿಲಿಯ ಪಾಂಡಿತ್ಯಶೈಲಿ ಸ್ಫೂರ್ತಿ `ಕ್ರಿಯೆ '. ಆದ್ದರಿಂದ ಭಾವನೆಗೆ ಕೇವಲ ನಿಮಿತ್ತ 
ಒದಗಿಸಿತು ಎಂದು ಕೆಲ ವಿಮರ್ಶಕರ ಮಾತ್ರವಲ್ಲ , ' ವಸ್ತು' ಮತ್ತು 'ಕಾರಣ 'ಗಳೂ 
ಅಭಿಪ್ರಾಯ . 

ಇರುತ್ತವೆ . ಒಂದು ಕವನ ನಮಲ್ಲಿ ಹುಟ್ಟಿಸುವ 
೧೦೪ ಪರಿಣಾಮ ಚಮೆ Affective al. ಭಾವನೆಗಳು ಆ ಕವನದ ಅರ್ಥ ವ್ಯವಸ್ಥೆಗೆ ನಾವು 
lacy ಅಫೆಕ್ಟಿವ್ ಫ್ಯಾಲಸಿ: ಕಾವ್ಯವು ಓದುಗನ 

ತೋರಿಸುವ ಪ್ರತಿಕ್ರಿಯೆಯಾಗಿರುತ್ತದೆ. 
ಮನಸ್ಸಿನ ಮೇಲೆ ಮಾಡುವ ಪರಿಣಾಮಗಳ 

ಆದ್ದರಿಂದ ವಿಮರ್ಶಕ ಭಾವನೆಯ ಕಾರಣ 
ಮೇಲೆ ವಿಮರ್ಶೆಯು ಗಮನಹರಿಸುವುದನ್ನು 

ಗಳನ್ನು ವಿವರಿಸಬೇಕಾಗುತ್ತದೆ, ಕವನದ ಅರ್ಥ 

ವನ್ನು ಭಾಷೆಯ ಒಂದು ಶಿಲ್ಪ ಎಂದು ಅನ್ವೇಷಿಸ 
ದೋಷವೆಂದು ಆಧುನಿಕ ವಿಮರ್ಶಕರ ಒಂದು 

ಬೇಕಾಗುತ್ತದೆ . 
ಪಂಥ ಭಾವಿಸುತ್ತದೆ . ಡಬ್ಲ್ಯು .ಕೆ. ವಿಮ್ಸಟ್ 
ಮತ್ತು ಮನೊ ಸಿ ಬಿಯರ್ಡಲೆ ತಮ್ಮ ದಿ ಈ ತತ್ವಗಳನ್ನು ಗಮನಿಸದ ರೊಮ್ಯಾಂಟಿಕ್ 
ವರ್ಬಲ್ ಐಕಾನ್ ( ೧೯೫೪) ಪುಸ್ತಕದಲ್ಲಿ ವಿಮರ್ಶೆ ಪರಿಣಾಮ ಭ್ರಮೆಗೆ ಒಳಗಾಯಿತು. 
ಈ ಬಗ್ಗೆ ದೀರ್ಘವಾಗಿ ಚರ್ಚಿಸುತ್ತಾರೆ . ಈ ಕಾವ್ಯದ ಮೌಲ್ಯಮಾಪನ ಮಾಡುವಾಗ 
ಪರಿಭಾಷೆ ವಿಮರ್ಶೆಯಲ್ಲಿ ಪ್ರಚಾರಕ್ಕೆ ಬಂದಿದ್ದು ಕಾವ್ಯಕ್ಕೂ ಕಾವ್ಯದ ಪರಿಣಾಮಕ್ಕೂ ಇರುವ 
ಅವರಿಂದಾಗಿಯೇ . 

ವ್ಯತ್ಯಾಸಗಳ ಬಗ್ಗೆ, ಅಂದರೆ , “ಕಾವ್ಯವು ಏನು 


ವಿಮರ್ಶೆಯ ಪರಿಭಾಷೆ | ೧೩೫ 


ಆಗಿದೆ ” ಮತ್ತು ಅದು ಓದುಗನ ಮೇಲೆ ಇಲ್ಲವೇನೋ ಎಂದು ತೋರುತ್ತದೆ ” ಎಂದು 
ಯಾವ ಪರಿಣಾಮ ಬೀರುತ್ತದೆ ” ಎಂಬ ಅಂಶ ತನ್ನ ನಿಲುವನ್ನು ಮಾರ್ಪಡಿಸಿಕೊಂಡ. 
ಗಳ ನಡುವೆ ಗೊಂದಲವಿತ್ತು. ರೊಮ್ಯಾಂಟಿಕ್ 

ಈ ಪರಿವರ್ತಿತ ನಿಲುವು ವಸ್ತುನಿಷ್ಟ 
ವಿಮರ್ಶೆ ಮಾತ್ರವಲ್ಲ ಯಾವುದೇ ವಿಮರ್ಶೆ 

ವಿಮರ್ಶೆಯ ಅಗತ್ಯವನ್ನು ಪ್ರತಿಪಾದಿಸು 
ಕಾವ್ಯದ ಪರಿಣಾಮಕ್ಕೆ ಗಮನ ನೀಡುವುದರಿಂದ 

ವಂತಿದೆ . ಅಂದರೆ ವಿಮರ್ಶಕನ ಕೆಲಸ ಕೃತಿಯು 
ವಿಮರ್ಶೆಯ ಮಾನದಂಡಗಳು ಮನಶ್ಯಾಸ್ತ್ರವನ್ನು 

ತನ್ನ ಮೇಲೆ ಉಂಟುಮಾಡಿದ ಪರಿಣಾಮ 
ಅವಲಂಬಿಸಿಬಿಡುತ್ತವೆ . ವಿಮರ್ಶೆಯ 

ಗಳನ್ನು ವಿವರಿಸುವುದಲ್ಲ, ಬದಲಿಗೆ, ಆ 
ತೀರ್ಮಾನಗಳಿಗೆ ಗುರಿಯಾಗಬೇಕಾದ ಕಾವ್ಯ : 

ಪರಿಣಾಮಗಳು ಉಂಟಾಗುವುದಕ್ಕೆ ಕಾರಣ 
ಮರೆಯಾಗಿ , ವೈಯಕ್ತಿಕ ಪರಿಣಾಮಗಳು , 

ವಾದ ಕೃತಿಯ ವಿಶಿಷ್ಟಗುಣ , ಅಂಶ ಮತ್ತು 
ವೈಯಕ್ತಿಕ ಅನುಭವ , ಅನಿಸಿಕೆಗಳು ಮಾತ್ರ 

ತಂತ್ರಗಳ ಮೇಲೆ ತನ್ನ ಗಮನವನ್ನು 
ವಿಮರ್ಶೆಯಲ್ಲಿ ಮೆರೆದಾಡತೊಡಗುತ್ತವೆ. 

ಕೇಂದ್ರೀಕರಿಸಬೇಕು. 
ಹಾಗಾಗಿ ವಿಮರ್ಶೆ ಪರಿಣಾಮವಾದ 
( ಇಂಪ್ರೆಶನಿಸಂ) ಮತ್ತು ಸಾಪೇಕ್ಷವಾದ ನ ಕ್ರಿಟಿಸಿಸಂ , ಇನ್ಟೆನ್ ಷನಲ್ ಫ್ಯಾಸಿ 

ನಮೂದುಗಳನ್ನು ನೋಡಿ. 
( ರಿಲೇಟಿವಿಸಂ) ಗಳಲ್ಲಿ ಕೊನೆಗೊಳ್ಳುತ್ತದೆ. 

ಹೆಚ್ಚಿನ ಓದಿಗೆ: W . K . Wimsatt ಮತ್ತು Monroe C. 
ಅಂದರೆ , ಈ ಚಿಂತಕರ ಪ್ರಕಾರ , ವಿಮರ್ಶೆಯು Beardsley : The Verbal Icon ( ೧೯೫೪) 
ಕೃತಿಯ ವ್ಯಾಪ್ತಿಗೆ ಮೀರಿದ ಎಲ್ಲ ಸಂಗತಿ ೧೦೫ , ಪರಕೀಯತೆ Alienation 
ಗಳನ್ನೂ , ಅವು ಎಷ್ಟೇ ಮುಖ್ಯವಾದವುಗಳಾ 

ವಿಲಿಯನೇಷನ್ ಹೆಗೆಲ್ ಮತ್ತು 
ಗಿರಲಿ , ಬದಿಗಿರಿಸಿ ಕೇವಲ ಕೃತಿಯ ಮೇಲೆ 

ಕಾರ್ಲ್‌ಮಾರ್ಕ್ಸ್ರ ಚಿಂತನೆಗಳಿಂದ ರೂಪ 
ಮಾತ್ರ ಗಮನವನ್ನು ಕೇಂದ್ರೀಕರಿಸಬೇಕು. ಈ 

ಪಡೆದಿರುವ ತಾತ್ವಿಕ , ಸಮಾಜ ಶಾಸ್ತ್ರೀಯ 
ವಾದವು ನವ್ಯ ವಿಮರ್ಶಕರ ಪಂಥದ ಮೇಲೆ 

ಮತ್ತು ಮನಶಾಸ್ತ್ರೀಯ ಪರಿಕಲ್ಪನೆ . ಮಾರ್ಕ್ಸ್ನು 
ಪ್ರಭಾವ ಬೀರಿದೆ. ಆದರೆ ಕಾವ್ಯದ ಆಸ್ವಾದನೆ 

ತನ್ನ ೧೮೪೪ರ ಎಕನಾಮಿಕ್ ಅಂಡ್ 
ಮತ್ತು ಮೌಲ್ಯಮಾಪನಗಳನ್ನು ಕಾವ್ಯವು 

ಫಿಲಾಸಫಿಕ್ ಮ್ಯಾನಸ್ಕಿಪ್‌ನಲ್ಲಿ ಪರಕೀಯತೆ 
ಓದುಗನ ಮೇಲೆ ಉಂಟುಮಾಡುವ ಮಾನಸಿಕ 
ಪರಿಣಾಮಗಳಿಂದ ತೀವ್ರವಾಗಿ ಬೇರ್ಪಡಿಸುವ 

ಯನ್ನು ಹೀಗೆ ವಿವರಿಸುತ್ತಾನೆ- ವಸ್ತುಗಳು , 
ಈ ನಿಲುವು ಅನೇಕರ ಖಂಡನೆಗೂ ಗುರಿ 

ಸಂಸ್ಥೆಗಳು , ವಿಚಾರಗಳು ಮತ್ತು ಕಲೆ ಎಲ್ಲವೂ 
ಯಾಗಿದೆ. ಓದುಗನಲ್ಲಿ ಯಾವ ಪ್ರತಿಕ್ರಿಯೆ 

ಮನುಷ್ಯನ ಚಟುವಟಿಕೆಗಳಿಂದ ಸೃಷ್ಟಿಯಾಗುವ 
ಯನ್ನೂ ಹುಟ್ಟಿಸದ , ಅವನನ್ನು ಭಾವಶೂನ್ಯನ 

ಉತ್ಪಾದನೆ ( ಪ್ರಾಡಕ್ಟ್ ) ಗಳು . ಈ ಉತ್ಪಾದನೆ 
ನ್ನಾಗಿ ಉಳಿಸುವ ಸಾಹಿತ್ಯವನ್ನು ' ಸಾಹಿತ್ಯ 

ಗಳು ಜನರಿಂದ ಪ್ರತ್ಯೇಕಗೊಂಡು, ಸ್ವತಂತ್ರತೆ 
ವೆಂದು ಅನುಭವಿಸಲು ಸಾಧ್ಯವಿಲ್ಲ ಎಂಬುದು 

ಯನ್ನು ಪಡೆದುಕೊಂಡು, ಅವರ ಬದುಕನ್ನು 
ಪರಿಣಾಮಭ್ರಮೆಯ ವಾದವನ್ನು ವಿರೋಧಿಸು ನಿಯಂತ್ರಿಸುವ ' ವಸ್ತು' ( ಆಪ್ಟೆಕ್ಸ್ ) ಗಳಾಗಿ 
ವವರ ನಿಲುವು. ಬಿಯರ್ಡ್ಸ್ಲೆ ಯು “ಕಲಾ ಮಾರ್ಪಡುವುದು ಏಲಿಯನೇಷನ್ . 
ಕೃತಿಯು ಅದನ್ನು ಅನುಭವಿಸುವವನ ಮೇಲೆ ಮಾರ್ಕ್ಸ್ನ ಪ್ರಕಾರ ಬಂಡವಾಳ ಶಾಹಿಯು 
ಉಂಟು ಮಾಡುವ ಪರಿಣಾಮಗಳ ಕೆಲವಾ ಸಾಮಾಜಿಕ ಮತ್ತು ಮಾನಸಿಕ ಬದುಕಿನ 
ದರೂ ಮಾದರಿಗಳನ್ನು ಗಮನಿಸದೆ ವಿಮರ್ಶೆ ಸಹಜತೆಯನ್ನು ಭ್ರಷ್ಟಗೊಳಿಸುತ್ತದೆ. ಹೆಚ್ಚು 
ಯಲ್ಲಿ ನಿರ್ಣಯಗಳನ್ನು ನೀಡುವುದು ಸಾಧ್ಯವೇ ಸಂಪಾದಿಸುವುದಕ್ಕೆ ಸ್ವಂತ ವ್ಯಕ್ತಿತ್ವವನ್ನು ಕಡಮೆ ' 


೧೩೬ | ವಿಮರ್ಶೆಯ ಪರಿಭಾಷೆ 


ಮಾಡಿಕೊಳ್ಳಬೇಕಾಗುತ್ತದೆ . ಹಾಗೆ ವ್ಯಕ್ತಿತ್ವದ ಸೃಷ್ಟಿಯಲ್ಲಿ ತೊಡಗುತ್ತಾರೆ. ಜಾಯ್ನಂತಹ 
ಅಭಿವ್ಯಕ್ತಿ ಕಡಮೆಯಾಗುತ್ತ ಹೋದಷ್ಟೂ ಕೆಲ ಲೇಖಕರು ತೀವ್ರ ಪರಕೀಯತೆಯನ್ನು 
ಬದುಕಿಗೆ ಹೆಚ್ಚು ಪರಕೀಯರಾಗುತ್ತ ಹೋಗ ಆನಂದಿಸುತ್ತಾರೆ . ಕನ್ನಡದಲ್ಲಿ ಅಡಿಗರ ಭೂಮಿ 
ಬೇಕಾಗುತ್ತದೆ. ಬದುಕು ಮತ್ತು ಮಾನವೀಯ ಗೀತೆ, ಲಂಕೇಶರ ಬಿರುಕು , ಕಂಬಾರರ 
ತೆಯ ಸ್ಥಾನವನ್ನು ಹಣ ಮತ್ತು ಆಸ್ತಿ ಆಕ್ರಮಿಸಿ ನಾರ್ಸಿಸಸ್ ಪರಕೀಯ ತೆಯ ವಿಭಿನ್ನ ರೀತಿಯ 
ಕೊಳ್ಳುತ್ತವೆ . ಅಂದರೆ , ಮನುಷ್ಯನ ಶ್ರಮದಿಂದ ಮಂಡನೆಗಳಾಗಿವೆ. ಪರಕೀಯತೆಯೆಂಬ ಅರ್ಥ 
ಉತ್ಪಾದನೆಯಾಗುವ ವಸ್ತುಗಳಿಂದ ಪ್ರತ್ಯೇಕ ದಲ್ಲಿ ಅನಾಥಪ್ರಜ್ಞೆ ಆಗಂತುಕ ಪ್ರಜ್ಞೆ, ಏಕಾಕಿತನ, 
ಗೊಳ್ಳುವುದು ಪ್ರಜ್ಞೆ ಮತ್ತು ಕ್ರಿಯೆ , ವ್ಯಕ್ತಿ ಮತ್ತು ತಬ್ಬಲಿತನ ಎಂಬ ಮಾತುಗಳನ್ನೂ ಬಳಸುವು 
ವ್ಯಕ್ತಿತ್ವಗಳು ಪ್ರತ್ಯೇಕಗೊಂಡಿರುವುದರ ಸೂಚನೆ ದುಂಟು. ಕನ್ನಡ ನವ್ಯ ಸಾಹಿತ್ಯದಲ್ಲಿ ಪರಕೀಯತೆ 
ಯಾಗಿರುತ್ತದೆ. 

ಮುಖ್ಯ ಅಂಶವಾಗಿರುವುದನ್ನು ಗುರುತಿಸ 
ಈ ಶತಮಾನದ ಕಲಾವಿದರು ವ್ಯಕ್ತಿತ್ವ ಮತ್ತು 

ಬಹುದು. ನವ್ಯ ಸಾಹಿತ್ಯದ ಟೀಕಾಕಾರರು 
ಸಮುದಾಯದ ನಡುವಿನ ಪರಕೀಯತೆ 

ಪರಕೀಯತೆ ' ಮಧ್ಯಮ ವರ್ಗದ ಬುದ್ದಿಜೀವಿ 
ಆಧುನಿಕ ಜೀವನದ ಪ್ರಮುಖ ಲಕ್ಷಣ, ಸ್ಥಿತಿ' 

ಗಳ ಆರಾಮ ಖುರ್ಚಿಯ ಕಾಲ್ಪನಿಕ ಸಮಸ್ಯೆ', 
ಎಂದು ಸಾಮಾನ್ಯವಾಗಿ ಅಂಗೀಕರಿಸುತ್ತಾರೆ . 

'ಸ್ವಯಂ ಆರೋಪಿತ ಸಮಸ್ಯೆಗಳ ವೈಭವೀ 
ಆದರೆ ಪರಕೀಯತೆಯ ಅಭಿವ್ಯಕ್ತಿಯಲ್ಲಿ ಮತ್ತು 

ಕರಣ', ವಾಸ್ತವಿಕತೆಗೆ ಬೆನ್ನು ತಿರುಗಿಸುವ 
ಅದನ್ನು ವಾಸಿಮಾಡಿಕೊಳ್ಳಲು ಕಂಡುಕೊಳ್ಳುವ 

ಪಲಾಯನವಾದ ಎಂದು ಪರಿಗಣಿಸುತ್ತಾರೆ. 
ಮಾರ್ಗಗಳಲ್ಲಿ ಭಿನ್ನತೆ , ವೈವಿಧ್ಯವಿದೆ. ೧೦೬ . ಪಲ್ಲವಿ Refrain ರಿಫೈನ್ 
ಸಾಂಪ್ರದಾಯಿಕ ಮತ್ತು ಸಾಮಾಜಿಕ - ಕವನವೊಂದರಲ್ಲಿ ಸಾಮಾನ್ಯವಾಗಿ ಪ್ರತಿಪದ್ಯದ 
ವಾಸ್ತವಿಕತೆಗಳ (ಸೊಶಿಯಲ್ ರಿಯಲಿಸಂ) ಕೊನೆಯಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳೊಂದಿಗೆ 
ಲೇಖಕರು ಮತ್ತು ಲಾರೆನ್ಸ್‌ನಂಥ ಕಾದಂಬರಿ ಅಥವ ಹಾಗೇ , ಪುನರುಕ್ತವಾಗುವ ಸಾಲು 
ಕಾರರು ಪರಕೀಯತೆ ಒಂದು ರೋಗಿಷ್ಠ ವಿಕೃತಿ , ಅಥವ ನುಡಿಗಟ್ಟು ಅಥವ ಪದ. ಇದು ಕವನದ 
ಸಾಮಾಜಿಕ ಬದಲಾವಣೆಯಿಂದ ಮಾತ್ರ ಛಂದಸ್ಸನ್ನು ನಿರ್ಧರಿಸಲು , ಧೋರಣೆಯನ್ನು 
ಅದರ ಪರಿಹಾರ ಸಾಧ್ಯ ಎಂದು ನಂಬುತ್ತಾರೆ . ಸೂಚಿಸಲು ಅಥವ ವಾತಾವರಣಕ್ಕೆ ಪುಷ್ಟಿ 
ಇಂಪ್ರೆಶನಿಸ್ಟ್ ಮತ್ತು ಅಭಿವ್ಯಕ್ತಿವಾದಿ ಕೊಡಲು ಸಹಾಯಕವಾಗುತ್ತದೆ. ಜನಪದ 
ಲೇಖಕರು ಪರಕೀಯತೆಯನ್ನುಂಟು ಮಾಡುವ ಗೀತೆಗಳಲ್ಲಿ ,ಕೀರ್ತನೆಗಳಲ್ಲಿ ಪಲ್ಲವಿ ಸಾಮಾನ್ಯ 
ಬಾಹ್ಯ ವಾಸ್ತವಿಕತೆಯು ಬದಲಾವಣೆ ಅಂಶ. ಕನಕದಾಸನ 'ತಲ್ಲಣಿಸದಿರು ಕಂಡ್ಯ 
ಸಾಧ್ಯವಿಲ್ಲ , ಮನುಷ್ಯನ ಚಟುವಟಿಕೆಗಳು ತಾಳು ಮನವೆ ” “ ಯಾರಿಗೆ ಯಾರುಂಟು ” 
ವ್ಯರ್ಥ ಎಂಬ ನೆಲೆಯನ್ನು ಒಪ್ಪುತ್ತಾರೆ. ಇಂಥ ಪಲ್ಲವಿಗಳು ಆಯಾ ಹಾಡಿನ ಧೋರಣೆ 
ಎಲಿಯಟ್ , ಅಡಿಗ ರ೦ಥ ಕವಿಗಳು ಯನ್ನು ಸ್ಪಷ್ಟಗೊಳಿಸಿ , ಪುನರುಕ್ತಿಯ ಮೂಲಕ 
ಪರಕೀಯತೆಗೆ ಮದ್ದು ಮನುಷ್ಯನ ಪ್ರಜ್ಞೆ ಹೊಸ ಹೊಸ ಸಮರ್ಥನೆ ಒದಗಿಸುತ್ತ 
ಯಲ್ಲಿದೆ ಎಂದು ನಂಬುತ್ತಾರೆ; ರಾಜಕೀಯ ಹೋಗುತ್ತವೆ . ಎಡ್ಗರ್ ಆಲನ್ ಫೋನ ದಿ 
ಚಟುವಟಿಕೆಗಳ ವಲಯದಿಂದ ದೂರಸರಿದು , ರೇವನ್ ಕವನದಲ್ಲಿ ನೆವರ್ ಮೋರ್ ಪದ 
ಸಮೂಹಪ್ರಜ್ಞೆಯ ' ಧರ್ಮ' ವಾಗಲು ಯೋಗ್ಯ ಪಲ್ಲವಿಯಾಗಿ , ಭೀಕರತೆಯ ವಾತಾವರಣವನ್ನು 
ವಾದ ಸಾರ್ವಕಾಲಿಕ ಸಾರ್ವತ್ರಿಕ ಸಂಕೇತಗಳ ಹೆಚ್ಚಿಸುತ್ತ ಹೋಗುತ್ತದೆ . 


ವಿಮರ್ಶೆಯ ಪರಿಭಾಷೆ | ೧೩೭ 


೧೦೭. ಪವಾಡ ನಾಟಕ Miracle Play ಪ್ರದರ್ಶನದ ಜವಾಬ್ದಾರಿ ಆಯಾ ಊರಿನ 
ಮಿರಕಲ್ ಸ್ಟೇ ಇದು ಮಧ್ಯಯುಗದ ಒಂದು ನಗರಸಭೆಗಳ ದಾಗಿತ್ತು . ನಾಟಕ ಚಕ್ರದ 
ನಾಟಕ ಪ್ರಕಾರ , ಕ್ರಿಶ್ಚಿಯನ್ ಧರ್ಮ ಒಂದೊಂದು ನಾಟಕ ಒಂದೊಂದು ಕಸುಬಿನ 
ಗ್ರಂಥಗಳಲ್ಲಿನ ಅಥವ ಸಂತರ ಜೀವನ ವೃತ್ತಿಸಂಘದ ಜವಾಬ್ದಾರಿ ಆಗಿತ್ತು . ನಾಟಕದ . 
ಚರಿತ್ರೆಗಳನ್ನು ನಿರೂಪಿಸುತ್ತಿದ್ದ ನಾಟಕಗಳು . ದೃಶ್ಯಗಳನ್ನು ಕಥೆಯ ಅನುಕ್ರಮದಲ್ಲಿ ದೊಡ್ಡ 
ಸಾಮಾನ್ಯವಾಗಿ ಪದ್ಯರೂಪದಲ್ಲಿ ರಚಿತ ದೊಡ್ಡ ಗಾಲಿ ಬಂಡಿಗಳ ಮೇಲೆ ಸಿದ್ದಪಡಿಸಿದ್ದು 
ವಾಗುತ್ತಿದ್ದವು. ಇವನ್ನೇ ಮಿಸ್ಟರಿ ಪ್ಲೇ ಎಂದು ಅವುಗಳನ್ನು ಮೊದಲೇ ನಿಗದಿಯಾದ ನಿಲ್ದಾಣ 
ಕರೆಯುತ್ತಾರೆ. ಆದರೆ ಈ ಪದವನ್ನು ಹಳೆಯ ಗಳಿಗೆ ತೆಗೆದುಕೊಂಡು ಹೋಗಿ ಅಭಿನಯಿಸ 
ಮತ್ತು ಹೊಸ ಒಡಂಬಡಿಕೆಯ ಕಥೆಗಳನ್ನು ಲಾಗುತ್ತಿತ್ತು . ಒಂದೊಂದು ದೃಶ್ಯದಲ್ಲೂ 
ಆಧರಿಸಿದ ನಾಟಕಗಳನ್ನು ಕುರಿತು ವಿದ್ವಾಂಸರು ಸುಮಾರು ೧೮೦ ರಿಂದ ೮೦೦ ಸಾಲು 
ಬಳಸುತ್ತಾರೆ . ಚರ್ಚಿನಲ್ಲಿ ಹಾಡುತ್ತಿದ್ದ ಗಳಿರುತ್ತಿದ್ದವು. ಇದರಲ್ಲಿ ಅನೇಕ ರೀತಿಯ 
ಪ್ರಾರ್ಥನೆಗಳಿಗೆ ಕ್ರಮೇಣ ನಾಟಕೀಯತೆಯ ಛಂದಸ್ಸುಗಳ ಬಳಕೆಯಾಗುತ್ತಿತ್ತು . ಈ ಬಗೆಯ 
ಅಂಶ ಬೆರೆತು ಪವಾಡ ನಾಟಕಗಳು ಹುಟ್ಟಿ ನಾಟಕಗಳಲ್ಲಿ ವೇಕ್ ಫೀಲ್ಡ್ನ್ನ ನೋಹ 
ಕೊಂಡಿರಬಹುದು, ಅಥವ ಮನುಷ್ಯನಲ್ಲಿರುವ ಮತ್ತು ಸೆಕೆಂಡ್ ಶಪರ್ಥ್ ಪ್ಲೇ ಇಂದಿಗೂ 
ನಾಟಕೀಯ ಪ್ರವೃತ್ತಿಯ ಸಹಜ ಅಭಿವ್ಯಕ್ತಿಯೂ ತಮ್ಮ ವೈವಿಧ್ಯತೆ ಮತ್ತು ನಾಟಕೀಯತೆಗಳಿಗೆ 
ಆಗಿರಬಹುದು. ಇದರ ಬಗ್ಗೆ ಒಮ್ಮತವಿಲ್ಲ. ಪ್ರಸಿದ್ಧವಾಗಿವೆ . ಈ ಪವಾಡ ನಾಟಕಗಳನ್ನು 
ಲ್ಯಾಟಿನ್ ಚರ್ಚಿನಲ್ಲಿ ಈ ಬಗೆಯ ನಾಟಕಗಳು ಕಾರ್ಪಸ್ ಕ್ರಿಸ್ಟಿ, ಕ್ರಿಸ್‌ಮಸ್ ಮತ್ತು ಈಸ್ಟರ್‌ 
೧೦ನೆಯ ಶ .ದಷ್ಟು ಹಿಂದೆಯೇ ಅಭಿನೀತ ಹಬ್ಬಗಳಲ್ಲಿ ಅಭಿನಯಿಸಲಾಗುತ್ತಿತ್ತು . 
ವಾಗುತ್ತಿದ್ದವು. ಕ್ರಮೇಣ ಪೂರ್ಣರೂಪದ 

ಮಿರಕಲ್ ಸ್ಟೇಗಳು ಕ್ರಮೇಣ ಮೊರಾಲಿಟಿ 
ನಾಟಕಗಳಾಗಿ ದೇಶಭಾಷೆಗಳಲ್ಲಿ , ಚರ್ಚಿನ 

ಪ್ಲೇಗಳಾಗಿ ಬೆಳೆದವು. ಅಂದರೆ ಬೈಬಲ್ಲಿನ 
ಹೊರಗೆ, ರಂಗಮಂಚದ ಮೇಲೆ, ವೃತಿಸಂಘ 

ವ್ಯಕ್ತಿಗಳ ಬದಲಾಗಿ ಒಳ್ಳೆಯ ಮತ್ತು ಕೆಟ್ಟ 
ಗಳವರಿಂದ ಪ್ರದರ್ಶಿತವಾಗತೊಡಗಿದವು. 

ಗುಣಗಳ ಪ್ರತಿನಿಧೀಕರಣ ಕಾಣಿಸಿಕೊಳ್ಳ 
ಒಂದೊಂದು ವೃತ್ತಿಯವರು ತಮ್ಮ ಕಸುಬಿಗೆ 

ತೊಡಗಿತು . ಕರುಣ , ಕೋಪ, ನಂಬಿಕೆ 
ಅನುಗುಣವಾದ ಅಥವ ತಮ್ಮಲ್ಲಿರುವ 

ಮುಂತಾದ ಅಮೂರ್ತ ಗುಣಗಳು ಪಾತ್ರಗಳಾಗ 
ಉಪಕರಣಗಳಿಗೆ ಹೆ೦ದುವ೦ತ ಹ 

ತೊಡಗಿದವು. ಈ ನಾಟಕದಲ್ಲಿ ಮಧ್ಯಯುಗದ 
ನಾಟಕಗಳನ್ನೇ ಆಡುತ್ತಿದ್ದರು . ೧೫ , ೧೬ನೆಯ 

ಅನ್ನೋಕ್ತಿಮತ್ತು ಧಾರ್ಮಿಕತೆ ಎರಡೂ ಒಟ್ಟಿಗೆ 
ಶತಮಾನಗಳಲ್ಲಿ ಈ ನಾಟಕಗಳು ಉಚ್ಛಾಯ ಸೇರಿದವು. ಮನುಷ್ಯನ ಆತ್ರದ ಮೇಲೆ 
ಸ್ಥಿತಿಯಲ್ಲಿದ್ದವು. ಬೈಬಲ್ಲಿನ ಪ್ರಕಾರ ಮಾನವ ಅಧಿಕಾರವನ್ನು ಸ್ಥಾಪಿಸಲು ಒಳಿತು ಮತ್ತು 
ಇತಿಹಾಸದ ಪ್ರಮುಖ ಘಟ್ಟಗಳನ್ನು ಕೆಡಕುಗಳ ನಡುವೆ ನಡೆವ ಸಂಘರ್ಷ ಮತ್ತು 
ಆರಿಸಿಕೊಂಡು ಮನುಷ್ಯ ಸೃಷ್ಟಿಯಿಂದ ಕೊನೆಯ 

ಮುಕ್ತಿಯನ್ನು ಆರಿಸಿಕೊಂಡು ಹೋಗುವ 
ತೀರ್ಮಾನದವರೆಗೆ - ಹಲವಾರು ನಾಟಕಗಳ 

ಜೀವನ ಯಾತ್ರೆ , ಇವು ಈ ನಾಟಕಗಳ 
ಸರಣಿಗಳಿದ್ದವು. ಇವನ್ನು ನಾಟಕ ಚಕ್ರಗಳೆಂದು ವಸ್ತುವಾಗಿದ್ದವು. ಇಲ್ಲಿನ ಪಾತ್ರಗಳಲ್ಲಿ ಕೆಡುಕು 
ಕರೆಯುತ್ತಾರೆ . ಈ ನಾಟಕ ಚಕ್ರಗಳು ಅವು ದುಷ್ಟತನ , ಕೀಳುಮಟ್ಟದ ಹಾಸ್ಯ , ಇವುಗಳ 
ಅಭಿನಯಿಸಲ್ಪಡುತ್ತಿದ್ದ ಇಂಗ್ಲೆಂಡಿನ ಪ್ರಮುಖ ಅಭಿವ್ಯಕ್ತಿಗೆ ಅವಕಾಶವಿರುತಿತು . 
ಸ್ಥಳಗಳ ಹೆಸರಿನಿಂದ ಪ್ರಸಿದ್ಧವಾಗಿವೆ. ಇವುಗಳ ಎಲಿಜಬೀತನ್ ನಾಟಕಗಳಲ್ಲಿನ ಸಿನಿಕತನ ಮತ್ತು 


೧೩೮ | ವಿಮರ್ಶೆಯ ಪರಿಭಾಷೆ 


ವ್ಯಂಗ್ಯ ತುಂಬಿದ ಖಳನಾಯಕರ ಪಾತ್ರಗಳಿಗೆ ವಿಪುಲವಾಗಿ ಪಾತ್ರಗಳ ಚಿತ್ರಣವನ್ನು 
ಮೊರಾಲಿಟಿ ಪ್ಲೇಯ ಕೆಡುಕಿನ ಪಾತ್ರವೇ ಮಾಡಿದರು. ಇವರ ಬರಹ ಅನಂತರದ 
ಸ್ಫೂರ್ತಿ ಕೊಟ್ಟಿರಬಹುದು. ಈ ನಾಟಕಗಳಲ್ಲಿ ಕಾಲದ ಪ್ರಬಂಧ, ಚರಿತ್ರೆ , ಕಾದಂಬರಿಗಳ 
ಕ್ರಿಯೆ ಸರಳವಾಗಿದ್ದು , ನೀತಿಬೋಧೆಯು ಮೇಲೆ ಪ್ರಭಾವ ಬೀರಿದವು. 
ಪ್ರಮುಖವಾಗಿತ್ತು. ಕ್ರಿ .ಶ . ೧೫೦೦ರ ಸುಮಾರಿ 
ನಲ್ಲಿ ವೆರಾಲಿಟಿಗಳ ಸ್ಥಾನವನ್ನು 

೨ . ಸಾಹಿತ್ಯ ವಿಮರ್ಶೆಯಲ್ಲಿ ಕ್ಯಾರೆಕ್ಟರ್ ಅಥವ 
ಇಂಟರ್‌ಲೂಡ್‌ಗಳು ಆಕ್ರಮಿಸಿಕೊಂಡವು. 

ಪಾತ್ರ ಹಲವಾರು ಅರ್ಥಗಳಲ್ಲಿ ಬಳಕೆಯಾಗುವ 
ಇವುಗಳನ್ನು ರಾಜರ ಆಸ್ಥಾನಗಳಲ್ಲಿ ಶ್ರೀಮಂತರ 

ಪದ. ಸಾಮಾನ್ಯ ಅರ್ಥದಲ್ಲಿ ಯಾವುದೇ 
ಮನೆಗಳಲ್ಲಿ, ಕಾಲೇಜುಗಳಲ್ಲಿ, ಹಬ್ಬದ ಉತ್ಸವ 

ವ್ಯಕ್ತಿಯ ಅಥವ ಪ್ರಾಣಿಯ ಸ್ವಭಾವವನ್ನು 
ಗಳ ನಡುವೆ, ಅಥವ ದೊಡ್ಡ ನಾಟಕವೊಂದರ 

ನಿರ್ಣಯಿಸುವ ಗುಣ , ರೂಪಗಳ ಮೊತ್ತ, 
ಅಂಕಗಳ ನಡುವಿನ ಬಿಡುವಿನಲ್ಲಿ ವೃತ್ತಿನಿರತ ನೈತಿಕ ಮಾನದಂಡಗಳು ಮತ್ತು ವ್ಯಕ್ತಿಯ ತಾತ್ತಿಕ 
ನಟರು ಅಭಿನಯಿಸುತ್ತಿದ್ದರು . ಧಾರ್ಮಿಕ ನಂಬಿಕೆಗಳನ್ನು ಕುರಿತಂತೆಯೂ ಈ ಪದ 
ಪ್ರಹಸನ ರಾಜಕೀಯ ವಸ್ತುಗಳನ್ನೊಳಗೊಂಡ ಇಂಗ್ಲಿಶ್ ನಲ್ಲಿ ಬಳಕೆಯಾಗುತ್ತದೆ. ಸಾಹಿತ್ಯ 
ಬುದ್ದಿವಂತಿಕೆಯ ಸಂಭಾಷಣೆ ಪ್ರಮುಖ ಮತ್ತು ವಿಮರ್ಶೆಯಲ್ಲಿ ಪಾತ್ರ ಎಂಬುದು 
ವಾಗಿದ್ದು ಇಂಟೆರ್‌ಲೂಡ್ ಗಳು “ಕಿರು ಯಾವುದೇ ಕೃತಿಯ ಸಂದರ್ಭದಲ್ಲಿ ಭಾಷೆಯ 
ಮನೋರಂಜನೆ ' ಗಳ೦ತಿದ್ದವು. ಜಾನ್ ಮೂಲಕ ಚಿತ್ರಿತವಾಗುವ ನಿಜಜೀವನ . 
ಹೇವುಡ್‌ನ ಪ್ರಹಸನಗಳು - ದಿ ಫೋರ್‌ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ಆಧರಿಸಿದ , 
ಪೀಸ್ , ಜೊಹನ್ ಜೊಹನ್ ದಿ ಹಸ್ಸೆಂಡ್ , ಅವುಗಳಿಂದ ಪ್ರೇರಣೆ ಪಡೆದ , ಕಾಲ್ಪನಿಕ 
ಟಿಬ್ ಹಿಸ್ ವೈಫ್ ಅಂಡ್ ಸರ್ ಜಾನ್ ದಿ ಪ್ರತಿರೂಪ. ಹೆಚ್ಚಾಗಿ ಕಾದಂಬರಿ ಕಥೆ ಮತ್ತು 
ಪ್ರೀಸ್ಟ್ ಪ್ರಸಿದ್ಧವಾಗಿವೆ . 

ಇತರ ಗದ್ಯ ರಚನೆಗಳನ್ನು ಕುರಿತ ಚರ್ಚೆಯಲ್ಲಿ 
ಹೆಚ್ಚಿನ ಓದಿಗೆ: H.P. Rossiler: English Drama from ಬಳಕೆಯಾಗುವ ಪದ . ಕಥಾ ಸಂವಿಧಾನ , 
Early Times to the Elezabethans ( ೧೯೫೦) ; H . ವಾತಾವರಣಗಳಂತೆ ಇದೂ ಒ೦ದು 
Craig: English Religious Dramaof the Middle 

ಅಮೂರ್ತ ಅಂಶವೇ ಆದರೂ , ಲೇಖಕನ 
Ages ( ೧೯೫೫ ): Arnold Willians: The Drama 
of Medieval England ( ೧೯೬೧). 

ಜೀವನ ದೃಷ್ಟಿಯನ್ನು ಕೃತಿಯ ಇತರ 

ಅಂಶಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸು 
೧೦೮. ಪಾತ್ರ ಮತ್ತು ಪಾತ್ರ ಚಿತ್ರಣ Char 
acter and Characterization ಕಾರೆಕ್ಟರ್ 

ವುದರಿಂದ ಇದಕ್ಕೆ ಪ್ರಾಮುಖ್ಯ . ಉದಾ., 
ಅಂಡ್ ಕ್ಯಾರೆಕ್ಟರೈಸೇಷನ್ ೧ . ಕ್ಯಾರೆಕ್ಟರ್ 

“ ಪಾತ್ರ ಚಿತ್ರಣದಲ್ಲಿ ಪ್ರೇಮಚಂದರು ವಿಫಲ 
ಇಂಗ್ಲಿಶ್‌ನ ಒಂದು ಸಾಹಿತ್ಯ ಪ್ರಕಾರ , ವಿಶಿಷ್ಟ 

ರಾದುದಕ್ಕೆ ಅವರ ಬಲವತ್ತರವಾದ ಸಹಾನು 
ಸ್ವಭಾವದ ವ್ಯಕ್ತಿಯೊಬ್ಬನನ್ನು ಕುರಿತು , ಸಂಕ್ಷಿಪ್ತ 

ಭೂತಿ ಹಾಗೂ ಪೂರ್ವಾಗ್ರಹಗಳೇ ಕಾರಣ... 
ವಾದ , ಜಾಣತನದ , ಗದ್ಯದಲ್ಲಿ ರಚಿತವಾದ ತಾನು ಮೆಚ್ಚದಿದ್ದುದನ್ನೆಲ್ಲಾ ಉತ್ತೇಕ್ಷಿಸುವ 
ಚಿತ್ರ . ಕ್ರಿ. ಪೂ . ೨ರಲ್ಲಿ ಥಿಯೊಫ್ರಾಸಸ್ ಈ ಪ್ರವೃತ್ತಿ ಅವರಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ನಗರ 
ಪ್ರಕಾರದ ಉದ್ಘಾಟನೆ ಮಾಡಿದ ಲೇಖಕ ಜೀವನದ ಬಗ್ಗೆ ಅವರಿಗೆ ಅನುಕಂಪವೇ ಇಲ್ಲ 
ಕ್ಯಾರೆಕ್ಟರ್ ಎಂಬುದು ಅವನ ಕೃತಿ . ೧೭ನೆ ಮತ್ತು ಆ ಜೀವನದ ಬಗ್ಗೆ ಅವರ ಮನೋ 
ಶ . ದ ಆರಂಭ ಕಾಲದಲ್ಲಿ ಜೋಸೆಫ್ ಹಾಲ್ , ಭಾವವು ಏಕರೀತಿಯಾಗಿ ಸಿನಿಕತನದದ್ದು 
ಸರ್ ಥಾಮಸ್ ಓವರ್‌ಬರಿ , ಜಾನ್‌ ಅಗ್ಸ್ ಹಾಗೂ ವಿನಾಶಕರವಾದದ್ದು. ” 


ವಿಮರ್ಶೆಯ ಪರಿಭಾಷೆ | ೧೩೯ 


ಪಾತ್ರ ಚಿತ್ರಣದ ಜವಾಬ್ದಾರಿ ಲೇಖಕರದು ಸಂವಿಧಾನಗಳು ಕೃತಿಯ ಸ್ವರೂಪ ( ಫಾರಂ) 
ಎಷ್ಟರ ಮಟ್ಟಿಗೆ ಹೌದೋ ಅಷ್ಟರಮಟ್ಟಿಗೆ ವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ 
ಓದುಗರವೂ ಹೌದು. ಎಲ್. ಸಿ. ನೈಟ್ಸ್ ಪಾತ್ರ ವಹಿಸುತ್ತವೆ . 
ಚಿತ್ರಣ ಸ೦ಪೂರ್ಣವಾಗಿ ಓದುಗನಿಗೆ 

ಕಥಾ ಸಂವಿಧಾನವನ್ನು ಕುರಿತ ನಮ್ಮ ಆಸಕ್ತಿಯು, 
ಸಂಬಂಧಿಸಿದ ಮಾನಸಿಕ ಕ್ರಿಯೆ ಎಂದು 

ಅಂದರೆ , ಮುಂದೇನಾಗುತ್ತದೆ ಎಂಬ 
ಅಭಿಪ್ರಾಯ ಪಡುತ್ತಾನೆ. ಪಾತ್ರದ ಪರಿಕಲ್ಪನೆ 

ಕುತೂಹಲವು, ನಿಜವಾಗಿ ಸಂವಿಧಾನದಲ್ಲಿ 
ಸಾಹಿತ್ಯದಲ್ಲಿನ ಕಾಲ್ಪನಿಕ ಚಿತ್ರಣವಾಗಿ ಮತ್ತು 

ತೊಡಗಿಕೊಂಡಿರುವ ಪಾತ್ರಗಳ ಭವಿಷ್ಯವನ್ನು 
ವಿಮರ್ಶಾತ್ಮಕ ದೃಷ್ಟಿಗೆ ಗುರಿಯಾಗುವ ವಸ್ತು ಕುರಿತು , ಅವರ ಸಾಮರ್ಥ , ಪರಿಮಿತಿಗಳನ್ನು 
ವಾಗಿ ಕಾಲಕ್ರಮದಲ್ಲಿ ವ್ಯತ್ಯಾಸ ಹೊಂದುತ್ತಾ 

ಕುರಿತು ಇರುವ ಕುತೂಹಲವೇ ಆಗಿರುತ್ತದೆ . 
ಹೋಗುವಂಥದು. ಇದು ಸಮಾಜದಲ್ಲಿ ಆಗುವ 

ಸಮಾಜದಲ್ಲಿ ಆಗುವ ಅಲ್ಲದೆ ಪಾತ್ರ ಚಿತ್ರಣದ ವಿಧಾನಕ್ಕೂ ಲೇಖಕನು 
ಬದಲಾವಣೆಗಳನ್ನು ಅವಲಂಬಿಸಿರುತ್ತದೆ . ಆಯುಕೊಳುವ ನಿರೂಪಣೆಯ ದೃಷ್ಟಿ 
ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನುಷ್ಯನ ಸ್ಥಾನ , ಕೋನಕ್ಕೂ ಸಂಬಂಧವಿದೆ. ಉದಾ. ಗೆ ಒಬ್ಬ 
ಅವನ ವೈಯಕ್ತಿಕತೆ, ತನ್ನ ಭವಿಷ್ಯವನ್ನು ಲೇಖಕನು - ಪಾತ್ರವೊಂದರ ಸಾಹಸಗಳು 
ನಿರ್ಣಯಿಸಿಕೊಳ್ಳುವುದರಲ್ಲಿ ಅವನ 

ಅನುಭವಗಳನ್ನು ನಿಜವಾದ ವ್ಯಕ್ತಿಯೊಬ್ಬನ 
ಸಾಮರ್ಥ್ಯ, ಎಷ್ಟರಮಟ್ಟಿಗೆ ಮನುಷ್ಯ ಸಾಹಸ - ಅನುಭವಗಳಂತೆ ವರ್ಣಿಸಬಹುದು. 
ಹೊರಗಿನ ಶಕ್ತಿಗಳ ಪ್ರಭಾವಕ್ಕೆ ಗುರಿಯಾಗಿ 

ಅಥವ ತನ್ನನ್ನೆ ಒಂದು ಪಾತ್ರದೊಡನೆ 
ಬದುಕು ಸಾಗಿಸುತ್ತಾನೆ ಅಥವ ಅವನು ಎಷ್ಟರ ಸಮೀಕರಿಸಿಕೊಂಡ ಘಟನೆಗಳನ್ನು ನಿರೂಪಿಸ 
ಮಟ್ಟಿಗೆ ಸ್ವತಂತ್ರ ಎಂಬುದನ್ನು ಕುರಿತ ನಂಬಿಕೆ ಬಹುದು. ಹಾಗಾಗಿ ಕಥೆ ಕಾದಂಬರಿಗಳಲಿ 
ಗಳು ಚರಿತ್ರೆಯಲ್ಲಿ ಖಚಿತವಾಗಿ ಸ್ಪಷ್ಟವಾಗಿ ಪಾತ್ರವು ಅತ್ಯಂತ ಪರಿಚಿತವಾಗಿರುವ ಮತ್ತು 
ಬದಲಾಗುತ್ತ ಬಂದಿರುವುದನ್ನು ನೋಡ ಅರ್ಥವಾಗುವ ಅಂಶವಾದರೂ ಪಾತ್ರವನ್ನು 
ಬಹುದು. ಪಾತ್ರಗಳಿಗೂ ಕ್ರಿಯೆಗೂ , ಪಾತ್ರ ಸಂವಿಧಾನ ಮತ್ತು ನಿರೂಪಣೆಯ ತಂತ್ರಗಳಿಂದ 
ಗಳಿಗೂ ಕಥೆಗೂ ಇರುವ ಸಂಬಂಧಗಳನ್ನು ಬೇರ್ಪಡಿಸಲಾಗದಿರುವುದು ಪಾತ್ರ ವಿಶ್ಲೇಷಣೆ 
ತೋರಿಸುವ ಮೂಲಕ ಈ ಎಲ್ಲ ಬದಲಾಗುವ ಯಲ್ಲಿ ಹಲವಾರು ಸಮಸ್ಯೆಗಳನ್ನು ಒಡ್ಡುತ್ತದೆ . 
ನಂಬಿಕೆ , ಅಭಿಪ್ರಾಯ , ಚಾರಿತ್ರಿಕ ಸ್ಥಿತಿಗಳನ್ನು ಯಾವುದೇ ಕೃತಿಯ ಪಾತ್ರಗಳ ನಿಜವಾದ 
ಸಾಹಿತ್ಯವು ಭಾಷೆಯಲ್ಲಿ ಅನುಕರಿಸುತ್ತದೆ . ತೀರ ಗಂಭೀರ ವಿಶ್ಲೇಷಣೆಯು ' ಪಾತ್ರವು ಭಾಷೆಯಲ್ಲಿ 
ಸರಳವಾದ ಉದಾಹರಣೆಯಾಗಿ ಗಳಗನಾಥ, ರೂಪ ತಳೆಯುವ , ಭಾಷೆಯಿಂದಲೇ ಆಗಿರುವ 
ಕೆರೂರು ವಾಸುದೇವಾಚಾರ್ಯರ ಕಾದಂಬರಿ ಸೃಷ್ಟಿ' ಎಂಬುದನ್ನು ಸದಾ ಗಮನದಲ್ಲಿಟ್ಟು 
ಗಳ ಪಾತ್ರಗಳಿಗೂ ಅ. ನ.ಕೃ ., ಮಾಸ್ತಿ , ಕುವೆಂಪು ಕೊಂಡಿರುತ್ತದೆ . 
ಮತ್ತು ಅನಂತಮೂರ್ತಿ, ಕಾರಂತ , ಚಿತ್ತಾಲರ 

ಎಲ್ಲ ಲೇಖಕರೂ ಪಾತ್ರ ಚಿತ್ರಣದಲ್ಲಿ ಕೆಲವು 
ಕಾದಂಬರಿಗಳ ಪಾತ್ರಗಳಿಗೂ ಇರುವ ವ್ಯತ್ಯಾಸ 

ಮೂಲಭೂತ ಅಂಶಗಳನ್ನು ಗಮನಿಸುತ್ತಾರೆ . 
ಗಳನ್ನು ; ಶೇಕ್ಸ್ ಪಿಯರನ , ಗ್ರೀಕ್ ನಾಟಕಗಳ 

೧ . ಪಾತ್ರದ ಕ್ರಿಯೆ ೨ . ಪಾತ್ರದ ಮಾತು ಮತ್ತು 
ಮತ್ತು ಎಲಿಯಟ್ನ ನಾಟಕಗಳ ಪಾತ್ರಗಳಿಗೂ 

ಭಾಷೆ. ೩ . ಪಾತ್ರದ ಮನಸ್ಸಿನ ಆಲೋಚನೆ , 
ಇರುವ ವ್ಯತ್ಯಾಸಗಳನ್ನು ನೋಡಿ. 

ನಂಬಿಕೆ ಇತ್ಯಾದಿಗಳು . ೪ . ಪಾತ್ರದ ದೈಹಿಕ 
ಪಾತ್ರ ಚಿತ್ರಣಕ್ಕೂ ಕಥಾ ಸಂವಿಧಾನಕ್ಕೂ ನಿಕಟ ರೂಪ, ತೋರಿಕೆ ೫ . ಒಂದು ಪಾತ್ರದ ಬಗ್ಗೆ 
ಸಂಬಂಧವಿದೆ. ಪಾತ್ರಗಳು ಮತ್ತು ಕಥಾ ಇತರ ಪಾತ್ರಗಳು ಏನು ಹೇಳುತ್ತವೆ ಮತ್ತು 


೧೪೦ | ವಿಮರ್ಶೆಯ ಪರಿಭಾಷೆ 


ಆಲೋಚಿಸುತ್ತವೆ ಎಂಬುದು , ಪಾತ್ರದ ವ್ಯವಸ್ಥೆಯನ್ನು ತಿರಸ್ಕರಿಸಿದುದೇ ಅಸಂಗತ 
ಮನೋಭಾವ ಮತ್ತು ನೈತಿಕ ಸ್ವಭಾವ ಅದರ ಸಾಹಿತ್ಯದ ಸಾವಿಗೆ ಕಾರಣವಿರಬಹುದು. 
ಕ್ರಿಯೆ ಮತ್ತು ಮಾತುಗಳನ್ನು ನಿಯಂತ್ರಿಸುತ್ತವೆ 

ಪಾತ್ರಗಳನ್ನು ಕುರಿತಂತೆ ಇ. ಎಂ . ಫಾಸ್ಪರ್ ಜನ 
ಮತ್ತು ಪಾತ್ರದಕ್ರಿಯೆಗೆ ಉದ್ದೇಶವನ್ನು (ಮೋಟಿ 

ಪ್ರಿಯವಾದ ಎರಡು ಪಾರಿಭಾಷಿಕಗಳನ್ನು 
ವೇಶನ್ ) ಒದಗಿಸುತ್ತವೆ . ಉದ್ದೇಶ ಸ್ಪಷ್ಟವಾಗಿ 

ನಿರ್ಮಿಸಿದ: ಫ್ಲಾಟ್ ಕ್ಯಾರೆಕ್ಟರ್ ಮತ್ತು ರೌಂಡ್ 
ದೃಷ್ಟೂ ಖಚಿತವಾಗಿದ್ದಷ್ಟೂ , ಸರಳವಾಗಿದ್ದಷ್ಟೂ 

ಕ್ಯಾರೆಕ್ಟರ್: ಒಂದೇ ಒಂದು ಗುಣ ಅಥವ 
ಓದುಗನಿಗೆ ಆ ಪಾತ್ರ ಸುಲಭವಾಗಿ ಅರ್ಥ 

ಭಾವದ ' ಸುತ್ತ ನಿರ್ಮಿತವಾಗಿರುವ , ತನ್ನದೇ 
ವಾಗುತ್ತದೆ. ಒಂದು ಪಾತ್ರವು ಕೃತಿಯ 

ಆದ ವೈಯಕ್ತಿಕ ವೈಶಿಷ್ಟ ಗಳಿಲ್ಲದ ರೇಖಾಚಿತ್ರ 
ಆರಂಭದಿಂದ ಅಂತ್ಯದವರೆಗೆ ಬದಲಾಗದೆ 

ದಂತಿರುವ ಒಂದು ವಾಕ್ಯದಲ್ಲಿ ವಿವರಿಸ 
ಸ್ಥಿರವಾಗಿ ಉಳಿಯಬಹುದು. ಈ ಸ್ಥಿರತೆಯನ್ನು ಬಹುದಾದ ” ಪಾತ್ರವನ್ನು ಆತ ಚಪ್ಪಟೆ ಪಾತ್ರ 
ಪಾತ್ರದ ಮನೋಭಾವ ದೃಷ್ಟಿಕೋನ, ಗಳೆಂದು ಕರೆಯುತ್ತಾನೆ. ಇಂತಹ ಪಾತ್ರಗಳನ್ನು 
ಸ್ವಭಾವದಲ್ಲಿ ಗುರುತಿಸಬಹುದು. ಆ ಪಾತ್ರಕ್ಕೆ 

- ಪ್ರತಿನಿಧಿ ಪಾತ್ರಗಳು (ಟೈಪ್ ಕ್ಯಾರೆಕ್ಟರ್ ) ಅಥವ 
ಆಗುವ ಯಾವ ಅನುಭವವೂ ಪಾತ್ರವನ್ನು ಎರಡು ಆಯಾಮದ ಪಾತ್ರಗಳು ( ಟೂ ಡೈಮೆನ್ಶ 
ಆಳವಾಗಿ ತಟ್ಟದೆ, ಕಲಕದೆ ಹೋಗಬಹುದು. ನಲ್ ಕ್ಯಾರೆಕ್ಟರ್ ) ಎಂದು ಗುರುತಿಸುತ್ತಾರೆ. 
ಉದಾಹರಣೆಗೆ ತ್ರೀವೇಣಿಯವರ ಕಾದಂಬರಿ (ಕಾರಂತರ ಬತ್ತದ ತೊರೆ ಕಾದಂಬರಿಯ ) 
ಗಳ ನಾಯಕ ನಾಯಕಿಯರ ಅಪ್ಪ - ಅಮ್ಮಂದಿರ ಮೋಹನನಿಗೆ ಕಾದಂಬರಿಯಲ್ಲಿ ದೊರೆವ 
ಪಾತ್ರಗಳು ಅಥವ ನಿಧಾನವಾಗಿ ಬದಲಾಗುತ್ತ ಪ್ರಾಧಾನ್ಯ ... ಪ್ರಮಾಣವನ್ನು ಮೀರಿದುದು 
ತೀವ್ರವಾದ ಅನುಭವಗಳಿಗೆ ತನ್ನನ್ನು ಎನಿಸುತ್ತದೆ . ಅವನಾದರೂ ಜೀವಂತ ವ್ಯಕ್ತಿ 
ಒಡ್ಡಿಕೊಂಡು ಕೃತಿಯ ಕೊನೆಯ ಹೊತ್ತಿಗೆ ಯಾಗಿ ನಮ್ಮ ಮುಂದೆ ನಿಲ್ಲುವುದಿಲ್ಲ. ಅವ 
ಸಂಪೂರ್ಣವಾಗಿ ಬೇರೆಯದೇ ರೀತಿಯಲ್ಲಿ ನೊಂದು ಬಗೆಯ ` ಟೈಪ್ ' - ಒಂದು ಬಗೆಯ 
ವ್ಯತ್ಯಾಸ ಹೊಂದಬಹುದು. ಉದಾ., ಕಿಂಗ್ ಪ್ರಾತಿನಿಧಿಕ ಪಾತ್ರ ಅಷ್ಟೆ . ”೨ ಸಂಕೀರ್ಣ 
ಲಿಯರ್ ನಾಟಕದ ಲಿಯರ್ , ಅಳಿದ ಮೇಲೆ ಮನೋಭಾವ ಮತ್ತು ಉದ್ದೇಶಗಳನ್ನು ಹೊಂದಿ 
ಕಾದಂಬರಿಯ ಯಶವ೦ತ , ಮರು ರುವ ಪಾತ್ರಗಳನ್ನು ಪೂರ್ಣಪಾತ್ರಗಳು ಎಂದು 
ದಾರಿಗಳು ಕಾದಂಬರಿಯ ನಿರ್ಮಲೆ ಇತ್ಯಾದಿ. ಫಾಸ್ಪರ್ ಕರೆಯುತ್ತಾನ . ನಿಜವಾದ ವ್ಯಕ್ತಿ 
ಪಾತ್ರವು ಸಿರವೇ ಆಗಿರಲಿ ಅಥವ ವ್ಯತ್ಯಾಸವನ್ನೇ ಗಳಂತೆಯೇ ಪೂರ್ಣಪಾತ್ರಗಳಿಗೆ ನಮ್ಮನ್ನು 
ಹೊಂದಲಿ ಅದು ಸುಸಂಗತವಾಗಿರಬೇಕು 

ಆಶ್ಚರಗೊಳಿಸುವ ಸಾಮರ್ಥ್ಯವಿರುತ್ತದೆ. 
ಎಂಬುದು ಅಪೇಕ್ಷಣೀಯ . ಕೃತಿಯ ಒಂದು ನಿಜವಾದ ವ್ಯಕ್ತಿಗಳನ್ನು ಖಚಿತವಾಗಿ ಒಂದು 
ಘಟ್ಟದವರೆಗೆ ಚಿತ್ರಿತವಾಗಿರುವ ಸ್ವಭಾವಕ್ಕೆ , 

ವಾಕ್ಯದಲ್ಲಿ ವಿವರಿಸುವುದು ಎಷ್ಟು ಕಷ್ಟವೋ , 
ಮನೋಭಾವಕ್ಕೆ ಹೊಂದದ ಕ್ರಿಯೆಯೊಂದ ಪೂರ್ಣಪಾತ್ರಗಳನ್ನು ವಿವರಿಸುವುದು ಅಷ್ಟೇ 
ರಲ್ಲಿ ಪಾತ್ರ ತೊಡಗಿದರೆ ಅಥವ ಅಭಿಪ್ರಾಯ ಕಷ್ಟ. ಪಾತ್ರಗಳು ಎರಡು ಆಯಾಮವೇ ಅಥವ 

ಪೂರ್ಣವೇ ಎಂಬುದು ಕೃತಿಯಲ್ಲಿ ಪಾತ್ರಗಳಿಗೆ 
ವನ್ನು ವ್ಯಕ್ತಪಡಿಸಿದರೆ ಅದನ್ನು ಅಸಂಗತ ಎಂದು 
ಗುರುತಿಸಬಹುದು. ಇಂಥ ಅಸಾಂಗತ್ಯವನ್ನು 

ಇರುವ ಕಾವ್ಯವನ್ನು , ಕೃತಿಯ ಉದ್ದೇಶವನ್ನು 
ಅಸಂಗತ ಕೃತಿಗಳು ಬಳಸಿಕೊಳ್ಳುತ್ತವೆ . 

ಅವಲಂಬಿಸಿರುತ್ತದೆ . 
ಬದುಕಿನಲ್ಲಿ ಗುರುತಿಸಲಾಗದಿದ್ದರೂ ಸಾಹಿತ್ಯ ಪಾತ್ರಚಿತ್ರಣದಲ್ಲಿ ಸ್ಕೂಲವಾಗಿ ಶೋಯಿಂಗ್ , 
ದಲ್ಲಿ , ಕಲೆಯ ಕೃತಿಗಳಲ್ಲಿ ಮನುಷ್ಯ ಒಂದು ಡ್ರಾಮಟಿಕ್ / ನಾಟಕೀಯ ಮತ್ತು ಟೆಲಿಂಗ್ 
ಬಗೆಯ ವ್ಯವಸ್ಥೆಯನ್ನು ನಿರೀಕ್ಷಿಸುತ್ತಾನೆ . ಇಂಥ ನಿರೂಪಣಾತ್ಮಕ ಎಂದು ಎರಡು ವಿಧಗಳನ್ನು 


ವಿಮರ್ಶೆಯ ಪರಿಭಾಷೆ | ೧೪೧ 


ಗುರುತಿಸಬಹುದು. ನಾಟಕೀಯ ಚಿತ್ರಣದಲ್ಲಿ ಪಾತ್ರಗಳು , ಪ್ರಮುಖ ಪಾತ್ರಗಳು - ಕ್ರಿಯೆ 
ಕೃತಿಕಾರ ಪಾತ್ರಗಳ ಸಂಭಾಷಣೆ, ಕ್ರಿಯೆಗಳನ್ನು ಯಲ್ಲಿ ಬದಲಾವಣೆ ಹೊಂದುವಂಥವು. ಕೆಲವು 
ಮಾತ್ರ ಒದಗಿಸಿ , ಪಾತ್ರಗಳ ಸ್ವಭಾವ, ಉದ್ದೇಶ ಪಾತ್ರಗಳು ಕೇವಲ ತಾಂತ್ರಿಕ ಅಗತ್ಯಗಳು . 
ಗಳನ್ನು ಅರ್ಥಮಾಡಿಕೊಳ್ಳುವ ಕೆಲಸವನ್ನು ಸಾಹಿತ್ಯ ನಾಟಕೀಯವೂ ಹೌದು ವೈಯಕ್ತಿಕವೂ 
ಓದುಗರಿಗೇ ಬಿಡುತ್ತಾನೆ. ನಿರೂಪಣಾತ್ಮಕ ಹೌದು. ಒಂದು ಸನ್ನಿವೇಶದಲ್ಲಿ ಪಾತ್ರವನ್ನು 
ಪಾತ್ರಚಿತ್ರಣದಲ್ಲಿ ಕೃತಿಕಾರ ಓದುಗರಿಗೂ ನಾಟಕೀಯವಾಗಿ ಚಿತ್ರಿಸುವಾಗ ಅನೇಕ ಹಂತ 
ಪಾತ್ರಗಳಿಗೂ ನಡುವೆ ಅಧಿಕಾರಯುತವಾಗಿ ಗಳ ಸೌಂದರ್ಯಕ ಅವೆಯಕಿಕತೆ ( ಈಸೆಟಿಕ್ 
ಪ್ರವೇಶಿಸಿ ಪಾತ್ರಗಳ ಸ್ವಭಾವ ಉದ್ದೇಶಗಳನ್ನು ಇಂಪರ್ಸನಾಲಿಟಿ) ಅಗತ್ಯವಾಗುತ್ತದೆ . ಲೇಖಕ 
ಕುರಿತು ವ್ಯಾಖ್ಯಾನ , ಮೌಲ್ಯನಿರ್ದೆಶನ 

ನಿಗೂ , ಪಾತ್ರಗಳಿಗೂ ಇರುವ ದೂರ ಸನ್ನಿವೇ 
ಮಾಡುತ್ತಾನೆ. ಎರಡೂ ಬಗೆಯ ನಿರೂಪಣೆ 

ಶಕ್ಕೆ ಅನುಗುಣವಾಗಿ ವ್ಯತ್ಯಾಸ ಹೊಂದುತ್ತದೆ . 
ಯಲ್ಲೂ ಉತ್ತಮ ಕೃತಿಗಳು ಬಂದಿರುವುದನ್ನು ಅನುಕರಣೆ, ಮುಖವಾಡ ( 

ಮಾಗಳ 
ಗಮನಿಸಬಹುದು. ಆದರೂ ವಿಮರ್ಶಕರು 

ಸಂಕೀರ್ಣ (ಕಾಂಪ್ಲೆಕ್ಸ್ ) ; ಗುರುತಿಸಿಕೊಳ್ಳುವಿಕೆ 
ಪಾತ್ರಗಳ ನಾಟಕೀಯ ನಿರೂಪಣೆಯನ್ನೆ ಹೆಚ್ಚು 

(ಐಡೆಂಟಿಟಿ) ಯ ವೈಯಕ್ತಿಕತೆ , ಅವೈಯಕ್ತಿಕತೆ 
ಕಲಾತ್ಮಕವೆಂದು ಸಾಮಾನ್ಯವಾಗಿ ಭಾವಿಸುತ್ತಾರೆ . 

ಅಥವ ಸುಪ್ತಮನಸ್ಸಿನ ಆಯಾಮಗಳ 
“ ಗುಣಗಳನ್ನು ಪಾತ್ರಗಳ ತಲೆಯ ಮೇಲೆ 

ಸಂಕೀರ್ಣ; ತನ್ನದೇ ಆದ ಅಸ್ತಿತ್ವ ಹೊಂದಿರುವ 
ಬರೆದು ಹತ್ತಿಸಬಾರದು. ಅಥವ ತಾನೇ ವಿವರಿ 

ಪಾತ್ರಗಳಿಂದ ಹಿಡಿದು ಗುಣಸ್ವಭಾವಗಳ ಪ್ರತಿ 
ಸುತ್ತ ಹೋಗಬಾರದು. ಆಯಾ ಪಾತ್ರಗಳು 

ನಿಧಿಗಳಂತಿರುವ ಪಾತ್ರದವರೆಗಿನ ಪಾತ್ರಗಳ 
ತಮ್ಮ ಕಾರ್ಯಗಳಿಂದ ವ್ಯಕ್ತಗೊಳಿಸುತ್ತ 

ಸಂಕೀರ್ಣ ಇವೆಲ್ಲವೂ ನಾಟಕ , ಕಾವ್ಯ , 
ಹೋಗಬೇಕು. ಹೀಗಿದ್ದರೆ ಕಾದಂಬರಿಯು 
ನಾಟಕದಂತಾಗಿ ' ಗದ್ಯ ನಾಟಕ' ವೆಂಬ ಹೆಸರಿಗೆ 

ಕಾದಂಬರಿಯ ಅನ್ವೇಷಣೆಗಳ ಭೂಮಿ 

ಯಾಗಿದೆ. 
ಅಧಿಕಾರಿಯಾಗುತ್ತದೆ .'' 
ಪಾತ್ರಗಳಲ್ಲಿ ಅಪಾರ ವೈವಿಧ್ಯವನ್ನು ಗುರುತಿಸ 

ಸಾಹಿತ್ಯ ವಿಮರ್ಶೆಯಲ್ಲೂ ಪಾತ್ರದ ಪರಿಕಲ್ಪನೆ 
ಬಹುದು. ಕೆಲವು ಕೃತಿಯ ಕೇಂದ್ರವಾಗಿರುತ್ತವೆ . 

ಕಾಲಕಾಲಕ್ಕೆ ಬದಲಾಗುತ್ತ ಬಂದಿದೆ. 
ಇತರ ಕೆಲವು ಅಮುಖ್ಯವಾಗಿದ್ದು ಕಥೆಗೆ 

ನಿಯೋಕ್ಲಾಸಿಕ್ ಅವಧಿಯಲ್ಲಿಪಾತ್ರ ಮನುಷ್ಯ 
ಸಹಾಯಕವಾಗಿರುತ್ತವೆ . ಕೆಲವು ಪಾತ್ರಗಳ 

ಸ್ವಭಾವದ ಪ್ರತಿನಿಧೀಕರಣ ಎಂಬ ಅರ್ಥ 
ದೃಷ್ಟಿಕೋನ ನಂಬಿಕೆಗೆ ಅರ್ಹ ಎಂದು ಓದುಗ 

ಪಡೆದಿತ್ತು . ರೊಮಾಂಟಿಕ್ ವಿಮರ್ಶೆ 
ಅದನ್ನು ಹಂಚಿಕೊಳ್ಳುತ್ತಾನೆ. ಇತರ ಕೆಲವು 

ಪಾತ್ರಗಳನ್ನು ಮನುಷ್ಯರೆಂದೇ ಭಾವಿಸಿತು . 
ಪಾತಗಳು ಸಾಂದರ್ಬಿಕವಾಗಿ ಬಂದು ಹೋಗು ಪಾತ್ರಗಳನ್ನು ಕೃತಿಯ ಸಂದರ್ಭದಿಂದ 
ತವೆ . ಟಾಲ್‌ಸ್ಟಾಯ್‌ನ ವಾರ್ ಅಂಡ್ ಪೀಸ್ ಬೇರಡಿಸಿ ನಿಜವಾದ ಮನುಷ್ಯರಂತೆಯೇ 
ಕಾದಂಬರಿಯಲ್ಲಿ ನಮಗೆ ಸುಮಾರು ಐದು ವಿಮರ್ಶಿಸುವುದರ ಪ್ರಖ್ಯಾತ ಉದಾಹರಣೆ 
ನೂರು ಪಾತ್ರಗಳು ಎದುರಾಗುತ್ತವೆ. ಕೆಲವು ಬ್ರಾಡ್ಲಿಯ ವಿಮರ್ಶೆ, ಆಧುನಿಕ ವಿಮರ್ಶೆ, 
ಪಾತ್ರಗಳು ಅರಿಸ್ಟಾಟಲ್‌ನ ಅರ್ಥದವು- ಅಂದರೆ ಕೃತಿಯ ವಿಶಾಲ ಶಾಬಿಕ ವಿನ್ಯಾಸದಲ್ಲಿನ 
ವಿವರವಾದ ಚಿತ್ರಗಳು; ತಮ್ಮದೇ ಆದ ಉದ್ದೇಶ ಮಾನವೀಯ ಬೆಳವಣಿಗೆಯ ಅಂಶ ಪಾತ್ರ 
ಹೊಂದಿದ್ದು ತಮ್ಮದೇ ಆದ ಮಾತು ಆಡಲು ಎಂದು ಪರಿಗಣಿಸುತ್ತದೆ . 
ಕ್ರಿಯೆಯಲ್ಲಿ ತೊಡಗಲು ಸಾಮರ್ಥ್ಯ ಹೊಂದಿ ೧ . ಮಹಮದ್ ಸಿರಿಕಿ ಆಭಾಸ ೨೩ - ೨೪ರಲ್ಲಿ 
ರುವಂಥವು. ಕೆಲವು ಪಾತ್ರಗಳು ನಾಯಕ ಉದೃತ ೨ . LSS ಸಾವಿಶೇ ೪೪, ೩ . ARK 


( ೪೨ | ವಿಮರ್ಶೆಯ ಪರಿಭಾಷೆ 


ಭಾಮಲೇ ೧೧೯ . ನಾಯಕಾ, ಕಥನ , ದೃಷ್ಟಿಕೋನ ಭಕ್ಷ ವನ್ನು ಮತ್ತೆ ಬಡಿಸಿದಂತಾಗಿ ಸವಿ 
ನಮೂದುಗಳನ್ನು ನೋಡಿ. ಹೆಚ್ಚಿನ ಓದಿಗೆ: Ortega ಕಡಿಮೆ . 

ಕಡಿಮೆಯಾಗುತ್ತದೆ. ” ಕಾವ್ಯಮೀಮಾಂಸಕರು 
Y Gasset, TheDehumanization of Art ( ೧೯೪೮); 
Leo Lowenthal: Literature and the Image of 

ಗುಣ ಮತ್ತು ದೋಷಗಳನ್ನು ಶಾಶ್ವತ, 
Man ( ೧೯೫೭ ); Erving Goffman: The Presen ಪರಿಪೂರ್ಣ ಎಂದು ಭಾವಿಸಿದ್ದು ಈ ನಿಲುವಿಗೆ 
tation of Self in Every day Life ( ೧೯೫೯); W .J. ಕಾರಣ, ಗುಣ ದೋಷಗಳೆರಡೂ ಕೇವಲ 
Harvey : Character and the Novel ( ೧೯೬೬); 

ಸಾಪೇಕ್ಷವಾದವು. ಕೆಲವು ಸಂದರ್ಭ ಗಳಲ್ಲಿ 
E .M . Forster : Aspects of the Novel (0€ 92 ); 

ಪುನರುಕ್ತಿ “ ಅತಿಶಯವಾಗಿ ವ್ಯಂಜಕವಾಗ 
Percy Lubbock : The Craft of Fiction ( ೧೯೨೬ ); 
W . C . Booth : The Rhetoric of Fiction ( ೧೯೬೧); 

ಬಲ್ಲುದು ' , ಕೆ . ವಿ . ತಿರುಮಲೇಶರ 
Robert Scholer and Robert Kellong : The Na ತಿರುವನಂತಪುರ ಕವನ ನೋಡಿ. ಅಶ್ವತ್ಥಾಮನ್ 
ture of Narrative ( ೧೯೬೬); ಎಸ್ . ಎಲ್ . ಭೈರಪ್ಪ: ನಾಟಕದ 
ಕಥೆ ಮತ್ತು ಕಥಾವಸ್ತು : ಎಲ್ . ಎಸ್ . ಶೇಷಗಿರಿರಾವ್ : 
ಕಾದಂಬರಿ ಮತ್ತು ಸಾಮಾನ್ಯ ಮನುಷ್ಯ : “ ಪುಡಿಯೊಳಗೆ ಪುಡಿಯಪುಡಿಯಾದೆನ್ 
ಗಿರಡ್ಡಿಗೋವಿಂದ ರಾಜ : ವಸ್ತು ಮತ್ತುತಂತ್ರ. 

ನಾಣನುಡಿಯಾದೆನ್ ?? 
೧೦೯ , ಪೀಠಿಕೆ Prologue ಪೋಲಾಗ್ 

(೩೬೭ - ೩೬೮) 
ದೀರ್ಘ ಕಾವ್ಯ ಅಥವ ಯಾವುದೇ ಕೃತಿಯ ಮತ್ತು ಕಿಂಗ್ ಲಿಯರ್‌ನಲ್ಲಿ 
ಆರಂಭ ಭಾಗ , ಗ್ರೀಕಿನ ಟ್ರಾಜಿಡಿಗಳಲ್ಲಿ ಮೇಳದ Lear: Why should a dog, a horse , 
ಪ್ರವೇಶಕ್ಕೆ ಮುನ್ನ ನಾಟಕದ ವಸ್ತುವನ್ನು 

a rat have life , 

And then no breates at all ? 
ನಿರೂಪಣೆ ಮಾಡಲಾಗುತ್ತಿತ್ತು . ಅದನ್ನು Thou it come no more . 
ಪೋಲಾಗ್ ಎಂದು ಕರೆಯುತ್ತಿದ್ದರು. ಚಾಸರ್ Never, never, never, never, never 

( v , 3 . 306 - 8 ) 
ತನ್ನ ಕಾಂಟರ್‌ಬರಿ ಟೇಲ್ಸ್‌ನಲ್ಲಿ ಬರೆದಿರುವ 
ದೀರ್ಘ ಪ್ರೊಲಾಗ್‌ನಲ್ಲಿ ಕತೆಗಳ ಹಿನ್ನೆಲೆ, ಎಂಬ ಭಾಗಗಳನ್ನು ಗಮನಿಸಿ. ಇಲ್ಲೆಲ್ಲ ಪುನರುಕ್ತಿ 
ಪಾತ್ರಗಳ ಚಿತ್ರಣವನ್ನೂ ನೀಡುತ್ತಾನೆ. ಕ್ರಮವಾಗಿ ಆಯಾ ಪಾತ್ರದ ಬೇಸರ , ಆಳವಾದ 
ಶೇಕ್ಸ್‌ಪಿಯರ್‌ನ ಹೆನ್ರಿ ದಿ ಫೋರ್ - ಭಾಗ ದುಃಖ , ಸ್ವತಿರಸ್ಕಾರ ; ಹೇಯತೆ, ವೇದನೆಗಳ 
ಒಂದು ಪರಿಚಯಾತ್ಮಕ ಭಾಷಣದಿಂದ ಭಾವವನ್ನು ಅತ್ಯಂತ ತೀವ್ರವಾಗಿ ಪ್ರಕಟಿಸು 
ಆರಂಭವಾಗುತ್ತದೆ . ಮುನ್ನುಡಿ, ಪ್ರಸ್ತಾವನೆ, ಪೀಠಿಕೆ, ವುದನ್ನು ಕಾಣಬಹುದು. 
ಉಪೋದ್ಘಾತ - ಕೃತಿಯನ್ನು ಕುರಿತ ಲೇಖಕ 

ದೋಷ ನಮೂದುನೋಡಿ. 
ಹೇಳುವ ಮಾತು - ಈ ಎಲ್ಲ ಪರ್ಯಾಯ 
ಪದಗಳಂತೆ ಬಳಕೆಯಲ್ಲಿವೆ. 

೧೧೧, ಪುನುರುಜೀವನ Renaissance 

ರಿನೇಸಾನ್ಸ್ ಸು . ೧೩೫೦ರಿಂದ ೧೬೫೦ರ 
೧೧೦ . ಪುನರುಕ್ತಿ ಕಾವ್ಯಮೀಮಾಂಸಕರು 

ಅವಧಿಯಲ್ಲಿ ಯೂರೋಪಿನ ಕಲೆ , ವಿಜ್ಞಾನ, 
ಪುನರುಕ್ತಿಯನ್ನು ಒಂದು ದೋಷವೆಂದು 

ವಿದ್ಯಾಭ್ಯಾಸ, ಸಾಹಿತ್ಯ ಮತ್ತು ಧರ್ಮದ 
ಪರಿಗಣಿಸುತ್ತಾರೆ. ಒಂದೇ ಪದವನ್ನು 

ವಲಯಗಳಲ್ಲಿ ನಡೆದ ಪುನರುಜ್ಜಿವನ 
ಪ್ರಾಯಿಕವಾಗಿ ಎರಡು ಬಾರಿ ಉಪಯೋಗಿಸ 

ಚಟುವಟಿಕೆಗಳ ಹೊಸ ಮನೋಭಾವ , 
ಬಾರದು ” ಎಂಬುದು ವಾಮನ ವಿಧಿಸುವ 
ನಿಯಮ , ಪುನರುಕ್ತಿ ಅವನ ಪ್ರಕಾರ ಒಂದು ವಿಚಾರ , ಚೈತನ್ಯಗಳ ಕಾಲ . ರಿನೇಸಾನ್ಸ್ ಎಂಬ 
ವಾಕ್ಯ ದೋಷ. “ ಒಂದೇ ಪದವನ್ನು ಮತ್ತೆ ಪದದ ಅರ್ಥ 'ಹೊಸ ಹುಟ್ಟು , ೩೦೦ 
ಉಪಯೋಗಿಸಿದರೆ ಔತಣದಲ್ಲಿ ಒಂದೇ ವರ್ಷಗಳ ಈ ಅವಧಿಯನ್ನು ಹೊಸಹುಟ್ಟಿನ 


ವಿಮರ್ಶೆಯ ಪರಿಭಾಷೆ | ೧೪೩ 


ಕಾಲ ಎಂದು ಪದಶಃ ಅರ್ಥ ವಿವರಿಸಿ ಹೆಸರಿ ಪರಿಗಣಿತವಾಗಿದ್ದ ಪರಿಕಲ್ಪನೆಗಳು ಪುನರು 
ಟ್ಟರೂ ಅದನ್ನು ಮುಖ್ಯವಾಗಿ ' ಹಳೆಯದನ್ನು ಜೀವನದ ಅವಧಿಯಲ್ಲಿ ಹೆಚ್ಚಿನ ಒತ್ತಡ , 
ಹೊಸದಾಗಿ ಗುರುತಿಸಿದ್ದರ , ಹೊಸಕಾಹೈಗಳ , ಪ್ರತಿರೋಧಗಳನ್ನು ಎದುರಿಸಿದವು. ೧ . ಹೊಸ 
ಯೂರೋಪುಮಧ್ಯಯುಗದಿಂದ ಆಧುನಿಕತೆ ತಿಳಿವಳಿಕೆ , ೨ . ಹೊಸಧರ್ಮ , ೩ . ಹೊಸ 
ಯತ್ತ ತಿರುಗಿದ ಪರಿವರ್ತನೆಯ ಕಾಲ ಎಂದು ಜಗತ್ತು , ೪ . ಹೊಸ ವಿಶ್ವ ಮತ್ತು ೫ . ಹೊಸ 
ಗುರುತಿಸಬಹುದು. ೧೩೫೦- ೧೬೫೦ ಎಂಬ ವಿಜ್ಞಾನ ಎಂಬ ವಿಭಾಗಗಳಲ್ಲಿ ಪುನರುಜೀವನದ 
ಅವಧಿ ಚರಿತ್ರೆಯ ಅಧ್ಯಯನದ ಅನುಕೂಲ ರೂಪುರೇಷೆಗಳನ್ನು ಗಮನಿಸಬಹುದು. 
ಕ್ಕೆಂದು ನಿಗದಿ ಮಾಡಿರುವುದು ಅಷ್ಟೆ . 
ಪುನರುಜೀವನದ ಚಟುವಟಿಕೆಗಳ ಕಾಲಮಿತಿ 

ಪತನದ ನಂತರ , ಆ ಸಾಮ್ರಾಜ್ಯದ ಪೂರ್ವ 
ಯೂರೋಪಿನ ಬೇರೆಬೇರೆ ದೇಶಗಳಿಗೆ ಬೇರೆ 

ಭಾಗ (ಕಾನ್‌ಸ್ಟಾಂಟಿ ನೋಪಲ್ ಪಟ್ಟಣವನ್ನು 
ಬೇರೆಯದಾಗಿಯೇ ಇರುವುದು ಕಂಡು 

ರಾಜಧಾನಿಯಾಗಿ ಹೊಂದಿದ್ದ ಭಾಗ) ಪುರಾತನ 
ಬರುತ್ತದೆ. ಪುನರುಜ್ಜಿವನದ ಅಲೆ ಇಟಲಿಯಲ್ಲಿ 

ಜ್ಞಾನ ಭಂಡಾರವನ್ನು ಸಂರಕ್ಷಿಸಿಕೊಂಡು 
೧೪ನೆ ಶ . ದ ಕೊನೆಯ ಭಾಗದಲ್ಲಿ 

ಬಂದಿತ್ತು . ೧೪೫೩ರಲ್ಲಿ ತುರ್ಕರು 
ಕಾಣಿಸಿಕೊಂಡಿತು . ಪಶ್ಚಿಮ ಯೂರೋಪಿನ 

ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿ 
ರಾಷ್ಟ್ರಗಳಲ್ಲಿ ೧೪ , ೧೬ನೆ ಶ . ಗಳಲ್ಲಿ 

ಕೊಂಡಾಗ ಆ ನಗರದ ವಿದ್ವಾಂಸರು ತಮ್ಮಲ್ಲಿದ್ದ 
ಇಂಗ್ಲೆಂಡಿನಲ್ಲಿ ೧೬ ನೆ . ಶ.ದಲ್ಲಿ ಪುನರುಜ್ಜಿವನ 

ಹಸ್ತಪ್ರತಿಗಳೊಡನೆ ಎಲ್ಲೆಡೆ ಚದುರಿದರು. 
ಯುಗವನ್ನು ಗುರುತಿಸಲಾಗುತ್ತದೆ . 

ಪ್ರಮುಖವಾಗಿ ಇಟಲಿ ಅವರ ಆಶ್ರಯತಾಣ 
ಅನೇಕ ರಾಷ್ಟ್ರಗಳಲ್ಲಿ ಈ ೩೦೦ ವರ್ಷಗಳಲ್ಲಿ ವಾಯಿತು. ಆ ವೇಳೆಗಾಗಲೆ ಇಟಲಿಯಲ್ಲಿ 
ನಡೆದ ಸಾಂಸ್ಕೃತಿಕ ಚಟುವಟಿಕೆಗಳ , ಪುರಾತನ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿತ್ತು . 
ಬದಲಾವಣೆಗಳ ಅಂತಃಸತ್ವ ' ಎಂದು ಆ ದೇಶದಲ್ಲಿ ಆಶ್ರಯ ಪಡೆದ ವಿದ್ವಾಂಸರಿಂದ 
ಪುನರುಜ್ಜಿವನನ್ನು ವಿವರಿಸಲು ವಿದ್ವಾಂಸರು ಅದು ಮತ್ತಷ್ಟು ತೀವ್ರಗೊಂಡು ಅದುವರೆಗೆ 
ಪ್ರಯತ್ನಿಸಿದ್ದಾರೆ. ಮಧ್ಯಯುಗದ ಬಸಿರಿನಿಂದ ಯೂರೋಪಿಗೆ ತಿಳಿದಿರದಿದ್ದ ಪುರಾತನ 
ಆಧುನಿಕತೆಯ ಹುಟ್ಟು ; ಜಗತ್ತು ಮತ್ತು ಸಾಹಿತ್ಯ ಮೊದಲ ಬಾರಿಗೆ ಬೆಳಕು ಕಾಣು 
ಮನುಷ್ಯನನ್ನು ಕುರಿತು ಹೊಸ ದೃಷ್ಟಿ; ಬದುಕು , ವಂತಾಯಿತು. ನಮಗೆ ಇಂದು ತಿಳಿದಿರುವ 
ಚಿಂತನೆ , ಕಲೆ ಮತ್ತು ಧರ್ಮಗಳಲ್ಲಿ ಗ್ರೀಕ್ ಸಾಹಿತ್ಯವನ್ನೂ ಪುನರುಜೀವನದ 
ವೈಯಕ್ತಿಕತೆಯ ಉಗಮ ಎಂದು ಪುನರುಜ್ಜಿವನ - ಅವಧಿಯಲ್ಲಿ ಯೂರೋಪುಕಂಡುಕೊಂಡದ್ದು. 
ವನ್ನು ವರ್ಣಿಸುತ್ತಾರೆ . ಈ ಅವಧಿಯಲ್ಲಿ ನಡೆದ ಇದರಿಂದಾಗಿ ಮಧ್ಯಯುಗ ಲೇಖಕನಿಗೆ , 
ಘಟನೆಗಳು , ಸಂಶೋಧನೆಗಳು ಯೂರೋಪಿನ ವಿಚಾರವಂತನಿಗೆ , ಹೊಸ ಆಲೋಚನೆ , 
ಬುದಿವಂತ ವರ್ಗಗಳ ವಿಚಾರಧಾರೆಯನ್ನು ವಿಚಾರ , ವಸ್ತು , ವಿಷಯ , ಸಾಹಿತ್ಯ ರೂಪಗಳ 
ಬದುಕಿನ ವಿಧಾನವನ್ನು ಮತ್ತು ಸಮಾಜದ ಭಂಡಾರವೇ ದೊರೆತಂತಾಯಿತು. ಜೊತೆಗೆ 
ಬದುಕು , ಉತ್ಪಾದನೆ , ನಿರ್ಮಾಣಗಳನ್ನು ಈ ಸುಮಾರಿನಲ್ಲಿ ಮುದ್ರಣ ತಂತ್ರದ 
ಅಮೂಲಾಗ್ರವಾಗಿ ಬದಲಾಯಿಸಿದವು. ಅನ್ವೇಷಣೆಯ ಆಗಿ ಹೊಸ ಮತ್ತು 
ಮಧ್ಯಯುಗದಲ್ಲಿ ಸ್ಥಿರ ಎಂದು ನಂಬಿದ್ದ ಜಗತ್ತು; ಸಂಶೋಧಿತ ಹಳೆಯ ಪುಸ್ತಕಗಳ ಪ್ರಕಟಣೆಯ 
ಮನುಷ್ಯ , ಜಗತ್ತು ಮತ್ತು ವಿಶ್ವವನ್ನು ಕುರಿತ ಮಹಾಪೂರವೇ ಹರಿಯಿತು. ಫಲಿತಾಂಶವಾಗಿ 
ಧರ್ಮ ಹಾಗೂ ತತ್ವಶಾಸ್ತ್ರದ ಶಾಶ್ವತವೆಂದು ವಿದ್ಯಾಭ್ಯಾಸ ಜನಸಾಮಾನ್ಯರಿಗೂ ತಲುಪು 


೧೪೪ | ವಿಮರ್ಶೆಯ ಪರಿಭಾಷೆ 


ವಂತಾಗಿ ಜನಪ್ರಿಯವಾದಂಥ ಶಿಕ್ಷಣ 'ವೈಯಕ್ತಿಕ ' ಎಂದು, ' ವ್ಯಕ್ತಿ' ಎಂದು ಎಣಿಸುವು 
ಅಪೇಕ್ಷಣೀಯವೂ ಅನಿವಾರ್ಯವೂ ಆಯಿತು. ದಾದರೆ , ತನ್ನಷ್ಟಕ್ಕೇ ಪೂರ್ಣವೆಂದು ಭಾವಿಸುವು 
ಹೊಸ ಸಾಹಿತ್ಯ ಪ್ರಕಾರ , ವಿಚಾರ , ಸಂಶೋಧ ದಾದರೆ , ಆಗ ಅವನ ವಿಶಿಷ್ಟತೆ ಮತ್ತು ಭಿನ್ನತೆ 
ನೆಗಳ ಪ್ರಸಾರ ಮುದ್ರಣತಂತ್ರದಿಂದ ಗಳಿಗೂ ಇರುವ ಮೌಲ್ಯವನ್ನು ಗುರುತಿಸ 
ಸುಲಭವೂ ಸಾಧ್ಯವೂ ಆಯಿತು. ಮುದ್ರಣ ಬೇಕಾಗುತ್ತದೆ. ಅಲ್ಲದೆ ಅವನು ತನ್ನ ಎಲ್ಲ 
ತಂತ್ರ ಪರೋಕ್ಷವಾಗಿ ಸಾಮಾಜಿಕ , ಧಾರ್ಮಿಕ ಸಾಮರ್ಥ್ಯಗಳನ್ನ ವಿಕಸಿಸಿಕೊಂಡು 
ಬದಲಾವಣೆಗಳಿಗೆ ಪ್ರೇರಣೆ ಒದಗಿಸಿತು. ಪರಿಪೂರ್ಣನಾಗುವುದು ಅಪೇಕ್ಷಣೀಯ 
ಯಾಕೆಂದರೆ ಅಲ್ಲಿಯವರೆಗೆ ಅದೃಷ್ಟವಂತ ವಾಗುತ್ತದೆ . ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೆ 
ವರ್ಗಗಳ ಸೊತ್ತಾಗಿದ್ದ ಜ್ಞಾನ ಮತ್ತು ಕಲೆಗಳು ಸಾಧ್ಯವಿರುವಷ್ಟೂ ವಿಶಾಲವಾದ ಪ್ರಾಪಂಚಿಕ 
ಪುಸ್ತಕಗಳ ಮೂಲಕ ಎಲ್ಲರಿಗೂ ತಲುಪ ಅನುಭವಗಳನ್ನು ತೆಕ್ಕೆಗೆ ತೆಗೆದುಕೊಳ್ಳುವ 
ತೊಡಗಿದವು. ವೈಯಕ್ತಿಕತೆ ಮತ್ತು ಪ್ರಾಪಂಚಿಕ , ಪ್ರಯತ್ನ ನಡೆಯಿತು. ಈ ಉದ್ದೇಶದಿಂದ 
ಲೌಕಿಕ ದೃಷ್ಟಿಕೋನ ಸಮಾಜದಲ್ಲಿ ಬೆಳೆಯ “ ಜನಸಾಮಾನ್ಯರ ಸರ್ವಾಂಗೀಣ ತರಬೇತಿ” 
ತೊಡಗಿತು . ಇದಕ್ಕೆ , ಭವಿಷ್ಯತ್ತಿನ ಸಾವಿನ ಗೆಂದು ಅನೇಕ ಕರ್ಟಿಸಿ ಬುಕ್‌ಗಳು ಪ್ರಕಟ 
ನಂತರದ ಲೋಕಕ್ಕಿಂತ ಈಗಿನ , ಇಲ್ಲಿನ ವಾದವು. ಪುನರುಜ್ಜಿವನದ ಆಸ್ಥಾನಿಕ 
ಲೋಕದ ಸುಖ , ಬದುಕು, ಆಸೆ ಆಕಾಂಕ್ಷೆಗಳ ಪರಿಪೂರ್ಣ ಮನುಷ್ಯನ ಪರಿಕಲ್ಪನೆಯನ್ನು 
ಮೇಲೆ ಕೇಂದ್ರೀಕೃತವಾಗಿದ್ದ ಗ್ರೀಕ್ ಸಾಹಿತ್ಯ ಪ್ರತಿನಿಧಿಸುತ್ತಾನೆ . ಆಸ್ಥಾನಿಕನು - ಸೈನಿಕ - 
ಮತ್ತು ಅದರಲ್ಲಿ ಪ್ರತಿಬಿಂಬಿತವಾಗಿದ್ದ ವೈಯಕ್ತಿಕ ರಾಜಕಾರಣಿ; ಸ್ಪರ್ಧಾಳು- ತತ್ವಜ್ಞಾನಿ; ಕಲಾವಿದ 
ವೈಶಿಷ್ಟ ಹಾಗೂ ಅಥೆನ್ಸಿನ ಪ್ರಜಾಪ್ರಭುತ್ವ 

- ಸಂಭಾಷಣಾ ಚತುರ ಸಾಮಾಜಿಕ ವ್ಯಕ್ತಿ 
ಇವುಗಳು ಬೀರಿದ ಪ್ರಭಾವವೂ ಕಾರಣ 

ಯಾಗಿರಬೇಕೆಂಬ ಅಪೇಕ್ಷೆ. ಇಂಥ ವ್ಯಕ್ತಿಗಳ 
ವಾಯಿತು. ಈ ವೈಯಕ್ತಿಕತೆ ಎರಡು ಬಗೆಗಳಲ್ಲಿ 

ಉದಾಹರಣೆ ಗಳ ಸಿಗುತ್ತವೆ . 
ಪ್ರಕಾಶಕ್ಕೆ ಬಂದಿತು . ೧ . ಅಧಿಕಾರವನ್ನು 

ಲಿಯೊನಾರ್ಡೊ ಡಾ ವಿಂಚಿ ವರ್ಣಚಿತ್ರಕಾರ , 
ಪ್ರಶ್ನಿಸುವ ಮನೋಭಾವ ; ಸರಿಯೋ ತಪ್ಪೋ 

ಶಿಲ್ಪಿ , ಎಂಜಿನಿಯರ್ ಮತ್ತು ಸಂಶೋಧಕ 
ತಮ್ಮ ಬದುಕಿನ ಬಗ್ಗೆ ತಾವೆ ನಿರ್ಣಯಗಳನ್ನು 

ನಾಗಿದ್ದ. ಥಾಮಸ್ ಕೆಂಪ್ಯನ್ ವೈದ್ಯ , ಕವಿ , 
ತೆಗೆದುಕೊಳ್ಳಬೇಕೆಂಬ ಧೈರ್ಯದ ಮನೋವೃತ್ತಿ. 

ಸಂಗೀತಗಾರನಾಗಿದ್ದ. 
ಪುನರುಜೀವನಕ್ಕೆ ಪೂರಕವಾಗಿ ನಡೆದ ಹೊಸಧರ್ಮ ( ನ್ಯೂ ರಿಲಿಜನ್ ) ಪುನರುಜೀವನದ 
ಇನ್ನೊಂದು ಚಳವಳಿ ಧಾರ್ಮಿಕ ಸುಧಾರಣೆ ಅವಧಿಯಲ್ಲಿ ಧಾರ್ಮಿಕ ಸುಧಾರಣೆ ಕೂಡ 
(ರಿಫಾರೇಶನ್) ಯು ಮನುಷ್ಯರು ಚರ್ಚಿನ ನಡೆಯಿತು. ಈ ಚಳವಳಿ ವೈಯಕ್ತಿಕತೆಯ ತೀವ್ರ 
ಮಧ್ಯಸ್ಥಿಕೆ ಇಲ್ಲದೆ ತಮ್ಮ ದೇವರೊಡನೆ ಸ್ವರೂಪದ ಅಭಿವ್ಯಕ್ತಿ;ರೋಮನ್ ಕ್ಯಾಥೋಲಿಕ್ 
ನೇರವಾಗಿ ವ್ಯವಹರಿಸಬಹುದೆಂದು ಪ್ರತಿ ಚರ್ಚ್ ಸಂಸ್ಥೆಗೆ ತೀವ್ರವಾದ ಪ್ರಹಾರ ; 
ಪಾದಿಸಿತು . ಧರ್ಮಗ್ರಂಥಗಳನ್ನು ದೇಶಭಾಷೆ ಅಂತರಂಗದ ಅನುಭವ , ಆಧ್ಯಾತ್ಮಿಕ ಹೋರಾಟ 
ಗಳಲ್ಲೆ ಓದಲು ಅನುವಾಯಿತು. ೨ . “ ಪರಿ ಮತ್ತು ಮುಕ್ತಿಯಲ್ಲಿ ನಂಬಿದ ಪ್ಯೂರಿಟಾನಿಸಂನ 
ಪೂರ್ಣ ” ಮನುಷ್ಯನ ಕಲ್ಪನೆ. ಮನುಷ್ಯ ಪ್ರಾಥಮಿಕ ರೂಪ, ಮಾರ್ಟಿನ್ ಲೂಥರ್ 
ಸಾಮಾಜಿಕ ಗುಂಪಿನ ಒಂದು ಘಟಕ ( ೧೪೮೩ - ೧೫೪೬ ) ಧಾರ್ಮಿಕ ಸುಧಾರ 
ಮಾತ್ರವಾಗಿದ್ದರೆ ಅವನು ಇತರರಂತೆಯೇ ಇರ ಣೆಯ ಮುಂಚೂಣಿಯಲ್ಲಿದ್ದ . ನಂಬಿಕೆ 
ಬೇಕಾದದ್ದು ಅಪೇಕ್ಷಣೀಯ . ಆದರೆ ಅವನನ್ನು ವೈಯಕ್ತಿಕ ; ಅದೇ ಎಲ್ಲಕ್ಕೂ ಸಾಧನ ; ಬೈಬಲಿಗೆ 


ವಿಮರ್ಶೆಯ ಪರಿಭಾಷೆ | ೧೪೫ 


ಚರ್ಚು ಹೇಳಿದ್ದೆ ಅರ್ಥವಲ್ಲ; ಅಂತರಂಗದ ಪ್ರತಿಕ್ರಿಯೆಗಳಾದವು. ಹೊಸ ವಿಶ್ವದ ಪರಿಕಲ್ಪನೆ 
ರಂಗಭೂಮಿಯಲ್ಲಿ ದೇವರೊಡನೆ ಆತ್ಮ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು . 
ನಡೆಸುವ ವ್ಯವಹಾರಕ್ಕೆ ಚರ್ಚಿನ, ಪೂಜಾರಿಗಳ ಇವನ್ನು ಒಪ್ಪದ ಡನ್ “ ಹೊಸ ತತ್ವಶಾಸ್ತ್ರ 
ದಳ್ಳಾಳಿತನ ಬೇಕಿಲ್ಲ ಎಂಬ ಪ್ರತಿ ಎಲ್ಲವನ್ನೂ ಸಂಶಯಿಸುತ್ತದೆ... ಸೂರ್ಯ 
ಪಾದನೆಗಳಾದವು. 

ಕಳೆದು ಹೋಗಿದ್ದಾನೆ, ಭೂಮಿಯೂ ಕಳೆದಿದೆ ” 
ಹೊಸ ಜಗತ್ತು ( ನ್ಯೂ ವರ್ಲ್ಡ್) ಭೂಮಿ 

ಎನ್ನುತ್ತಾನೆ ದಿ ಫಸ್ಟ್ ಆನಿವರ್ಸರಿ ಕವನದಲ್ಲಿ . 
ಗುಂಡಾಗಿದೆ ಎಂಬ ಗ್ರೀಕರ ನಂಬಿಕೆಯನ್ನು ಒಪ್ಪಿ 

ಮಿಲ್ಟನ್ ತನ್ನ ಪ್ಯಾರಡೈಸ್ ಲಾಸ್ಟ್‌ನಲ್ಲಿ 
ಪೌರ್ವಾತ್ಯ ದೇಶಗಳಿಗೆ ಹೊಸ ವಾಣಿಜ್ಯ 

ಟಾಲೆಮಿ , ಕೊಪರ್ನಿಕಸ್ ಸಿದ್ದಾಂತಗಳಲ್ಲಿ 
ಮಾರ್ಗ ಕಂಡುಹಿಡಿಯಲು ಕೊಲಂಬಸನು 

ಯಾವುದನ್ನು ಒಪ್ಪಬೇಕೆಂಬ ಸಂಶಯಕ್ಕೆ ಸಿಕ್ಕಿ , 
೧೪೯೨ರಲ್ಲಿ ಪಶ್ಚಿಮ ದಿಕ್ಕಿನತ್ತ ಪ್ರಯಾಣ 

ಕೊನೆಗೆ ತನ್ನ ಕೃತಿಯ ಉದ್ದೇಶಕ್ಕೆ ಸಹಾಯಕ 
ಮಾಡಿ ಹೊಸ ಭೂಖಂಡವನ್ನು ಕಂಡುಹಿಡಿದ. 

ವಾಗುವ ಟಾಲೆಮಿಯ ವಾದವನ್ನು ಅಂಗೀಕರಿ 
ಈ ಖಂಡವನ್ನು ಕುರಿತ ಇತರ ಪ್ರಯಾಣಗಳು ಸುತ್ತಾನೆ. ಕೆಪ್ಲರ್ , ಗೆಲಿಲಿಯೊ , ಹಾರ್ವೆ 
ಮತ್ತು ಸಂಶೋಧನೆಗಳು ಸಾಹಿತ್ಯದ ಮೇಲೂ 

ತೆಗಳು ಸಾಹಿತ್ಯದ ಮೇಲೂ ಇವರುಗಳ ಸಂಶೋಧನೆಯಿಂದ ಮಧ್ಯಯುಗದ 
ಪ್ರಭಾವ ಬೀರಿತು. ಉದಾ., ಶೇಕ್ಸ್‌ಪಿಯರನ ನಂಬಿಕೆಗಳ , ಜೀವನಕ್ರಮದ ಬುಡ 
ದಿ ಟೆಂಪೆಸ್ಟ್ ನಾಟಕದಲ್ಲಿ ಬರುವ ಯಕ್ಷಣಿ ಅಲುಗಾಡಿತು. 
ದ್ವೀಪದ ಜಗತ್ತು ಬರ್ಮುಡಾ ನೌಕಾಘಾತವನ್ನು ಪುನರುಜೀವನ ಸಾಹಿತ್ಯ ಅಭಿಜಾತ ಮಾದರಿ 
ಕುರಿತ ಸಮಕಾಲೀನ ವರದಿಗಳನ್ನು ಆಧರಿಸಿದ್ದು. 

ಗಳನ್ನು ಆಧರಿಸಿದ ಪ್ಯಾಸ್ಟೋರಲ್ ಕಾವ್ಯ ಮತ್ತು 
ಹೊಸ ಜಗತ್ತುಗಳನ್ನು ಕುರಿತ ಸಂಶೋಧನೆ ನಾಟಕಗಳು ಹೆಚ್ಚಾಗಿ ರಚಿತವಾದವು. ಅಬಿಜಾತ 
ಗಳಿಂದ ಇಂಗ್ಲೆಂಡು ವಾಣಿಜ್ಯ ಮಾರ್ಗಗಳ 

ಮಹಾಕಾವ್ಯ ರೂಪದೊಂದಿಗೆ ವರ್ಣನೆ , 
ಕೇಂದ್ರವಾಯಿತು. ವಾಣಿಜ್ಯ ಪ್ರಗತಿ ಬೌದ್ಧಿಕ 

ಪ್ರಣಯ , ಅದ್ಭುತ ಘಟನೆ ಮತ್ತು ಪೇಜೆಂಟ್ರಿ 
ಮತ್ತು ಕಲೆಯ ವಲಯಗಳಲ್ಲಿನ ಬೆಳವಣಿಗೆಗೆ , ಗಳನೊಳಗೊಂಡ ಮಹಾಕಾವಗಳು ಬಂದವ . 
ಸಾಕಷ್ಟಿಲ್ಲದಿದ್ದರೂ , ಅಗತ್ಯವಾದ ಪರಿಸರವನ್ನು 

ಉದಾ., ಸ್ಪೆನ್ಸರ್‌ನ ಫೇರಿ ಕ್ಲೀನ್. ವೈಯಕ್ತಿಕ 
ಒದಗಿಸಿತು. 

ಅಭಿವ್ಯಕ್ತಿಯ ಮಾಧ್ಯಮವಾಗಿ ಭಾವಗೀತೆಗೆ 
ಹೊಸ ವಿಶ್ವ ( ನ್ಯೂ ಕಾಸ್ಮಾಸ್ ) ಕ್ರಿ .ಶ. ೨ರ ಹೆಚ್ಚಿನ ಪ್ರಾಮುಖ್ಯ ಸಿಕ್ಕಿತು. ಯಾವುದಾದ 
ಟಾಲೆಮಿಯ ಸಿದ್ದಾಂತಗಳನ್ನು (ಭೂಮಿ ವಿಶ್ವದ ರೊಂದು ವಿಷಯವನ್ನೂ ( ಪ್ರಮುಖವಾಗಿ 
ಕೇಂದ್ರ, ನಕ್ಷತ್ರಗಳು ಸ್ಥಿರ , ಸೂರ್ಯ ಮತ್ತು ಪ್ರಣಯ ) ಆರಿಸಿಕೊಂಡು ಪೆಟ್ರಾರ್ಕ್ನ 
ಇತರ ಗ್ರಹಗಳು ಭೂಮಿಯ ಸುತ್ತ ಸುತ್ತುತ್ತವೆ) ಮಾದರಿಯ ಅಷ್ಟಷಟ್ಟದಿಗಳ ಸರಣಿಯನ್ನು 
ಮಧ್ಯಯುಗದ ಖಗೋಳಶಾಸ್ತ್ರ ಮತ್ತು ರಚಿಸುವ ಪದ್ಧತಿ ಹುಟ್ಟಿತು . ಉದಾ. ಸಿಡ್ನಿಯ 
ಧರ್ಮಶಾಸ್ತ್ರಗಳು ಒಪ್ಪಿಕೊಂಡಿದ್ದವು. ೧೫೪೩ ಆಸ್ಪೂಫೆಲ್ ಮತ್ತು ಸೈಲಾ. ಲ್ಯಾಟಿನ್ ನಾಟಕ 
ರಲ್ಲಿ ಕೊಪರ್ನಿಕಸ್ ವಿಶ್ವದ ಬಗ್ಗೆ ಸರಳ , ಗಳಲ್ಲಿನ ಆಸಕ್ತಿ ಮತ್ತು ಹೊಸತಾಗಿ ಬೆಳಕಿಗೆ 
ಸಂಬದ್ದ ವೈಜ್ಞಾನಿಕ ಸಿದ್ಧಾಂತ ಮಂಡಿಸಿದ ಬಂದ ಗ್ರೀಕ್ ಗಂಭೀರ ನಾಟಕಗಳು , 
(ಸೂರ್ಯ ಕೇಂದ್ರ , ಸ್ಥಿರ , ಭೂಮಿ ಮತ್ತು ಮಧ್ಯಯುಗದಲ್ಲಿ ಅಷ್ಟಾಗಿ ಬೆಳೆದಿರದಿದ್ದ, 
ಇತರ ಗ್ರಹಗಳು ಅದರ ಪರಿವಾರ ಮತ್ತು ಯೂರೋಪಿಯನ್ ನಾಟಕಗಳ ಮೇಲೆ ಹೆಚ್ಚಿನ 
ಚಲನಶೀಲ). ಇದರಿಂದ ಥಿಯಾಲಜಿ ಮತ್ತು ಪ್ರಭಾವ ಬೀರಿದವು. ಇಟಲಿ ಮತ್ತು ಫ್ರಾನ್ಸ್‌ನಲ್ಲಿ 
ಧರ್ಮದ ವಲಯಗಳಲ್ಲಿ ಗೊಂದಲ, ತೀವ್ರ ನಾಟಕಗಳು ಅಭಿಜಾತ ರೂಪ ಮತ್ತು 


೧೪೬ | ವಿಮರ್ಶೆಯ ಪರಿಭಾಷೆ 


ಧೋರಣೆಗಳನ್ನು ತಾಳಿತು . ಆದರೆ ಇಂಗ್ಲೆಂಡಿ ಪುರಾಣಗಳು ಒಳಗೊಂಡಿರುತ್ತವೆ. ' ಪುರಾಣ' ವು 
ನಲ್ಲಿ ಸ್ಥಳೀಯ ನಾಟಕ ಪರಂಪರೆ ಬಲವಾಗಿದ್ದ ಕಥೆ , ಮನರಂಜನೆ , ಹಾಗೂ ತಿಳುವಳಿಕೆಯ 
ದ್ದರಿಂದ ಅಭಿಜಾತ ಸಾಹಿತ್ಯದ ಪ್ರಭಾವ ಉದ್ದೇಶದಿಂದ ಕೂಡಿದ್ದು ಎಂಬ ಅರ್ಥದಲ್ಲಿ 
ದುರ್ಬಲವಾಗಿತ್ತು . ಶ್ರೀ ಯೂನಿಟೀಸ್‌ನಂತಹ ಮೊದಲು ಬಳಕೆಯಾಗುತ್ತಿತ್ತು . ಯಜ್ಞಯಾಗ 
ಸಂಪ್ರದಾಯಗಳು ನಾಟಕ ಪ್ರಕಾರಕ್ಕೆ ಗಳ ಸನ್ನಿವೇಶದಲ್ಲಿ ಸೇರಿದವರ ಸಲುವಾಗಿ 
ಹೊಸದಾಗಿ ಸೇರಿಕೊಂಡವು. ಲ್ಯಾಟಿನ್ ಮತ್ತು - ಇವುಗಳ ನಿರೂಪಣೆಯಾಗುತ್ತಿತ್ತು . ವೈದಿಕ 
ಗ್ರೀಕ್ ಗದ್ಯಕೃತಿಗಳ ಅನುವಾದಗಳು ; ಪ್ರಬಂಧ ಸಾಹಿತ್ಯವೇ ಇವುಗಳ ಸಾಮಗ್ರಿ ಮತ್ತು ಸ್ಫೂರ್ತಿ, 
ಸಾಹಿತ್ಯ ( ಮಾಂಟೇನ್ ಮತ್ತು ಬೇಕನ್ ) , ಕ್ರಮೇಣ ಪುರಾಣಗಳು ತಮ್ಮದೇ ಆದ ಕಲ್ಪನೆ 
ಫಿಕ್ಷನ್ ( ಥಾಮಸ್ ಮರ್‌ನ ಕಥನ ಶೈಲಿಗಳನ್ನು ಬೆಳೆಸಿಕೊಂಡು, ಇತಿಹಾಸ 
“ ಯುಟೋಪಿಯಾ ” ಮತ್ತು ಸರ್ವಾಂಟೆಯ ಮತ್ತು ಮಹಾಭಾರತವೂ ಪುರಾಣವೇ ಎಂದು 
“ ಡಾನ್ ಕ್ವಿಕ್ಟೋಟ್ ) ಗಳು ರಚನೆಯಾದವು. ಪರಿಗಣಿತವಾಗತೊಡಗಿದವು. 
ಹೆಚ್ಚಿನ ಓದಿಗೆ: H . O . Tyler: “ Thought and Ex ಪುರಾಣ ಮತ್ತು ಪೌರಾಣಿಕ (ಮಿಥ್ ಮತ್ತು 
pression in 16th Century ” (0€ 90 ); W .K . ಮಿಥಿಕಲ್) ಎಂಬ ಪರಿಕಲ್ಪನೆಗಳು ಸತ್ಯ ಮತ್ತು 
Ferguson : " The Renaissance in Historical 
Thought ” ( ೧೯೪೮); C.S. Lewis : English lit 

ವಾಸ್ತವಿಕತೆ (ಟೂತ್ ಮತ್ತು ರಿಯಾಲಿಟಿ) ಗಳಿಗೆ 
erature in the 16th Century " ( ೧೯೫೪): Marjorie ವಿರುದ್ಧವಾದವು ಎಂಬ ಅಭಿಪ್ರಾಯ ಬಹಳ 
Nicolson : " Science and Imagnaination ” . ಕಾಲದವರೆಗೆ ಪ್ರಚಾರದಲ್ಲಿತ್ತು . ಈಗ ಕೊನೆಯ 
( ೧೯೫೬ ). 

ಪಕ್ಷ ಸಾಹಿತ್ಯವಿಮರ್ಶೆಯ ಮಟ್ಟಿಗಾದರೂ ಈ 
೧೧೨. ಪುರಾಣ Myth ವಿಥ್ ದೃಷ್ಟಿ ಬದಲಾಗಿದೆ. ಪುರಾಣವು ನೀಡುವ 
ಭಾರತೀಯರು ಪುರಾಣಗಳನ್ನು ವೇದ ದೃಷ್ಟಿಕೋನ ಮೌಲಿಕವಾದದ್ದು ಎಂಬ ಭಾವನೆ 
ಗಳಂತೆಯೇ ಪೂಜಾರ್ಹ ಎಂದು ಭಾವಿಸು ಬೆಳೆದದ್ದು, ಅಥವಾ ಸತ್ಯ , ವಾಸ್ತವಿಕತೆಗಳ 
ತಾರೆ . “ ಪುರಾಣ ಎಂದರೆ ಹಳೆಯದು. ಪರಿಕಲ್ಪನೆ ವಿಶಾಲವೂ ಸಂಕೀರ್ಣವು ಆದದ್ದು 
ಪ್ರಾಯಶಃ ಯಾರೂ ಕಂಡು ಅರಿಯದ್ದು, ಕಾರಣವಿರಬಹುದು. ಈ ಎರಡೂ ಧೋರಣೆ 
ಹಿಂದಿನಿಂದ ಕೇಳಿಬಂದದು... ಅವುಗಳ ರೂಪ ಗಳು ಪುರಾತನವಾದದ್ದರ ಮತ್ತು ಕ್ರಿಶ್ಚಿಯನೇತರ 
ಮತ್ತು ಸತ್ವದಲ್ಲಿ ಮಹಾಕಾವ್ಯ ಹಾಗೂ ಧರ್ಮಗಳ ಬಗ್ಗೆ ಬೆಳೆದ ರೊಮಾಂಟಿಸಿಸಂನ 
ಸ್ಮಗಳಿಗೆ ಸಮೀಪದವುಗಳಾಗಿವೆ... ಪ್ರಾಚೀನ 

ಅಸಕ್ತಿಯ ಫಲ ಎಂದೂ ಹೇಳಬಹುದು. 
ಹಾಗೂ ಮಧ್ಯಯುಗದ ಹಿಂದೂಧರ್ಮದ ಇಂಗ್ಲಿಶ್‌ನ ಮಿಥ್ ಎಂಬ ಪದ ಗ್ರೀಕ್ 
ಧಾರ್ಮಿಕ ತಾತ್ವಿಕ ಸಾಮಾಜಿಕ ಹಾಗೂ ಭಾಷೆಯ ಮಿಥೋಸ್‌ಎಂಬ ( ಬಾಯಿ ಮಾತಿನ 
ರಾಜಕೀಯ ವಿಷಯಗಳನ್ನೊಳಗೊಂಡ ಕಥೆ ಎಂಬ) ಪದದಿಂದ ಬಂದಿದೆ. ಹೇಳುವ 
ಜನಪ್ರಿಯ ವಿಶ್ವಕೋಶಗಳು ” ಎಂದು ಎ . ಡಿ . ವರಿಗೆ ಮತ್ತುಕೇಳುವವರಿಗೆ ವಿಶ್ವದ ಬಗ್ಗೆ ವಿಶ್ವದ 
ಪುಲಸ್ಕರ್ ವಿವರಿಸುತ್ತಾರೆ. ಸರ್ಗ ವಿಶ್ವದ ಸೃಷ್ಟಿ ಉದ್ದೇಶಗಳ ಬಗ್ಗೆ ಇರುವ ಖಚಿತ ವಿಚಾರಗಳ , 
ಮತ್ತು ವಿಕಾಸ ; ಪ್ರತಿಸರ್ಗ ಪ್ರಳಯ ಮತ್ತು ಪುನಃ ದೃಷ್ಟಿಕೋನಗಳ ಅಭಿವ್ಯಕ್ತಿಯಾಗಿರುವ ವಿಶಿಷ್ಟ 
ಸೃಷ್ಟಿ; ವಂಶ ಪ್ರಮುಖವಾಗಿ ಋಷಿಗಳ ಬಗೆಯ ಕಥೆ ಎಂಬ ಅರ್ಥದಲ್ಲಿ ಈಗ 
ಮತ್ತುರಾಜರ ವಂಶಾವಳಿ ; ಮನ್ವಂತರ ವಿಶ್ವದ ಬಳಕೆಯಾಗುತ್ತಿದೆ. ಅತಿಮಾನುಷ ಶಕ್ತಿಗಳು 
ಕಾಲಚಕ್ರಗಳು ; ಮತ್ತು ವಂಶಾನುಚರಿತ ಭಾಗವಹಿಸುವ ಘಟನೆಗಳನ್ನು ಹೇಳುತ್ತ ಆ 
ರಾಜವಂಶಗಳ ಚರಿತ್ರೆ - ಈ ಅಂಶಗಳನ್ನು ಮೂಲಕ ಪ್ರಕೃತಿಯ ಘಟನೆಗಳಿಗೆ , ಪ್ರಕ್ರಿಯೆ 


ವಿಮರ್ಶೆಯ ಪರಿಭಾಷೆ | ೧೪೭ 


ಗಳಿಗೆ ವಿವರಣೆಯನ್ನು ನೀಡಲು ಪ್ರಯತ್ನಿಸು ಅಥವ ' ವಿಶ್ವ ' ದ ಸ್ಥಿತಿಯಲ್ಲಿ ಬದಲಾವಣೆ 
ಇವೆ. ಈ ಅರ್ಥದಲ್ಲಿ ಪುರಾಣವು ಜಾನಪದ ತಂದಿರಬಹುದಾದ ದೈವಿಕ ನಾಯಕರ ಕಥೆ. 
ಕಥೆಗಳಿಗಿಂತ , ಅಥವಾ ಸಾಹಸದ ಕಥೆಗಳಿಗಿಂತ ೭ ) ಅತಿಮಾನುಷ ದಲ್ಲಿನ ನಂಬಿಕೆಯ 
ಭಿನ್ನವಾಗಿದೆ . ಜಾನಪದ ಕಥೆಗಳಂತೆ ಪುರಾಣ ಪರಿಣಾಮವಾಗಿ ಹುಟ್ಟಿಕೊಂಡ ಸಾಮಾಜಿಕ 
ಗಳಲ್ಲಿ ಮನುಷ್ಯ - ಮನುಷ್ಯರ, ಮನುಷ್ಯ - ಸಂಸ್ಥೆಗಳು ಮತ್ತು ಅವುಗಳ ವಿವರಣೆ, 
ಪ್ರಾಣಿಗಳ ಸಂಬಂಧದ ಕಥೆಗಳು ಇದ್ದರೂ , ನಿಯಮಗಳು ೮ ) ದೈವತ್ವ ಆರೋಪಿತ 
ಅಲ್ಲಿನ ಎಲ್ಲ ಪಾತ್ರಗಳೂ ಅಖಂಡ ವಿಶ್ವದ ಸಂಶೋಧನೆ ಉದಾ., ಬೆಂಕಿ ಹುಟ್ಟನ್ನು ಕುರಿತು 
ಅಂಗಗಳೆಂಬುದು ಮತ್ತು ವಿಶ್ವದ ವರ್ತನೆಯನ್ನು ಇರುವ ಕಥೆ ೯ ) ರಾಕ್ಷಸರ ಕಥೆ, ೧೦) ಸಾವಿನ 
ದೈವಿಕ , ಅಥವ ಪವಿತ್ರ ಅಥವ ಅತಿಮಾನುಷದ ನಂತರದ ಬದುಕನ್ನು ಕುರಿತ ವಿವರಣೆಯುಳ್ಳ 
ಪರಿಭಾಷೆಯಲ್ಲಿ ವಿವರಿಸಿ ಅರ್ಥ ಹೇಳು ಕಥೆಗಳು ೧೧) ಧಾರ್ಮಿಕ ನಂಬಿಕೆಯ ವಿವರಣೆ 
ವುದೂ , ಮುಖ್ಯ ಉದ್ದೇಶವಾಗಿರುತ್ತದೆ. ಗಳು - ಇವುಗಳನ್ನು ಒಳಗೊಂಡಿರುತ್ತವೆ . 
ಅಂದರೆ ಪುರಾಣವು ಜಾನಪದ ಕಥೆಯಾಗಿರ ಪುರಾಣಗಳು ಚರಿತ್ರೆಯ ಅ೦ಶವನ್ನು 
ಬಹುದು . ಆದರೆ ಜಾನಪದ ಕಥೆ ಪುರಾಣವಾಗಿ ಒಳಗೊಂಡಿರಬಹುದಾದರೂ ಅದು ತೀರ ಸ್ವಲ್ಪ 
ರಲೇಬೇಕು ಎಂದಿಲ್ಲ . ಈ ಅಂಶವನ್ನು ಪ್ರಮಾಣದಲ್ಲಿ ಎಲ್ಲಿಯೋ ಅಡಗಿರಬಹುದು. 
ಗಮನಿಸಿದ ಕೆಲ ಸಂಶೋಧಕರು ಪುರಾಣ 

ಸಾಹಿತ್ಯವು ಪುರಾಣವನ್ನು , ಸ್ಕೂಲವಾಗಿ , 
ಗಳನ್ನು ಪ್ರಾಚೀನ ವಿಜ್ಞಾನ' ದ ಒಂದು ರೂಪ 

ಮೂರು ಬಗೆಗಳಲ್ಲಿ ಬಳಸಿಕೊಳ್ಳುತ್ತದೆ 
ಎಂದು ಪರಿಗಣಿಸುತ್ತಾರೆ. ಪುರಾಣಗಳು 

ಎನ್ನಬಹುದು. ೧ . ಪ್ರಾಚೀನವಾದ ಬಾಯಿ 
ಜಗತ್ತಿನ ಘಟನೆಗಳು ( ಸಾಪೇಕ್ಷವಾಗಿ) ಪ್ರಾಚೀನ 

ಮಾತಿನ ರೂಪದ ಕಥೆಯನ್ನು, ಅದರಲ್ಲಿ 
ಮುಗ್ಧ ಜನರ 'ಬತ್ತಲೆ ಕಣ್ಣಿಗೆ ಕಂಡ ರೀತಿಯಲ್ಲಿ 

ನಂಬಿಕೆಯಿರುವ ವ್ಯಕ್ತಿಗಳು , ಬರಹ ರೂಪದಲ್ಲಿ 
ನಿರೂಪಿತವಾಗಿದ್ದು ಅಲ್ಲಿನ ವಿಶ್ಲೇಷಣೆಗಳೂ 

ಹಿಡಿದಿಡುವುದು ಉದಾ. , ರಾಮಾಯಣ 
ಮುಗ್ಧವಾಗಿಯೇ ಇರುತ್ತವೆ. ಜಗತ್ತಿನ ಎಲ್ಲ 

೨ . ತೀರ ನಂತರ ಕಾಲದಲ್ಲಿ ಬಂದ ಕವಿ 
ಕುಲಗಳಲ್ಲೂ ಪುರಾಣಗಳನ್ನು ಸೃಷ್ಟಿಸುವ 

ಮೂಲ ಪುರಾಣ ಕಥೆಯನ್ನು ವಿಸ್ತರಿಸಿ , ಹೊಸ 
ಮನೋಭಾವದ ಚಾರಿತ್ರಿಕ ಯುಗವನ್ನು 

ಅರ್ಥ ಮತ್ತು ಮೌಲ್ಯಗಳನ್ನು ಆರೋಪಿಸಿ 
ಪುರಾಣ ಸೃಷ್ಟಿಯ ಯುಗ ( ಮಿಥೋಪೊಯಿಕ್ 

ನಿರೂಪಿಸುವುದು . ಉದಾ. ತುಲಸೀದಾಸನ , 
ಏಜ್ ) ಎಂದು ಗುರುತಿಸಬಹುದು. 

ಕುವೆಂಪು ಅವರ ರಾಮಾಯಣಗಳು , ಮೀಜನ್ 
ಪುರಾಣಗಳ ವಸ್ತುವನ್ನು ಆಧರಿಸಿ ಅವುಗಳನ್ನು ನ ಪ್ಯಾರಡೈಸ್ ಲಾಸ್ಟ್ ಇತ್ಯಾದಿ ೩ . ಪುರಾಣದ 
ವಿಂಗಡಿಸುವ ಪ್ರಯತ್ನವೂ ನಡೆದಿದೆ. ಪುರಾಣ ಸತ್ಯಾಸತ್ಯತೆಯ ಬಗ್ಗೆ ಗಮನ ಹರಿಸದೆ ಅದನ್ನು 
ಗಳು ೧) ಕಾಲ ಮತ್ತು ಋತು ಪರಿವರ್ತನೆ ಇತರ ಉದ್ದೇಶಗಳಿಗಾಗಿ , ಕಲಾಕೃತಿಯ ವಿಷಯ 
೨) ಪ್ರಕೃತಿಯ ವಸ್ತುಗಳು ೩ ) ಅಸಹಜ ಅಥವ ವನ್ನಾಗಿ ಮಾರ್ಪಡಿಸಿಕೊಳ್ಳುವುದು . ಉದಾ., 
ಅ - ಸಾಮಾನ್ಯ ಕ್ರಿಯೆಗಳನ್ನು ವಿವರಿಸುವ ಖಾಂಡೇಕರರ ಯಯಾತಿ ಕಾದಂಬರಿ , 
ಪ್ರಯತ್ನ. ೪) ವಸ್ತು, ವ್ಯಕ್ತಿ , ದೇವರುಗಳು , ಅಹಲೈಯನ್ನು ಕುರಿತ ಪುತಿನ ಅವರ ನಾಟಕ 
ಪ್ರಾಣಿಗಳ ಹುಟ್ಟು ೫ ) ಅತಿಮಾನುಷದ ಇತ್ಯಾದಿ. ಅನುಸೂಚನೆಗಳನ್ನು ಒದಗಿಸುವ 
ಪ್ರಭಾವದಿಂದ ವ್ಯಕ್ತಿ ಪ್ರಾಣಿಯಾಗಿ ಮತ್ತೆ ಮೂಲಕವೂ ಪುರಾಣ ಸಾಹಿತ್ಯದ ಮೇಲೆ 
ಮಾನವನಾಗಿ ಪರಿವರ್ತನೆ ಹೊಂದುವುದು . ಪ್ರಭಾವ ಬೀರಬಹುದು ( ಅನುಸೂಚನೆ ನಮೂದು 
೬ ) ಕುಟುಂಬಗಳ , ಸಾಮಾಜಿಕ ಸ್ಥಿತಿಗಳಲ್ಲಿ ನೋಡಿ). ಚಾರಿತ್ರಿಕವಾದ ವ್ಯಕ್ತಿಗಳು ಪುರಾಣ 


೧೪೮ | ವಿಮರ್ಶೆಯ ಪರಿಭಾಷೆ 


ಪುರುಷರಾಗಿ ಆಧುನಿಕ ಕಾಲದ ಸಾಹಿತ್ಯ ಕೃತಿಗಳ ವನ್ನು ವಿವರಿಸಲು ಯತ್ನಿಸುತ್ತಾರೆ. ಲೇವಿಸ್ವಾಸ್ 
ನಾಯಕರಾಗಿ ಕಾಣಿಸಿಕೊಳ್ಳಬಹುದು. ಉದಾ., ಎಂಬ ವಿದ್ವಾಂಸ ಪುರಾಣಗಳನ್ನು ಸಕ್ಷರಲಿಸಂನ 
ರೋಮ್- ಬ್ರಿಟಿಷ್ ಸೈನ್ಯಾಧಿಪತಿ ಆರ್ಥರ್ ಮೂಲಕ ವಿಶ್ಲೇಷಿಸಲು ಯತ್ನಿಸುತ್ತಾನೆ. ಆತ 
ಮಧ್ಯಯುಗದಲ್ಲಿ ಪುರಾಣ ವ್ಯಕ್ತಿಯಾಗಿ , ೧೯ ಯೂಂಗ್ , ಪ್ರೇಸರರಂತೆ ಒಂದೇ ಆಶಯಕ್ಕೆ 
ನೆ ಶ. ದ ಇಡಿಲ್ಸ್ ಆಫ್ ದಿ ಕಿಂಗ್ ಮಹಾ ಎಲ್ಲ ಪುರಾಣಗಳಲ್ಲಿ ಸಮಂಜಸತೆಯನ್ನು 
ಕಾವ್ಯದ ನಾಯಕನಾಗಿ ಕಾಣಿಸಿಕೊಳ್ಳುತ್ತಾನೆ . ಹುಡುಕುವ ಬದಲು ಪುರಾಣವೊಂದರ 
ಪುರಾಣ ಎಂಬುದನ್ನು ಮೌಲಿಕ ಪದ | 

ಸಾಂಕೇತಿಕ ಅಂಶಗಳ ಹಿನ್ನೆಲೆಯಲ್ಲಿ ಅವುಗಳ 
ವಾಗಿಯೂ ವಿಮರ್ಶೆಯಲ್ಲಿ ಬಳಸುವುದುಂಟು. 

ಆಧಾರದ ಮೇಲೆ ಪೌರಾಣಿಕ ಅಂಶವೊಂದನ್ನು 
“ (ಗ್ರಾಮಾಯಣ) ವಾಸ್ತವ ಮಾರ್ಗದ 

ವಿವರಿಸಲು ಯತ್ನಿಸುತ್ತಾನೆ, ಪುರಾಣ 
ಕಾದಂಬರಿ ಮಾತ್ರವಾಗದೆ ಧ್ವನಿಪೂರ್ಣ 

ಭಾಷೆಯನ್ನು ಗಮನಿಸುತ್ತಾನೆ . ಹೀಗೆ ಶಿಲ್ಪಾತ್ಮಕ 
ಕೃತಿಯಾಗುತ್ತದೆ . ಈ ಪ್ರಬಂಧ ಧ್ವನಿ ' ಯುಳ್ಳ 

ಮತ್ತು ಶಾಬ್ಲಿಕ ವಿಶ್ಲೇಷಣೆ ಪುರಾಣಗಳ ಬಗ್ಗೆ 
' ಗ್ರಾಮಾಯಣ' ಆಧುನಿಕ ಪುರಾಣವಾಗು 

ನಡೆದು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಒಂದು 
ತದೆ. ” “ ಪುರಾಣ ಪದ್ದತಿಯಲ್ಲಿ ಸಹಜವಾದ 

ಹೊಸದಿಕ್ಕನ್ನು ಕಂಡುಕೊಳ್ಳುತ್ತಿದೆ . 
ಕೃತಕತೆ , ನೀತಿಪರತೆ , ಅತಿವಿಸ್ತರ , ಅಪ್ರಮಾಣ ೧, HMC ಜಿಜ್ಞಾಸೆ ೧೧೫ - ೧೧೬ ೨. RSM 
ಬದ್ದತೆ ಇವು ಸೇರಿಕೊಂಡು ( ಮುದ್ದಣನ) 

ಮಾನಸ ೧೪೬ ೩ . MCK ಆಭಾಸಾ ೯೯ - ೧೦೦ 
ರಾಮಾಶ್ವಮೇಧಕ್ಕೆ ಹಳತನದ ಮುದ್ರೆ 

ಹೆಚ್ಚಿನ ಓದಿಗೆ: Thomas A Sebeok (Ed) Myth : A 

- Symposium (೧೯೬೮) ; Claude Levi - Strauss : 
ಯೆತ್ತಿವೆ. ”೨ " ( ಮಾಸ್ತಿಯವರ ' ಮಸುಮತಿ) . 

“ The Savage Mind ” ( ೧೯೬೬); The Raw and 
ವರ್ಣನೆಯಲ್ಲಿ ನೈಜತೆ (reality ) ಮತ್ತು the Cooked ' ( ೧೯೭೦ ); Edmund Leach : Levi 
ಪುರಾಣ ( myth) ಒಂದಕ್ಕೊಂದು ವ್ಯತ್ಯಾಸವೇ Strauss ( ೧೯೭೦) ಸಾಹಿತ್ಯ ಮತ್ತು ಪುರಾಣ , 

ಮಲ್ಲೇಪುರಂ ಜಿ . ವೆಂಕಟೇಶ್ ; ಪುರಾಣ , ನಾಗಭೂಷಣ 
ಇಲ್ಲವೇನೋ ಎನ್ನುವಷ್ಟು ನಿಕಟವಾಗಿವೆ .'' 

ಸ್ವಾಮಿ . 
ವಿಮರ್ಶಕರು ಪುರಾಣಗಳಿಗೆ ಬೆಲೆ ಕೊಡುವುದು 

೧೧೩ . ಪ್ರಕರಣ ದೃಶ್ಯಕಾವ್ಯದಲ್ಲಿ ನಾಟಕದ 
ಅವುಗಳಲ್ಲಿನ ಸ್ವಚ್ಛಂದತೆ ಮತ್ತು ಸಾಮೂಹಿ 

ನಂತರ ಸ್ಥಾನ ಪಡೆದಿರುವ ಪ್ರಕಾರ, ಲೌಕಿಕ 
ಕತೆ , ಪ್ರಾಚೀನ ಮಾನವನ ಅನುಭವಗಳ 
ನಿರೂಪಣೆ , ಸಾರ್ವತ್ರಿಕ ಮತ್ತು ಕಾಲಾತೀತ 

ವಾದ ಕಾಲ್ಪನಿಕ ಕಥಾ ವಸ್ತು. ಧೀರ- ಶಾಂತ 
ಗುಣಗಳಿಗಾಗಿ. 

ಸ್ವಭಾವದ ನಾಯಕ. ಈತ ಕಷ್ಟಕ್ಕೆ ಸಿಲುಕಿರುವ , 

ಧಾರ್ಮಿಕ ಸ್ವಭಾವದ , ಕಾರ್ಯತತ್ಪರನಾದ 
ಪುರಾಣಗಳನ್ನು ಮತ್ತು ಸಾಹಿತ್ಯ - ಪುರಾಣಗಳ 

ವರ್ತಕ, ಮಂತ್ರಿ ಅಥವ ಬ್ರಾಹ್ಮಣನಾಗಿರ 
ಸಂಬಂಧವನ್ನು ಕುರಿತ ಸಂಶೋಧನೆಯ ಮೇಲೆ 

ಬಹುದು. ಕುಲೀನೆ ಅಥವ ವೇಶ್ಯ ಅಥವ 
ಯೂಂಗ್‌ನ ಮನಶ್ಯಾಸ್ತ್ರ ಮತ್ತು ನಾಥೋಪ್ 

ಇಬ್ಬರೂ ನಾಯಿಕೆಯರಾಗಿರಬಹುದು. 
ಫ್ರೆನ ವಿಮರ್ಶೆ ಮತ್ತು ಪ್ರೇಸರನ ಗೋಲ್ಡನ್ 

ಶೃಂಗಾರ ಅಥವ ವೀರರಸ ಪ್ರಧಾನವಾಗಿದ್ದು 
ಬೋ ಕೃತಿಗಳು ಅತಿ ಹೆಚ್ಚಿನ ಪರಿಣಾಮ 
ಬೀರಿವೆ. ಆದರೆ ಈ ಎಲ ” ವಿದಾಂಸರೂ ಮಿಕ್ಕ ರಸಗಳು ಪೋಷಕವಾಗಿರುತ್ತವೆ. 
ಕೆಲವಾರು ಸೀಮಿತ ಆಶಯ (ಮೋಟಿಫ್ ) ಐದರಿಂದ ಹತ್ತರವರೆಗೆ ಅಂಕಗಳ ಸಂಖ್ಯೆ . ಎಲ್ಲ 
ಗಳನ್ನು (ಸಮೃದ್ಧಿ, ಋತುಪರಿವರ್ತನೆ ಇತ್ಯಾದಿ) ಸಂಧಿಗಳೂ ಇರುತ್ತವೆ. ಉದಾ., ಮೃಚ್ಛಕಟಿಕಾ 
ಆಧರಿಸಿ ಎಲ್ಲ ಪುರಾಣಗಳನ್ನು ಮತ್ತು ಸಾಹಿತ್ಯ ಮತ್ತು ಮಾಲತೀ ಮಾಧವ. 


ವಿಮರ್ಶೆಯ ಪರಿಭಾಷೆ | ೧೪೯ 


೧೧೪, ಪ್ರಖ್ಯಾ ಕಾವ್ಯ ನಿರ್ಮಾಣ ವಿಧಾನವನ್ನು ಗ್ರೀಕಿನ ಪಿಂಡಾರ್ (ಕ್ರಿ . ಪೂ . ೧೫೨೨- ೪೨೨) 
ಕುರಿತ ಪಾರಿಭಾಷಿಕ. ಪ್ರಖ್ಯಾ ಎಂಬ ಪದ ದರ್ಶನ ಮತ್ತು ಲ್ಯಾಟಿನ್ನಿನ ಹೊರೇಸ್ (ಕ್ರಿ . ಪೂ . 
ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಒಂದು ೬೫- ೮ ) ಓಡ್‌ಗಳ ಕ್ಲಾಸಿಕಲ್ ಮಾದರಿಗಳನ್ನು 
ಅರ್ಥವು ಕವಿಪ್ರತಿಭೆಯಲ್ಲಿ ಖಚಿತವಾಗಿ ಒದಗಿಸಿದರು. ಪಿಂಡಾರ್‌ನ ಓಡ್‌ಗಳನ್ನು 
ಉದಿಸುವುದು ” ಪ್ರಖ್ಯಾ . “ ಅದಕ್ಕೆ ಶಬ್ದದ ಮೇಳದವರು ಹಾಡುತ್ತಿದ್ದರು. ಹಾಡು 
ಹೊದಿಕೆ ಒದಗುವುದು ” ಉಪಾಖ್ಯಾ ಅಥವ ಕುಣಿಯಲು ಅನುಕೂಲವಾದ ಗೀತ ಮತ್ತು 
ವರ್ಣನ , ಕವಿಗೆ ಬಾಹ್ಯ ವಾಸ್ತವಿಕತೆಯ ನೃತ್ಯಗಳ ಪೂರಕ ಮಿಶ್ರಣವಿರುವ , ದೀರ್ಘ 
ಅನುಭವಗಳು ನೀಡುವ ಅರ್ಥ ದರ್ಶನ ಕವನವಾಗಿತ್ತು ಓಡ್ , ಎಡಸುತ್ತು (ಸ್ಟೋಫೆ) 
ವೆಂದೂ ಅದಕ್ಕೆ ಅವನು ನೀಡುವ ಶಾಬ್ಲಿಕ ಬಲಸುತ್ತು ( ಆಂಟಿ ಸ್ನೇಫೆ) ಮತ್ತು ನಿಲುಗಡೆ 
ಅಭಿವ್ಯಕ್ತಿ ವರ್ಣನವೆಂದೂ ಕೆಲವು ಕಾವ್ಯ ( ಇಪೋಡ್) - ಇದು ಪಿಂಡಾರನ ಪ್ರಗಾಥಗಳ 
ಮೀಮಾಂಸಕರ ಅಭಿಪ್ರಾಯ . ದರ್ಶನ ಮತ್ತು ವಿನ್ಯಾಸ, ಪ್ರೋಫೆಯನ್ನು ಹಾಡುವಾಗ ಮೇಳದ 
ವರ್ಣನಗಳು ಪ್ರತಿಭೆಯ ಕಾರ್ಯವಿಧಾನದ ಎಡ ಭಾಗ ನೃತ್ಯದಲ್ಲಿ ತೊಡಗುತ್ತಿತ್ತು . 
ಎರಡು ಹಂತಗಳು . 

ಆಂಟಿಸ್ಟೋಫೆಯನ್ನು ಮೇಳದ ಬಲಭಾಗ ಅದೇ 
' ಪ್ರತಿಭೆ ' ನಮೂದುನೋಡಿ. 

ಹೆಜ್ಜೆಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಹಾಕಿಕುಣಿ 
೧೧೫ , ಪ್ರಗಾಥ Ode ಓಡ್ ಇದು 

ಯುತ್ತಿತ್ತು . ಇಪೋಡ್ ಸ್ಥಿರವಾಗಿ ನಿಂತು 
ಭಾವಗೀತೆಯ ಪ್ರಕಾರದ ಒಂದು ಒಳಜಾತಿ . 

ಹಾಡುವ ಭಾಗವಾಗಿತ್ತು.ಹೀಗಾಗಿ ಪ್ರಗಾಥದಲ್ಲಿ 
ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ತುಂಬ 

ಸ್ಟೋಫೆ ಮತ್ತು ಆಂಟಿಸ್ಟೋಫೆಯ ಛಂದಸ್ಸು 
ಪ್ರಸಿದ್ಧವಾಗಿತ್ತು . ಇಂಗ್ಲಿಶ್ ನಲ್ಲಿ 

ಒಂದೇ ಬಗೆಯದಾಗಿದ್ದೂ ಈಪೋಡ್‌ನ 
ಬೆನ್ ಜಾನ್ಸನ್ ನಿಂದ ಟೆನಿಸನ್‌ನವರೆಗೆ. 

ಲಕ್ಷಣ ಬೇರೆ ಬಗೆಯದಾಗಿರುತ್ತಿತ್ತು . ಈ 
ಮತ್ತು ಆಧುನಿಕ ಕಾಲದಲ್ಲೂ ಆಗಾಗ, ಹೆಚ್ಚು 

ವಿನ್ಯಾಸವನ್ನು ಹಲವು ಬಾರಿ ಪುನರಾವರ್ತಿಸಲಾ 
ಕಡಿಮೆ , ಎಲ್ಲ ಪ್ರಮುಖ ಕವಿಗಳೂ ಓಡ್‌ಗಳ 

ಗುತ್ತಿತ್ತು . ಈ ಬಗೆಯ ಲಕ್ಷಣವಿರುವ ರಚನೆ 
ರಚನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಓಡ್ ಇತರ 

ಗಳನ್ನು ಪಿಂಡಾರಿಕ್ ಓಡ್ ಅಥವ ರೆಗ್ಯುಲರ್ ಓಡ್ 
ಯಾವುದೇ ಭಾವಗೀತೆಯ ಒಳಜಾತಿಗಳಿಗಿಂತ ಎಂದು ಕರೆಯುತ್ತಾರೆ . ಇವು ಸಾಮಾನ್ಯವಾಗಿ 
ಹೆಚ್ಚು ಗಂಭೀರ, ಉದಾತ್ತ ಮತ್ತು ಸಂಕೀರ್ಣ 

ಸಾಂದರ್ಭಿಕ ಕವನಗಳು. ಪಿಂಡಾರ್‌ನ ಮಾದರಿ 
ವಾಗಿರುವುದು ಬಹುಶಃ ಇದಕ್ಕೆ ದೊರೆತಿರುವ ಯನ್ನು ಅನುಕರಿಸುವ ಇಂಗ್ಲಿಷ್ ಪ್ರಗಾಥಗಳ 
ಪ್ರಾಮುಖ್ಯಕ್ಕೆ ಕಾರಣವಿರಬಹುದು. ಸಾಮಾನ್ಯ ಉದಾಹರಣೆಯನ್ನು ಥಾಮಸ್ ಗ್ರೇಯ ದಿ 
ವಾಗಿ ಓಡ್‌ಗಳು ಪ್ರಮುಖವಾದ ಸಾಧ್ವಜನಿಕ ಪ್ರೋಗ್ರೆಸ್ ಆಫ್ ಪೊಯೆಸಿ ಮತ್ತು ದಿ 
ಜೀವನದ ಸಂದರ್ಭಗಳ ಸ್ಮರಣೆಗೆ ಅಥವ ಬಾರ್ಡ್‌ಗಳಲ್ಲಿ ನೋಡಬಹುದು. ಹೊರೇಸ್‌ನ 
ಬದುಕಿನ ಸಾರ್ವತ್ರಿಕ , ಚಿರಂತನ ಮೌಲ್ಯಗಳ ರಚನೆಗಳು , ಅವುಗಳ ಅನುಕರಣೆಗಳು ಹೊರೇ 
ಅಭಿವ್ಯಕ್ತಿಗೆ ಬಳಕೆಯಾಗುತ್ತವೆ . ಇದು ಇಂಗ್ಲಿಶ್ ಶಿಯನ್ ಓಡ್. ಹೊರೇಸ್‌ನು ತನ್ನ ರಚನೆಗಳಲ್ಲಿ 
ಕಾವ್ಯ ಪರಂಪರೆಗೆ ಹೊರಗಿನಿಂದ ಬಂದು ತನ್ನ ಒಂದೇ ಬಗೆಯ ಛಂದೋರೂಪ ಮತ್ತು 
ಪ್ರತ್ಯೇಕತೆಯನ್ನು ಹಾಗೇ ಉಳಿಸಿಕೊಂಡಿರುವ ಲಯಗಳನ್ನು ಬಳಸಿದ. ಇವು ಹೆಚ್ಚು ವೈಯಕ್ತಿಕ 
ಪ್ರಕಾರ, ಆದ್ದರಿಂದಲೇ ಇಂಗ್ಲಿಶ್ ಕವಿಗಳು ಸ್ವರೂಪದವು, ಚಿಂತನೆ ಮತ್ತು ಭಾವಗಳ 
ಓಡ್ನ ಛಂದಸ್ಸಿನಲ್ಲಿ ಅನೇಕ ಪ್ರಯೋಗಳನ್ನು ಅಭಿವ್ಯಕ್ತಿಯಲ್ಲಿ ಪಿಂಡಾರ್‌ನ ರಚನೆಗಳ 
ಮಾಡಲು ಸಾಧ್ಯವಾಯಿತು. 

ಗಾಂಭೀರ್ಯವನ್ನೆ ಇವೂ ಉಳಿಸಿಕೊಂಡವು. 


೧೫೦ | ವಿಮರ್ಶೆಯ ಪರಿಭಾಷೆ 


ಇಂಗ್ಲಿಷಿನಲ್ಲಿ ಬೆನ್‌ಜಾನ್‌ಸನ್‌ನಿಂದ ಆರಂಭ ವೆ೦ಬ೦ತ ಹ ರೀತಿಯಲ್ಲಿ ದಾಖಲು 
ವಾಗಿ ವಿಕ್ಟೋರಿಯನ್ ಯುಗದವರೆಗೆ ಪ್ರಗಾಥ ಮಾಡುತ್ತಾನೆ . ಈ ವಿವರಗಳನ್ನು ದಾಖಲು 
ಗಳು ರಚಿತವಾದವು. ಪ್ರಮುಖವಾದ ಕೆಲವು: ಮಾಡುವಾಗ ನಿದ್ರೆ - ಎಚ್ಚರ ಮುಂತಾದ 
ಮಿಲ್ಟನ್ನನ ಆನ್ ದಿ ಮಾರ್ನಿಂಗ್ ಆಫ್ ಕ್ರೆಸ್ಟ್ ವಾಸ್ತವಿಕತೆಯ ನೆಲೆಗಳನ್ನಾಗಲಿ , ಭಾಷೆಯ , 
ನೇಟಿವಿಟಿ ( ೧೬೨೯ ) , ಡ್ರೈಡನ್ನನ ವ್ಯಾಕರಣದ ನಿಯಮಗಳನ್ನಾಗಲೀ 
ಅಲೆಕ್ಸಾಂಡರ್ ಫೀಸ್ಟ್ , ವರ್ಡ್ಸ್‌ವರ್ತ್ನ | ಕಾದಂಬರಿಕಾರ ಲಕ್ಷಿಸುವುದಿಲ್ಲ. ಮೊದಲನೆಯ 
ಇಂಟಿಮೇಶನ್ಸ್ ಆಫ್ ಇಮ್ಯಾರ್ಟಾಲಿಟಿ , 

ಮಹಾಯುದ್ಧದ ನಂತರ ಈ ತಂತ್ರ ಹೆಚ್ಚು 
ಕೀಟ್ಸ್ನ ಓಡ್ ಆನ್ ಎ ಗ್ರೇಶನ್ ಅರ್ನ್‌ . 

ಪರಿಷ್ಕತಗೊಂಡಿತು. ಈ ತಾಂತ್ರಿಕ ಚೌಕಟ್ಟಿನಲ್ಲಿ 
ಇದರ ಕ್ಲಾಸಿಕಲ್ ಗುಣಗಳು ಮತ್ತು ಅತಿ ಪಾತ್ರದ ಮಾನಸಿಕ ಪ್ರಕ್ರಿಯೆಯ ಎಲ್ಲ ವೈಶಾಲ್ಯ , 
ಗಾಂಭೀರ್ಯತೆ , ನಾಜೂಕಿನ ಸ್ವಪ್ರಜ್ಞೆಯಿರುವ ಹರವು, ಇಂದ್ರಿಯ ಗ್ರಹಿಕೆಗಳು , ಎಚ್ಚರ , ಅರೆ 
ಯಾವುದೇ ಯುಗದಲ್ಲಿ , ಓಡ್ , ಕೇವಲ 

ಎಚ್ಚರ ಸ್ಥಿತಿಯ ಆಲೋಚನೆ , ನೆನಪು, ಭಾವನೆ , 
“ಬೀಗುವಿಕೆ ” ಅಥವ “ ಚಿಂತನೆಗಳ ಮೊಸ 

ಅಸ್ತವ್ಯಸ್ತ ಭಾವಸೂಚನೆಗಳನ್ನು ಹಿಡಿದಿಡುವ 
ಗಾರಿಕೆ ' ಯಂತೆ ಕಾಣುವ ಹಾಗೆ ಮಾಡುತ್ತವೆ. 

ಪ್ರಯತ್ನ ನಡೆಯಿತು. 
ಆಧುನಿಕರ ಕಣ್ಣಿನಲ್ಲಿ ಓಡ್ ಈಗ ತನ್ನ ಬೆಲೆ 
ಕಳೆದುಕೊಂಡಿರುವ ಪ್ರಕಾರ , 

ಇಂಗ್ಲಿಶ್‌ನಲ್ಲಿ ಪ್ರಜ್ಞಾಪ್ರವಾಹದ ತಂತ್ರವನ್ನು 

ಯಶಸ್ವಿಯಾಗಿ ಬಳಸಿದ ಲೇಖಕರೆಂದರೆ 
ಹೆಚ್ಚಿನ ಓದಿಗೆ: John Heath Stubbs : The Ode 

ಡೊರೋತಿ ರಿಚರ್ಡ್‌ಸನ್ , ವರ್ಜಿನಿಯಾ 
( ೧೯೬೯ ) ; Carol Maddison : Apollo and hte 
Nine, A History of the Ode ( ೧೯೬೦); C . N . 

ವೂಲ್ಸ್ ಮತ್ತು ಜೇಮ್ಜಾಯ್. ಅನಂತರದ 
Shuster : The English Ode from Milton to Keats ಕಾದಂಬರಿಕಾರರು ಈ ಲೇಖಕರಷ್ಟು ಯಶಸ್ವಿ 
(4th Ed ) Robert Shafter : The English Ode to 

ಯಾಗಿ ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಿ 
1660 ( ೧೯೧೮ ). 

ಕೊಳ್ಳಲು ಆಗಲಿಲ್ಲ. ಕೃತಿಯಲ್ಲಿ ಮಧ್ಯೆ ಮೂಗು 
೧೧೬ . ಪ್ರಜ್ಞಾಪ್ರವಾಹ ತಂತ್ರ Stream of 

ತೂರಿಸುವ ನಿರೂಪಣೆಯ ವಿರುದ್ಧ ಈ 
Consciousnessಸ್ಟೀಮ್ ಆಫ್ ಕಾನ್ಸಸ್‌ನೆಸ್ 

ತಂತ್ರವು ಕಾದಂಬರಿಕಾರರಿಗೆ ಒಂದು ಹೊಸ 
ವಿಲಿಯಮ್ಜೇಮ್ಸ್ ತನ್ನ ಪ್ರಿನ್ಸಿಪಲ್ಸ್ ಆಫ್ 

ಆಯುಧವಾಯಿತು. ಎಲ್ಲ ವಿರೋಧಾಭಾಸ , 
ಸೈಕಾಲಜಿ ( ೧೮೯೦) ಪುಸ್ತಕದಲ್ಲಿ ಈ 

ಅಸಮಂಜಸತೆಗಳ ಸಮೇತ ಆಲೋಚನೆಯ 
ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಬಳಸಿದ. " ನಿಜ' ವಾದ ದಾಖಲಾತಿಯ ಈ ತಂತ್ರ 
ಎಚ್ಚರದ ಸ್ಥಿತಿಯಲ್ಲಿರುವ ಮನಸ್ಸಿಗೆ ಬರುವ ಅವರಿಗೆ ಎಪ್ರರ್ಡಿಯನ್ ಕಾದಂಬರಿಗಳ , 
ಆಲೋಚನೆಗಳ , ಅರಿವಿನ ಅವಿಚ್ಛಿನ್ನ ಪ್ರವಾಹ 

'ಲೇಖಕನ ಒತ್ತಾಯಪೂರ್ವಕ ರೆಟರಿಕ್ '' 
ವನ್ನು ಇದು ಸೂಚಿಸುತ್ತದೆ . ಆಧುನಿಕ ನಿಂದ ತಪ್ಪಿಸಿಕೊಳ್ಳುವ ಸಾಧನವಾಯಿತು. ಈ 
ಕಾದಂಬರಿಕಾರರು ಪ್ರಜ್ಞಾಪ್ರವಾಹವನ್ನು ಲೇಖಕರು ಸಾಂಪ್ರದಾಯಿಕ ಕಾದಂಬರಿಯ 
ನಿರೂಪಣೆಯ ಒಂದು ತಂತ್ರವಾಗಿ ಬಳಸಿ ತಂತ್ರಗಳು ಹೊಸ ಸಮಾಜದ ಒತ್ತಡಗಳನ್ನು 
ಕೊಂಡಿದ್ದಾರೆ . ಈ ತಂತ್ರದಲ್ಲಿ ಕಾದಂಬರಿಕಾರ , ಅಭಿವ್ಯಕ್ತಿಸುವಲ್ಲಿ ಅಸಹಾಯಕ ಎಂದು ಭಾವಿಸಿ 
ಒಂದುಪಾತ್ರದ ಗ್ರಹಿಕೆಗಳು , ಆಲೋಚನೆಗಳು , ದರು. ವರ್ಜಿನಿಯಾ ವೂಲ್ಫ್ ಹೇಳುವಂತೆ 
ಅನುಭವ, ನೆನಪು, ಇಂಪ್ರೆಶನ್‌ಗಳನ್ನು , ಅವು ಮನುಷ್ಯ ಸ್ವಭಾವ ೧೯೧೦ರಲ್ಲಿ ಅಥವ ಆ 
ಆ ಪಾತ್ರದ ಮನಸ್ಸಿಗೆ ಹೇಗೆ ಬರುತ್ತವೋ ಹಾಗೇ ಸುಮಾರಿನಲ್ಲಿ ಬದಲಾಯಿತು ” ಈ ಧೋರಣೆ 
ಅತಾರ್ಕಿಕವೆಂಬಂತೆ ತೋರುವ, ಅಸ್ತವ್ಯಸ್ತ ಯನ್ನು ಒಪ್ಪಿಕೊಂಡ ಲೇಖಕರು ಸಾಮಾಜಿಕ 


ವಿಮರ್ಶೆಯ ಪರಿಭಾಷೆ | ೧೫೧ . 


- ವಿವರಣಾತ್ಮಕ ಕಾದಂಬರಿಯ ಪ್ರಕಾರವನ್ನು ಭಾಗಗಳಲ್ಲಿ ಮತ್ತು ಡೊರೊತಿ ರಿಚರ್ಡ್‌ಸನ್ 
ತಿರಸ್ಕರಿಸಿ ಕೇಂದ್ರೀಕೃತವಾದ ” ಕಾದಂಬರಿಯ ಹನ್ನೆರಡು ಸಂಪುಟಗಳ ಪಿಲ್ಟಿಮೇಜ್ ( ೧೯೧೫ 
ಪ್ರಕಾರವನ್ನು ಒಪ್ಪಿಕೊಂಡರು . ಅಂತರಂಗದ - ೧೯೩೮) ಕಾದಂಬರಿಯಲ್ಲಿ ಪ್ರಜ್ಞಾಪ್ರವಾಹ 
ಆಲೋಚನೆ , ಭಾವನೆಗಳು ಕಾದಂಬರಿಕಾರರ ತಂತ್ರವನ್ನು ಯಶಸ್ವಿಯಾಗಿ ಬಳಸಿದ್ದಾರೆ. 
ಗ ವುನ ಸೆಳೆದವು. ಅ೦ತರ್ಮುಖತೆ 

ಆದರೆ ಅತ್ಯಂತ ಮುಕ್ತವೆಂಬಂತೆ ತೋರುವ 
ಕಾದಂಬರಿಯ ರಂಗವನ್ನು ಆಕ್ರಮಿಸಿಕೊಂಡಿತು . 

ಈ ತಂತ್ರಕ್ಕೆ ಅದರದ್ದೇ ಆದ ಮಿತಿಗಳಿವೆ . 
ತಾತ್ವಿಕವಾಗಿ ಪ್ರಜ್ಞಾಪ್ರವಾಹ ತಂತ್ರದ ಉದ್ದೇಶ ಕೇಂದ್ರ ಪಾತ್ರ ಇಡೀ ಕೃತಿಯನ್ನು ನಿಯಂತ್ರಿಸು 
- ಒಳಗೊಳ್ಳುವುದು , ಪ್ರಜ್ಞೆಯ ಎಲ್ಲ ಮುಖ ತ್ತದೆ ಎಂದರೂ , ಆ ಪಾತ್ರವನ್ನು ಸೃಷ್ಟಿಸುವ 
ಗಳನ್ನೂ ಒಳಗೊಳ್ಳುವುದು . No percep - ಲೇಖಕನ ಸಂವೇದನೆಯ ಮಿತಿಗಳು , 
tion comes amiss ” ಎನ್ನುತ್ತಾಳೆ 

ಅನುಭವದ ಮಿತಿಗಳು ನಿಜವಾಗಿ ಕೃತಿಯನ್ನು 
ವರ್ಜಿನಿಯ ವೂಲ್ಫ್. ಆದರೆ ಪ್ರಾಯೋಗಿಕ 

ನಿಯಂತ್ರಿಸುತ್ತವೆ. ನಿರೂಪಣೆಯ ಗೋಜು 
ವಾಗಿ ನೋಡುವಾಗ , ಪ್ರತಿ ಕಾದಂಬರಿಗೂ 

ಬೇಡ ಎಂದು ಈ ತಂತ್ರವನ್ನು ಒಪ್ಪಿಕೊಂಡ 
ತನ್ನದೇ ಆದ ಆಯ್ಕೆಯ ತತ್ವಗಳನ್ನೂ 

ಲೇಖಕರೂ ಭಾಷೆ , ಪ್ರತಿಮೆಗಳ , ಆಯ್ಕೆಯ 
ಶಿಲ್ಪಗಳನ್ನೂ ಆರಿಸಿಕೊಂಡ ಜಾಬ್ ಮತ್ತು 

ವ್ಯವಸ್ಥೆ , ವಿನ್ಯಾಸಗಳನ್ನು ಮೀರುವುದು 
ವೂಲ್ಫ್ ಈ ತಂತ್ರವನ್ನು ಭಿನ್ನ ರೀತಿಗಳಲ್ಲಿ 

ಸಾಧ್ಯವಿಲ್ಲ. ಯಾವುದೇ ಒಂದು ತಂತ್ರವೂ 
ಬಳಸಿರುವುದನ್ನು ನೋಡಬಹುದು . 

ಮನುಷ್ಯನ ಸ್ಥಿತಿಯನ್ನು, ಬದುಕನ್ನು ಪೂರ್ಣ 
ವೂಲ್ಫ್ಳದು, ಆರಾಮದ, ಪುನರುಕ್ತಿಯಿಂದ | 

ವಾಗಿ ಹಿಡಿದಿಡಲು ಅಸಮರ್ಥ ಎಂಬುದನ್ನು 
ಕೂಡಿದ , ಮುಖ್ಯ ಪ್ರತಿಮೆಗಳಿಗೆ ಮತ್ತೆ ಮತ್ತೆ 

ಪ್ರಜ್ಞಾ ಪ್ರವಾಹ ಜಾತಿಯ ಕೃತಿಗಳು ಬಹಳ 
ಹಿಂದಿರುಗುವ ರೀತಿಯ ಶೈಲಿ, ಉದಾ. 

ಖಚಿತವಾಗಿ ಸ್ಪಷ್ಟಪಡಿಸುತ್ತವೆ. 
ಮಿಸೆಸ್ ಡಾಲೋವೇ ( ೧೯೨೫ ) ಕಾದಂಬರಿ 
ಯಲ್ಲಿ ಬರುವ ಬಿಗ್ ಬೆನ್ ಗಡಿಯಾರದ ಕೆಲವು ವಿಮರ್ಶಕರು ಆ೦ತರ೦ಗಿಕ 
ಸದ್ದು. ಇಂಥ ಪ್ರತಿಮೆಗಳಿಗೆ ಕಾದಂಬರಿಯ ಏಕಾಂತಭಾಷಣ (ಇಂಟಿರೀಯರ್ ಮನೋಲಾಗ್ ) 
ಹೊರಗೆ ಯಾವ ಮಹತ್ವವೂ ಇಲ್ಲ. ಕೃತಿಯಲ್ಲಿ ಎಂಬುದನ್ನು ಪ್ರಜ್ಞಾಪ್ರವಾಹಕ್ಕೆ ಸಮಾನಾರ್ಥ 
ದಾಖಲಾಗುವ ಅನುಭವಗಳಿಗೆ ಆಕೆ ನೀಡುವ ಕವಾಗಿ ಬಳಸುತ್ತಾರೆ . ಆದರೆ ಎರಡು ಪರಿಭಾಷೆ 
ವಿನ್ಯಾಸದ ಮೂಲಕ ಮಾತ್ರ ಪ್ರತಿಮೆಗಳು ಗಳಿಗೂ ಅಪಾರ ವ್ಯತ್ಯಾಸಗಳಿವೆ. ಸ್ಟೀಮ್ ಆಫ್ 
ಅರ್ಥ , ಮಹತ್ವಗಳನ್ನು ಪಡೆಯುತ್ತವೆ . ಕೊಂಡಿ ಕಾನ್ಷಸ್‌ನೆಸ್‌ ಎಂಬುದು ಪಾತ್ರದ 
ಕಳಚಿಕೊಂಡ ಭಾವ ಸಾಹಚರ್ಯಗಳಿಗೆ ಪ್ರಜ್ಞೆಯನ್ನೂ , ಮನಸ್ಥಿತಿಯನ್ನೂ ಸೂಚಿಸುವ 
ಮೊನಚು ಮತ್ತು ವ್ಯವಸ್ಥೆ ದೊರೆಯುವುದು , ಸರ್ವ೦ಕ ಷ ಪ ದ . ಇಂಟೀರಿಯರ್ 
ಅವುಗಳನ್ನು ಅನುಭವಿಸುವ ಮತ್ತು ನಿಯಂತ್ರಿ ಮನೋಲಾಗ್ ಪಾತ್ರದ ಪ್ರಜ್ಞೆಯ ಹರಿವನ್ನು 
ಸುವ , ತೀವ್ರ ಭಾವೋದ್ವೇಗದ ಆದರೂ 

ಮತ್ತು ಲಯವನ್ನು ಹಾಗೆಯೇ , ಲೇಖಕನ 
' ವೈಚಾರಿಕ ವಾದ ಪಾತ್ರದ ನಿಮಿತ್ತದಿಂದ 

ವ್ಯಾಖ್ಯಾನ ಅಥವ ದಿಗ್ದರ್ಶನವಿಲ್ಲದಂತೆ 
ಮಾತ್ರ . ಜಾಯಮ್ ಆಲೋಚನೆಯಿಂದ 

(ಇದ್ದರೂ ಕಡಮೆ ಪ್ರಮಾಣದಲ್ಲಿ) , ಅಡ್ಡಿ 
ಆಲೋಚನೆಗೆ ಅನುಭವದಿಂದ ಅನುಭವಕ್ಕೆ ಬಾರದಂತೆ: ಮಾನಸಿಕ ಲಹರಿಗಳ ನು . 
ದಿಢೀರನೆ ನೆಗೆಯುತ್ತಾನೆ . 

ವ್ಯಾಕರಣದ, ತರ್ಕದ, ನಿರೂಪಣೆಯ ನಿಯಮ 
ವಿಲಿಯಮ್ ಫಾಕ್‌ನ‌ ತನ್ನ ಸೌಂಡ್ ಅಂಡ್ ಗಳಿಗೆ ಕಟ್ಟಿಹಾಕದೆ ದಾಖಲಿಸುವ ತಂತ್ರ . ಇದನ್ನು 
ಪೂರಿ ( ೧೯೨೯ ) ಕಾದಂಬರಿಯ ೩ ಪ್ರಜ್ಞೆಯ " ಯಥಾವತ್ತು ಸೃಷ್ಟಿ ” ಎಂದು 


೧೫೨ | ವಿಮರ್ಶೆಯ ಪರಿಭಾಷೆ 


ಕರೆದರೂ ಹಾಗಿರಲು ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಭೆ ಎಂದರೆ, ನಿಘಂಟಿನ ಅರ್ಥದಲ್ಲಿ 
ಇಂದ್ರಿಯ ಮೂಲವಾದ ಗ್ರಹಿಕೆಗಳು , ಭಾವನೆ | ' ಹೊಳಹು'. ಭತ್ತನು “ ಹೊಸ ಹೊಸ 
ಗಳು , ಆಲೋಚನೆಯ ಕೆಲವು ಅಂಶಗಳು ಭಾವಗಳನ್ನು ಸಂತತವಾಗಿ ಕಾಣುವ, ಕಟ್ಟುವ 
ಶಾಬ್ಲಿಕ ಸ್ವರೂಪದವಲ್ಲ . ಹಾಗಾಗಿ ಲೇಖಕ 

ಪ್ರಜ್ಞೆಯೇ ಪ್ರತಿಭೆ ” ಎನ್ನುತ್ತಾನೆ. ರುದ್ರಟನು 
ಇವನ್ನು ಶಾಬ್ಲಿಕ ರೂಪಕ್ಕೆ ಪರಿವರ್ತಿಸಿಕೊಳ್ಳಲೇ 

“ಸಮಾಹಿತವಾದ ಮನಸ್ಸಿನಲ್ಲಿ ಅನೇಕ ಪ್ರಕಾರ 
ಬೇಕು. ಈ ಪರಿವರ್ತನೆ ನಿರೂಪಣೆಯ 

ವಾಗಿ ಅರ್ಥವೂ , ಅದನ್ನು ತಿಳಿಸಲು ಕ್ಲಿಷ್ಟವಲ್ಲದ 
ಸಂಪ್ರದಾಯವೇ ಹೊರತು ಪ್ರಜ್ಞೆಯ 

ಪದಗಳೂ ಯಾವುದರಿಂದ ಹೊಳೆಯುವುವೋ 
ಯಥಾವತ್ತು ನಕಲು ಆಗಿರಲು ಸಾಧ್ಯವಿಲ್ಲ . 

ಅದೇ ಶಕ್ತಿ ” ಎನ್ನುತ್ತಾನೆ (ಕಾವ್ಯಾಲಂಕಾರ , 
ಕನ್ನಡದಲ್ಲಿ ಶ್ರೀರಂಗರ ಅನಾದಿ- ಅನಂತ ೧ - ೫ - ೧೬) . ಆದರೆ ರಾಜಶೇಖರ ಶಕ್ತಿಗೆ 
ಕಾದಂಬರಿ , ಕೆ. ಸದಾಶಿವ ಅವರ ಕಥೆಗಳು , ವಿಶಾಲಾರ್ಥ ಆರೋಪಿಸಿ ಅದರ ಕಾರಣದಿಂದ 
ತೇಜಸ್ವಿಯವರ ಹುಲಿಯೂರಿನ ಸರಹದ್ದು . ದೊರೆಯುವಂಥದು ಪ್ರತಿಭೆ ಎನ್ನುತ್ತಾನೆ. 
ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಿಕೊಂಡ “ ಶಕ್ತಿಯನ್ನುಳ್ಳವನಿಗೇ ಪ್ರತಿಭಾ ವ್ಯುತ್ಪತ್ತಿಗಳೆರಡೂ 
ಮುಖ್ಯ ಕೃತಿಗಳು . 

ಒದಗುವುವು ” ಎಂದು ಅವನ ಅಭಿಮತ. 
ಹೆಚ್ಚಿನ ಓದಿಗೆ: Leon Edel: The Modern Psycho ಪ್ರತಿಭೆಗೆ ಸಾಮಾನ್ಯ ಅರ್ಥ “ ಅಪೂರ್ವ ವಸ್ತು 
logical Novel ( ಪರಿಷ್ಕತ ೧೯೬೪) Robert ನಿರ್ಮಾಣ ಸಾಮರ್ಥ್ಯ. ” ಕವಿಗೆ ಸಂಬಂಧ 
Humphrey : Stream of Consciousness in the 

ಪಟ್ಟಂತೆ ನಿರ್ದಿಷ್ಟ ಅರ್ಥ “ಶಬ್ದಾರ್ಥಗಳ 
Modern Novel ( ೧೯೫೪ ); Melvin Friedman : 
Stream of Conciousness : A Study in Literary ನವನವೋನೇಷ ” ಎಂದು ವ್ಯತ್ಯಾಸಗಳನ್ನು 
Method ( ೧೯೫೫). ಓ .ಎಲ್ . ನಾಗಭೂಷಣಸ್ವಾಮಿ: ಗುರುತಿಸುತ್ತಾನೆ. ಅವನ ಪ್ರಕಾರ “ ಯಾವುದು 
ಪ್ರಜ್ಞಾ ಪ್ರವಾಹ ತಂತ್ರ 

ಶಬ್ದ ಸಮೂಹವನ್ನೂ ಅರ್ಥಪುಂಜವನ್ನೂ 
೧೧೭ . ಪ್ರತಿಭೆ ಪ್ರತಿಭೆ ಮತ್ತು ಶಕ್ತಿ ಎಂಬ ಅಲಂಕಾರ ತಂತ್ರವನ್ನೂ ಇದೇ ಬಗೆಯ ಉಕ್ತಿ 
ಪದಗಳನ್ನು ಅಲಂಕಾರಿಕರು ಸಮಾನಾರ್ಥಕ ಮಾರ್ಗವನ್ನೂ ಹೃದಯದಲ್ಲಿ ಹೊಳೆಯಿಸು 
ವಾಗಿ ಬಳಸುತ್ತಾರೆ . ಪ್ರತಿಭೆಯನ್ನು ತದೋ ಅದೇ ಪ್ರತಿಭೆ. ” ಅಭಿನವಗುಪ್ತ 
ಇಮ್ಯಾಜಿನೇಶನ್‌ಗೆ ಸಮಾನಾರ್ಥಕ ಎಂದು “ ಪ್ರತಿಭೆ ನಿಜವಾಗಿ ಒಂದು ರೀತಿಯ ದೃಷ್ಟಿ . 
ಆಧುನಿಕ ವಿದ್ವಾಂಸರು ಒಪ್ಪಿಕೊಳ್ಳುತ್ತಾರೆ . 

ಅದು ಬುದ್ದಿಯ ಕಣ್ಣಲ್ಲ; ಹೃದಯದ ಕಣ್ಣು. 
ಶಕ್ತಿಯನ್ನು ಜೀನಿಯಸ್‌ಗೆ ಸಂವಾದಿಯಾಗಿ 

ಕವಿಯ ಈ ಒಳಗಣ್ಣು ತೆರೆದಾಗ ವಿಶ್ವದ 
ಬಳಸುತ್ತಾರೆ . ಪ್ರತಿಭೆ ಕಾವ್ಯ ಸೃಷ್ಟಿಗೆ ತೀರ 

ಹೃದಯವೇ ಅವನಿಗೆ ತೆರೆಯುತ್ತದೆ ” ( ಧ್ವನ್ಯಾ 
ಅನಿವಾರ್ಯ ಎಂಬುದನ್ನು ಎಲ್ಲ ಆಲಂಕಾರಿ 

ಲೋಕಲೋಚನ, ಪುಟ ೬೦) ಎನ್ನುತ್ತಾನೆ. 
ಕರೂ ಒಪ್ಪಿಕೊಂಡರೂ ಅದರ ಸ್ವರೂಪ, 

ಮಹಿಮಭಟ್ಟ ತನ್ನ ವ್ಯಕ್ತಿ ವಿವೇಕದಲ್ಲಿ "(ತನ್ನಲ್ಲಿ 
ಪ್ರಕ್ರಿಯೆ , ಪರಿಕರಗಳನ್ನು ಕುರಿತು ವಿಸ್ತಾರವಾದ 

ತುಂಬಿರುವ) ರಸಕ್ಕೆ ಅನುಗುಣವಾದ 
ಚರ್ಚೆ ಸಂಸ್ಕೃತದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ . 

ಶಬ್ದಾರ್ಥಗಳ ಚಿಂತನೆಯಲ್ಲಿ ಕವಿಯ ಚೇತಸ್ಸು 
ರಾಜಶೇಖರ, ಕುಂತಕ , ಆನಂದವರ್ಧನ , 

ನಿಶ್ಚಲವಾಗಿರುವಾಗ, ವಸ್ತುವಿನ ನಿಜಸ್ವರೂಪ 
ಭಟ್ಟತ್ತ ಇವರು ಪ್ರಾಸಂಗಿಕವಾಗಿ ಪ್ರತಿಭೆಯ 

ವನ್ನು ಮುಟ್ಟಿದ ಪ್ರಜ್ಞೆ ಅವನಲ್ಲಿ ಥಟ್ಟನೆ 
ಬಗ್ಗೆ ಹೇಳುವ ಮಾತುಗಳಿಂದ ಸಂಸ್ಕೃತ 
ಕಾವ್ಯಮೀಮಾಂಸಕರ ಪ್ರತಿಭೆಯನ್ನು ಕುರಿತ 

ಹೊಮ್ಮುತ್ತದೆ . ಇದೇ ಕವಿಯ ಪ್ರತಿಭೆ . ಇದನ್ನು 
ಚಿಂತನೆಯ ಧಾಟಿಯನ್ನು ಊಹಿಸಿಕೊಳ್ಳ 

ಪರಮೇಶ್ವರನ ಮೂರನೆಯ ಕಣ್ಣೆಂದೇ ಕೀರ್ತಿ 
ಬಹುದು. 

ಸುತ್ತಾರೆ . ಏಕೆಂದರೆ , ಅವನು ಇದರ ಮೂಲಕ 


ವಿಮರ್ಶೆಯ ಪರಿಭಾಷೆ | ೧೫೩ 


ತ್ರಿಕಾಲದಲ್ಲಿ ನಡೆಯುವ ಸಂಗತಿಗಳನ್ನೂ ಪ್ರತಿಭೆಗೆ ಸಹಾಯಕವಾಗಿ ಕಾವ್ಯರಚನೆಗೆ 
ಸಾಕ್ಷಾತ್ತಾಗಿ ಕಾಣಬಲ್ಲನು ” ( ಪುಟ ೩೯೦ - ಅಗತ್ಯವಾದ ವ್ಯುತ್ಪತ್ತಿ ಮತ್ತು ಅಭ್ಯಾಸ ಎಂಬ 
೯೧), ಪ್ರತಿಭೆಯನ್ನು ಸೃಷ್ಟಿಕ್ರಿಯೆ ಎಂದು ಅಂಶಗಳನ್ನು ಗುರುತಿಸುತ್ತಾನೆ . 
ಪರಿಗಣಿಸಿ , ಅದಕ್ಕೆ ಮೂಲಸಾಮಗ್ರಿ ದಿನನಿತ್ಯದ ಈ ಅಂಶಗಳೆಲ್ಲ ಅಲಂಕಾರಿಕರ ಚರ್ಚೆಯಲ್ಲಿ 
ಬದುಕಿನಿಂದಲೇ ದೊರೆಯುತ್ತದೆ ಎನ್ನುತ್ತ ಪ್ರಾಸಂಗಿಕವಾಗಿಬರುವ ಮಾತುಗಳು . ಇವುಗಳ 
ಆನಂದವರ್ಧನನು ಅಪಾರವಾದ ಕಾವ್ಯ ಆಧಾರದ ಮೇಲೆ ಒಟು ಚಿಂತನೆಯ ಸರೂಪ 
ಜಗತ್ತಿನಲ್ಲಿ ಕವಿಯೇ ಸೃಷ್ಟಿಕರ್ತ . ತನಗೆ ಹೇಗೆ ಹೀಗಿದ್ದಿರಬಹುದೆಂದು ಊಹಿಸಬಹುದು. 
ರುಚಿಸುವುದೋ ಹಾಗೆ ವಿಶ್ವವನ್ನು ಪರಿವರ್ತಿ ೧ . ಪ್ರತಿಭೆ ಪ್ರಜ್ಞೆಯ ಒಂದು ಸ್ಥಿತಿ . 
ಸುತ್ತಾನೆ ” ( ಧ್ವನ್ಯಾಲೋಕ. ಪುಟ ೧೨೨) ಮತ್ತು ೨ . ಆದ್ದರಿಂದ ನೆನಪು, ಎಚ್ಚರ , ಆಲೋಚನೆ - 
“ ಅದೇ ಪದಸಮೂಹ, ಅದೇ ಅರ್ಥ ಸಂಪತ್ತು; ಮರನ ಒಳಗೊಂಡಿರುತ್ತದೆ . 
ಆದರೂ ಕಟ್ಟುಕೌಶಲದಿಂದ ಕಾವ್ಯ ಹೊಸ ೩ . ಪ್ರಪಂಚದ ಸಂಗತಿ ಮತ್ತು ಅನುಭವಗಳನ್ನು 
ದಾಗುತ್ತದೆ ” ಎನ್ನುತ್ತಾನೆ . ಕುಂತಕನ ಅಭಿಪ್ರಾಯ ನೋಡುವ ವಿಶಿಷ್ಟ ದೃಷ್ಟಿಕೋನ. ೪ . ಆ 
ದಲ್ಲಿ ವಾಸ್ತವಿಕ ಪ್ರಪಂಚದ ಅನುಭವಗಳು ದೃಷ್ಟಿಕೋನದಿಂದ ಕವಿಯದಾಗುವ ಅನುಭವ 
ಸಂಗತಿಗಳು ಮತ್ತು ಅವುಗಳಿಗಿರುವ ಆಂತರಿಕ ಗಳು ಮತ್ತು ಅದರಿಂದ ಉಂಟಾಗುವ 
ಸಂಬಂಧವನ್ನು ಕಂಡುಕೊಂಡು ಗುಣಗಳ ಅಭಿವ್ಯಕ್ತಿಯ ಒತ್ತಡ ಅಥವ ರಸಾವೇಶಕ್ಕೆ ಸೂಕ್ತ 
ವಸ್ತುಗಳ ಸ೦ಯೋಜನೆಯಿಂದ ಪ್ರಕಟಣೆಯ ಮಾಧ್ಯಮವನ್ನು ಭಾಷೆಯಲ್ಲಿ 
ಹೊಸದೊಂದು 'ಕೃತಿ ' ಯನ್ನು ರಚಿಸುವ ಕಂಡುಕೊಳ್ಳುವ ಶಕ್ತಿ . ೬ . ಪ್ರತಿಭೆಗೆ 
ಸಾಮರ್ಥ್ಯ ಪ್ರತಿಭೆ ( ವಕ್ರೋಕ್ತಿಜೀವಿತ , ಪು . 

ಲೋಕಾನುಭವ ಅಗತ್ಯ . ೭ . ಹೊಸತನವನ್ನು 
೧೪೩) , ದರ್ಶನ ಮತ್ತು ವರ್ಣನಗಳು ಕಂಡುಕೊಳ್ಳಲು ಮತ್ತು ಅದಕ್ಕೆ ಅಭಿವ್ಯಕ್ತಿ 
ಪ್ರತಿಭೆಯ ಸ್ವರೂಪದ ಮುಖ್ಯ ಅಂಶಗಳೆಂದು 

ಕೊಡಲು ಏಕಾಗ್ರಚಿತ್ತದ 'ಸಮಾಧಿ ' ಅಗತ್ಯ . 
ಭಟ್ಟರೌತ ವಿವರಿಸು ತ್ತಾನೆ . ಅಭಿನವಗುಪ್ತನು 

೮ . ಈ ಕಾಣುವ ಶಕ್ತಿ ಎಲ್ಲರಲ್ಲೂ ಇದ್ದು ಅದನ್ನು 
ಪ್ರತಿಭಾ ವ್ಯಾಪಾರದ ಹಿಂದೆ ಇರುವ ರಸಾವೇಶ 

ಸಹಜವಾಗಿಯೇ ಕಂಡುಕೊಳ್ಳುವುದು ಸಹಜ 

ಪ್ರತಿಭೆಯೂ , ಉದ್ದೇಶಪೂರ್ವಕವಾಗಿ ಅಭ್ಯಾಸ 
ಎಂಬ ತತ್ವವನ್ನು ಗುರುತಿಸುತ್ತಾನೆ. ಈ ರಸದ 

ದಿಂದ ಬೆಳೆಸಿಕೊಳ್ಳುವುದು ಔಪಾಧಿಕ 
ಆವೇಶ ಸೃಜನಾತ್ಮಕವಾಗಿದ್ದಾಗ ಉಂಟಾಗುವ 

ಪ್ರತಿಭೆಯೂ ಆಗುತ್ತದೆ. ೯ . ಪ್ರತಿಭೆಗೆ ವೈಯಕ್ತಿಕ 
ಪ್ರತಿಭೆಯನ್ನು ರಾಜಶೇಖರ ಕಾರಯ ಪ್ರತಿಭೆ 

ಪರಿಮಿತಿಗಳು ಇದ್ದೇ ಇರುತ್ತವೆ . ಪ್ರತಿಭೆ ಎಂಬ 
ಎಂದೂ , ಅದರಿಂದ ನಿರ್ಮಾಣವಾದ ಕೃತಿಯ 

ಪರಿಕಲ್ಪನೆ ಒಂದು ತುದಿಯಲ್ಲಿ ಕವಿಯ ವ್ಯಕ್ತಿತ್ವದ 
ಅನುಭವವನ್ನು ತನ್ನಲ್ಲಿ ಆವಾಹಿಸಿಕೊಳ್ಳುವ 

ಅಂಶವಾದ ಕಾಣೆಯನ್ನೂ ಇನ್ನೊಂದು 
ಓದುಗನ ಸಾಮರ್ಥ್ಯವನ್ನು ಭಾವಯ ಪ್ರತಿಭೆ 

ತುದಿಯಲ್ಲಿ ಅದರ ಅಭಿವ್ಯಕ್ತಿಗೆ ಅಗತ್ಯವಾದ 
ಎಂದೂ ಗುರುತಿಸುತ್ತಾನೆ . ಜಗನ್ನಾಥ ಪಂಡಿತ ಭಾಷೆಯ ಬಳಕೆಯನ್ನೂ ಒಳಗೊಳ್ಳುತ್ತವೆ. 
ಮತ್ತು ಹೇಮಚಂದ್ರ ಕಾರಯ ಪ್ರತಿಭೆಯಲ್ಲಿ ಓದುಗನ ಕೃತಿಯ ಆಸ್ವಾದನೆಯ ಸಾಮರ್ಥ್ಯ 
ಸಹಜ ಪ್ರತಿಭೆ ಮತ್ತು ಔಪಾಧಿಕ ಪ್ರತಿಭೆ ಎಂಬ ವನ್ನೂ ಪ್ರತಿಭೆ ಎಂದೇ ಕರೆಯುವುದು 
ಎರಡು ವಿಧಗಳನ್ನು ಗುರುತಿಸುತ್ತಾರೆ . ಪ್ರತಿಭೆ ಗಮನಾರ್ಹ. 
ಕಾವ್ಯ ರಚನೆಗೆ ಅನಿವಾರ್ಯವಾದರೂ 

ಇಮ್ಯಾಜಿನೇಷನ್ ಅಂಡ್ ಫ್ಯಾನ್ಸಿ ನಮೂದುನೋಡಿ. 
ಅದೊಂದೇ ಎಲ್ಲವೂ ಅಲ್ಲ . ಹೇಮಚಂದ್ರನು ಹೆಚ್ಚಿನ ಓದಿಗೆ: ಡಾ . ಜಿ.ಎಸ್ . ಶಿವರುದ್ರಪ: ' ಪ್ರತಿಭೆ' 


೧೫೪ | ವಿಮರ್ಶೆಯ ಪರಿಭಾಷೆ 


( ಪ ) ಸಾಧನೆ . II, 2: T. N . Srikanthaiah : Inagina- ಉಪಮೆ , ರೂಪಕ , ಅಲಂಕಾರ, ಸಂಕೇತ, 
tion in Indian Poetics ( ಪ್ರ ) “ An Introduction to 

ಇತ್ಯಾದಿ. ಉದಾ., *(ಗೋಕಾಕರ ನೀರದ 
Indian Poetics ; V. Raghavan and Nagendran 
( ಸಂ ) ೧೯೭೦; ಡಾ . ಕೆ. ಕೃಷ್ಣಮೂರ್ತಿ : Sanskrit 

ಕವನದಲ್ಲಿ , ಕೃಷ್ಣ ಮಲಗಿದ ಆಲದೆಲೆಗೆ) 
Critics on Imagination ( ) Essays in Sanskrit 

ಮೊಡವನ್ನು ಸಮೀಕರಿಸಲಾಗಿದೆ. ಹೀಗಾಗಿ 
Criticism ( ೧೯೬೪) ಪುಸ್ತಕದಲ್ಲಿ; ತೀ . ನಂ . ಶ್ರೀ : 

ಮೂಲ ಪ್ರತಿಮೆಯ ಸ್ಪಷ್ಟತೆ ಮಂಜಾಗಿ 
ಭಾರತೀಯ ಕಾವ್ಯಮೀಮಾಂಸೆ ಅಧ್ಯಾಯ ೧೦ . ಮೂಲದ ಸೌಂದರ್ಯ , ಧ್ವನಿ ಹಾಳಾಗಿ 
೧೧೮ . ಪ್ರತಿಮೆ Image ಇಮೇಜ್: 

ಹೋಗಿದೆ.. ಕೃಷ್ಣ ಮಲಗಿದ ಆಲದೆಲೆಯಂತಹ 
ಆಧುನಿಕ ವಿಮರ್ಶೆಯಲ್ಲಿ ತುಂಬ ಪ್ರಮುಖ 

ಮೋಡ ಎನ್ನುವಾಗ ಆ ಶಬ್ದಚಿತ್ರ ಯಾವ 
ವಾದ , ತುಂಬ ಹೆಚ್ಚಾಗಿ ಮತ್ತು ತುಂಬ ಅಸ್ಪಷ್ಟ 

ಪ್ರಯೋಜನವನ್ನೂ ಮಾಡದೆ ಉಪಮೆಗಾಗಿ 

* ಉಪಮೆ ಬಂದಂತಿದೆ.'' 
ವಾಗಿ ಬಳಕೆಯಾಗುವ ಪದ. ತನ್ನ ಅಸ್ಪಷ್ಟತೆ 
ಯಿಂದಾಗಿ ಪ್ರತಿಮೆ ಎಂಬ ಪದವುಸೋಮಾರಿ ೪ , ಇವೆಲ್ಲ ಅರ್ಥಗಳ ಜೊತೆಯಲ್ಲಿ ಅನೇಕ 
ವಿಮರ್ಶೆಗೆ ಒಂದು ವರವೂ , ಗಂಭೀರ ಪ್ರತಿಮೆಗಳ ಸಂಯೋಜನೆಯಿಂದ ರೂಪತಳೆ 
ವಿಮರ್ಶೆಗೆ ಒಂದು ಅಪಾಯವೂ ಆಗಿಬಿಟ್ಟಿದೆ. 

ಯುವ ಕವನ ತಾನೇ ಒಂದು ಪ್ರತಿಮೆ ' ಯಾಗು 
ಈ ಪದವು ಏನೆಲ ಅರ್ಥಗಳ ಬಳಕೆ ಇದೆ. ಉದಾ. " ( ತೆರಣಿಯ ಹುಳು ತನ, 
ಯಾಗುತ್ತದೆ ಎಂಬುದನ್ನು ಮೊದಲು ಗಮನಿಸಿ. 

ಸ್ನೇಹದಿಂದ' ಎಂಬ ಅಕ್ಕಮಹಾದೇವಿಯ 

ವಚನ) ಒಂದು ಪ್ರತಿಮೆಯಲ್ಲಿ ಇನ್ನೊಂದು 
೧ . ಕಣ್ಣಿಗೆ ಕಟ್ಟುವಂತಿರುವ ಶಬ್ದಚಿತ್ರಗಳು . ಪ ತಿಮೆ ಸೇರಿ ಆ ಮೂಲಕ ಎರಡೂ 
ವಸ್ತು , ಕ್ರಿಯೆ ಮತ್ತು ಅಮೂರ್ತ ಆಲೋಚನೆ , 

ಪ್ರತಿಮೆಗಳ ಸಮಾನ ಧರ್ಮದಿಂದ ಕಾವ್ಯಾರ್ಥ 
ಭಾವನೆಗಳನ್ನು, ವಿವರಣಾತ್ಮಕವಾಗಿ , ಮೂರ್ತ 

ಹುಟ್ಟುತ್ತದೆ. ” “ಕವಿ ಕೃತಿಯಾದ ಕಾವ್ಯವೂ 
ವಾಗಿ ಭಾಷೆಯಲ್ಲಿ ವಿವರಿಸುವುದು. ಉದಾ., 

ಈಶ್ವರ ಕೃತಿಯಾದ ವಿಶ್ವಸೃಷ್ಟಿಗೆ ಸದೃಶವಾದ 
( ಭಾರತೀಪುರ ' ದಲ್ಲಿ ಮತ್ತೆ ಮತ್ತೆ ಬರುವ - ಒಂದು ಪ್ರತಿಮೆ . ” 
ಗೇರುಗುಡ್ಡ ಹತ್ತುವ ಪ್ರತಿಮೆ ಜಗನ್ನಾಥನ 

೫ . ಕುವೆಂಪು ಅವರ ಪ್ರಕಾರ ಪ್ರತಿಮೆಯು 
ನಿಲುವು ಮತ್ತು ಅವನು ಕೈಗೊಂಡಿರುವ 

ಯಾವ ಒಬ್ಬ ವ್ಯಕ್ತಿಯ ಮನಸ್ಸಿನ ರಚನೆಯಲ್ಲ. 
ಕಾರ್ಯದ ಕ್ಲಿಷ್ಟತೆಯನ್ನು ಸೂಚಿಸುತ್ತದೆ . ” 

ಅದು ಒಂದು ಜನಾಂಗದ ಸಮಷ್ಟಿ ಮನಸ್ಸಿನ 
೨ . “ ವಸ್ತುನಿಷ್ಠ ಪ್ರಪಂಚದ ವ್ಯಕ್ತಿನಿಷ್ಟ ಚಿತ್ರ . ” ಸಾಮೂಹಿಕ ಸೃಜನೆಯಾಗುತ್ತದೆ. ಮತ್ತು , 
ಮನಸ್ಸಿನ ಚಟುವಟಿಕೆಗಳು , ಅಂದರೆ , ಕೆಲವು ಬಾರಿ ಇಡೀ ಕಾವ್ಯವೇ " ಮಹತ್ತಾದ 
ಸಂವೇದನೆ , ಗ್ರಹಿಕೆ, ಪರಿಕಲ್ಪನೆ ಇತ್ಯಾದಿಗಳ ದರ್ಶನ ಧ್ವನಿಗೆ ಬೃಹತ್ ಪ್ರತಿಮೆ ಯಾಗಿ 
ಪ್ರಕಟರೂಪ. ಉದಾ., "( ರಾಮಚಂದ್ರಶರ್ಮ 

ಹೊರಹೊಮ್ಮಬಹುದು. 
ರು ' ಸೆರಗಿನ ಕೆಂಡ' ಕಥೆಯಲ್ಲಿ ಅವ್ಯಕ್ತವಾಗಿದ್ದ ೬ . ಯಾವುದೇ ಪ್ರತಿಮೆಗಳ ಅಥವ ಒಂದೇ 
ಭೀತಿ ಕಟೆಡೆದು ಪ್ರಳಯವಾಗುವ ಜಾತಿಯ ಪ್ರತಿಮೆಗಳ ಗುಂಪು ಇಮೇಜರಿ 
ರೀತಿಯನ್ನು.... ಕಡಲಿನ ಪ್ರತಿಮೆಯ ಮೂಲಕ ಎನಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಇದನ್ನು 
ಅಪೂರ್ವವಾಗಿ ಸೆರೆ ಹಿಡಿದಿದ್ದಾರೆ. ” ಕನ್ನಡ ವಿಮರ್ಶೆಯಲ್ಲಿ ಪ್ರತೀಕ ಎಂದು 

ಗುರುತಿಸುವ ಅಭ್ಯಾಸವಿದೆ. 
೩ . ಇಂದ್ರಿಯಗಳ ಗ್ರಹಿಕೆಯನ್ನು ಅಭಿವ್ಯಕ್ತಿಸುವ 
ಯಾವುದೇ ಪದ ಅಥವ ಪದಗಳ ಸಮೂಹ. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಪ್ರತಿಮೆ 
ಅಂದರೆ , ಗಮನ ಸೆಳೆಯುವಂಥ ಭಾಷೆ - ಎಂಬ ಪದ ಕಾವ್ಯದ ವಿಮರ್ಶೆಯಲ್ಲಿ 


ಪ್ರತಿಮೆಯವಿವಿಧರೂಪಗಳು 


ಸರಳ(ಸಾಮಾನ್ಯ)ಪ್ರತಿಮೆ 


ಇಂದ್ರಿಯಗಳ 
ಭಾವವನ್ನು 
ಉದ್ದೀಪಿಸುವ ಯಾವುದೇಪದ. 


ಮರ 
, 
ಮನೆ 
, 
ಬಿಸಿ 
, 
ಚಳಿ 
, 
ಕರ್ಕಶ 
, 
ಕೆಂಪು 
, 
ಮೃದು “ಕೈಹಿಡಿದಸರಪಳಿಯಜಗುತಿದೆಕರಿನಾಯಿ” 


ಅಮೂರ್ತತೆ 


ಇಂದ್ರಿಯ 
ಗ್ರಹಿಕೆಯ 
ಭಾವವನ್ನು 
“ 
ಪ್ರಚೋದಿಸದ 
” 
ಪದ 
. 


ಸತ್ಯ,ಕಪಟ,ನ್ಯಾಯ,ಮೋಸ,ಖಚಿತ “ತತ್ತಗಳಲಿನೇತಿನೇತಿ,ಕಾವ್ಯಗಳಲಿಮಧುರಪ್ರೀತಿ” 


ಭೌತಿಕ 
ಪ್ರತಿಮೆ 
( 
ತತ್ 
ಕ್ಷಣ ಪ್ರತಿಮೆ) 


ಸ್ಪರ್ಶ 
, 
ವಾದ 
, 
ದೃಶ್ಯ 
, 
ರುಚಿ 
, 
ವಾಸನೆಗಳ 
ಪ್ರಚೋದನೆಯೇ 
ಮೂಲಭೂತ 
ಉದೇಶವಾದ 
ಪದಗಳು 


ಒರಟು 
, 
ಕಿರುಚು 
, 
ಹಳದಿ 
, 
ಸಿಹಿ 
, 
ಸುಗಂಧ 
, “ಕಗ್ಗಾಡುಗುಡ್ಡಗಳಹಚ್ಚಹಸಿರುಮರೆಗಳು... 
ಕುಣಿಯುವ 
ಮಿಂಚುವ 
ಹೆಣ್ಣಳ 
ತಾಂಡ್ಯಗಳು 
. 
. 
. 
ತಮಟೆ 
ಕೊಂಬು 
ಕಹಳೆ 
ಡೊಳ್ಳುಗಳ 
ಸೊಕ್ಕು 
. 
. 
. 
ಕುಡಿತದ 
ಖುಷಿ 
ಉಕ್ಕಿಸಿ 
ರೋಷ 
ಕೇಕೆ 
ಆಟೋಪ 
” 
೮ 


ವಿರಳಪ್ರತಿಮೆ 


ಅಪರೋಕ್ಷವಾಗಿಇಂದ್ರಿಯಗ್ರಹಿಕೆಯ ಭಾವವನ್ನುಉದ್ದೀಪಿಸುವ,ಅಥವ 
ಯಾವುದೇ 
ಒಂದು 
ಇಂದ್ರಿಯದ 
ಗ್ರಹಿಕೆಗೆ ಸೀಮಿತವಲ್ಲದಪದ. 


ಆಸೆ 
, 
ಸೋಮಾರಿತನ 
, 
ಶಕ್ತಿ 
, 
ಉಲ್ಲಾಸ 
, 
“ 
ನಿನಗೆ 
ದೊರೆತನವಿಂದು 
ಬೇಸರವಾಯಿತೆಂದು ವಹಿಸದಿರುನನಗೆಅದನು”೯ 


ಅಮೂರ್ತಪ್ರತಿಮೆ 


ಪ್ರತಿನಿಧೀಕರಣದಂತಹತಂತ್ರಗಳಿಂದ ಇಂದ್ರಿಯಗ್ರಹಿಕೆಯ ಭಾವವನ್ನುಉದ್ದೀಪಿಸಬಲ್ಲಅಮೂರ್ತತೆ 


ಮೈವೆತ್ತಲಾಲಿತ್ಯ,ಬಾಳಬಿರುಗಾಳಿ 
“ 
ಸುಖದುಃಖಗಳ 
ತಡಿಗೆ 
ಬಡಿಯ 
, 
ತೆರೆಗೆ ಹೊಯಾಡಿಸೋಲು-ಗೆಲುವಿನತೋಳತೊಟ್ಟಿಲ 
ವಾಗಿ 
, 
ಎಡ 
- 
ಬಲದ 
ತೋಟ 
ಪಟ್ಟೆಗೆ ನೀರಮೊಗೆದುಸಾಗಿದೆಹೀಗೆ?೧೦ 


ಸಂಯೋಜಿತಪ್ರತಿಮೆ 


ಒಂದೇಒಂದುಭೌತಿಕಪ್ರತಿಮೆಯನ್ನು ಹೊಂದಿರುವಪದಗಳಗುಂಪು 


ಉರಿವಕೋಪ,ಸವಿಮಾತು. “ಉರಿಯುವಪಂಜುಕೈಕೈಯಲ್ಲಿಕ್ರಾಂತಿಯಕಿಡಿಗಳು ಕಣ್ಣುಗಳಲ್ಲಿಸಿಡಿದರುಕೆಂಡದಉಂಡೆಗಳು”೧೧ 


ಸಂಕೀರ್ಣ 
ಪ್ರತಿಮೆ 


ಒಂದಕ್ಕಿಂತಹೆಚ್ಚುಭೌತಿಕಪ್ರತಿಮೆಗಳಿರುವ ಪದಗಳಸಂಯೋಜನೆ 


“ಬಾನಚೆಚ್ಚದಕೆಳಗೆಹೆಬ್ಬಾವಿನುಬ್ಬಸದ ಹತ್ತಿಬಿಲ್ಲಿನಕಸದಕತ್ತಲೆಯಲಿನಿರ್ನಾಮವಾಗಿರುವನೀಲ ನಗರಾವಳಿಯಕೋಳಿಕೂಗಿತುಬಾನಮುಂದಲೆಯಲಿ”೧೨ 


ಸಂಯೋಜಿತ 
ಅಮೂರ್ತ ಪ್ರತಿಮೆ 


ಒಂದುಅಮೂರ್ತಪ್ರತಿಮೆಇದ್ದು ಭೌತಿಕಪ್ರತಿಮೆಇಲ್ಲದಪದಗಳಸಂಯೋಜನೆ 


ಸರ್ವಧರ್ಮಸಮಾನತೆ “ಭುವನಮನವಮೌನಮಾಯೆಧ್ಯಾನಕದ್ದಿದೆ!”೧೩ 


ಸಂಕೀರ್ಣ 
ಅಮೂರ್ತ 
ಪ್ರತಿಮೆ 
ಒಂದಕ್ಕಿಂತ 
ಹೆಚ್ಚು 
ಅಮೂರ್ತ 
ಪ್ರತಿಮೆ 

ಗಳಿದ್ದುಭೌತಿಕಪ್ರತಿಮೆಒಂದೂಇಲ್ಲದ ಪದಗಳಸಂಯೋಜನೆ 


ಪ್ರಾಮಾಣಿಕಪ್ರೀತಿ “ಮಣಿಯದಿಹಮನವೊಂದು,ಸಾಧಿಸುವಹಟವೊಂದು 
ನಿಜದ 
ನೇರಕೆ 
ನಡೆವ 
ನಿಶ್ಚಲತೆಯೊಂದು ಅನ್ಯಾಯಕೆಂದೆಂದುಬಾಗದೆಚ್ಚರವೊಂದು”೧೪ 


ಅಮೂರ್ತಸಂಯೋಜಿತ ಮತ್ತುಅಮೂರ್ತಸಂಕೀರ್ಣ ಪ್ರತಿಮೆ 


ಪ್ರತಿಮೆಗಿಂತಅಮೂರ್ತತೆಯೇಪ್ರಾಮುಖ್ಯ ಪಡೆದಿರುವಸಂಕೀರ್ಣಅಥವಸಂಯೋಜಿತ ಪ್ರತಿಮೆ.ಇಲ್ಲಿಪ್ರತಿಮೆಅಥವಪ್ರತಿಮೆಗಳು ಕೇವಲಅಮೂರ್ತತೆಯನ್ನುಪರಿಷ್ಕರಿಸುವ ಕೆಲಸಮಾಡುತ್ತವೆ. 


“ವಿಕೃತಿಪದರಗಳಲ್ಲಿಮೌನವಾಗಿಹ,ಶಿವದ 
ಗೀತವನ್ನು 
ಕರಣ 
ಗೋಚರಮಾಗೆ 
ಸ್ಪಂದಿಸುತ 
ಚೇತನರೊಳಾ 
ಚಿದಾನಂದವೆ 
ಮರುಕೊಳಿಪ 
, ಪ್ರಕೃತಿಶಿಲ್ಪಿಯುಸಮೆದಚಿದ್ಯಂತ್ರನೀನಲಾ”೧೫ 


ವಿಮರ್ಶೆಯ ಪರಿಭಾಷೆ | ೧೫೭ 


ಅನಿವಾರ್ಯವಾಗಿಬಿಟ್ಟಿದೆ . ಪ್ರತಿಮೆಯ ಪುಟ ೧೫೫ರಲ್ಲಿನ ವಿಂಗಡಣೆ ಪರಿಪೂರ್ಣ 
ಪರಿಕಲ್ಪನೆಯನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ವಲ್ಲ. ಎದ್ದು ತೋರುವ ವ್ಯತ್ಯಾಸಗಳಿರುವ 
ವಿಮರ್ಶೆಯು ಪ್ರತಿಮೆಯನ್ನು ಕಾವ್ಯ ನಿರ್ಮಾ ಪ್ರತಿಮೆಗಳ ಬಗೆಗಳನ್ನು ಮಾತ್ರ ಇಲ್ಲಿ ಗುರುತಿ 
ಣಕ್ಕೆ ಅಗತ್ಯವಾದ ಪ್ರಮುಖ ಅಂಶಗಳಲ್ಲಿ ಸಿದೆ. ವಿಮರ್ಶಕರ ವೈಯಕ್ತಿಕ ಅಭಿರುಚಿಯನ್ನು 
ಒಂದು ಎಂದು ನಂಬುತ್ತದೆ; ಪ್ರತಿ ಕವನದಲ್ಲೂ ಆಧರಿಸಿ ಈ ಪಟ್ಟಿ ಬೆಳೆಯುತ್ತಲೇ ಹೋಗ 
ಪ್ರತಿಮಾ ವಿನ್ಯಾಸವೊಂದು ಇರುತ್ತದೆಂದೂ ಬಹುದು. ಉದಾ ಹರಣೆಗೆಂದು ಆರಿಸಿಕೊಂಡಿ 
ಪ್ರತಿಯೊಂದು ಪ್ರತಿಮೆಯೂ ತನ್ನ ವಿಸ್ತಾರಕ್ಕೆ ರುವ ಸಾಲುಗಳು ಕೇವಲ ನಿದರ್ಶನವಷ್ಟೇ 
ಅನುಗುಣವಾಗಿ ತನ್ನದೇ ಆದ ವಿನ್ಯಾಸವನ್ನು ಹೊರತು , ಆಯಾ ಕವನಗಳಲ್ಲಿ ಬೇರೆ ಬಗೆಯ 
ಹೊಂದಿರುತ್ತದೆಂದೂ ಭಾವಿಸುತ್ತದೆ. ಕವಿಯ ಪ್ರತಿಮೆಗಳು ಇಲ್ಲ ಎಂದರ್ಥವಲ್ಲ . 
ಮನಸ್ಸಿನಲ್ಲಿ ಪ್ರತಿಮೆಗಳು ಹೇಗೆ ಮಂಡಿತ 

ಪ್ರತಿಮೆಯ ಕಾರ್ಯಗಳು ಮತ್ತು ಉಪಯೋ 
ವಾಗುತ್ತವೆ , ಅದರ ವಿವಿಧ ಬಗೆಗಳು 

ಗಗಳು: ಕಾವ್ಯ ಪ್ರತಿಮೆಯು ಅನೇಕ ರೀತಿಗಳಲ್ಲಿ 
ಯಾವುವು, ಅದರ ಕಾರ್ಯಗಳೇನು ಎಂಬು 
ದನ್ನು ವಿವರವಾಗಿ ಚರ್ಚಿಸುವುದು ಅಗತ್ಯ 

ಬಳಕೆಯಾಗಬಹುದಾದರೂ , ಸಂಕೇತ, ರೂಪಕ , 
ಎಂಬ ಧೋರಣೆಯನ್ನು ಹೊಂದಿರುತ್ತದೆ. 

ಉಪಮೆ ಎಂಬ ವಿಭಾಗಗಳಲ್ಲಿ ಪ್ರಮುಖವಾಗಿ 

* ಅದರ ಕಾರ್ಯಗಳನ್ನು ಗುರುತಿಸಬಹುದು . 
ಏನೆಲ್ಲ ಅಂಶಗಳು ಸೇರಿ ಕಾವ್ಯ ಪ್ರತಿಮೆ 

ಕಾವ್ಯದಲ್ಲಿ ಬರುವ ಸಂಕೇತ ನಿಜವಾದ 
ಯಾಗುತ್ತದೆ ಎಂಬುದು ಮೊದಲನೆಯ ಪ್ರಶ್ನೆ . 

ವಸ್ತುವಿನ ಅಕ್ಷರ ರೂಪದ ನಕಲು ಅಲ್ಲ . 
“ ಇಂದ್ರಿಯ ಗ್ರಹಿಕೆಗಳ ಭಾವವನ್ನು ಉದ್ದೀಪಿ 

ಸಂಕೇತವು ಎದುರಾದ ಕೂಡಲೇ ಇದರ 
ಸುವ ಯಾವುದೇ ಪದ ಪ್ರತಿಮೆ ” ಎಂಬ 

( ಸಂಕೇತದ) ಅರ್ಥ ಅದೇ ( ವಸ್ತು) ಇರಬೇಕು” , 
ಸಾಮಾನ್ಯವಾಗಿ ಅಂಗೀಕೃತವಾಗಿರುವ ವಿವರಣೆ 

“ಇದು ಅದನ್ನು ಧ್ವನಿಸುತ್ತದೆ ” ಎಂದು ಹೇಳಲು 
ಯನ್ನೇ ತಳಹದಿಯಾಗಿಟ್ಟುಕೊಂಡು ಚರ್ಚೆಗೆ 

ಆಗುವುದಿಲ್ಲ. ಹಾಗೊಂದು ವೇಳೆ ವಿವರಿಸು 
ತೊಡಗಬಹುದು. ಕವನದ ನುಡಿಗಟ್ಟಿನಲ್ಲಿ 

ವುದಾದರೆ ಸಂಕೇತವೂ ವಿಶೇಷವಾದ 
(ಫೋಸ್ ) ಹಲವಾರು ಪದಗಳು ಬೆಸೆದು 

ರೂಪಕವಷ್ಟೇ ಆಗಿಬಿಡುತ್ತದೆ . ಇದು ಸಂಕೇತದ 
ಕೊಂಡಿರುತ್ತವೆ, ಸಂಬಂಧ ಸ್ಥಾಪಿಸಿಕೊಂಡಿರು 

ತಪ್ಪು ವ್ಯಾಖ್ಯಾನ. ಕವನದಲ್ಲಿ ಸಂಕೇತಕ್ಕೆ ಸ್ವತಂತ್ರ 
ಇವೆ. ನುಡಿಗಟ್ಟೂಂದರಲ್ಲಿ ಬರುವ ಎಲ್ಲ 

ವಾದ ಅಸ್ತಿತ್ವವಿರುತ್ತದೆ. ಸಂಕೇತವೆಂಬುದು 
ಪದಗಳು , ಅಥವ ಕೆಲವು ಪದಗಳು , ಅಥವ 

ಹೋಲಿಕೆಯ ತಂತ್ರವಲ್ಲ , ಅರಿಯುವ ವಿಧಾನ. 
ಯಾವುದಾದರೊಂದು ಪದ ಮಾತ್ರ ಪ್ರತಿಮೆ 

ಸಂಕೇತವು ತನ್ನಷ್ಟಕ್ಕೆ ಒಂದು ಅನುಭವದ 
ಯಾಗಿರಬಹುದು. ಒಂದು ಪದವು ನೇರವಾಗಿ 
ಅಥವ ಅಸ್ಪಷ್ಟವಾಗಿ ಇಂದ್ರಿಯಗ್ರಹಿಕೆಯ 

ವಿನ್ಯಾಸವಾಗಿರುತ್ತದೆ. 
ಭಾವವನ್ನು ಉದ್ದೀಪಿಸಬಹುದು. ಅಥವ , ಕವನವೊಂದರಲ್ಲಿ ಪ್ರತಿಮೆಯು ಸ್ವತಂತ್ರವಾಗಿ 
ಅಮೂರ್ತವಾದದ್ದನ್ನು ಮೂರ್ತಗೊಳಿಸಿ ಬಳಕೆಯಾಗಿದ್ದರೆ , ಅದರದ್ದೇ ಆದ ವೈಶಿಷ್ಟ 
ಇಂದ್ರಿಯಗ್ರಾಹ್ಯವಾಗಿಸುವಷ್ಟರ ಮಟ್ಟಿಗೆ ಮಾತ್ರ ಗಳನ್ನು ಗುರುತಿಸಲು ಆಗುವಂತಿದ್ದರೆ , ತನ್ನ 
ಪ್ರತಿಮೆಯೆಂಬ ಹೆಸರಿಗೆ ಅಧಿಕಾರಿಯಾಗಿರ ಅರ್ಥವ್ಯಾಪ್ತಿಯನ್ನು ಆ ಪ್ರತಿಮೆಯು ತಾನೇ 
ಬಹುದು. ಸಾಧ್ಯವಿರುವ ಮಟ್ಟಿಗೂ ಈ ಎಲ್ಲ ನಿರ್ಧರಿಸಿಕೊಳ್ಳುವಂತಿದ್ದರೆ ಆಗ ಅದು, ಬಹಳ 
ಬಗೆಗಳನ್ನೂ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳು ಮಟ್ಟಿಗೆ, ಒಂದು ಸಂಕೇತವಾಗಿರುತ್ತದೆ. 
ವುದು , ಅವುಗಳಿಗೆ ಪ್ರತ್ಯೇಕವಾದ ಪರಿಭಾಷೆ ಉದಾ., ಒಂದು ಕವನ ಮರವನ್ನು ವರ್ಣಿಸ 
ಗಳನ್ನು ಒದಗಿಸುವುದು ಅಗತ್ಯವಾಗುತ್ತದೆ . ಬಹುದು (ಸುಮತೀಂದ್ರ ನಾಡಿಗರ ಮರ 


೧೫೮ | ವಿಮರ್ಶೆಯ ಪರಿಭಾಷೆ 


ಕವನದ ಹಾಗೆ೬), ಮರ, ಅದರ ಆಕಾರ , ಅಂದರೆ , ಹೋಲಿಕೆ ಅಥವ ಸಮೀಕರಣಕ್ಕಾಗಿ 
ಕೊಂಬೆ , ರೆಂಬೆ , ಬಂದು ಕೂಡುವ ಪಕ್ಷಿ ಬಳಸಿದ ಪ್ರತಿಮೆಯಾಗುತ್ತದೆ. ಹೀಗೆ 
ಇತ್ಯಾದಿಗಳನ್ನು ಚಿತ್ರಿಸಿ ನಿರೂಪಕನ ಮನಸ್ಥಿತಿ ಉಂಟಾಗುವ ಸಮೀಕರಣ ಕವನದ ಚೌಕಟ್ಟಿನಲ್ಲಿ 
ಯನ್ನು ಸೂಚಿಸಬಹುದು. ಅಥವ ಕವನದ ಸಷವೂ ಪೂರ್ಣ ಸಂಗತವೂ ಆಗಿರುತ್ತದೆ. 
ಮರವನ್ನು ಪ್ರತ್ಯೇಕ ಅಸ್ತಿತ್ವವೆಂದೇ ಪರಿಗಣಿಸಿ , * ಉದಾ. , ಚಂದ್ರಶೇಖರ ಪಾಟೀಲರ ಬೋಳು 
ಅದನ್ನು ಒಂದು ಆಶಯ (ಮೋಟಿಫ್ ) ಆಗಿ ಮರ ಕವನ .೧೮ 
ಪರಿಭಾವಿಸಲು ಸಾಧ್ಯವಿರಬಹುದು ( ಜಿ .ಎಸ್ . 
ಶಿವರುದ್ರಪ್ಪನವರ ತೆಂಗು ಕವನದ ಹಾಗೆ೧೨). 

ರೂಪಕ - ಪ್ರತಿಮೆಗೂ ಸಂಕೇತಕ್ಕೂ ಇರುವ 
ಆಗ ಆ ಮರ ಒಂದು ಸಂಕೇತವಾಗುತ್ತದೆ. 

ವ್ಯತ್ಯಾಸಗಳನ್ನು ಗಮನಿಸುವುದು ಅಗತ್ಯ . 
'ತೆಂಗು' ತೆಂಗಿನಮರದ ಬಗ್ಗೆ ಇರುವ ಕವನ 

ರೂಪಕ - ಪ್ರತಿಮೆ ಸ್ವತಂತ್ರ ಅಸ್ತಿತ್ವವನ್ನು 
ವಾದರೂ , ಕವನದಲ್ಲಿ ಬರುವ ತೆಂಗಿನಮರಕ್ಕೆ 

ಹೊಂದಿದ್ದರೂ ಅದು ನಿಜವಾಗಿ ಅವಲಂಬಿತ 
ನಿಜವಾದ ತೆಂಗಿನಮರಕ್ಕಿಂತ ಭಿನ್ನವಾದ , 

ಪ್ರತಿಮೆಯಾಗಿರುತ್ತದೆ. ಅಂದರೆ , ಅದನ್ನು 
ಹೆಚ್ಚಿನದಾದ ಮಹತ್ವ ಇದೆ. ತೆಂಗಿನ ಬಗ್ಗೆ 

ಯಾವ ಪರಿಕಲ್ಪನೆಯೊಂದಿಗೆ ಹೋಲಿಸಲ್ಪಟ್ಟಿ 
ಓದುಗನ ಅನೇಕ ಹಿಂದಿನ ಅನುಭವಗಳಿಂದ 

ರುತ್ತದೋ ಅಥವಾ ಸಮೀಕರಿಸಲ್ಪಟ್ಟಿರುತ್ತದೋ 
ಮೂಡುವ ಭಾವನೆಗಳನ್ನು ಬಳಸಿಕೊಳ್ಳುವುದ 

ಅದರ ಮೇಲೆ ಅವಲಂಬಿತವಾಗಿರುತ್ತದೆ. 
ರಿಂದ, ಅವು ಕವನಕ್ಕೆ ವಿರುದ್ಧವೂ ಆಗಬಹುದು 

ಉದಾ., ಕುವೆಂಪು ಅವರ ವಿಜಯಸೇತು೧೯ . 
ಅಥವ ಪೂರಕವೂ ಆಗಬಹುದು, 'ತೆಂಗು 

ಈ ಕವನದ ದಾರಿ , ಕಡಲು , ಕಾಲುವೆ , 
ಸಂಕೇತವಾಗುತ್ತದೆ . ಕವನದ ತೆಂಗು ಔನ್ನತ್ಯ 

ಸಮಯಕ್ಕೆ ಸರಿಯಾಗಿ ಗಿಡದ ಗರ್ಭದಿಂದ 
ಮಾಧುರ್ಯ ಮುಂತಾದ ಭಾವಗಳನ್ನು 

ಮೂಡುವ ಹೂ , ಸೋಲಿನ ಕಮಾನು , 
ಮನಸ್ಸಿಗೆ ತರುತ್ತದೆ . ಅಂದರೆ ಈ ಕವನದ 

ವಿಜಯಸೇತುವೆ ಈ ಎಲ್ಲವೂ ರೂಪಕ 
ತೆಂಗು ವಿಶಿಷ್ಟವಾದ ವೈಯಕ್ತಿಕತೆಯನ್ನು 

ಪ್ರತಿಮೆಗಳೇ ಆದರೂ ತಮ್ಮಅರ್ಥಪೂರ್ಣತೆಗೆ 
ಹೊಂದಿರುವ ಸಂಕೇತ. ಯಾದೃಚ್ಛಿಕ ಗುಣ 

ಯೋಗ, ಭೋಗ, ತ್ಯಾಗಗಳ ಸಮನ್ವಯ ; 
ಅಥವ ಪರಿಕಲ್ಪನೆಗಳನ್ನು ಆಧರಿಸದೆ ನಮ್ಮ ಜನ್ಮಾಂತರ ಸಂಸ್ಕಾರದ ಸಾಧನೆ ; ಎಷ್ಟೋ 
ಮನಸ್ಸಿನಲ್ಲಿ ಮೂಡುವ ಎಲ್ಲ ಬಗೆಯ ಭಾವ ಸೋಲುಗಳ ನಂತರ ಕೊನೆಗೆ ಜಯದೊರೆಯು 
ಸಾಹಚರ್ಯ ( ಅಸೋಸಿಯೇಶನ್ ) ಗಳನ್ನೂ ವುದೆಂಬ ವಿಚಾರಗಳನ್ನು ಆಧರಿಸುತ್ತವೆ. 
ಬಳಸಿ ಕೊಂಡು ಅರ್ಥಪೂರ್ಣವಾಗುವ ಅವುಗಳೊಡನೆ ಸಮೀಕರಣಗೊಳ್ಳುತ್ತವೆ. 
ಸ್ವಾತಂತ್ರ ಅದಕ್ಕಿದೆ. ಸ್ವಾತಂತ್ರ್ಯ ಮತ್ತು ಹಾಗಾಗಿ ಇವು ಸಂಕೇತಗಳಲ್ಲ , ಅನ್ನೋಕ್ತಿ 
ಪ್ರಚೋದನ ಸಾಮರ್ಥ್ಯ ಸಂಕೇತದ ಮುಖ್ಯ ಅಥವ ಪರ್ಯಾಯೋಕ್ತಿ ( ಅಲಿಗರಿ) ಗಳು . 
ಲಕ್ಷಣಗಳು . 

ಪರ್ಯಾಯೋಕ್ತಿಗಳಾಗಿ ಬರುವ ಕಡಲು , 

ಸೇತುವೆ ಮುಂತಾದವು ಕವನದ ಚೌಕಟ್ಟಿನಲ್ಲಿ 
ಇಂಥ ಒಂದು ಸಂಕೇತವನ್ನು , ಉದಾ., ಮರ, 

ಸ್ವತಂತ್ರವೆಂಬಂತೆ ತೋರಿದರೂ ಅವುಗಳಿಗೆ 
ಯಾವುದೇ ಘಟ್ಟದಲ್ಲಿ ಅಮೂರ್ತತೆ , ಗುಣ , 

ಬೆಲೆ ಇರುವುದು ಕವನದ ಹೊರಗಿನ ಪರಿಕಲ್ಪನೆ 
ಸ್ಥಿತಿ ಅಥವ ವಿಚಾರದೊಡನೆ ಸಮೀಕೃತ 

ಗಳನ್ನು ಆಧರಿಸಿ , ಅವಲಂಬಿಸಿ , ಸಮೀಕರಣಕ್ಕೆ 
ವಾಗಿದ್ದರೆ , ಆಗ ಅದು ಹಾಗೆ ಸಮೀಕರಣ 

ಒಳಗಾಗಿರುವುದರಿಂದ. 
ಗೊಂಡ ವಸ್ತು ಅಥವ ಸಂಗತಿಯ ಮೇಲೆ 
ಅವಲಂಬಿತವಾಗುವುದರಿಂದ, ತನ್ನ ಸ್ವಾತಂತ್ರ ತೋರಿಕೆಗೆ ಸ್ವತಂತ್ರವಾಗಿರುವ ಸಮೀಕರಣಕ್ಕಿಂತ 
ವನ್ನು ಕಳೆದುಕೊಂಡು ರೂಪಕವಾಗುತ್ತದೆ. ಹೋಲಿಕೆಯನ್ನು ಅವಲಂಬಿಸಿರುವ ಪ್ರತಿಮೆ 


ವಿಮರ್ಶೆಯ ಪರಿಭಾಷೆ | ೧೫೯ 


ಗಳು ಪರ್ಯಾಯೋಕ್ತಿಗಳಲ್ಲ. ಅವನ್ನು ಕುರುಹು ನೀತಿ, ಉಪದೇಶ , ಅಥವ ನಿರ್ದಿಷ್ಟ ಹೋಲಿ 
ಎನ್ನಬಹುದು. ಪರ್ಯಾಯೋಕ್ತಿ ಪ್ರತಿಮೆ ಮತ್ತು ಕೆಗೆ ಬದವೂ ಅವಲಂಬಿತವೂ ಆಗಿರುತ್ತದೆ. 
ಕುರುಹಿನ ಪ್ರತಿಮೆಗಳ ಸಾಮಾನ್ಯ ಅಂಶ 

ಪ್ರತಿಮೆಗಳ ಸ್ವಾತಂತ್ರ್ಯವನ್ನು ಆಧರಿಸಿ ಮಾಡುವ 
ಅವುಗಳ ಯಾದೃಚ್ಛಿಕ ವಿವರಣೆ. ಕೋತಿ 

ವರ್ಗಿಕರಣದಲ್ಲಿ ಕುರುಹಿನ ಪ್ರತಿಮೆಗಳ 
ಚಪಲಚಿತ್ತವೇ ಆಗುತ್ತದೆ , ಬೆಂಕಿ ಪರಮಾತ್ಮನೂ 

ನಂತರ ಬರುವುದು ರೂಪಕ. ಇಲ್ಲಿ ಪ್ರತಿಮೆಯ 
ಕರ್ಪೂರ ಆತ್ಮನೂ ಮಾತ್ರವೇ ಆಗಬಲ್ಲವು 

ವಿನ್ಯಾಸದಲ್ಲಿ ಅಪರೋಕ್ಷಹೋಲಿಕೆ ಇರುತ್ತದೆ. 
ಇತ್ಯಾದಿ. 

ಆದರೆ ಕೆಲವು ಸಂಕೀರ್ಣ ವಿಸೃತ ರೂಪಕಗಳು 
ಇದುವರೆಗಿನ ಚರ್ಚೆಯ ಒಟ್ಟು ಸಾರಾಂಶ ತಮ್ಮ ಸ್ವಾತಂತ್ರ್ಯ ದಿಂದಾಗಿ ಕುರುಹಿನ ರೂಪ 
ಇಷ್ಟು : ಸಾಂಕೇತಿಕ ಪ್ರತಿಮೆಯು ಸ್ವತಂತ್ರ ತಳೆಯುವುದುಂಟು. ರೂಪಕ ಪ್ರತಿಮೆ ಮತ್ತು 
ವಾದದು ; ಯಾದೃಚ್ಛಿಕ ಅರ್ಥಗಳ ನಿಯಮಕ್ಕೆ ಕುರುಹಿನ ಪ್ರತಿಮೆಗಳ ನಡುವೆ ನಿರ್ದಿಷ್ಟವಾಗಿ 
ಬದ ವಲ್ಲ; ತನ್ನ ' ಗುಣ ' ಗಳಿಗೆ ಮಾತ್ರ ಗೆರೆ ಎಳೆಯುವುದು ಅಸಾಧ್ಯ . ರೂಪಕ ಪ್ರತಿಮೆ 
ಸಮಾನವಾದುದು; ಕವನದಲ್ಲಿ ಅದಕ್ಕಿರುವ ಸ್ವತಂತ್ರವಾದಷ್ಟೂ ಅದು ಸಂಕೇತಕ್ಕೆ ಹತ್ತಿರ 
ಕಾರ್ಯದಿಂದಾಗಿ ಸಂಕೇತದ ಅರ್ಥ ಪರಿಮಿತ ವಾಗುತ್ತದೆ. ಹಾಗೆಯೇ , ಸರಳವಾದಷ್ಟೂ 
ವಾಗುತ್ತದೆಯಾದರೂ ಭಾವಸಾಹಚರ್ಯಗಳು ಹೋಲಿಕೆಯಲ್ಲಿನ ತೋರಿಕೆಯ ಖಚಿತತೆ 
ಅದರ ಅರ್ಥಕ್ಕೆ ಮಿತಿಯನ್ನು ಒಡ್ಡುವುದಿಲ್ಲ . 

ಯನ್ನು ಅವಲಂಬಿಸಿದಷ್ಟೂ ಅದರ ಸ್ವಾತಂತ್ರ 
ಸಂಕೇತವು ಪ ತೆಕ ಅಸಿತವಾಗಿರುತ್ತದೆ . ಮೊಟಕುಗೊಂಡು ಉಪಮೆಯಾಗತೊಡಗು 
ಹಾಗೆಂದೇ ಪರಿಗಣಿತವಾಗುತ್ತದೆ ಮತ್ತು ಇದೆ ಅಂತೆ ' ಹಾಗೆ' ಎಂಬ ಉಪಮಾ 
ಸಂಕೇತವನ್ನು ಅದರದ್ದೇ ಪರಿಭಾಷೆಯಲ್ಲಿ 

ವಾಚಕಗಳನ್ನು ಒಳಗೊಂಡ ಹೋಲಿಕೆ ” ಎಂಬ 
ಅಲದೆ ಬೇರೆ ರೀತಿಯಲ್ಲಿ ವಿವರಿಸಲು ವಿವರಣೆಯೇ ಉಪಮೆಯ ಬಾಹ್ಯ ಸ್ವರೂಪದ 
ಸಾಧ್ಯವಿಲ್ಲ. ಸಂಕೇತ ಪ್ರತಿಮೆಯನ್ನು ವಿಚಾರಗಳ 

ಮಿತಿಗಳನ್ನು ಸೂಚಿಸುತ್ತದೆ. ವಿಸ್ತತೋಪಮೆ 
ಸಾಹಚರ್ಯದ ವರ್ತನೆಯ ವಿನ್ಯಾಸಗಳ , 

ಅಥವ ಮಹೋಪಮೆಗೆ ಸಾಕಷ್ಟು ಸ್ವಾತಂತ್ರ್ಯ 
ಅಂಗೀಕೃತ ಸಮಭಾವಗಳ ಪರೀಕ್ಷೆಗೆ ಒಡ್ಡುವುದ 

ವಿದ್ದು , ಹೊಲಿಕೆಯ ಅಗತ್ಯಗಳಿಗೆ ಬದ್ಧವಾಗಿ 
ರಿಂದ ಅದರ ಕೆಲವು ಅಂಶಗಳನ್ನು ಗುರುತಿಸ ದ್ದರೂ , ರೂಪಕದ ಸ್ಥಾನಕ್ಕೆ ಏರಬಲ್ಲುದು. 
ಬಹುದು ಅಷ್ಟೇ . 

ಪ್ರತಿಮಾತ್ಮಕ ವಿಮರ್ಶೆಯ ಆಸಕ್ತಿಗಳು : ಕವಿಗೂ 
ಹೀಗೆ, ಸ್ವತಂತ್ರ ಪ್ರತಿಮೆಗಳ ವಲಯದಲ್ಲಿ 

ಅವನು ಸೃಷ್ಟಿಸುವ ಪ್ರತಿಮೆಗಳಿಗೂ ಇರುವ 
ಸಂಕೇತ- ಪ್ರತಿಮೆ , ಪರ್ಯಾಯೋಕ್ತಿ ಪ್ರತಿಮೆ ಮತ್ತು 

ಸಂಬಂಧಕ್ಕೆ ಪ್ರತಿಮಾತಕ ವಿಮರ್ಶೆಯು ಹೆಚ್ಚಿನ 
ಕುರುಹಿನ ಪ್ರತಿಮೆ ಎಂದು ಮೂರು ಬಗೆ. 

ಗಮನ ನೀಡುತ್ತದೆ . ಭೌತಶಾಸ್ತ್ರದ ಪ್ರಯೋಗ 
ಇವುಗಳಲ್ಲಿ ಮೊದಲನೆಯದು ಸ್ವತಂತ್ರ 

ವೊಂದರಲ್ಲಿ , ಬೇರೆ ಬೇರೆ ಕೋನಗಳಲ್ಲಿ 
ಸ್ವಯಂಪೂರ್ಣ ಅಸ್ತಿತ್ವ. ಎರಡನೆಯದು, 

ಅಳವಡಿಸಿದ ಕನ್ನಡಿಗಳಲ್ಲಿ ಗುಂಡುಸೂಜಿಗಳ 
ತೋರಿಕೆಗೆ ಸ್ವತಂತ್ರವಾಗಿ ಕಂಡರೂ ಅದರ 

ಪ್ರತಿಬಿಂಬಗಳನ್ನೂ , ಆ ಪ್ರತಿಬಿಂಬಗಳ 
ಲಕ್ಷಣಗಳು ಮತ್ತು ಆಶಯಗಳು ಕವನದ 

ಪ್ರತಿಬಿಂಬಗಳನ್ನೂ ಕಾಣಬಹುದು. ಕವಿಗೂ 
ಹೊರಗಿನ ಪರಿಕಲ್ಪನೆಗಳೊಂದಿಗೆ ಸಂಬಂಧ 

ಪ್ರತಿಮೆಗಳಿಗೂ ಇರುವ ಸಂಬಂಧ ಒಂದು 
ಹೊಂದಿದ್ದು ಅವನ್ನು ಆಧರಿಸಿರುತ್ತವೆ . ಮೂರನೆ 

ವಿಧದಲ್ಲಿ ಈ ರೀತಿಯದು. 
ಯದು ತೋರಿಕೆಗೆ ಸ್ವತಂತ್ರವೆಂಬಂತೆ ಕಾಣು ಪ್ರಾಥಮಿಕ ಪ್ರತಿಮೆಗಳು (ಪೈಮರಿ ಇಮೇಜಸ್) ಕವಿ 
ತದೆ. ಆದರೆ ಯಾದೃಚ್ಛಿಕವಾಗಿ ನಿರ್ಧಾರಿತವಾದ ಸೃಷ್ಟಿಸುವ ಜಗತ್ತಿನ ನಿಜವಾದ ವಸ್ತು 


೧೬೦ | ವಿಮರ್ಶೆಯ ಪರಿಭಾಷೆ 


ಗಳಾಗಿರುತ್ತವೆ. ಇವುಗಳ ಪ್ರತಿಬಿಂಬವಾಗಿ ಎಂದೇ ಪರಿಗಣಿಸುತ್ತದೆ. ಕನ್ನಡದಲ್ಲಿ 
ಸಹಭಾವ ಪ್ರತಿಮೆ (ಸೆಕೆಂಡರಿ ಇಮೇಜಸ್‌ ) ಗಳು ಪ್ರತಿಮಾತ್ಮಕ ವಿಶ್ಲೇಷಣೆಯ ಕಾರ್ಯ ಹೆಚ್ಚು 
ಹುಟ್ಟಿಕೊಳ್ಳುತ್ತವೆ. ಕವಿಯ ಸ್ವಭಾವದಿಂದ ನಡೆದಿಲ್ಲವಾದ್ದರಿಂದ ಇಲ್ಲಿ ಸ್ವಲವಾದ 
ನಿರ್ಧಾರಿತವಾಗಿ , ಅವನ ಮನಸ್ಸಿನ ಭಿನ್ನಕೋಶ ಕಾಲ್ಪನಿಕ ಉದಾ., ಯನ್ನು ಗಮನಿಸಬಹುದು. 
ಗಳಲ್ಲಿ ಸ್ಥಾಪಿತವಾಗುವ ಪ್ರಾಥಮಿಕ ಪ್ರತಿಮೆ ಕವಿಯೊಬ ಭೌತಿಕ ಜಗತನು ವೀಕಿಸುತ್ತಾನೆ. 
ಗಳು ದೃಶ್ಯ ನಿಯಮ ( ಲಾಸ್ ಆಫ್ ವಿಶನ್) 

ಬದುಕಿನ ಅನುಭವಗಳ ವಿನ್ಯಾಸವೊಂದನ್ನು 
ಗಳನ್ನು ವ್ಯಕ್ತಪಡಿಸುತ್ತವೆ. ಹೊಸ ಪ್ರತಿಬಿಂಬ 

ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ . ಆ ಅನುಭವ 
ಗಳನ್ನು, ಅಂದರೆ ಸಹಭಾವ ಪ್ರತಿಮೆಗಳನ್ನು , 

ವಿನ್ಯಾಸವನ್ನು ಒಳಗೊಂಡಿರುವ ವಿಶ್ವದ 
ಸೃಷ್ಟಿಸುತ್ತವೆ. ತಮ್ಮ ಹುಟ್ಟಿಗೆ ಪ್ರಾಥಮಿಕ 

ಪರಿಚಯವನ್ನು ಓದುಗರಿಗೆ ಮಾಡಿಕೊಡಲು 
ಪ್ರತಿಮೆಗಳೇ ಕಾರಣವಾದರೂ ಸಹಭಾವ 

ಬಯಸುತ್ತಾನೆ . ಈ ಪ್ರಯತ್ನದಲ್ಲಿ ಸಮುದ್ರದ 
ಪ್ರತಿಮೆಗಳು ಸ್ವತಂತ್ರ ಅಸ್ತಿತ್ವವನ್ನು ಸ್ಥಾಪಿಸಿ 

ದಂಡೆಯನ್ನು ಪ್ರಾಥಮಿಕ ಪ್ರತಿಮೆಯಾಗಿ 
ಕೊಳ್ಳುತ್ತವೆ . ಪ್ರಾಥಮಿಕ ಪ್ರತಿಮೆಗಳನ್ನು ಅರಿ 

ಬಳಸಿಕೊಂಡು, ತನ್ನ ಒಂದು ವಿಚಾರವನ್ನು 
ಯುವುದು , ನಿಯಂತ್ರಿಸುವುದು ಸಾಧ್ಯ . ಆದರೆ 
ಸಹಭಾವ ಪ್ರತಿಮೆಗಳನ್ನು ವಾಸ್ತವಿಕತೆಯ 

ಕಪ್ಪೆ ಚಿಪ್ಪಿಗೂ ಇನ್ನೊಂದು ವಿಚಾರವನ್ನು ಮರಳ 
ದೃಷ್ಟಿಕೋನದಿಂದ ಅರಿಯಲು ಸಾಧ್ಯವಿಲ್ಲ. 

ಕಣಕ್ಕೂ ಮತ್ತೊಂದು ವಿಚಾರವನ್ನು ಕಲ್ಲು 

ಬಂಡೆ ಗೂ ಹೋಲಿಸುತ್ತಾನೆ. ಹಾಗೆ 
ಅವುಗಳನ್ನು ಪ್ರಾಥಮಿಕ ಪ್ರತಿಮೆಗಳ ಕೋನ 
ದಿಂದಲೇ ವಿವರಿಸಲು ವಿಶ್ಲೇಷಿಸಲು ಸಾಧ್ಯ . 

ಮಾಡುವಾಗ ಆತ ಕವನದಲ್ಲಿ ಒಂದು ಸ್ವಯಂ 
ಪ್ರಾಥಮಿಕ ಪ್ರತಿಮೆಗಳನ್ನು ವಾಸ್ತವಿಕತೆಯ 

ಪೂರ್ಣವಾದ ಜಗತ್ತನ್ನೇ ನಿರ್ಮಿಸಿದಂತಾಗಿರು 
ಪ್ರತಿಬಿಂಬಗಳೆಂದು ವಿವರಿಸಲು, ಅಳೆಯಲು, 

ತದೆ. ಆ ಜಗತ್ತಿನಲ್ಲಿ ಸಾಗರದ ದಡ, ಕಪ್ಪೆಚಿಪ್ಪು, 
ಪರಿಕಲ್ಪನೆಗಳೊಡನೆ ಸಮೀಕರಿಸಲು ಸಾಧ್ಯ . 

ಮರಳು , ಕಲ್ಲು ಪ್ರಮುಖವಾದ ದಾರಿ 
ಆದರೆ ಸಹಭಾವ ಪ್ರತಿಮೆಗಳ ನಿಮಿತ್ತವನ್ನು 

ಗುರುತುಗಳಾಗಿರುತ್ತವೆ. ಇಂಥ ಜಗತ್ತನ್ನು ಕಂಡು 
ಮಾತ್ರ ತಿಳಿಯಬಹುದು . ಈ ಸಹಭಾವ ಕೊಂಡ ನಂತರ ತನ್ನ ಮುಂದಿನ ಕವನಗಳಲ್ಲಿ 
ಪ್ರತಿಮೆಗಳ ಮಹತ್ವವನ್ನು ತಿಳಿಯಲು - ಆ ಜಗತ್ತಿನ ಇನ್ನೂ ಹೆಚ್ಚಿನ ಅನ್ವೇಷಣೆಗೆ 
ಇವೆರಡರ ನಡುವೆ ಬರುವಂತಹ ಸೀಮಾಂತ ತೊಡಗಿ ಪ್ರಾಥಮಿಕ ಪ್ರತಿಮೆಗಳ ಆಧಾರದಿಂದ 
ಪ್ರತಿಮೆಗಳನ್ನೂ ಗುರುತಿಸಿಕೊಳ್ಳಬೇಕಾಗುತ್ತದೆ. ಮತ್ತಷ್ಟು ಹೊಸ ಪ್ರತಿಮೆಗಳನ್ನು ಸೃಷ್ಟಿಸುತ್ತಾನೆ. 
ಆದರೆ ಈ ವೇಳೆಗೆ ಪ್ರತಿಮೆಗಳಿಂದ ಹುಟ್ಟಿದ ಈ ಹೊಸ ಪ್ರತಿಮೆಗಳು , ಸಹಭಾವ ಪ್ರತಿಮೆ 
ಪ್ರತಿಮೆಗಳದೇ ಒಂದು ಜಗತ್ತಾಗಿರುತ್ತದೆ. ಗಳು , ವಾಸ್ತವ ಜಗತ್ತಿಗೆ ಸಂಬಂಧಿಸಿದವು 
ವಾಸ್ತವಿಕತೆಯೊಡನೆ ಯಾವ ಸೂತ್ರದಿಂದಲೂ ಗಳಾಗಿರದೆ ಪ್ರಾಥಮಿಕ ಪ್ರತಿಮೆಗಳಿಂದ ಮೂಡಿ 
ಸಂಬಂಧ ಕಲ್ಪಿಸುವುದು ಸಾಧ್ಯವಾಗುವುದಿಲ್ಲ . ದವಾಗಿರುತ್ತದೆ. ತನ್ನ ಅನುಭವ ವಿನ್ಯಾಸದ 
ತಮ್ಮದೇ ಆದ ವಿಶ್ವದಲ್ಲಿ ಪ್ರತ್ಯೇಕ ಅಸ್ತಿತ್ವ - ಹೊಸಮುಖಗಳನ್ನು ಅಭಿವ್ಯಕ್ತಿಸಲು ತನ್ನ 
ಹೊಂದಿರುವ , ವಾಸ್ತವಿಕ ಜಗತ್ತಿನಿಂದಲೇ ಹಿಂದಿನ ಕವನದ ಹಳೆಯ ವಿನ್ಯಾಸಗಳನ್ನು 
ಪರಿಷ್ಕೃತಗೊಂಡಿದ್ದರೂ ಆ ವಾಸ್ತವಿಕತೆಗೆ ಕೊಂಚ ಅಮುಖ್ಯಗೊಳಿಸಿ ಹಿನ್ನೆಲೆಗೆ ಸರಿಸ 
ಸಂಬಂಧಿಸಿಲ್ಲದ ' ಇರುವಿಕೆ' ಗಳೆಂದೇ ಗುರುತಿಸಬಹುದು. ಹೀಗೆ ಮಾಡುವಾಗ ಆತ ಪ್ರತಿಮೆ 
ಬೇಕಾಗುತ್ತದೆ. 

ಗಳನ್ನು ಸ್ವತಂತ್ರ ಅಸ್ತಿತ್ವ ಉಳ್ಳವುಗಳೆಂದೇ 
ಈ ಪ್ರತಿಮಾತ್ಮಕ ವಿಶ್ಲೇಷಣೆಯು ಒಬ್ಬ ಕವಿಯ ಭಾವಿಸುತ್ತಾನೆ. ಹೀಗಾಗಿ , ಮೊದಲ ಕವನದಲ್ಲಿ 
ಎಲ್ಲ ಕೃತಿಗಳನ್ನೂ ಒಂದು ಅಖಂಡ ಸೃಷ್ಟಿ ಕಾವ್ಯವನ್ನು ಕಪ್ಪೆ ಚಿಪ್ಪಿಗೆ ಹೋಲಿಸಿದ್ದರೆ , 


ವಿಮರ್ಶೆಯ ಪರಿಭಾಷೆ | ೧೬೧ 


ಎರಡನೆಯ ಕವನದಲ್ಲಿ ಕಪ್ಪೆಚಿಪ್ಪಿನ ಪ್ರತಿಮೆ ಸಾಹಿತ್ಯಕವಾದ ' ಸ್ವರೂಪ' ವನ್ನು ಕಂಡು 
ಯನ್ನು ಇತರ ಪ್ರತಿಮೆಗಳ ಸಂಬಂಧದಲ್ಲಿ ಬೇರೆ ಹಿಡಿಯಲು ತೊಡಗಿಬಿಡಬಹುದು. ಪ್ರತಿಮೆ 
ನಿಟ್ಟಿನಿಂದನೋಡಿಅದರ ಇನ್ನಿತರ ಗುಣಗಳನ್ನು ಗಳನ್ನು ಕುರಿತು ಅಧ್ಯಯನವು ಸಾಮಾನ್ಯವಾಗಿ 
ನಮ್ಮ ಮುಂದಿಡಬಹುದು. ಈ ಗುಣಗಳು ಅವು ಕಲಾವಿದನ ಉದ್ದೇಶಪೂರ್ವಕ ಅಭಿವ್ಯಕ್ತಿ 
(ಮೂಲ ಸಮೀಕರಣದಂತೆ ಕಪ್ಪೆಚಿಪ್ಪು - ಕಾವ್ಯ ) ಯಲ್ಲವೆಂದೂ ಅವನ ಮೂಲಕ ಕೆಲಸ 
ಕಾವ್ಯದ ಗುಣಗಳಾಗಿಲ್ಲದೆ, ಆ ಪ್ರತಿಮೆ ಮಾಡುತ್ತಿರುವ ಮಹಾನ್ ಶಕ್ತಿಯೊಂದರ 
ಕಾವ್ಯವೂ ಮತ್ತು ಕಪ್ಪೆ ಚಿಪ್ಪ ಆಗಿರುವುದರಿಂದ ಪ್ರಕಟರೂಪಗಳೆಂದೂ ಸಾಧಿಸುವಲ್ಲಿಗೆ ಬಂದು 
ಮೂಡಿದವಾಗಿದ್ದು , ಚಿಪ್ಪನ್ನು ಸಾಗರ -ಕಾವ್ಯ - ತಲುಪುತ್ತವೆ. ಉದಾ.ಗೆ , ಕುವೆಂಪು ಅವರ ಈ 
ಜಗತ್ತಿನ ಸಂಬಂಧಗಳಲ್ಲಿ ಕಂಡದ್ದರಿಂದ ಹುಟ್ಟಿ ಪ್ರತಿಪಾದನೆಗಳನ್ನು ಗಮನಿಸಿ: “ಕಲೆಯಲ್ಲಿ ಸತ್ಯ 
ಕೊಳ್ಳುವ ಹೊಸಗುಣಗಳಾಗಿರುತ್ತವೆ. ಹೀಗೆ ಮೈದೋರುವುದು ಬಹುಮಟ್ಟಿಗೆ ಪ್ರತಿಮಾ 
ಕೇವಲ ಉಪಮೆ ಅಥವ ರೂಪಕವಾಗತೊಡ ವಿಧಾನದಿಂದಲ್ಲದೆ ಪ್ರತಿಕೃತಿ ವಿಧಾನದಿಂದಲ್ಲ 
ಗಿದ ಚಿಪ್ಪು ಒಂದು ಸಂಕೇತವಾಗಿ ಬೆಳೆಯುತ್ತದೆ. .. ( ಪ್ರತಿಮೆಯ ಸೃಷ್ಟಿ) ಸುಪ್ತಚಿತ್ತದಲ್ಲಿ ಸಾಗುವ 
ಅಂದರೆ , ಪ್ರತಿಮಾ ವಿನ್ಯಾಸವೆಂಬುದು ತನ್ನ ಗುಪ್ತಕಾರ್ಯ... ಅದು ಮೂಲಾನುಭವವು 
ಅನುಭವ ವಿಶ್ವವನ್ನು ಕಂಡುಕೊಳ್ಳಲು ಕವಿ ತನಗೆ ಅನಿವಾರ್ಯವೂ ಅವಶ್ಯಕವೂ ಆಗಿರುವ 
ಬಳಸುವ ಚಿಹ್ನೆ (ನೊಟೇಶನ್ ) ಗಳಾಗಿರುತ್ತವೆ . ಸಹಜ ಧರ್ಮದ ಪ್ರೇರಣಾ ಶಕ್ತಿಯಿಂದ 
ಈ ಚಿಹ್ನೆಗಳು ತಮ್ಮದೇ ನಿಯಮಗಳಿಗನುಸಾರ 

ಪಡೆಯುವ ರೂಪಧಾರಣೆ, ಅದೊಂದು 
ವಾಗಿ ಬೆಳೆದು , ಒಂದು ಪ್ರತಿಮೆ ಮತ್ತೊಂದರ ಅವತರಣ ಕ್ರಿಯೆ ... ಈ ಬೃಹಜ್ಜಗತ್ತೂ ಆತ್ಮದ 
ವ್ಯಾಖ್ಯಾನವಾಗಿ , ಮತ್ತೆ ಅವೆಲ್ಲ ಬೆರೆತು ಸ್ವತಂತ್ರ | ಸಂಸ್ಕಾರ ಕೋಟಿಯ ಅವಶ್ಯ ನಿಯಮಗಳಿ 
ಅಸ್ತಿತ್ವದ ಕಾವ್ಯ ಪ್ರತಿಮೆ ರೂಪುಗೊಳ್ಳುವ ಗನುಸಾರವಾಗಿ ಅನಿವಾರ್ಯವಾಗಿ ಮೂಡಿ 
ಪ್ರಕ್ರಿಯೆಯಾಗಿರುತ್ತದೆ . 

ರುವ ಒಂದು ಮಹದ್ ಪ್ರತಿಮೆಯಾಗುತ್ತದೆ.... 
ಪ್ರತಿಮಾತ್ಮಕ ವಿಮರ್ಶೆಯ ದೌರ್ಬಲ್ಯಗಳು: 

ಕವಿಯ ಸ್ವರೂಪದಲ್ಲಿ ಕಾವ್ಯಕ್ಕೆ ಅತೀತ 

ವಾಗಿರುವ ' ದರ್ಶನ' ವೇ ಕಾವ್ಯ ಪ್ರತಿಮೆಯಲ್ಲಿ 
ಪ್ರತಿಮೆ , ಪ್ರತೀಕಗಳ ಪರಿಕಲ್ಪನೆಯ ಮೇಲೇ 
ಆಧಾರಿತವಾಗುವ ವಿಮರ್ಶೆ ಅನಿವಾರ್ಯ 

ರೂಪವೆತ್ತು ಅದರಲ್ಲಿ ಅಂತರಾಮಿಯಾಗುವ 
ವಾಗಿ ಹಲವಾರು ದೌರ್ಬಲ್ಯಗಳಿಗೆ ಗುರಿಯಾ 

ದೇವತಾತ್ಮ ಆ ಆತ್ಮವು - ಅಂತರಾಮಿಯಾಗದ 

ಪ್ರತಿಮೆ ಎಂತಹ ನಿಪುಣ ಕೃತಿಯಾಗಿದ್ದರೂ 
ಗುತ್ತದೆ . ಪ್ರತಿಮಾತ್ಮಕ ವಿಮರ್ಶೆಯಲ್ಲಿ ಕವನದ 

ಅದು ಬರಿಯ ವಿಗ್ರಹ ಮಾತ್ರ . ” ೨೦ ಪ್ರತಿಮೆ 
ವಾಕ್ಯರಚನೆ , ಒಟ್ಟು ಅರ್ಥ , ವಿಚಾರ , 
ಧೋರಣೆ , ವಸ್ತು, ಸಂವಿಧಾನ , ಕವನದ 

ಯೆಂಬ ಪರಿಕಲ್ಪನೆಯ ಮಿತಿಗಳನ್ನು ಮರೆತಾಗ 
ವಿವಿಧ ಅಂಗಗಳ ಆಂತರಿಕ ಸಂಬಂಧ ಈ 

ವಿಮರ್ಶೆ ಬಹಳ ಸುಲಭವಾಗಿ ಆಧ್ಯಾತಕ್ಕೆ 
ಅಂಶಗಳೆಲ್ಲ ತೀರ ಹಿಂದೆ ಸರಿದು ಮರೆಯಾಗಿ 

ಜಾರಿ ಗೊಂದಲಗೆಟ್ಟು ದುರಂತಕ್ಕೀಡಾಗಿಬಿಡ 
ಬಿಡುತ್ತವೆ . ಅಲಂಕಾರಿಕ ಭಾಷೆ ಮತ್ತು ಅದರ 

ಬಹುದು. 
ವಿವರಣೆ ಅತಿ ಹೆಚ್ಚಿನ ಪ್ರಾಮುಖ್ಯ ಪಡೆದು ಅಮೂರ್ತವಾದದ್ದನ್ನು ಮೂರ್ತಗೊಳಿಸು 
ಕೊಳ್ಳುತ್ತವೆ. ಕವನವು ಕೇವಲ ಪ್ರತೀಕಗಳ ವಷ್ಟರ ಮಟ್ಟಿಗೆ ಪ್ರತಿಮೆಗಳು ಕಾವ್ಯಕ್ಕೆ 
ವೆತವಾಗಿ ಬಿಡುತ್ತದೆ. ಪ್ರತೀಕ ದ ಅನಿವಾರ್ಯ . ದಿನಬಳಕೆಯ ಭಾಷೆಯ 
ವಿಶ್ಲೇಷಣೆಯ ಮುಖಾಂತರ ವಿಮರ್ಶಕನು ಮಿತಿಗಳನ್ನು ಮೀರಲು ಅವು ಸಹಾಯಕಗಳೂ 
ಕೃತಿಯಲ್ಲಿ ಅ- ಸಾಹಿತ್ಯಕವಾದ ಅಥವ ಅತಿ - ಆಗುತ್ತವೆ . ಭೌತಿಕ ಪ್ರತಿಮೆಗಳ ಸೂಕ್ತ ಬಳಕೆ 


೧೬೨ | ವಿಮರ್ಶೆಯ ಪರಿಭಾಷೆ 


ಕಾವ್ಯಕ್ಕೆ ನಿರ್ದಿಷ್ಟತೆ ಸ್ಪಷ್ಟತೆಗಳನ್ನು ಒದಗಿಸಿ, ಬರುವ ತೊಡಕುಗಳನ್ನು ಪರಿಹರಿಸಲು ತನಗೆ 
ಒಂದು ಸೂಕ್ತ ನಿರ್ದೆಶನಕ್ಕೊಳಪಟ್ಟಂತೆ ಅಸಾಧ್ಯವಾದಾಗ ನಾಟಕಕಾರ ಹೊರಗಿನ 
ಓದುಗನ ಭಾವನೆಗಳನ್ನು ಉದ್ದೀಪಿಸುತ್ತವೆ . ಸಹಾಯ ಪಡೆದು ಅಥವ ಅತಿಮಾನುಷತೆ 
ಪ್ರತಿಮೆಗಳು ಬದುಕಿನ ನೇರ ಪ್ರತಿಫಲನ 

ಯನ್ನು ಎಳೆತಂದು ಅಥವ ಅನಿರೀಕ್ಷಿತವಾದ , 
ಗಳಾದ್ದರಿಂದ ಕವಿಯು ಬದುಕಿನಿಂದ ಆಯ್ದ ನಾಟಕದಲ್ಲಿ ಸಿದ್ದತೆ ಇಲ್ಲದ ಉಪಾಯ ಹೂಡಿ 
ಸಂಗತಿಗಳನ್ನು ಕಾವ್ಯದ ಚೌಕಟ್ಟಿನಲ್ಲಿ ಸಾಮಾನ್ಯ 

ಅಥವ ಆಕಸ್ಮಿಕವೊಂದು ಘಟಿಸುವಂತೆ ಮಾಡಿ 
ಕರಣಗೊಳಿಸಿ ಅವುಗಳ ಸತ್ಯವನ್ನು ತೆರೆದಿಡು 

ನಾಟಕಕ್ಕೆ ಮುಕ್ತಾಯವನ್ನು ತರುವ ತಂತ್ರ . 
ವಂಥವೂ ಆಗುತ್ತವೆ . ಪ್ರತಿಮೆಗಳ ಬಗೆಗಿನ ಈ 

ಮುಖ್ಯವಾಗಿ ಗ್ರೀಕ್ ನಾಟಕಕಾರರು , 

ಅದರಲ್ಲೂ ಯೂರಿಪಿಡಿಸ್ ಇದನ್ನು ಹೆಚ್ಚಾಗಿ 
ಸಾಮಾನ್ಯ ನಂಬಿಕೆಗಳನ್ನು ವಿಮರ್ಶೆಯಲ್ಲಿ 

ಬಳಸಿಕೊಂಡ . ನಾಟಕದ ಕೊನೆಯಲ್ಲಿ 
ಬಳಸಿಕೊಳ್ಳುವಾಗ ತುಂಬ ಎಚ್ಚರ ಇರಬೇಕಾ 

ಬುಟ್ಟಿಯೊಂದರಲ್ಲಿ ಕುಳಿತ ದೇವರನ್ನು ಯಂತ್ರದ 
ದದ್ದೂ ಅಗತ್ಯ . 

ಸಹಾಯದಿಂದ ರಂಗದ ಮೇಲಿಳಿಸಿ ಅವನ 
೧, TGR, ಕನೆಬೆ . ೧೨೯ , ೨ . GGR ಸಕಥೆ , ತೀರ್ಮಾನದಂತೆ ನಾಟಕದ ಸಮಸ್ಯೆಗಳು 
೬೧ , ೩ . HMC ಜಿಜ್ಞಾಸೆ , ೬೮, ಅದೇ . ೨೩ , ೫ . ಬಗೆಹರಿಯುವಂತೆ ಮಾಡುತ್ತಿದ್ದರು. ಈಗ 
KVP ತಪೋನಂ. ೧೦೯ , ೬ . GSS ಸಂಜೆದಾರಿ , 

ಯಾವುದೇ ಬಲವಂತದ , ಅಸಂಭಾವ್ಯ ಸಂಗತಿ 
೬ . KVP ಕಲಾಸುಂದರಿ , ೮ . BNM ಛಿನುಅಭಿಬಿಯ 

ಘಟನೆಗಳಿಂದ ಕೃತಿಯ ಸಂವಿಧಾನದ 
' ಥಿಂಗ್ಸ್ ಫಾಲ್ ಅಪಾರ್ಟ್' ಓದಿ , ೯ , KSN . 
ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ೧೦ . CVK 

ತೊಡಕನ್ನು ಬಗೆಹರಿಸುವ ತಂತ್ರಕ್ಕೆ ಈ ಹೆಸರು. 
ಎರಡು ದಡ, ೧೧, SDL ದಲಿತರು ಬರುವರು , 

ಉದಾ., ಹುಟ್ಟು ಮಚ್ಚೆ: ಅನಿರೀಕ್ಷಿತವಾಗಿ 
೧೨ . KSN ಗಡಿಯಾರದಂಗಡಿಯ ಮುಂದೆ , ೧೩ . ದೊರೆಯುವ ಆಸ್ತಿ ; ಕಳೆದುಹೋದಉಯಿಲು 
KVP ಕುಕ್ಕನ ಹಳ್ಳಿಯ ಕೆರೆಯ ಮೇಲೆ, ೧೪ , VSR ಅಥವ ಪತ್ರ ದಿಢೀರನೆ ಸಿಗುವುದು ಇತ್ಯಾದಿ . 
ಅಭೀಃ, ೧೫ , TN ಕವಿ , ೧೬ . PLN ಅಹೊಕಾ , ರೋಮಿಯೋ ಅಂಡ್ ಜೂಲಿಯೆಟ್‌ನ ಕನಡ 
೧೭ . ಅದೇ ೧೨೯ , ೧೮ . ಅದೇ ೩೦೮, ೧೯ . 

ಅನುವಾದ ರಾಮವರ್ಮ ಲೀಲಾವತಿಯ 
KVP ಚಂಮಚ, ೪೮, ೨೦ . KVP ತಪೋನಂ. ೨೭ , 

ಕೊನೆಯಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ಸತ್ತವರನ್ನೆಲ್ಲ 
೩೧, ೧೧೧ . 
23 Euani : H . W . Wells : Poetic Imagery 

ಬದುಕಿಸುತ್ತಾನೆ . ಡಿಕೆನ್ಸ್‌ನ ಆಲಿವರ್ ಟ್ವಿಸ್ಟ್ 
( ೧೯೨೪ ); June E . Downey : Creative Imagina- ಮತ್ತು ಹಾರ್ಡಿಯ ಟೆಸ್ ಕಾದಂಬರಿಗಳು 
tion ( ೧೯೨೯ ) ; Frank Kermode: Romantic Im ಪ್ರತ್ಯಕ್ಷ ಪರಮಾತ್ಮ ತಂತ್ರವನ್ನು ಬಳಸುತ್ತವೆ. 
age ( ೧೯೫೭); PN. Furbank : Reflections on the ಬೆಕ್ ತನ ತೀ ಪೆನಿ ಒಪೆರಾದಲಿ ಈ ತಂತ್ರದ 
Word 'Image ' ( ೧೯೭೦ ); Avner Zis: Founda 

ವಿಡಂಬನೆ ಮಾಡಿದ್ದಾನೆ . 
tions of Marxist Aesthetics ( ೧೯೭೭); Robin 
Skelton : The Poetic Pattern ( ೧೯೫೭ ); ೧೨೦ . ಪ್ರಬಂಧ Essayಎಸ್ಸೆ ಗದ್ಯ ಸಾಹಿತ್ಯದ 
ಕುವೆಂಪು: ತಪೋನಂದನ ( ೧೯೫೦) ಗೌರೀಶ ಒಂದು ಪ್ರಕಾರ , ಫ್ರೆಂಚ್ ಭಾಷೆಯ Essai 
ಕಾಯ್ಕಿಣಿ, ಕಂಪಿನ ಕರೆ ( ೧೯೮೦). 

ಪ್ರಯತ್ನ ಎಂಬ ಪದದಿಂದ ರೂಪುಗೊಂಡ 
೧೧೯ , ಪ್ರತ್ಯಕ್ಷ ಪರಮಾತ್ಮ Deus - ex ಪದ ವಿಷಯಗಳ ವೈವಿಧ್ಯ ಮತ್ತು ಎಸ್ಸೆಗಳ 
Machina ಡೂಸ್- ಎ - ಮೆಷಿನ ವಿಫುಲ ಸಂಖ್ಯೆಯಿಂದಾಗಿ ಖಚಿತವಾದ 
“ ಯಂತ್ರದ ಮೇಲೆ ಬಂದಿಳಿವ ದೇವರು ” ವಿವರಣೆ ಮತ್ತು ವಿಂಗಡಣೆ ಅಸಾಧ್ಯವಾಗಿದೆ. 
ಎಂಬ ಅರ್ಥದ ಲ್ಯಾಟಿನ್ ನುಡಿಗಟ್ಟಿನಿಂದ ಪ್ರಬಂಧ ಎಂಬ ಪದ ಎಸೆಗೆ ಸಮಾನಾರ್ಥಕ 
ಬಂದಿರುವ ಪದ. ಕಥಾ ಸಂವಿಧಾನದಲ್ಲಿ ವಾಗಿ ಬಳಕೆಯಲ್ಲಿದೆ. ಪ್ರಬಂಧ ಒಂದು ಸಂಕ್ಷಿಪ್ತ 


) ; 


ವಿಮರ್ಶೆಯ ಪರಿಭಾಷೆ | ೧೬೩ 


ಗದ್ಯ ಬರಹ. ಇದು ನಿರ್ದಿಷ್ಟ ವಿಷಯವನ್ನು ಬದಲಿಗೆ, ದಿನನಿತ್ಯದ ಸಂಗತಿಗಳನ್ನು ಕುರಿತು , 
ಕುರಿತು ಚರ್ಚೆ ಮಾಡುತ್ತದೆ ; ಒಂದು ದೃಷ್ಟಿ ಆರಾಮವಾಗಿ ಬರೆಯುತ್ತಾನೆ . ಇಲ್ಲಿ ಲೇಖಕನ 
ಕೋನವನ್ನು ವ್ಯಕ್ತಪಡಿಸುತ್ತದೆ ; ಅಥವ ಲೇಖಕನ ವೈಯಕ್ತಿಕತೆಗೆ ಪ್ರಾಮುಖ್ಯ ; ಆತನ ಪೂರ್ವಾ 
ಅಭಿಪ್ರಾಯಗಳತ್ತ ಓದುಗರನ್ನು ಒಲಿಸಿಕೊಳ್ಳಲು ಗ್ರಹಗಳು , ಇಷ್ಟ ಅನಿಷ್ಟಗಳು ಸ್ಪಷ್ಟ; ತೀರ್ಮಾನ 
ಯತ್ನಿಸುತ್ತದೆ. ಪ್ರಬಂಧವು ಟೈಟೀಸ್ ಅಥವ ಗಳು ಅಪೂರ್ಣ ಮತ್ತು ತಾತ್ಕಾಲಿಕ; ಬಂಧ 
ಡಿಸರ್‌ಟೇಶನ್‌ನಂತೆ ಸುವ್ಯವಸ್ಥಿತವಾಗಿ ಕ್ರಮ ಸಡಿಲವಾದದ್ದು ; ಉಲ್ಲಾಸಮಯವಾದ 
ಬದ್ಧವಾಗಿರಬೇಕೆಂದೇನೂ ಇಲ್ಲ, ವಿಷಯದ ಸಂಭಾಷಣೆಯ ಶೈಲಿಯ ಬಳಕೆ; ವಿವರಣೆ, 
ವಿವರಣೆ ' ಪರಿಪೂರ್ಣ ಆಗಿರಬೇಕಿಲ್ಲ, ಮತ್ತು ನಿರೂಪಣೆ ಮತ್ತು ಹಾಸ್ಯದ ಬಳಕೆ ; ಲೇಖಕನಿಗೆ 
ವಿಶೇಷಜ್ಞರನ್ನು ಕುರಿತು ರಚಿಸಿದವೂ ಅಲ್ಲ. ಇರುವ ಮನುಷ್ಯ ಸ್ವಭಾವದ ಅರಿವು, ಆದರ್ಶ 
ಆದ್ದರಿಂದ ಪ್ರಬಂಧಗಳಲ್ಲಿ ವಿಷಯವನ್ನು ಕುರಿತ ಗಳು , ತಿಳುವಳಿಕೆಗಳಿಂದ ಲಲಿತ ಪ್ರಬಂಧ 
ಚರ್ಚೆ ಮತ್ತು ವಿವರಣೆ ತಾಂತ್ರಿಕ ಸ್ವರೂಪ ಬೋಧಪ್ರದವೂ ಆಗಬಹುದು . ಲಲಿತ 
ದ್ದಾಗಿರುವುದಿಲ್ಲ. ಚಿಟ್ಟೆ ಕಥೆಗಳು , ಉದಾಹರಣೆ ಪ್ರಬಂಧ ಕೆಲವು ಭಾರಿ ಸಣಕಥೆಯ ಸೀಮೆ 
ಗಳು , ಹಾಸ್ಯ ಮುಂತಾದವನ್ನು ಪ್ರಬಂಧವು ಯೋಳಕೂ ಪ್ರವೇಶಿಸಬಹುದು . ಕನ್ನಡದ 
ತನ್ನ ಪ್ರತಿಪಾದನೆಗೆ ಬಳಸಿಕೊಳ್ಳುತ್ತದೆ . ಉತ್ತಮ ಲಲಿತ ಪ್ರಬಂಧಗಳನ್ನು ಗೊರೂರು 
ಪ್ರಬಂಧಗಳನ್ನು ಸಾಮಾನ್ಯವಾಗಿ ಔಪಚಾರಿಕ ರಾಮಸ್ವಾಮಿ ಅಯ್ಯಂಗಾರರ ನಮ್ಮ ಊರಿನ 
ಪ್ರಬಂಧ ( ಫಾರಲ್ ಎಸ್ಸೆ), ಲೇಖನ; ಮತ್ತು ಲಲಿತ ರಸಿಕರು , ಬೈಲಹಳ್ಳಿಯ ಸರ್ವೆ , ಎ .ಎನ್ . 
ಪ್ರಬಂಧ, ವೈಯಕ್ತಿಕ ಪ್ರಬಂಧ, ಅನೌಪಚಾರಿಕ ಮೂರ್ತಿರಾಯರ ಅಲೆಯುವ ಮನ , 
ಪ್ರಬಂಧ (ಇನ್‌ಫಾರಲ್ , ಫೆಮಿಲಿಯರ್ , ಪರನಲ್ ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು 
ಎಸ್ಸೆ ) ಎಂದು ವಿಂಗಡಿಸಿಕೊಳ್ಳುವ ಸಂಪ್ರದಾಯ ಸಂಕಲನಗಳಲ್ಲಿನೋಡಬಹುದು. ಇಂಗ್ಲಿಶ್‌ನಲ್ಲಿ 
ವಿದೆ. 

ಚಾರ್ಲ್ಸ್ ಲ್ಯಾಂಬ್ , ಹ್ಯಾಕ್‌ಲಿಟ್ , ಡಿಕ್ಕಿ 
ಫಾರಲ್ ಎಸ್ಥೆ ಅಥವ ಪ್ರಬಂಧ ಲಲಿತ ಅವರಲ್ಲಿ ಲಲಿತ ಪ್ರಬಂಧಗಳ ಉತ್ತಮ 
ಪ್ರಬಂಧಕ್ಕಿಂತ ಹೆಚ್ಚು ಅವೈಯಕ್ತಿಕವಾದದ್ದು. 

ಮಾದರಿಗಳನ್ನು ನೋಡಬಹುದು. 
ಪ್ರಬಂಧಕಾರನಲ್ಲಿ ಒಂದು ಬಗೆಯ ಅಧಿಕಾರ 

ಪ್ರಬಂಧ ಸಾಹಿತ್ಯದ ಇತಿಹಾಸವು ಸ್ವಾರಸ್ಯಕರ. 
ಯುತ ಧ್ವನಿಯನ್ನು ಅಥವ ವಿಷಯವನ್ನು ಕುರಿತ 

ಕನ್ನಡಕ್ಕೆ ಇದು ಬಂದದ್ದು ಇಂಗ್ಲಿಶ್ ಸಾಹಿತ್ಯದ 
ಆಳವಾದ ಪಾಂಡಿತ್ಯವನ್ನು ಗುರುತಿಸಬಹುದು. 

ಪ್ರಭಾವದಿಂದ , ನವೋದಯ ಕಾಲದಲ್ಲಿ . 
ವಿಷಯ ನಿರೂಪಣೆ ಕ್ರಮಬದ್ಧವಾಗಿ , ಸಾಕಷ್ಟು 

ಆದರೆ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇದು ಒಂದು 
ಕೂಲಂಕಷವಾಗಿರುತ್ತದೆ . ವಿಶಿಷ್ಟ ವಿಷಯಗಳಿಗೆ 

ಬಹಳ ಹಳೆಯ ಪ್ರಕಾರ , ಗ್ರೀಕರಲ್ಲಿ ಥಿಯೊ 
ಸಂಬಂಧಿಸಿದ , ಚಿಂತನಶೀಲ ಓದುಗ ವರ್ಗ 

ಫ್ರಾಸ್ಟಸ್ ಮತ್ತು ಫುಟಾರ್ಕ್ , ರೋಂನಲ್ಲಿ 
ವನ್ನು ಉದ್ದೇಶಿಸಿರುವ ಯಾವುದೇ ನಿಯತ 
ಕಾಲಿಕಗಳಲ್ಲಿ - ಪ್ರಬುದ್ಧ ಕರ್ನಾಟಕ , ಸಾಹಿತ್ಯ 

ಸಿಸಿರೊ ಮತ್ತು ಸೆನೆಕ , ಎಸ್ಸೆ ಎಂಬ ಪದ 
ಪರಿಷತ್ ಪತ್ರಿಕೆ ಇತ್ಯಾದಿ - ಪ್ರಕಟವಾಗುವ 

ಸೃಷ್ಟಿಯಾಗಿ ಬಳಕೆಗೆ ಬರುವುದಕ್ಕೆ ಮುನ್ನವೇ 
ಪ್ರಬಂಧಗಳು ಈ ಜಾತಿಯವು. 

ಆ ಪ್ರಕಾರವನ್ನು ಬಳಸಿಕೊಂಡಿದ್ದರು . ಈಗ 

ಪ್ರಚಲಿತವಾಗಿರುವಂತೆ ಎಸ್ಥೆ ಎಂಬ ಪದ 
ಲಲಿತ ಪ್ರಬಂಧಗಳಲ್ಲಿ ಲೇಖಕ ಓದುಗ 

ಮತ್ತು ರೂಪವನ್ನು ಸೃಷ್ಟಿಮಾಡಿ ಬಳಕೆಗೆ 
ರೊಂದಿಗೆ ಆತ್ಮೀಯತೆಯ ಧೋರಣೆಯನ್ನು 

ತಂದವನು ಫ್ರೆಂಚ್ ಲೇಖಕ ಮಾಂಟೇನ್ . 
ಹೊಂದಿರುತ್ತಾನೆ . ವಿಶಿಷ್ಟ ವಿಷಯಗಳ 

ಇವನ ಎಸ್ಸೆಸ್‌ ( ೧೫೮೦) ಎಂಬ ಪುಸ್ತಕವು 


೧೬೪ | ವಿಮರ್ಶೆಯ ಪರಿಭಾಷೆ 


ಅನೇಕ ವಿಷಯಗಳನ್ನು ಕುರಿತ ಚರ್ಚೆಯನ್ನು 'ಕನ್ನಡದಲ್ಲಿ ಲಲಿತ ಪ್ರಬಂಧದ ಬೆಳವಣಿಗೆ 
ಒಳಗೊಂಡಿದ್ದು, ಅವು ಅದೇ ವಿಷಯಗಳನ್ನು ಸಾಕಷ್ಟು ಆಗಿದ್ದರೂ ಇಂಗ್ಲಿಶ್ ಪ್ರಬಂಧದ 
ಕುರಿತ ಪ್ರೌಢ ಪ್ರತಿಪಾದನೆಗಳಿಗಿಂತ ಭಿನ್ನವೂ , ಹೊಯ್ಕ ಯ್ ಆಗುವ ಬರವಣಿಗೆ ಕಡಿಮೆ 
ಅ- ವ್ಯವಸ್ಥಿತ ಮತ್ತು ತಾತ್ಕಾಲಿಕವೂ ಆದ ಯೆಂದೇ ಹೇಳಬೇಕು... ನಮ್ಮಲ್ಲಿಕಾವ್ಯ ಭಾಷೆ 
ಪ್ರಾಯೋಗಿಕ ಪ್ರಯತ್ನಗಳು ಎಂಬುದನ್ನು ಯಲ್ಲಿ ಬರೆದ ವರ್ಣನಪರ ಪ್ರಬಂಧಗಳು 
ಸೂಚಿಸಲು ಮಾಂಟೇನ್ ಎಸ್ಥೆ ಎಂಬ ಪದ ಬೇಕಾದಷ್ಟಿದ್ದರೂ ಭಾವಗೀತದ ಶಿಖರ 
ಬಳಸಿದ. ೧೬ನೇ ಶ . ದ . ಇಂಗ್ಲೆಂಡಿನಲ್ಲಿ ವೇರಬಲ್ಲ ಪ್ರಬಂಧಗಳ ಸಂಖ್ಯೆ ಕಡಿಮೆ ಎಂದು 
ಬೇಕನ್ ಇಂಗ್ಲಿಶ್ ಪ್ರಬಂಧಗಳಿಗೆ ನಾಂದಿ ಹೇಳಬೇಕು ” ಎಂಬ ಮಾತನ್ನು ತಕರಾರಿಲ್ಲದೆ 
ಹಾಡಿದ. " ಆತ ಸತ್ಯವನ್ನು ಕುರಿತು', 'ಓದು ಒಪ್ಪಬಹುದೆಂದು ತೋರುತ್ತದೆ . 
ವುದನ್ನು ಕುರಿತು', ' ಪ್ರವಾಸ', ಇತ್ಯಾದಿ 

೧ . V.R .S : ಕಲಸ್ರ ೭೨- ೭೩ 
ಉಪಯುಕ್ತ ವಿಷಯಗಳ ಮೇಲೆ ಸಂಕ್ಷಿಪ್ತ ಹೆಚ್ಚಿನ ಓದಿಗೆ: H , Walker: The English Essay 
ವ್ಯಾಖ್ಯಾನವನ್ನು ಬರೆದ . ಸಂಕ್ಷಿಪ್ತತೆ, ವಸ್ತುನಿಷ್ಠ and Essayists ( ೧೯೧೫); O. Williams : The Es 
ಗಂಭೀರ ಶೈಲಿ, ಜಾಣ್ಣುಡಿಗಳ ಬಳಕೆ, Say ( ೧೯೧೫); B . Dobree : English Essayists 
ವಿಶ್ಲೇಷಣೆ, ತಾರ್ಕಿಕತೆ ಬೇಕನ್ನನ ಪ್ರಬಂಧಗಳ 

( ೧೯೪೬); W . F, Bryan & R . S . Crane, ( Eds) The 

English Familiar Essay ( ೧೯೧೬ ) : Robert 
ಮುಖ್ಯ ಲಕ್ಷಣ . ೧೮ನೇ ಶ. ದಲ್ಲಿ ಪೋಪ್, 

Scholes & Carl H . Klaus: Elements of the Es 
ಎಸ್ಸೆ ಎಂಬುದನ್ನು ವಿವರಣಾತ್ಮಕ ವ್ಯಾಖ್ಯಾನ say ( ೧೯೬೯). 
ರೂಪದ ಪದ್ಯಗಳಿಗೆ ಅನ್ವಯಿಸಿ ಎಸ್ಸಿ ಆನ್ ಡಾ . ಬಿ . ಎಚ್ . ಶ್ರೀಧರ : ಪ್ರತಿಭೆ ( ೧೯೭೮); ವೀರೇಂದ್ರ 
ಕಿಟಿಸಿಸಂ ಮತ್ತು ಎಸ್ ಆನ್ ಮಾನ್ ಬರೆದ. ಸಿಂಪಿ : ಕನ್ನಡದಲ್ಲಿ ಲಲಿತ ಪ್ರಬಂಧಗಳು ( ೧೯೭೨); 

ಗೊರೂರುರಾಮಸ್ವಾಮಿ ಅಯ್ಯಂಗಾರ್ ( ಸಂ ) : 
ಆದರೆ ಕಾವ್ಯರೂಪದ ಪ್ರಬಂಧ ೧೮ನೆ ಶ. ದ 

ಹೊಸಗನ್ನಡ ಪ್ರಬಂಧ ಸಂಕಲನ . 
ನಂತರ ಬೆಳೆಯಲಿಲ್ಲ . ೧೯ನೆ ಶ . ದ 
ಆರಂಭದಲ್ಲಿ ಹೊಸಬಗೆಯ ನಿಯತಕಾಲಿಕೆಗಳ 

೧೨೧, ಪ್ರಭು ಸಂಮಿತ, ಮಿತ್ರಸಂಮಿತ, 
ಹುಟ್ಟಿನಿಂದಾಗಿ ಪ್ರಬಂಧ ಸಾಹಿತ್ಯಕ್ಕೆ ಹೊಸ 

ಕಾಂತಾ ಸಂಮಿತ ಒಂದು ಭಾಷೆಯಲ್ಲಿ 
ಹುರುಪು, ರೂಪಗಳು ದೊರೆತು , ಒಂದು ರಚಿತವಾಗುವ ಎಲ್ಲ ಕೃತಿಗಳ ಒಟ್ಟು ಮೊತ್ತ 
ಪ್ರಮುಖ ಪ್ರಕಾರವಾಗಿ ಬೆಳೆಯಿತು. ಈ ವಾಯು, ನಿರೂಪಣೆಯ ಸ್ವರೂಪ 
ಅವಧಿಯಲ್ಲಿ ಅಡಿಸನ್ ಮತ್ತು ಸ್ಟೀಲ್‌ರ ವಿಧಾನವನ್ನು ಅನುಸರಿಸಿ ವಾಲ್ಮೀಯವನ್ನು ಈ 
ಟ್ಯಾಟ್ಟರ್‌ ಮತ್ತು ಸ್ಪೆಕ್ಟೇಟರ್‌ ಪತ್ರಿಕೆಗಳ | ಮೂರು ಗುಂಪುಗಳಾಗಿ ವಿಂಗಡಿಸುವುದು ಕಾವ್ಯ 
ಪ್ರಭಾವವೂ ಇದ್ದು , ಹ್ಯಾಜ್‌ಲಿಟ್ , ಡಿಕ್ಕಿ ಮೀಮಾಂಸೆಯ ಒಂದು ವಾಡಿಕೆ . ಪ್ರಭುಸಂಮಿತ 
ಮತ್ತು ಲ್ಯಾಂಬ್ರ ಬರಹಗಳಲ್ಲಿ ವೈಯಕ್ತಿಕ ಶಾಸ್ತ್ರಗಳನ್ನು ಒಳಗೊಳ್ಳುತ್ತದೆ . ವೇದಗಳೂ ಈ 
ಪ್ರಬಂಧ ( ಅಥವ ಲಲಿತ ಪ್ರಬಂಧ) ತನ್ನ ಗುಂಪಿಗೆ ಸೇರುತ್ತವೆ. ಉದಾ. ಗೆ ನೀತಿಶಾಸ್ತ್ರ 
ಸಿದಿಯ ಪರಾಕಾಷ್ಠೆಯನ್ನು ತಲುಪಿತು. ೨೦ನೇ ದಂತಹ ಕೃತಿಗಳು ತಾವು ಹೇಳಬೇಕಾದುದನ್ನು 
ಶನಲ್ಲಿ ಜಾರ್ಜ್ ಆರ್ವೆಲ್ , ಚೆಸ್ಟರ್‌ಟನ್ , “ ಪ್ರಭುವಿನ ಆಜ್ಞೆಯ ರೂಪದಲ್ಲಿ ” ವಿಧಿ , 
ಪ್ರೀಸ್ಟ್ಲೆ, ಥರ್ಬ‌್ರರ ಪ್ರಬಂಧಗಳು ಉತ್ತಮ ನಿಷೇಧಗಳ ರೂಪದಲ್ಲಿ ಹೇಳತ್ತವೆ . ತಾವು 
ಸಾಹಿತ್ಯಕ ಮೌಲ್ಯಗಳನ್ನು ಹೊಂದಿವೆ . ಕನ್ನಡದ 

ಪ್ರತಿಪಾದಿಸುವ ಅಭಿಪ್ರಾಯಗಳು ಸರಿ , 
ಮಟ್ಟಿಗೆ ಲಲಿತ ಪ್ರಬಂಧ ಪೂರ್ಣವಾಗಿ ಸರ್ವಗ್ರಾಹ್ಯ , ಅನುಲ್ಲಂಘನೀಯ ಎಂಬ 
ಬೆಳೆಯುವ ಮೊದಲೆ ಕಣ್ಮರೆಯಾದ ಪ್ರಕಾರ ಧೋರಣೆ ಇರುತ್ತದೆ. ಪುರಾಣ , ಇತಿಹಾಸಗಳು 
ವಾಗಿರುವಂತೆ ತೋರುತ್ತದೆ . 

ದೃಷ್ಟಾಂತಗಳ ನೆರವಿನಿಂದ, ಯುಕ್ತಿ ಯುಕ್ತ 


ವಿಮರ್ಶೆಯ ಪರಿಭಾಷೆ | ೧೬೫ 


ವಿಚಾರ ಪ್ರತಿಪಾದನೆಯಿಂದ ಕರ್ತವ್ಯಗಳನ್ನು , ೧೨೨, ಪ್ರಯೋಜನ ೧ . ಶಬ್ದ - ಅರ್ಥಗಳ 
ನೀತಿಗಳನ್ನು ಬೋಧಿಸುತ್ತವೆ. ವಿಚಾರ ಸಂಬಂಧವನ್ನು ಕುರಿತು ವಿಚಾರ ಮಾಡುತ್ತ 
ಸರಣಿಗಳನ್ನು ಸಲಿಗೆಯ ಗೆಳೆಯ ” ನಂತೆ ಸಂಸ್ಕೃತ ಕಾವ್ಯಮೀಮಾಂಸಕರು ರೂಪಿಸಿದ 
ಇತರರ ಮುಂದಿಡುತ್ತವೆ. ಆದ್ದರಿಂದ ಈ ಪಾರಿಭಾಷಿಕ, ಭಾಷಾಶಾಸ್ತ್ರಕ್ಕೆ ಸೇರುವ ಪದ. 
ಬಗೆಯ ಕೃತಿಗಳನ್ನು ಮಿತ್ರಸಂಮಿತ ಎಂದು ಮಾತನಾಡುವಾಗ ಬಳಸುವ ಪದಗಳು ಅವು 
ಗುರುತಿಸುತ್ತಾರೆ . ಇಲ್ಲಿಯೂ ಉಪದೇಶ ಮತ್ತು ಯಾವ ವಸ್ತುವನ್ನು ಕುರಿತಿರುತ್ತವೋ ಅದರ 
ಬೋಧನೆಯ ಧ್ವನಿ ಅಸ್ಪಷ್ಟವಾಗಿಯಾದರೂ ' ಅರ್ಥ ' ಕೇಳುವವನಿಗೆ ಆದಾಗ ಅದು 
ಇದ್ದೇ ಇರುತ್ತದೆ. ಕಾವ್ಯಗಳನ್ನು ಕಾಂತಾಸಂಮಿ ಪ್ರಯೋಜನ, ವ್ಯಂಜನಾವೃತ್ತಿಯಲ್ಲಿ ಅರ್ಥ 
ತದ ಗುಂಪಿಗೆ ಸೇರಿಸುತ್ತಾರೆ. ಕಾವ್ಯದಲ್ಲಿ ವೈಶಾಲ್ಯ ತುಂಬ ಹೆಚ್ಚಿನದಾದ್ದರಿಂದ ಅಲ್ಲಿನ 
ಓದುಗರಿಗೆ ದೊರೆಯುವುದು ಅನುಭವ ಪ್ರಯೋಜನವನ್ನು ಅತಿಶಯ ಪ್ರಯೋಜನ ಎಂದು 
ಮಾತ್ರ . ಅದರಿಂದ ತಿಳುವಳಿಕೆ ದೊರೆಯಲೂ ಗುರುತಿಸುತ್ತಾರೆ . 
ಬಹುದು. ಕವಿ ನೇರವಾಗಿ ನೀತಿಬೋಧೆ 

೨ . ವಿಶಾಲ ಅರ್ಥದಲ್ಲಿ ಕಾವ್ಯದ ಪ್ರಯೋಜನ 
ಮಾಡುವುದಿಲ್ಲ ( ಹಾಗಾದಾಗ ಅದು ಕಾವ್ಯ 

ಗಳನ್ನೂ ಗುರುತಿಸುವುದುಂಟು . ಕೀರಿ , 
ಆಗುವುದೇ ಇಲ್ಲ . ಅವನ ಧೋರಣೆ , ನೀತಿ 

ಧನಾರ್ಜನೆ , ವ್ಯವಹಾರ ಜ್ಞಾನ , ಅಮಂಗಳ 
ವಿಚಾರಗಳು ಹಿನ್ನೆಲೆಯಲ್ಲೇ ಉಳಿಯುತ್ತವೆ. 

ನಿವಾರಣೆ , ತತ್ಕಾಲದಲ್ಲಿ ದೊರೆಯುವ 
ಓದುಗರಿಗೆ ಸಿಗುವುದು , ಅಥವ ಅವರು ಪರಮಾನಂದ ರಸಾಸಾದದಿಂದ ಅದೇ 
ಪ್ರಜ್ಞಾಪೂರ್ವಕವಾಗಿ ಅಪೇಕ್ಷಿಸುವುದು , ಕೇವಲ 

ಸಮಯದಲ್ಲಿಯೇ ಒದಗಿ ಬೇರೊಂದರ 
ಕಾವ್ಯಾನುಭವ ಮಾತ್ರ . ಆದರೆ ಕವಿಯೂ , 

ಅರಿವನ್ನೇ ಉಳಿಸದ ಆನಂದ ” ಇವು ಕಾವ್ಯ 
ಕಥಾಸಂವಿಧಾನ, ಪಾತ್ರ ರಚನೆ , ಸನ್ನಿವೇಶಗಳು 

ಪ್ರಯೋಜನ ಎಂದು ಮಮ್ಮಟ ಹೇಳುತ್ತಾನೆ . 
ನಿರೂಪಗಳ ಮುಖಾಂತರ ಪರೋಕ್ಷವಾಗಿ (ಕಾವ ಪಕಾಶ ೧ . ೨ ). 
“ಉಪದೇಶ ನೀಡುತ್ತಲೇ ಇರುತ್ತಾನೆ . ಇದು 
ಪರೋಕವಾದುದರಿಂದಲೇ ಓದುಗರಿಗೆ ತಾನು ೧೨೩ . ಪ್ರವೃತ್ತಿಗಳು ೧ . ನಾಟಕಗಳ ಅಭಿನಯ 
ಉಪದೇಶ ಪಡೆಯುತ್ತಿದ್ದೇನೆ ಎನಿಸದು . 

ಸಂಪ್ರದಾಯವನ್ನು ಕುರಿತ ಪಾರಿಭಾಷಿಕ . 
“ ಪ್ರಿಯೆಯ ಒಡನಾಟ ' ದಂತೆ ಕಾವ್ಯದ 

“ ಪಾತ್ರ ಮತ್ತು ದೇಶ ಭೇದಗಳನ್ನು ಅನುಸರಿಸಿ 
ಅನುಭವ ಎಂದು ಮೀಮಾಂಸಕರು 

ನಟರು ಉಪಯೋಗಿಸುವ ಭಾಷಾ, ವೇಷ, 
ಹೇಳುತ್ತಾರೆ . 

ಭೂಷಣ ಭೇದಗಳಿಗೆ ಪ್ರವೃತ್ತಿ ಎಂದು ಹೆಸರು ” 

( ಕ . ಕೈ ) . ಇವುಗಳಲ್ಲಿ ಮುಖ್ಯವಾದವು; 
ಈ ವಿಭಾಗ ಕ್ರಮದ ಹಿಂದಿರುವ ಒಂದು ಅಂಶ 

ಪೂರ್ವರಂಗ ನಾಟಕದ ಮುಂಚಿತವಾಗಿ 
ಗಮನಾರ್ಹ. ಯಾವುದೇ ಶಾಬ್ಲಿಕ ರಚನೆ ರಂಗಮಂಚದ ಮೇಲೆ ನಟರು ಮಾಡಿಕೊಳ್ಳುವ 
ಲೇಖಕ ಅವನ ಪ್ರಜ್ಞೆಯ ಸ್ವರೂಪಕ್ಕೆ ಕಾರಣ 

ಸಿದ್ದತೆಗಳು, ಪ್ರತ್ಯಾಹಾರ ಮತ್ತು ಅವತರಣ ಇತರ 
ವಾದ ವರ್ಗ ಮತ್ತು ಸಾಮಾಜಿಕ ಪರಿಸರ 

ಅಂಗಗಳು . ಇವು ವಾದ್ಯಗಳನ್ನು ತಂದಿಟ್ಟು 
ಅವನಲ್ಲಿ ಮೂಡಿಸುವ , ಅಭಿಪ್ರಾಯ , 

ಕೊಳ್ಳುವುದನ್ನೂ , ಗಾಯಕರು ಮುಂತಾದವರು 
ಧೋರಣೆ , ನಂಬಿಕೆಗಳು ಇತರರನ್ನು ಒಲಿಸಿ 

ಸಿದ್ದರಾಗಿ ಬರುವುದನ್ನೂ ಕುರಿತವು. ನಾಂದಿ 
ಕೊಳ್ಳುವಂತೆ ಹೇಳುವುದೇ ಆಗಿರುತ್ತದೆ . ಆದರೆ 

ಪೂರ್ವರಂಗದ ಕೊನೆಯ ಅಂಶ ದೇವತಾ 
ಹೇಳುವ ರೀತಿ ಬೇರೆ ಆದಂತೆ ಕೃತಿಯ 

ಸ್ತೋತ್ರ ರೂಪವಾಗಿಯೂ , ರಾಜ , ಪ್ರಜೆ 
ರೂಪವೂ ಬೇರೆ ಆಗುತ್ತದೆ. 

ಮುಂತಾದವರಿಗೆ ಆಶೀರ್ವಾದ ರೂಪ 


೧೬೬ | ವಿಮರ್ಶೆಯ ಪರಿಭಾಷೆ 


ವಾಗಿಯೂ ಇರುತ್ತಿದ, ನಟರು ಹೇಳುತ್ತಿದ್ದ, ೧೨೫ . ಪ್ರಾಚೀನವಾದ ಮತ್ತು ಪ್ರಗತಿ 
ಸಾಂಪ್ರದಾಯಕ ಸಾಮಾನ್ಯ ಮಂಗಳ ವಚನ . 

Primitivism and Progress 
ರಂಗದ್ವಾರ ನಾಂದಿಯ ನಂತರ ಸೂತ್ರಧಾರನು 

ಪ್ರಿಮಿಟಿವಿಸಂ ಮತ್ತು ಪ್ರೊಗ್ರೆಸ್ ನೀತಿ , 
ಪ್ರವೇಶಿಸಿ ನಾಟಕಕಾರನು ರಚಿಸಿರುವ ನಾಟಕದ 

ಸಾಮಾಜಿಕ ಸಿದ್ದಾಂತ , ಸಾಹಿತ್ಯ ಮೊದಲಾದ 

ವಿಚಾರಗಳಲ್ಲಿನ ಎರಡು ಭಿನ್ನ ಧೋರಣೆಗಳನ್ನು 
ಒಂದು ಭಾಗವೇ ಆದ ಮಂಗಳ ಶ್ಲೋಕವನ್ನು 

ಸೂಚಿಸುವ ಪದಗಳು , ಆಲೋಚನೆಗಳು , 
ಹೇಳುವುದು . ಆಮುಖ ಅಥವ ಪ್ರಸ್ತಾವನೆ 

ಬೌದ್ದಿಕತೆ , ಕಾನೂನುಗಳು ಸಂಪ್ರದಾಯಗಳು 
ರಂಗದ್ವಾರದ ನಂತರ ಸೂತ್ರಧಾರನು ಇತರ 

ಮತ್ತು ಸಾಮಾಜಿಕ ವ್ಯವಸ್ಥೆಯ ಸಂಕೀರ್ಣತೆ 
ಪಾತ್ರಗಳೊಡನೆ ಸಂಭಾಷಿಸುತ್ತ ಋತುವರ್ಣನೆ 

ಗಳಿಂದ ಮನುಷ್ಯ ಸಾಧಿಸಿಕೊಂಡಿರು 
ಮಾಡಿ , ಕವಿ ಕಾವ್ಯ ವಿಚಾರ ತಿಳಿಸಿ ವಸ್ತುವಿನ ವಂದನೆ ಲ ಕ ತಕ' ವೆಂದು ಗುರುತಿಸಿ .. 
ಅಥವ ಪಾತ್ರಗಳ ಸೂಚನೆ ನೀಡಿ ನಾಟಕಕ್ಕೆ 

ನೀಡಿ ನಾಬ್ದಕ್ಕೆ ' ಪ್ರಾಕೃತಿಕ ವಾದದ್ದನ್ನು , ಅಂದರೆ ಮನುಷ್ಯಕೃತ 
ಪ್ರೇಕ್ಷಕರನ್ನು ಸಿದ್ದಮಾಡುವ ಭಾಗ. ನಾಟಕದ ತಂತ್ರ , ಸಾಧನ ಹಾಗೂ ಮನುಷ್ಯನ ವಿವೇಚನೆ 
ಮುನ್ನುಡಿ . ಭರತ ವಾಕ್ಯ ನಾಟಕದ ಅಂತ್ಯದಲ್ಲಿ ಗಳಿಗಿಂತ ಭಿನ್ನವಾದ , ಇವೆಲ್ಲವುಗಳಿಗಿಂತ 
ಬರುವ ಮಂಗಳ ಶ್ಲೋಕ. ಇದು ಕೆಲವು ಬಾರಿ ಹಿಂದೆಯೇ ಮೊದಲೇ , ಅಸ್ತಿತ್ವದಲ್ಲಿದ್ದ ವಿಷಯ 
ಇಡೀ ನಾಟಕದ ವಸ್ತುವನ್ನು ಸಂಗ್ರಹವಾಗಿ ಗಳನ್ನು ಮತ್ತು ಸ್ಥಿತಿಗಳನ್ನು ಮಾತ್ರ 'ಸಹಜ 
ತಿಳಿಸುವುದೂ ಉಂಟು. 

ವೆಂದು ಒಪ್ಪಿಕೊಳ್ಳುವುದು ಪ್ರಾಚೀನವಾದ. 
೨ . ಮನಃಶಾಸ್ತ್ರದ ಇನ್ಸ್ಪಿಂಕ್ಸ್ ಎಂಬ ಪದದ 

ಇದರಲ್ಲಿ ಕೆಲವು ಬಾರಿ ಸಾಂಸ್ಕೃತಿಕ ಪ್ರಾಚೀನವಾದ 

ಮತ್ತು ಚಾರಿತ್ರಿಕ ಪ್ರಾಚೀನವಾದ ಎಂದು ಎರಡು 
ಸಂವಾದಿಯಾಗಿ ಬಳಸುವ ಪದ , ಹುಟ್ಟಿ 

ಬಗೆಗಳನ್ನು ಗುರುತಿಸುವುದುಂಟು. 
ನಿಂದಲೇ ಮನುಷ್ಯನಿಗೆ ಬರುವ ಹಸಿವು, ಕಾಮ 
ಇಂಥವುಗಳನ್ನು ಪ್ರವೃತ್ತಿ ಎಂದು ಗುರುತಿಸಲಾಗು ಸಾಂಸ್ಕೃತಿಕ ಪ್ರಾಚೀನವಾದ: ಎಲ್ಲ ಮಾನವೀಯ 
ತ್ತದೆ . ಕೆಲವು ಬಾರಿ ಆಸಕ್ತಿ , ಸ್ವಭಾವ ಎಂಬ 

ಮೌಲ್ಯಗಳಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಕಲೆಗಿಂತ 
ಅರ್ಥದಲ್ಲೂ ಬಳಕೆಯಾಗುತ್ತದೆ. ವೃತ್ತಿಗೆ 

ಸಹಜತೆಗೆ ಮನ್ನಣೆ ನೀಡುತ್ತದೆ . ಕಲೆ ಮತ್ತು 
ವಿರುದ್ಧಾರ್ಥಕ ಎಂಬ ಅರ್ಥದಲ್ಲೂ ಕೆಲವರು 

ಸಾಹಿತ್ಯದಲ್ಲಿ ಈ ಧೋರಣೆಯನ್ನು ಒಪ್ಪಿಕೊಳ್ಳು 
ಬಳಸುವುದುಂಟು . 

ವವರು , ಸ್ವಚ್ಛಂದತೆ , ಭಾವನೆಗಳ ಮುಕ್ತ 

ಅಭಿವ್ಯಕ್ತಿ , “ ಸಹಜ ಶಕ್ತಿಯ ಪ್ರತಿಭಾನ್ವಿತ 
೧೨೪ , ಪ್ರಹಸನ ೧ . ಫಾರ್ಸ್ ಎಂಬ ಪದಕ್ಕೆ 

ರಚನೆ ' ಗಳನ್ನು ಮೆಚ್ಚುವವರಾಗಿರುತ್ತಾರೆ . 
ಸಮಾನಾರ್ಥಕವಾಗಿ ಬಳಕೆಯಾಗುವ ಪದ. 

ಯಾವುದೇ ಪೂರ್ವ ನಿರ್ಧಾರಿತ ಉದ್ದೇಶ 
ವಿವರಗಳಿಗೆ ಕಾಮಿಡಿ ಉಲ್ಲೇಖ ನೋಡಿ. 

ಗಳನ್ನು ಸಾಧಿಸಲು ವೈಚಾರಿಕವಾಗಿ ಅಳವಡಿಸಿ 
೨ . ದೃಶ್ಯ ಕಾವ್ಯದ ಒಂದು ಉಪವಿಭಾಗ, ಕೊಂಡ ಕಲಾತ್ಮಕ ವಿಧಾನಗಳ ಬಳಕೆ , 
ಎರಡು ಅಂಕಗಳು. ಆಡುಮಾತಿನ ವೈಚಿತ್ರಗಳಿಗೆ ಕೃತಕವಾದ ಬಂಧ, ರೂಪಗಳು , ನಿಯಮ , 
ಪ್ರಾಧಾನ್ಯ . ಮುಖ ಮತ್ತು ನಿರ್ವಹಣ ಸಂಧಿ ಸಂಪ್ರದಾಯಗಳನ್ನು ತಿರಸ್ಕರಿಸುತ್ತಾರೆ . 
ಗಳು ಮಾತ್ರ ಇರುತ್ತವೆ . ಹಾಸ್ಯಕ್ಕೆ ಪ್ರಾಧಾನ್ಯ . ' ಅ - ನಾಗರಿಕರು' ನಾಗರಿಕತೆಯಿಂದ ಪ್ರತ್ಯೇಕ 
ಕಲ್ಪಿತ ವಸ್ತುವಿದ್ದು 'ಕೀಳು ಜನರ ಚರಿತ್ರೆಯನ್ನು ವಾದ ಪ್ರಾಕೃತಿಕ ಪರಿಸರದಲ್ಲಿ ಸಹಜವಾಗಿ , 
ನಿರೂಪಿಸುತ್ತದೆ. ಪಾಷಂಡ , ಬ್ರಾಹ್ಮಣ ಪ್ರಕೃತಿಗೆ ಅನುಗುಣವಾಗಿ ಬದುಕುವುದರಿಂದ 
ಮುಂತಾದವರು ನಾಯಕರಾಗಿರಬಹುದು. ಅವರ ಬದುಕಿನ ವಿಧಾನ, ಚಟುವಟಿಕೆಗಳು , 


ವಿಮರ್ಶೆಯ ಪರಿಭಾಷೆ | ೧೬೭ 


ನಿರ್ಮಾಣಗಳು , ಆಧುನಿಕ ನಾಗರಿಕತೆಯ , ಪ್ರಾಚೀನವಾದದ ವಿರುದ್ದ ಧೃವವನ್ನು ಪ್ರಗತಿ 
ಅದರಲ್ಲೂ ಹೆಚ್ಚಾಗಿ ನಗರಗಳ , ಜೀವನ ಅಥವ ಪ್ರೋಗ್ರೆಸ್‌ನ ಪರಿಕಲ್ಪನೆಯಲ್ಲಿ ಕಾಣು 
ವಿಧಾನಕ್ಕಿಂತ ಹೆಚ್ಚು ಯೋಗ್ಯ, ಅನುಸರಣಾರ್ಹ ತೇವೆ. ಮನುಷ್ಯನ ಬುದ್ಧಿವಂತಿಕೆ , ಕೌಶಲ್ಯ , 
ಎಂದು ನಂಬುತ್ತಾರೆ . ೧೮ನೆ ಶ . ದಲ್ಲಿ ಕಲೆಗಳ ಬಳಕೆಯಿಂದಾಗಿ ಚರಿತ್ರೆಯ ಗತಿಯು 
ಯೂರೋಪಿನಲ್ಲಿ ಪ್ರಚಾರಕ್ಕೆ ಬಂದ ಉದಾತ್ತ ಅವನ ಸ್ಥಿತಿಯಲ್ಲಿ ನೈತಿಕತೆಯಲ್ಲಿ ಬದುಕಿನ 
ಕಿರಾತಕಪಂಥ ( ದಿ ನೊಬೆಲ್ ಸ್ಯಾನೇಜ್) ಮತ್ತು 

ಆನಂದ , ಸಂತೋಷಗಳನ್ನು ಪಡೆಯುವಲ್ಲಿ 
ಈಚೆಗಿನ ರೈತರು ಮತ್ತು ಇತರ ಶ್ರಮಜೀವಿಗಳ 

ಬರ್ಬರತೆಯಿಂದ ಈಗಿನ ನಾಗರಿಕತೆಯ 
“ ಸಹಜಕಾವ್ಯ ” ಈ ಪ್ರಾಚೀನವಾದದ ಎರಡು ಘಟ್ಟದವರೆಗೆ ಊರ್ಧ್ವಮುಖವಾಗಿರುವುದನ್ನು 
ಮುಖಗಳು. ಅಮೇರಿಕನರ ಚಿಂತನೆ ಮತ್ತು 

ಕಾಣಬಹುದು. ಚಾರಿತ್ರಿಕವಾದ ಈ ಪ್ರಗತಿ 
ಸಾಹಿತ್ಯಗಳಲ್ಲಿ ಪ್ರಾಚೀನವಾದ ಮುಖ್ಯಪಾತ್ರ 

ಭವಿಷ್ಯದಲ್ಲಿ ಅನಂತಕಾಲದವರೆಗೆ ಮುಂದು 
ವಹಿಸಿದೆ. ಅಮೇರಿಕನರ ಕಲ್ಪನೆಯ ಹೊಸ 

ವರೆದು ಸಾಮಾಜಿಕ, ವೈಚಾರಿಕ ಮತ್ತು ನೈತಿಕ 
ಜಗತ್ತು ( ನ್ಯೂ ವರ್ಲ್ಡ್ ಪುರಾತನ ಕಾಲದ 

ಪರಿಪೂರ್ಣತೆಗಳ ಸ್ಥಿತಿಯನ್ನು ತಲುಪುತ್ತ 

ವೆಂಬುದು ಪ್ರಗತಿವಾದದ ನಿಲುವು. 
ಸ್ವರ್ಣಯುಗವನ್ನೂ ಬರಲಿರುವ ಮಿಲಿನಿಯಾ 
ವನ್ನೂ ಪ್ರತಿಪಾದಿಸುತ್ತದೆ . ಅಮೇರಿಕದ ಪ್ರಾಚೀನವಾದವು ೧೮ನೆ ಶ . ದಲ್ಲಿ ಹೆಚ್ಚಿನ 
ಆದಿಪರಿಶೋಧಕನನ್ನು ಅವರು ನವ ಆಡಂನಂತೆ ಪ್ರಚಾರವನ್ನು ಪಡೆದು ಯರೋಪಿನ 
ಕಂಡರು. ನವ ಆಡಂ ಯೂರೋಪಿಯನ್ ತುಂಬೆಲ್ಲ ಹರಡಿತು . ರೂಸೋ ಈ ಪಂಥದ 
ನಾಗರಿಕತೆಯ ಕೃತಕತೆ ಮತ್ತು ಭ್ರಷ್ಟತೆಗಳಿಂದ ಒಬ್ಬ ಕೇಂದ್ರ ವ್ಯಕ್ತಿಯಾಗಿದ್ದ. ಡಿ . ಎಚ್ . 
ಮುಕ್ತನಾಗಲು ಮತ್ತು ಹೊಸದಾದ, ಸಹಜ , ಲಾರೆನ್ಸ್‌ನಲ್ಲಿ ಪ್ರಾಚೀನವಾದದ ಆಧುನಿಕ 
ಸ್ವತಂತ್ರ , ಮುಗ್ಧ , ಸರಳ ಬದುಕನ್ನು ಉದಾಹರಣೆಯನ್ನು ನೋಡಬಹುದು. 
ಅರಸಿಕೊಂಡು ಅಮೇರಿಕೆಯ ಖಂಡಕ್ಕೆ ವಲಸೆ ಲಾರೆನ್ಸ್ ಬದುಕಿನಲ್ಲಿ ಪ್ರವೃತ್ತಿಗಳು ಸ್ವಚ್ಛಂದ 
ಬಂದ ಮಾನವ. 

ವಾಗಿರಬೇಕೆಂದು ಅಪೇಕ್ಷಿಸುತ್ತಾನೆ. ಮನುಷ್ಕನು 

ಸದ್ಯದಲ್ಲಿ ಕಳೆದುಕೊಂಡಿರುವ ವೈಯಕ್ತಿಕ ಮತ್ತು 
ಚಾರಿತ್ರಿಕ ಪ್ರಾಚೀನವಾದ : ಮಾನವನ ಅಸ್ತಿತ್ವದಲ್ಲಿ 

ಸಾಮಾಜಿಕ ಪೂರ್ಣತೆ ಹಿಂದೊಮ್ಮೆಆತನದಾಗಿ 
ಅತ್ಯುತ್ತಮ , ಆದರ್ಶ ನೀತಿಯ ಜೀವನ 

ತೆಂದು ನಂಬುತ್ತಾನೆ . ತಾಂತ್ರಿಕತೆಯನ್ನು 
ವಿಧಾನದ ಘಟ್ಟ ಆಗಲೇ ಕಳೆದು ಹೋಗಿದೆ; 

ಆಧರಿಸಿದ ಆಧುನಿಕ ಆರ್ಥಿಕತೆ ಮತ್ತು 
ಚರಿತ್ರೆಯ ಅತಿ ಪುರಾತನ ಕಾಲದಲ್ಲಿ ಮನುಷ್ಯ 

ಸಂಸ್ಕೃತಿಗಳ ವಿಚ್ಛಿದ್ರಕಾರಕ ಪರಿಣಾಮಗಳನ್ನು 
ಸರಳವಾಗಿ, ಸ್ವತಂತ್ರವಾಗಿ, ಸಹಜವಾಗಿ 

ತೀವ್ರವಾಗಿ ಖಂಡಿಸುತ್ತಾನೆ . ಹಿಪ್ಪಿ ಸಂಸ್ಕೃತಿ 
ಬದುಕುತ್ತಿದ್ದ ಎಂಬ ನಂಬಿಕೆ . ಚರಿತ್ರೆಯ 

ಯಲ್ಲೂ ಈ ಪ್ರಾಚೀನವಾದದ ಧೋರಣೆ 
ಪ್ರಕ್ರಿಯೆ ಎಂದರೆ ಆ ಸುವರ್ಣ ಯುಗದಿಂದ 

ಗಳನ್ನು ಗುರುತಿಸಬಹುದು. ಬಹಳಷ್ಟು ಜನರು 
ಹೆಚ್ಚುತ್ತಿರುವ ಕೃತಕತೆ , ಸಂಕೀರ್ಣತೆ ಮತ್ತು 

ಮತ್ತು ಅನೇಕ ಲೇಖಕರು ತಮ್ಮ ಕೆಲವು 
ಮಾನಸಿಕ , ಸಾಮಾಜಿಕ , ಸಾಂಸ್ಕೃತಿಕ ಲಹರಿಗಳಲ್ಲಿ ಪ್ರಾಚೀನವಾದಿಗಳಾಗಿಯೇ 
ರಂಗಗಳಲ್ಲಿನ ವಿಕೃತ ನಿಷೇಧಗಳತ್ತ ನಡೆದಿರುವ ಇರುತ್ತಾರೆ . ಬದುಕಿನ ಸಮಸ್ಯೆಗಳು , 
ಅಧೋಮುಖಗಮನ ಎಂಬುದು ಈ ವಾದದ ಗೋಜಲು, ಕಳವಳಗಳಿಂದ ಪಾರಾಗಲು ಈಗ 
ನಿಲುವು. ೧೯ನೆ ಶ. ದಲ್ಲಿ ಈ ವಾದ ತನ್ನ ಕಳೆದು ಹೋಗಿರುವ ಸರಳ ಪ್ರಕೃತಿಸಹಜ 
ಪರಾಕಾಷ್ಠೆ ತಲುಪಿತು . 

ಜೀವನ ವಿಧಾನಕ್ಕಾಗಿ ಹಂಬಲಿಸುತ್ತಾರೆ . ಇದು 


೧೬೮ | ವಿಮರ್ಶೆಯ ಪರಿಭಾಷೆ 


ವೈಯಕ್ತಿಕವಾಗಿ ಕಳೆದುಹೋದಬಾಲ್ಯದ ಕಲ್ಪನೆ ವೊಂದರ ಪ್ರಾಮಾಣಿಕ ವಿವರಣೆಯಾಗಿ 
ಗಳಾಗಬಹುದು; ಮಧ್ಯಯುಗದ ಅಥವ ಇನ್ನೂ ಪ್ರಾದೇಶಿಕತೆಯೂ ವಾಸ್ತವಿಕತೆಯ ಒಂದು 
ಹಿಂದೆ ಇದ್ದಿರಬಹುದಾದ ಸುವರ್ಣಯುಗ ಅಂಶವು ಹೌದು. 
ವಾಗಿರಬಹುದು; ಅಥವ ಯಾರೂ ಎಂದೂ 

೧೨೭ . ಪ್ರಾಸಂಗಿಕ ಪದ್ಯ Occasional 
ಕಂಡಿರದ , ಅತಿ ದೂರದ ಪ್ರಾಕೃತಿಕ , ಸ್ವಚ್ಛಂದ 

Poem ಅಕೇಷನಲ್ ಪೊಯೆಂ: ಸಾರ್ವಜನಿಕ 
ಸ್ವತಂತ್ರ ಬದುಕು ನಡೆಸಲು ಸಾಧ್ಯವಾಗುವ 

ಜೀವನದ, ಅಥವ ವೈಯಕ್ತಿಕ ಬದುಕಿನ 
ಲೋಕವೊಂದರ ಕಲ್ಪನೆಯೂ ಆಗಬಹುದು. 

ಸ್ಮರಣಾರ್ಹ ಘಟನೆಗಳ - ಹುಟ್ಟುಹಬ್ಬ , 
ಹೆಚ್ಚಿನ ಓದಿಗೆ: ಸಾಂಸ್ಕೃತಿಕ ಪ್ರಾಚೀನವಾದ ಕುರಿತು : ಮದುವೆ , ಸಾವು, ಯುದದ ವಿಜಯ , ಹಿರಿಯ 
Henry Nash Smith: Virgin Land ” ( ೧೯೫೦) 

ವ್ಯಕ್ತಿಗಳ ಭೇಟಿ ಇತ್ಯಾದಿ- ನೆನಪನ್ನು ಶಾಶ್ವತ 
R . B . Lewis: ' The American Adam' ( ೧೯೫೫ ); 
A .O . Lovejoy and George Boas: “ Primitivism ಗೊಳಿಸಲು ರಚಿಸಿದ ಪದ್ಯ , ಕಾವ್ಯ ರಚನೆಯ 
and Related1deas in Antiquity ( ೧೯೪೮) ; H . N . 

ನಿಜವಾದ ಅಗತ್ಯವಿಲ್ಲದಿದ್ದರೂ ಸಂದರ್ಭದ 
Fairchild : “The Noble Savage' ( ೧೯೨೮); J. B . ಬಲವಂತಕೆಂದೇ ಬರೆಯುವ ಇಂತಹ 
Bury : " The Idea of Progress " (0629); Lois 
Whitney: “ Primitivism and Ideas of Progress" 

ಸಾವಿರಾರು ಪದ್ಯ , ಸ್ವಾಗತಗೀತೆ, ಚರಮಗೀತೆ, 
( ೧೯೩೪); A . O . Lovejoy : “ Essays in the His ಬಿನ್ನವತ್ತಳೆಗಳು ಕಾಲಕ್ರಮದಲ್ಲಿ ಕಣ್ಮರೆ 
tory of ideas ” ( ೧೯೪೮); Sigmund Freud: “ Civi- ಯಾಗುತ್ತವೆ. ಆದರೆ ಕೆಲವಾದರೂ ಪ್ರಾಸಂಗಿಕ 
lization and It's Discontents ( ೧೯೪೯ ). 

ಪದ್ಯಗಳು ತಮ್ಮ ಸಾಹಿತ್ಯಕ ಮೌಲ್ಯದಿಂದಾಗಿ 
೧೨೬ . ಪ್ರಾದೇಶಿಕತೆ Local Colour ಮನ್ನಣೆಗಳಿಸಿಕೊಂಡಿವೆ. ಉದಾ., ಬೇಂದ್ರೆ 
ಲೋಕಲ್ ಕಲರ್ ಯಾವುದೇ ಒಂದು ಯವರು ಪರಾಗ ಕವನ ಸಂಕಲನದ ಮುನ್ನುಡಿ 
ಪ್ರದೇಶದ ಜನಜೀವನದ ವೈಶಿಷ್ಟ್ಯಗಳನ್ನು - ಯಾಗಿ ಬರೆದಿರುವ ಪದ್ಯ ; ಅಡಿಗರ ನೆನೆ , ನೆನೆ 
setting ಭಾಷೆ , ಸ೦ಪ್ರದಾಯಗಳು , ಆ ದಿನವ ( ಆಗಸ್ಟ್ ಒಂಬತ್ತು) ; ಯೇಟ್ಸನ 
ಉಡುಪು, ವಿಚಾರಗಳು , ಅನುಭವಗಳು ಈಸ್ವರ್ ೧೯೧೬ . ಪ್ರಾಸಂಗಿಕ ಪದ್ಯಗಳಲ್ಲಿ 
ಇತ್ಯಾದಿ - ಕೃತಿಯೊಂದರಲ್ಲಿ ಸಾಕಷ್ಟು ಹಾಸ್ಯದ ಉದ್ದೇಶ, ಚತುರತೆ, ಅಥವ 
ವಿವರವಾಗಿ ಅಳವಡಿಸಿಕೊಂಡಾಗ , ಅಂತಹ ವ್ಯಂಗ್ಯ - ವಿಡಂಬನೆ ಪ್ರಧಾನವಾಗಿದ್ದರೆ ಅಂಥ 
ಕೃತಿಯಲ್ಲಿ ಪ್ರಾದೇಶಿಕತೆ ಇದೆ ಎಂದು ಪದ್ಯಗಳನ್ನು ವರ್ಸ್ ಡಿ ಸೊಸೈಟಿ ಎಂದೂ 
ಗುರುತಿಸಬಹುದು. ಕುವೆಂಪು ಕಾದಂಬರಿಗಳು ಕೆಲವು ಬಾರಿ ಗುರುತಿಸುವುದುಂಟು. 
ಮಲೆನಾಡಿನ , ಭೈರಪ್ಪನವರ ಗೃಹಭಂಗ 

೧೨೮. ಪ್ರಾಸ Rhyme ರೈಂ ಈ ಲೇಖನದಲ್ಲಿ 
ಚಿಕ್ಕಮಗಳೂರು, ಹಾಸನ ಪ್ರದೇಶದ , 

ಕನ್ನಡದ ಮತ್ತು ಇಂಗ್ಲಿಷಿನ ಸಾಂಪ್ರದಾಯಿಕ 
ಚಿತ್ತಾಲರ ಮೂರು ದಾರಿಗಳು ಉತ್ತರ 

ವಾದ ಪ್ರಾಸಗಳ ಸಂಕ್ಷಿಪ್ತ ಪರಿಚಯವನ್ನು , 
ಕನ್ನಡದ , ಕಾರಂತರ ಕೃತಿಗಳು ದಕ್ಷಿಣ ಕನ್ನಡದ , 

ಪ್ರಾಸ ಕುರಿತು ಪಾಶ್ಚಾತ್ಯರಲ್ಲಿ ನಡೆದಿರುವ 
ಪ್ರಾದೇಶಿಕ ವೈಶಿಷ್ಟ ಗಳನ್ನು ದುಡಿಸಿಕೊಂಡಿವೆ . 

ಚರ್ಚೆಯನ್ನೂ ನಿರೂಪಿಸಿದೆ . 
ಇವೆಲ್ಲಾ ಪ್ರಾದೇಶಿಕ ತೆಯು ಕೃತಿಯ 
ಅಂತರಂಗದ ಅಂಶವಾಗಿಯೇ ಇರುವುದನ್ನು , ಕನ್ನಡ ಕಾವ್ಯಗಳ ಪ್ರಾಸದ ಸಾಮ್ರಾಜ್ಯದ ಮೇಲೆ 
ಪಾತ್ರಗಳ ಕ್ರಿಯೆ ಮತ್ತು ಅದೃಷ್ಟವನ್ನು ಛಂದಸ್ಸು ಮತ್ತು ಅಲಂಕಾರ ಶಾಸ್ತ್ರಗಳು 
ನಿರ್ಣಯಿಸುವಲ್ಲಿ ಮುಖ್ಯ ಪಾತ್ರವಹಿಸು ಅಧಿಕಾರವನ್ನು ಹಂಚಿಕೊಂಡಿವೆ. ಕನ್ನಡದ 
ವುದನ್ನು ಗಮನಿಸಬಹುದು. ನಿರ್ದಿಷ್ಟ ಪ್ರದೇಶ ಹಳೆಯ ಕಾವ್ಯಗಳಲ್ಲಿ ಅತ್ಯಂತ ವ್ಯಾಪಕವಾಗಿ 


ವಿಮರ್ಶೆಯ ಪರಿಭಾಷೆ | ೧೬೯ 


ಗಜ: 


ಪಾಸಾ 


ಬಳಕೆಯಾಗುವ ಪ್ರಮುಖ ಪ್ರಾಸಗಳು ಆರು. “ ಸಿಂಹ ಮಾಟವಾಗಿ , ಗಜ ಭಾರಿಯಾಗಿ , 
ಒಂದು ಪದ್ಯದ ಎಲ್ಲ ಪಾದಗಳ ಎರಡನೇ ವೃಷಭ ಸೊನ್ನೆಯನ್ನು ಹೋಲುವ ಹಿನ್ದಲುಳ್ಳ 
ಅಕ್ಷರ ಒಂದೇ ಆಗಿರುವುದು ಆದಿಪ್ರಾಸ; ಪ್ರತಿ ದಾಗಿ , ತುರಗ ಲಯಬದ್ದ ಗತಿಯುಳ್ಳದಾಗಿ , 
ಸಾಲಿನ ಕೊನೆಯ ಅಕ್ಷರ ಒಂದೇ ರೀತಿ ಶರಭ ವಿಲಕ್ಷಣವುಳ್ಳದ್ದಾಗಿ , ಅಜ ( ಆಡು) ತನ್ನ 
ಇರುವುದು ಅಂತ್ಯಪ್ರಾಸ . ಹಳಗನ್ನಡದಲ್ಲಿ ಆದಿ ಕೊರಳಡಿ ಎರಡು ಮೊಲೆ( ಯಂಥ ದುಂಡು) 
ಪ್ರಾಸವೇ ಹೆಚ್ಚು ಪ್ರಚಲಿತ . ಅವುಗಳ ಆರು ಗಳುಳ್ಳದಾಗಿ ತತ್ಸದೃಶ ಅಕ್ಷರಗಳ ಪ್ರಾಸಗಳಿಗೆ 
ಮುಖ್ಯ ಬಗೆಗಳು ಹೀಗಿವೆ: 

ಹೆಸರಾದವು' ಎಂದು ಡಾ | ಎಲ್ . ಬಸವ 
ಸಿಂಹ- ಪ್ರಾಸಾಕ್ಷರ ಪ್ರಸ್ವ : ಉದಾ., 

ರಾಜು ಹೇಳುತ್ತಾರೆ . (ಕನ್ನಡ ಛಂದಸ್ಸಂಪುಟ; 
ಸದಮಲ ಜ್ಞಾನೋದಧಿ 

೧೯೭೪) ಕನ್ನಡದಲ್ಲಿ ಇವಲ್ಲದೆ ಅಪ್ರಸಿದ್ದವಾದ 
ಪದಕಮಲ ಸುರಮ್ಯ ಮಧುರ ವಾಕ್ ... ಸುಮಾರು ೨೦ ಬಗೆಯ ಪ್ರಾಸಗಳನ್ನು 

- - ಕವಿ ಜಿಹ್ವಾ ಬಂಧನ ಲಾಕ್ಷಣಿಕರು ಪಟ್ಟಿಮಾಡುತ್ತಾರೆ . ( ವಿವರಗಳಿಗೆ 
ಪ್ರಾಸಾಕ್ಷರ ದೀರ್ಘ 

ಕನ್ನಡ ಛಂದಸ್ಸಂಪುಟ ನೋಡಿ). 
ಮಾರಾರಿಯದ್ರಿಚಾಕುಚ 

ಇಂಗ್ಲಿಶ್‌ನಲ್ಲಿ , ಸ್ವರಾಘಾತವಿರುವ ಅಂತಿಮ 
ಹಾರಾಭಾರ ವಿಹಾರ ವಕ್ಷಸ್ಥಳ... 

ಸ್ವರ ಮತ್ತು ಅದನ್ನು ಅನುಸರಿಸುವ ಇತರ ಎಲ್ಲ 
- ಕವಿ ಜಿಹ್ವಾ ಬಂಧನ 

ಶಬ್ದಗಳ ಏಕರೂಪತೆ ಇರುವ ಪದಗಳ 
ವೃಷಭ : ಪ್ರಾಸಾಕ್ಷರ ಬಿಂದು ಸಹಿತ; ಜೋಡಿಯನ್ನು ರೈಂ ಎಂದು ಗುರುತಿಸುತ್ತಾರೆ. 
ಕಂಸವಂಧಂಗೆಯ ಮುರ 

evid. , late- fate; follow -swallow . 0903 
ಧ್ವಂಸಿಗೆ ಪೂಜಾರ್ಥಮೆಂದು... 

ಪ್ರಾಸ (ಎಂಡ್ ರೈಂ ) ಪದ್ಯದ ಸಾಲಿನ ಕೊನೆಗೆ 
- - ಜಗನ್ನಾಥ ವಿಜಯ ಬರುವಂಥದಾಗಿದ್ದು ಹೆಚ್ಚು ಪ್ರಚಲಿತವಾಗಿದೆ . 
ತುರಗ ಅಥವ ಅಶ್ವ ಅಥವ ಹಯ : ಪ್ರಾಸಾಕ್ಷರ 

ಒಳ ಪ್ರಾಸ (ಇಂಟರಲ್ ರೈಂ ) ಕವನದ ಸಾಲೊಂ 
ಸಜಾತೀಯ ಸಂಯುಕ್ತಾಕ್ಷರವಾಗಿರುತ್ತದೆ. 

ದರ ನಡುವೆ ಬರುತ್ತವೆ. ಪ್ರಾಸಪದಗಳ 

ನಡುವಿನ ಸಾಮರಸ್ಯ ಎಲ್ಲ ರೀತಿಯಲ್ಲೂ 
ನಿನ್ನನೆ ನಚ್ಚಿದಂ ಕುರು ಮಹೀಪತಿ ನಿನ್ನ 

ಹೊಂದಿಕೊಳ್ಳುವಂಥದಾದರೆ ಅದನ್ನು 
ಶರಾಳಿಗಳೆ ಮು 

ಪರಿಪೂರ್ಣ ಪ್ರಾಸ ಎನ್ನುತ್ತಾರೆ . ಪಾರ್ಶ್ವಪ್ರಾಸಗಳನ್ನು 
ನನ್ನಡುಗುತ್ತುಮಿರ್ಪುದಂ ಸಾಧ್ಯ ಸಂಪದಂ ... 

ಬಳಸ ತೊಡಗಿದರು . ಅಂದರೆ ಇಲ್ಲಿ 
- ಪಂಪ ಭಾರತ 

ಪ್ರಾಸಪದಗಳ ಸ್ವರಗಳು ಮತ್ತು ವ್ಯಂಜನಗಳಲ್ಲಿ 
ಶರಭ ಪ್ರಾಸ: ಪ್ರಾಸಾಕ್ಷರ ವಿಜಾತೀಯ 

ಏಕರೂಪತೆ ಇರುವುದಿಲ್ಲ. ಸಮೀಪದ 
ಸಂಯುಕ್ತಾಕ್ಷರವಾಗಿರುತ್ತದೆ . 

ಹೊಣೆಯಷ್ಟೆ ಇರುತ್ತದೆ. ಕೆಲವು ಸಾರಿ ಪೂರ್ಣ 
ಇನ್ನಂಬೋಲ್ ವಿಭವಯುತಂ 

ವಾಗಿ ಭಿನ್ನವಾದ ಸ್ವರ , ವ್ಯಂಜನಗಳು ಇರುವ 
ಹಂಬೂಲ್ ಕಾಂತಿವಂತನ್ 

ಪದಗಳೂ ಪ್ರಾಸಸ್ಥಾನದಲ್ಲಿ ಬಳಕೆಯಾಗುತ್ತವೆ . 

- ಶಬ್ದಮಣಿದರ್ಪಣ 
ಅಜಪ್ರಾಸ: ಪ್ರಾಸಾಕ್ಷರ ವಿಸರ್ಗ ಸಹಿತವಾಗಿರು 

ಪ್ರಾಸ ಎಂಬುದು ಒಂದು ಪದ ಅಥವ ಪದಗಳ 

ಸಮೂಹ. ಅದು ಕವನದ ಒಂದು ಸಾಲಿಗೆ 
ಆಪೊರೆವನಿವನೆ ಪರಮಯ 

ಹೇಗೆ ಸೇರಿದ್ದೋ ಹಾಗೇ ಕವನದ ವಿನ್ಯಾಸ 
ಶಪಾತ್ರನೆನಿ 

ಕ್ರಮಕ್ಕೂ ಸಂಬಂಧಪಟ್ಟದ್ದು. ಹಾಗಾಗಿ ಪ್ರಾಸ 
- ಕನ್ನಡ ಕೈಪಿಡಿ ತನ್ನ ' ಸಾಲಿನ ಮಿತಿಯನ್ನು ಮೀರುವಂಥದು. 


ತದೆ. 


೧೭೦ | ವಿಮರ್ಶೆಯ ಪರಿಭಾಷೆ 


ಈ ಇಮುಖ ಲಕ್ಷಣದಿಂದಾಗಿ ಪ್ರಾಸವು ತಾನು ಭಾವ ಎಷ್ಟು ಭ್ರಮಾತ್ಮಕವಾದದ್ದು ಎಂಬುದನ್ನೂ 
ಇರುವ ಸಾಲನ್ನು ಕವನದ ಇತರ ಭಾಗ ಸೂಚಿಸುತ್ತವೆ. ಪ್ರಾಸಪದಗಳ ಆಯ್ಕೆಯಲ್ಲಿ 
ಗಳೊಂದಿಗೆ ಬೆಸೆಯುವುದಕ್ಕೆ ಮತ್ತು ತನ್ನ ಇರುವಷ್ಟೆ ಮಿತಿ ಅಥವ ಸ್ವಾತಂತ್ರ ಆ ಪ್ರಾಸ 
ಜೊತೆಯ ಪ್ರಾಸಪದದೊಂದಿಗೆ ಸಾಲಿನ ಗಳನ್ನು ಬಳಸುವ ಪಾತ್ರಕ್ಕೂ ಇರುತ್ತದೆ. 
ಅರ್ಥಕ್ಕೆ ಹೊಂದುವ ಇನ್ನೊಂದು ಸಂವಾದಿ ರಾಸೀನ್‌ನ ನಾಟಕದಲ್ಲಿ ಬರುವ Cacher 
ಅರ್ಥದ ಜೋಡಣೆಗೆ ಅಥವ ಭಿನ್ನವಾದ Chorcher - attacher- approacher 
ಅರ್ಥದ ಸೂಚನೆಗೆ ಸಹಾಯಕ, ಪ್ರಾಸವು 

reproacher -toucher ಪಾತ್ರಗಳ ವರ್ತನೆಯ 
ಭಾವನೆ ಮತ್ತು ಆಲೋಚನೆಗಳ ಸಂಗೀತ ವಿಧಗಳನ್ನೂ , ವೈರುಧ್ಯ , ಮೋಸಗಳ ವಿನ್ಯಾಸ 
ಗುಣದ ಅಂಶವಾಗಿರುತ್ತದೆ. ಕೇವಲ ಕಿವಿ ಮತ್ತು 

ಗಳನ್ನು ಇಡಿಯಾಗಿ ಆವರಿಸಿರುತ್ತದೆ. ಪದ್ಯ 
ಮನಸ್ಸಿನ ಖುಷಿಗಾಗಿ ಪ್ರಾಸ ಬಳಕೆಯಾಗು 

ರೂಪಗಳ ವಿಭಿನ್ನತೆಗೆ, ಸಾಲುಗಳ ಲಯಬದ್ದ 
ವುದಾದರೆ ಅದನ್ನು ' ಆಲೋಚನೆಗೆ ಸಾಧ್ಯ 

ವಿನ್ಯಾಸಗಳ ಸಾಧ್ಯತೆಗೆ ಪ್ರಾಸವೇ ಮುಖ್ಯ 
ವಿರುವ ಸಂಗೀತದ ಸಾಮರ್ಥ್ಯ' ಎಂದೂ ; 

ಕಾರಣ . 
ಪ್ರಾಸವು ಸಾಧಿಸುವ ಸ್ವರ ಸಾಮರಸ್ಯವುಕವನದ ಹೆಚ್ಚಿನ ಓದಿಗೆ : C. E, Richardson : A study in En 
ತತದಲೂ ಭಾಗವಹಿಸುವಂತಿದೆ ಎಂಬುದನು glish Rhyme ( ೧೯೦೯ ); H. Lanz: The Physical 
ಸೂಚಿಸುವಂತಿರುವಾಗ ಅದು ' ಭಾವನೆಯ 

Basis of Rhyme ( ೧೯೩೧). 
ಸಂಗೀತ' ಎಂದೂ ಗುರುತಿಸಬಹುದು . ೧೨೯ . ಪೈಟಾನಿಸಂ, ನಿಯೊಪ್ಲೆಟಾನಿಸಂ ಮತ್ತು 
(ಹೋಲಿಸಿ ವಿ . ಜಿ . ಭಟ್ಟ : ' ನವೀನ ಸರಸ್ವತಿಗೆ ಪೈಟಾನಿಕ್ ಲವ್ Platonism , Neo-- 
ಮತ್ತು ತೀನಂ. ಶ್ರೀ : 'ಒಲವೋ ಹಗೆಯೋ ) . Platonism , Platonic Love ಕ್ರಿ . ಪೂ . 
ಕಾವ್ಯ , ನಾಟಕಗಳಲ್ಲಿ , ಮುಖ್ಯವಾಗಿ ಪದ್ಯ 

೪೨೭ರಿಂದ ೩೪೭ರವರೆಗೆ ಜೀವಿಸಿದ್ದ ಗ್ರೀಕ್ 
ರೂಪದ ದುರಂತ ನಾಟಕ ಮತ್ತು ದುರಂತ 

ತತ್ವಶಾಸ್ತ್ರಜ್ಞ ಪ್ಲೇಟೋನಸಿದ್ದಾಂತಗಳು , ಅವನು 
ಭಾವದ ಕವನಗಳಲ್ಲಿ, ಪ್ರಾಸದ ವಿನ್ಯಾಸ 

ಪ್ರತಿಪಾದಿಸಿದ ತತ್ವಗಳು ಪ್ಲೆಟಾನಿಸಂ ಎಂದು 
ಪೂರ್ವನಿಶ್ಚಿತವೆಂಬಂತೆ ತೋರುತ್ತದೆ . ಪ್ರಾಸ 

ಗುರುತಿಸಲ್ಪಡುತ್ತವೆ. ಆದರ್ಶವಾದ ಇವನ 
ಸಂದರ್ಭಗಳಲ್ಲಿ , ಕೆಲವು ಬಗೆಯ ಪದಗಳು 

ಸಿದ್ದಾಂತದ ಮುಖ್ಯಲಕ್ಷಣ. ಪ್ಲೇಟೋನ 
ಮಾತ್ರ ಅನಿವಾರ್ಯವೆಂಬಂತೆ ಪುನರುಕ್ತ 

ಡಯಲಾಗ್ಸ್ ಕೃತಿಯಲ್ಲಿ ಅವನ ವಿಚಾರಗಳ 
ವಾಗುತ್ತವೆ. ನಾಟಕಗಳ ಪಾತ್ರಗಳ ಸ್ವಭಾವಕ್ಕೆ 

ಪ್ರತಿಪಾದನೆಯನ್ನು ಕಾಣಬಹುದು. 
ಪ್ರಾಸಗಳೂ ಬಹಳ ಅಚ್ಚುಕಟ್ಟಾಗಿ ಹೊಂದಿ ಆದರ್ಶಗಳ ತತ್ವವು ಥಿಯರಿ ಆಫ್ 
ಕೊಂಡು ಬಿಟ್ಟಿರುತ್ತವೆ . ಒಥೆಲೆ , ಐಡಿಯಾಸ್ ಪೈಟಾನಿಸಂನ ಕೇಂದ್ರ. ನಾವು ಈ 
ಮ್ಯಾಕ್ಬೆತ್ , ಅಶ್ವತ್ಥಾಮನ್ ನಾಟಕಗಳಲ್ಲಿನ ಪ್ರಪಂಚದಲ್ಲಿ ಕಾಣುವ ಪ್ರತಿಯೊಂದು ವಸ್ತುವೂ 
ಪ್ರಾಸಗಳನ್ನು ಗಮನಿಸಿ , ಕಾವ್ಯ ನಾಟಕಗಳ ಐಡಿಯಾ ಎಂದು ಪ್ಲೇಟೋ ಗುರುತಿಸುವ 
ಪ್ರೇಕ್ಷಕ ಇಂಥ ಪ್ರಾಸ ಸಮೂಹಗಳಿಗೆ ಬಹಳ “ ಪರಿಪೂರ್ಣ ಮೂಲರೂಪ' ದ ಅಪರಿ 
ಬೇಗ ಪರಿಚಿತನಾಗಿಬಿಡುವ ಸಾಧ್ಯತೆಯೂ ಪೂರ್ಣ ಅನುಕರಣೆಗಳು . ನಾವು ಇಂದ್ರಿಯಗಳ 
ಇದೆ. ನಾಟಕದ ಸಹಲಕ್ಷಣಗಳ ಗುರುತ್ವಾ ಮೂಲಕ ಅರಿಯುವ, ಅನುಭವಿಸುವ ಪ್ರತಿ 
ಕರ್ಷಣ ಕೇಂದ್ರದಂತೆ ಪ್ರಾಸಪದಗಳು ವಸ್ತುವಿಗೂ ಸಂವಾದಿಯಾದ ಒಂದು 
ವರ್ತಿಸುತ್ತವೆ. ಮತ್ತು ಆ ಪ್ರಾಸಕ್ರಿಯೆಯ ಆದರ್ಶರೂಪ ಇರುತ್ತದೆ ಎಂದಲ್ಲ. ಸಾಮಾನ್ಯ 
ಮೂಲಕ , ವ್ಯಂಗ್ಯವಾಗಿ , ಪಾತ್ರಗಳ ಸ್ವಾತಂತ್ರ ದ ಹೆಸರಿನಿಂದ ಗುರುತಿಸುವ ಪ್ರತಿಯೊಂದು 


ವಿಮರ್ಶೆಯ ಪರಿಭಾಷೆ | ೧೭೧ 


'ಗುಂಪಿನ' (ಕ್ಲಾಸ್ ) ವಸ್ತುಗಳಿಗೂ ಒಂದು ವಿ -ಕೃತಿಯನ್ನು ಹೊಂದಿರುತ್ತದೆ . ಮೂಲರೂಪ 
ಮೂಲ ಆದರ್ಶರೂಪ ಇರುತ್ತದೆ. ಉದಾ., ಗಳನ್ನು ಅನುಕರಿಸುವ ಪ್ರಾಪಂಚಿಕ ವಸ್ತುಗಳು 
ಮಾನವನ ಆದರ್ಶ ರೂಪವೊಂದಿರುತ್ತದೆ; ಎಲ್ಲ ಆತ್ಮಜ್ಞಾನವನ್ನು ಮತ್ತೆ ಜ್ಞಾಪಿಸಿಕೊಳ್ಳಲು, ಆ 
ಮನುಷ್ಯರೂ ಅದರಲ್ಲಿ ಭಾಗವಹಿಸಲು ಮತ್ತು ಮೂಲಕ ಮತ್ತೆ ಅದನ್ನು ಪಡೆಯಲು ಸಹಾಯ 
ಅದನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ . ಮಾಡುತ್ತವೆ . ಆದ್ದರಿಂದ ಕಲಿಯುವುದು 
ಐಡಿಯಾಗಳು “ ಮನುಷ್ಯರ ಮನಸ್ಸಿನಲ್ಲಿ ಎಂದರೆ ಜ್ಞಾಪಿಸಿಕೊಳ್ಳುವುದು ”, ಇದನ್ನು 
ಹಾಯ್ದು ಹೋಗುವ ಆಲೋಚನೆ ” ಗಳ ಕಾಲ , ಸಮರ್ಥಿಸಲು ಪ್ಲೇಟೋ ನಾವು ಗಣಿತದ 
ದೇಶಗಳಾಚೆಗೆ ಶಾಶ್ವತವಾಗಿ ಇರುವಂತಹ ಸತ್ಯಗಳನ್ನು ಕೂಡಲೆ ಅರಿಯುವುದನ್ನು 
ಅಸ್ತಿತ್ವಗಳು. ಇವು ಯಾವ ಬದಲಾವಣೆಗಳಿಗೂ ಉದಾಹರಿಸುತ್ತಾನೆ . ಐಡಿಯಾಗಳು ಮನುಷ್ಯ , 
ಒಳಗಾಗದ ನಿತ್ಯ ಸತ್ಯಗಳು. ಪ್ರಾಪಂಚಿಕ ಗಿಡ, ಮರ , ಪ್ರಾಣಿಗಳಷ್ಟೆ ಸೀಮಿತವಲ್ಲ . ನಾವು 
ವಸ್ತುಗಳಲ್ಲಿ ಆಗುವ ಬದಲಾವಣೆ ಐಡಿಯಾಗಳ ಯೋಚಿಸಬಲ್ಲ ಎಲ್ಲವನ್ನೂ - ವೃತ್ತ, ತ್ರಿಕೋನ, 
ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಚೌಕ, ನೈತಿಕ ಪರಿಕಲ್ಪನೆಗಳಾದ ಧೈರ್ಯ, 
ಈ ಪ್ರಪಂಚದ ವಸ್ತುಗಳು ನಮಗೆ ನಿಜವಾದ | ನ್ಯಾಯ , ತಾಳ್ಮೆ , ಒಳ್ಳೆಯತನ ಇತ್ಯಾದಿ 
ಜ್ಞಾನವನ್ನು ಕೊಡುವುದಿಲ್ಲ. ಯಾಕೆಂದರೆ ಅವು ಗಳೆಲ್ಲವನ್ನೂ ಒಳಗೊಳ್ಳುತ್ತವೆ . ಪರಿಪೂರ್ಣ 
ಬದಲಾಗುವಂಥವು ಮತ್ತು ಅ- ಶಾಶ್ವತವಾದವು. ವೃತ್ತವೊಂದಿದೆ. ಅದೇನೆಂದು ನಾವು ನೋಡ 
ಇವು ಗಳನ್ನು ಕುರಿತು ನಮಗೆ ಅಭಿಪ್ರಾಯಗಳು ದಿದ್ದರೂ ವೃತ್ತವನ್ನು ನಾವು ಗುರುತಿಸಬಲ್ಲೆವು. 
ಮೂಡಬಹುದೇ ಹೊರತು ಜ್ಞಾನ ದೊರೆಯು ಹಾಗೆಯೇ ಪರಿಪೂರ್ಣ ಒಳಿತಿನ ಐಡಿಯಾ 
ವುದಿಲ್ಲ. ಅಭಿಪ್ರಾಯಗಳು ದೋಷಪೂರ್ಣ (ಭೂಮಿಯ ಮೇಲೆ ಅದನ್ನು ನಾವು 
ವಾದವು. ಬದಲಾಗುವಂಥವು ಮತ್ತು ಕಾಣಲಾಗದಿದ್ದರೂ ) ಸಹ ಇದೆ . ಆದರ್ಶಗಳಲ್ಲಿ 
ಅವೈಚಾರಿಕವಾದವು. ಆದರೆ ಜ್ಞಾನ ಶಾಶ್ವತ ಅತಿ ಉನ್ನತ ಆದರ್ಶ ಅದು. ನಿಜವಾದ ಜ್ಞಾನ 
ವಾದದ್ದು, ದೋಷರಹಿತವಾದದ್ದು ಮತ್ತು ಪ್ರೇಮಿ ಅದನ್ನು ಅರಿಯುವ ಪ್ರಯತ್ನದಲ್ಲಿ ತನ್ನ 
ವೈಚಾರಿಕ ಸ್ವರೂಪದ್ದು, ಇದನ್ನು ಪಡೆಯ ಬದುಕನ್ನು ಕಳೆಯುತ್ತಾನೆ. 
ಬೇಕಾದರೆ ಐಡಿಯಾಗಳನ್ನು ನಮ್ಮ ಅರಿವಿನ, 

ಸಾಹಿತ್ಯವನ್ನು ಕುರಿತು ಪ್ಲೇಟೋನವಿಚಾರವೂ 
ಜ್ಞಾನದ ವಸ್ತುಗಳನ್ನಾಗಿ ಮಾಡಿಕೊಳ್ಳಬೇಕು. 

ವಿಶಿಷ್ಟವಾದದ್ದು . ಪ್ರಪಂಚವು ಶಾಶ್ವತ 
ಆದರೆ ಐಡಿಯಾಗಳು ದೇಹರಹಿತವಾದವು, ಐಡಿಯಾದ ಅಪರಿಪೂರ್ಣ ಅನುಕರಣೆಯಷೆ . 
ಕಣ್ಣಿಗೆ ಕಾಣದಂಥವು. ಇವುಗಳನ್ನು ಅರಿಯು 

ಕಾವ್ಯವು ಪ್ರಪಂಚದ ಅನುಕರಣೆ. ಅಂದರೆ 
ವುದು ಸಂವೇದನೆಗಳಿಗೆ ಹೊರತಾದ ಬೌದಿಕತೆ ಕಾವವು ಅನುಕರಣೆಯ ಅನುಕರಣೆ. ಹಾಗಾಗಿ, 
ಮತ್ತು ಚರ್ಚೆಯ ಸಹಾಯದಿಂದ ಮಾತ್ರ 

ಅದು ಸುಳ್ಳು , ಎಂತಲೇ ತನ್ನ ರಿಪಬ್ಲಿಕ್ 
ಸಾಧ್ಯ , ಇಂದ್ರಿಯಗಳ ಗ್ರಹಿಕೆಗೆ ಒದಗುವ 

ಕೃತಿಯಲ್ಲಿ ಪ್ಲೇಟೋ ಆದರ್ಶ ರಾಜ್ಯದಿಂದ 
ವಸ್ತುಗಳು ( ಆದರ್ಶವನ್ನು ಅನುಕರಿಸು 

ಕವಿಗಳನ್ನು ಗಡೀಪಾರು ಮಾಡಬೇಕೆಂದು ವಾದಿ 
ವುದರಿಂದ) ತಮ್ಮ ಮೂಲ ಆದರ್ಶದ ನೆನಪನ್ನು 

ಸುತ್ತಾನೆ . ಸಾಮಾನ್ಯ ಜನರ ಅ- ವೈಚಾರಿಕತೆಗೆ 
ನಮಗೆ ತಂದುಕೊಡುವುದು ಸಾಧ್ಯವಿದೆ. ಆತ್ಮವು ಸ್ವಲ್ಪ ಮನ್ನಣೆ ನೀಡಿ “ ಪ್ರಚಾರಾತ್ಮಕ ಪುರಾಣ ” 
ದೇಹವನ್ನು ಪ್ರವೇಶಿಸುವ ಮೊದಲು ಮೂಲ 

ಗಳಿಗೆ ಅವಕಾಶವಿರಬೇಕೆಂದು ಹೇಳಿ ಅವನ್ನು 
ರೂಪಗಳ ಸರಿಯಾದ ಜ್ಞಾನವನ್ನು ಹೊಂದಿರು “ ಉನ್ನತ ಅ- ಸತ್ಯ ” ಎಂದು ಗುರುತಿಸುತ್ತಾನೆ. 
ತದೆ . ದೇಹವನ್ನು ಪಡೆದ ಮೇಲೆ ಆ ಜ್ಞಾನ ಕಲೆಗಳಿಗೆ ಕುಶಲ ಕಲೆಗಳಿಗಿಂತ ಕೆಳಗಿನ ಸಾನ 


೧೭೨ | ವಿಮರ್ಶೆಯ ಪರಿಭಾಷೆ 


ನೀಡುತ್ತಾನೆ . ಅವನ ಪ್ರಕಾರ ಕುರ್ಚಿಯ ಚಿತ್ರ ಯವರೆಗೆ ತಳ್ಳಿಬಿಡುವ ಗಂಭೀರವಾದ 
ಬಿಡಿಸುವುದಕ್ಕಿಂತ (ಕಲೆ) ಕುರ್ಚಿಯನ್ನು ಅನುಮಾನವಾದ (ಸೈಪ್ಪಿಸಿಸಂ) ಭಾಷೆಯನ್ನು 
ಮಾಡುವುದು ( ಕುಶಲ ಕಲೆ) ಮೇಲು. ಬಡವಾಗಿಸಿ , ಹಾಳುಗೆಡವಿ , ಆದರ್ಶದ 

(ಐಡಿಯಲ್) ಶತ್ರುವೆಂದು ಪರಿಗಣಿಸುವಂತೆ 
ಪ್ಲೇಟೋನ ತತ್ವಗಳು ಪಾಶ್ಚಾತ್ಯ ಸಾಹಿತ್ಯ ಮತ್ತು 
ವಿಮರ್ಶೆಯ ಮೇಲೆ ತೀರ ಆಳವಾದ 

ಮಾಡಬಹುದು. ಪ್ಲೆಟಾನಿಕ್ ಸಿದ್ದಾಂತಿ ಪದ , 
ಪರಿಣಾಮವನ್ನು ಬೀರಿದವು. ಉದಾ. ಗೆ 

ಪ್ರಾಸ, ಭಾಷೆಗಳನ್ನು ಶೆಲ್ಲಿ ಹೇಳುವಂತೆ, 

“ಕವಿಯ ಮೂಲ ಪರಿಕಲ್ಪನೆಗಳ ದುರ್ಬಲ 
ಪುನರುಜೀವನ ಕಾಲದ ಅಥವ ರಮ್ಯಯುಗದ | 

ನೆರಳು ” ಎಂದು ತಳ್ಳಿ ಹಾಕಿಬಿಡುವ ನಿಲುವನ್ನು 
ಪೈಟಾನಿಕ್ ಕಲಾವಿದ ಮೂಲಭೂತವಾಗಿ 
ಒಬ್ಬ ತತ್ವಶಾಸ್ತ್ರಜ್ಞನಂತೆ ಕಾಣಿಸಿಕೊಳ್ಳುತ್ತಾನೆ. 

ಸಾಮಾನ್ಯವಾಗಿತಾಳುವುದುಂಟು. ಮಾಧ್ಯಮದ 

ಮೇಲಿನ ಈ ಒತ್ತಡ ಆದರ್ಶವಾದಿಯ 
ಮನುಷ್ಯರ ಧೋರಣೆಗಳು ಮತ್ತು ಮೌಲ್ಯ 

ಏಕತೆಯನ್ನು ಸಾಧಿಸಿಕೊಳ್ಳುವ ಹಂಬಲ 
ಗಳನ್ನು ಬದಲಾಯಿಸುವ ಮೂಲಕ ಪ್ರಪಂಚ 

ದೊಂದಿಗೆ ಬೆರತು ಮಿಶ್ರತಳಿಗಳಿಗೆ ಕಾರಣ 
ವನ್ನು ಪರಿವರ್ತಿಸುವುದು ಅವನ ಉದ್ದೇಶ. 

ವಾಗುತ್ತದೆ. ( ಅನೊಕ್ತಿ, ಮಹಾಕಾವ್ಯ , 
ಅವನನ್ನು ಕಲಾವಿದನನ್ನಾಗಿ ಮಾಡುವುದು 

ಭಾವಗೀತಾತ್ಮಕ ನಾಟಕ ಇತ್ಯಾದಿ) ವ್ಯವಸ್ಥೆ 
“ಕೃತಿಯಲ್ಲ, ಕೃತಿಯ ಹಿಂದಿರುವ ಪೂರ್ವಕಲ್ಪನೆ 

ಯನ್ನು ಸಾಧಿಸಿಕೊಳ್ಳುವ ಪ್ರಯತ್ನದಲ್ಲಿ 
ಅಥವ (ಕೃತಿಯ ಹಿಂದಿರುವ) ಐಡಿಯಾ ” 

ಸಾಹಿತ್ಯಕ ಪ್ಲೆಟಾನಿಸಂ ಭಿನ್ನ , ವೈವಿಧ್ಯಮಯ 
ಎಂದು ಸಿಡ್ನಿಯ ಅಭಿಪ್ರಾಯ , ಪೈಟಾನಿಸಂ 

ರೂಪಗಳ ಸೃಷ್ಟಿಗೆ ಕಾರಣವಾಗುತ್ತದೆ. 
ಆಧಾರಿತ ವಿಮರ್ಶೆ ಕಲೆಯ ಮಾಧ್ಯಮಗಳನ್ನು 
ಆಧರಿಸಿ ಅವರ ವಿವಿಧ ಪ್ರಕಾರಗಳನ್ನು 

ಪೈಟಾನಿಸಂ ಕವಿಗಳ ಕಾವ್ಯಮೀಮಾಂಸೆ, ಇದು 
ಗುರುತಿಸುವುದಿಲ . ಅಪವ ಪ ಕಾರಗಳ ಇತರ ಯಾವುದೇ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ 
ವಿಂಗಡಣೆ , ಅಲಂಕಾರ , ರೂಪಕ ಇತ್ಯಾದಿಗಳ 

ಕವಿಗಳ ಸ್ವಪ್ರಜ್ಞೆಗೆ ಕಾರಣವಾಗಿದೆ. ಪ್ಲೆಟಾನಿಸಂ 
ವಿಂಗಡಣೆಯನ್ನೂ ಮಾಡುವುದಿಲ್ಲ. ಬಹಳ 

ನಲ್ಲಿ ವಿಶಿಷ್ಟವಾದ ಸ್ವಾತಂತ್ರ ಮತ್ತು ತೀವ್ರವಾದ 
ಸಾರಿ ರಾಜಕಾರಣದ ಪರಿಭಾಷೆಯನ್ನು 

ಮಿತಿಗಳು ಇವೆ . ಕವಿಗೂ ತತ್ವಜ್ಞಾನಿಗೂ ಇರುವ 
ಬಳಸಿಕೊಂಡು ಸಾಹಿತ್ಯದ ವಿವರಣೆ ನೀಡುವ 

ವ್ಯತ್ಯಾಸಗಳನ್ನು ತಿರಸ್ಕರಿಸುವ ಮೂಲಕ 
ಪ್ರಯತ್ನ ನಡೆಸಿದ್ದನ್ನು ಗುರುತಿಸಬಹುದು . 

ಕವಿಯನ್ನು ಕಾವ್ಯಪ್ರಪಂಚದ ಕೇಂದ್ರ ಸ್ಥಾನದಲ್ಲಿ 
ಉದಾ., ಶೆಲ್ಲಿ ಹೇಳುವ “ ಕವಿಗಳು ಜಗತ್ತಿನ 

ಸ್ಥಾಪಿಸುತ್ತದೆ. ಆದರೆ ಅದೇ ಸಮಯದಲ್ಲಿ 
ಅನಧಿಕೃತ ಶಾಸಕರು ” ಎಂಬ ಮಾತನ್ನು 

ಕಾವ್ಯ ನಿರ್ಮಿತಿಗೆ ಆಧಾರವಾದ ಪ್ರಪಂಚದ 
ಗಮನಿಸಿ. ಪ್ಲೆಟಾನಿಕ್ ಆದ ಒಬ್ಬನಿಗೆ ಭಾಷೆಯ 

ಸ್ಥಿರತೆ ಮತ್ತು ಸತ್ಯವನ್ನು ಒಪ್ಪುವುದಿಲ್ಲ . 
ಬಗ್ಗೆ ಇರುವ ಆಸಕ್ತಿ ಪವಾಡದ ಆಶ್ವರಗುಣ ಪೈಟಾನಿಕ್ ಲವ್ : ಪ್ಲೇಟೋನ ಸಿಂಪೊಸಿಯಂ 
ಮತ್ತು ಭಗ್ನತೆಗಳ ಮಿಶ್ರಣವಾಗಿರುತ್ತದೆ . ಈ ಕೃತಿಯಲ್ಲಿ ಸಾಕ್ರೆಟೀಸ್ ಪ್ರೇಮದ ತತ್ವವನ್ನು 
ಆಸಕ್ತಿ ಒಂದೆಡೆ - ಛಂದಸ್ಸು , ಪ್ರತಿಮೆ ಮತ್ತು ವಿವರಿಸುತ್ತಾನೆ . ದೇಹದ ಸೌಂದರ್ಯದಲ್ಲಿ 
ವಾಕ್ಯರಚನೆಗಳು ಕವಿಯು ಸೃಷ್ಟಿಸಲು ತಲ್ಲೀನರಾಗದೆ, ಮನಸ್ಸಿನ ಸೌಂದರ್ಯದತ್ತ 
ಬಯಸುವ ಮೂಲಭೂತ ಸಾಮರಸ್ಯವನ್ನು ನಡೆದು, ಅದನ್ನೂ ಮೀರಿ ಪ್ರೀತಿಯ ಐಡಿಯಾ, 
ಒಳಗೊಳ್ಳುವ, ಸ್ಥಿರ ಮುಗ್ಗ, ಚಿನ್ನದಂತಹ ಅಂದರೆ " ಪರಿಪೂರ್ಣ, ಪ್ರತ್ಯೇಕ, ಸರಳ , 
ಭಾಷೆಯ ಅಪೇಕ್ಷೆಯಾಗಿ ಕಂಡರೆ, ಮತ್ತೊಮ್ಮೆ ಶಾಶ್ವತ ಸೌಂದರ್ಯ ' ದ ಪರಿಕಲ್ಪನೆಯನ್ನು 
ಭಾಷೆಯನ್ನು ಅದರ ಸಾಧ್ಯತೆಗಳ ತುತ್ತತುದಿ ಪರಿಭಾವಿಸಬೇಕು ಎಂದು ಹೇಳುತ್ತಾನೆ. ಈ 


ವಿಮರ್ಶೆಯ ಪರಿಭಾಷೆ | ೧೭೩ 


ಆದರ್ಶ ಸೌಂದರ್ಯವನ್ನು ಆತ್ಮ ಪ್ರೇಮದ ಪರಿಕಲ್ಪನೆ ಒಂದಲ್ಲ ಒಂದು ರೂಪ 
ಕಳೆದುಕೊಂಡುಬಿಟ್ಟಿದೆ. ದೇಹದ ಮತ್ತು ದಲ್ಲಿ ಕಾಣಿಸಿಕೊಳ್ಳುತ್ತದೆ. ಷೆಲ್ಲಿಯಲ್ಲಿ ಕೂಡ 
ಇಂದ್ರಿಯಗ್ರಾಹ್ಯ ಪ್ರಪಂಚದ ಎಲ್ಲ ತಾತ್ಕಾಲಿಕ ಪ್ರೇಮದ ಈ ವ್ಯಾಖ್ಯೆಯನ್ನು ಕಾಣಬಹುದು. 
ಸೌಂದರ್ಯಗಳೂ ಆ ಆದರ್ಶ ಸೌಂದರ್ಯದ ಈಗಿನ ಬಳಕೆಯಲ್ಲಿ ' ಪೈಟಾನಿಕ್ ಲವ್ '” 
ದೂರದ ಮತ್ತು ವಿಕೃತ ಪ್ರತಿ ಫಲನಗಳು ಎಂದು ಎಂಬ ಮಾತು ತನ್ನ ಧಾರ್ಮಿಕ ಮತ್ತು ತಾತ್ವಿಕ 
ಅಭಿಪ್ರಾಯಪಡುತ್ತಾನೆ. 

ಧ್ವನಿಗಳನ್ನು ಕಳೆದುಕೊಂಡು ಕೇವಲ ಲೈಂಗಿಕ 

ಕಾಮನೆಗಳಿಂದ ಭಿನ್ನವಾದ/ರಹಿತವಾದ ಪ್ರೀತಿ 
ನಿಯೋ - ಫೈಟಾನಿಸಂ ಕ್ರಿ . ಶ . ೩ರಿಂದ ೫ರವರೆಗಿನ 

ಎಂಬ ಅರ್ಥದಲ್ಲಷ್ಟೆ ಬಳಕೆಯಾಗುತ್ತದೆ. 
ಅವಧಿಯಲ್ಲಿ ಪ್ಲೇಟೋನ ವಾದಗಳನ್ನು 
ಅನುಸರಿಸಿ ತತ್ವಶಾಸ್ತ್ರಜ್ಞರು ಮಂಡಿಸಿದ 

ಹೆಚ್ಚಿನ ಓದಿಗೆ: G. M .A . Grube: “ Plato's Thought ” 

(052R ); J.S . Harrison : “ Platonism in English 
ತತ್ವಗಳು , ಪ್ರೇಮದ ಈ ಸಿದ್ದಾಂತವನ್ನು 

Poetry of Sixteenth and Seventeenth Centuries ” 
ಮತ್ತಷ್ಟು ಬೆಳೆಸಿತು. ಇಂದ್ರಿಯ ಜಗತ್ತಿನ ಎಲ್ಲ ( ೧೯೦೩); Paul Sholrey:“ Platonism Ancient and 
ಒಳ್ಳೆಯತನ , ಸತ್ಯ ಮತ್ತು ಸೌಂದರ್ಯ Modern ” ( ೧೯೩೮) ; WallaceStevens: The Nec 
ಪರಿಪೂರ್ಣತೆಯ ಕಿರಣಗಳು ಎಂದು 

essary Angel ” ( ೧೯೪೨); R .S. Crane : ( ಸಂ ): 

“ Critics and Criticism ” ( ೧೯೫೭) 
ಪ್ರತಿಪಾದಿಸಿತು . ಈ ಪರಿಪೂರ್ಣತೆಯೇ ಎಲ್ಲ 
ಅಸ್ತಿತ್ವ ಮತ್ತು ಮೌಲ್ಯಗಳ ಮೂಲ ಎಂದಿತು. ೧೩೦ . ಫಾರಂ, ಸ್ಪಕ್ಟರ್ , ಟೆಕ್ಸ್ಚರ್ ರೂಪ, 
ಇಟಾಲಿಯನ್ ಪುನರುಜೀವನ ಕಾಲದ ಶಿಲ್ಪ, ಬಂಧ ಕನ್ನಡದಲ್ಲಿ ಮತ್ತು ಇಂಗ್ಲಿಶ್‌ನಲ್ಲಿ 
ಕ್ರಿಶ್ಚಿಯನ್ ಚಿಂತಕರು ಪೈಟಾನಿಕ್ ಮತ್ತು ಕೂಡ ಈ ಪದಗಳು ಬೇರೆ ಬೇರೆ ಅರ್ಥಗಳಲ್ಲಿ 
ನಿಯೊ ಪ್ಲೆಟಾನಿಕ್ ಚಿಂತನೆಗಳ ಆಧಾರದ ಕೆಲವು ಬಾರಿ , ಸಮಾನಾರ್ಥಕಗಳಾಗಿ ಕೆಲವು 
ಮೇಲೆ ಪ್ರೀತಿ, ಸೌಂದರ್ಯಗಳನ್ನು ಕುರಿತು ಬಾರಿ ಬಳಕೆಯಾಗುತ್ತಿದ್ದು ಜೊತೆಗೆ ಬೇರೆ ಬೇರೆ 
ಹೊಸದಾಗಿ ಚಿಂತಿಸಿದರು. ನಿಜವಾದ ದೈಹಿಕ ವಿಮರ್ಶಕರು ತಮ್ಮದೇ ಆದ ವಿಶಿಷ್ಟ ಅರ್ಥ 
ಸೌಂದರ್ಯವು ಆತ್ಮದ ನೈತಿಕ ಮತ್ತು ಆಧ್ಯಾತ್ಮಿಕ ಗಳಲ್ಲೂ ಬಳಸುತ್ತಿದ್ದು ಸಾಹಿತ್ಯ ವಿದ್ಯಾರ್ಥಿಗೆ 
ಸೌಂದರ್ಯದ ಬಾಹ್ಯರೂಪವಷ್ಟೆ; ಆತ್ಮದ ಈ ಗೊಂದಲವುಂಟಾಗುವುದು ಸಹಜ. 
ಸೌಂದರ್ಯವೂ ದೇವರ ಪರಿಪೂರ್ಣ 

ರೂಪ ಎಂಬ ಪದಕ್ಕೆ ವಿಮರ್ಶೆಯಲ್ಲಿ ಸ್ಕೂಲ 
ಸೌಂದರ್ಯದ ಒಂದು ಅಂಶ ಎಂದರು. 
ಪೈಟಾನಿಕ್ ಪ್ರೇಮದಲ್ಲಿ ಮುಳುಗಿರುವ ಪ್ರೇಮಿ , 

ವಾಗಿ , ಮೂರು ಬಗೆಯ ಅರ್ಥಗಳನ್ನು 

ಗುರುತಿಸಬಹುದು: ೧ . ಸಾಹಿತ್ಯ ಪ್ರಕಾರ ಎಂಬ 
ತನ್ನ ಪ್ರೇಯಸಿಯ ದೈಹಿಕ ಸೌಂದರ್ಯವನ್ನು 
- ಅದು , ಆಕೆ ಇತರ ಎಲ್ಲ ಸುಂದರ ಸ್ತ್ರೀಯರ 

ಅರ್ಥದಲ್ಲಿ ಭಾವಗೀತೆಯ ರೂಪ, “ಕಥೆಯ 
ಆತ್ಮಸೌಂದರ್ಯವನ್ನು ತಾನೂ ಹಂಚಿಕೊಂಡಿ 

ರೂಪದಲ್ಲಿ... ” ಇತ್ಯಾದಿ. ೨ ..ಛಂದಸ್ಸು , 
ರುವುದರ ಕುರುಹು ಎಂದು; ದೈಹಿಕ ಆಕಾಂಕ್ಷೆ 

ಪಾದ , ಪ್ರಾಸ ಇತ್ಯಾದಿಗಳನ್ನು ಕುರಿತು ವಿವಿಧ 
ಗಳಿಂದ ದೇವರ ದೈವಿಕ ಸೌಂದರ್ಯದ 

ಛಂದೋರೂಪಗಳು ” ಎಂಬ ಮಾತು ಬಳಕೆ 
ಪರಿಭಾವನೆಯತ್ತ ಏರುವ ಏಣಿಯ ಪ್ರಥಮ 

ಯಲ್ಲಿದೆ . ೩ . ವಿಮರ್ಶೆಯ ಅತ್ಯಂತ ಪ್ರಮುಖ 
ಹಂತ ಎಂದು ಪ್ರೀತಿಸುತ್ತಾನೆ ಅಷ್ಟೇ . ಡಾಂಟೆ , 

ಪರಿಕಲ್ಪನೆ . ಈ ಮೂರನೆಯ ಅರ್ಥವನ್ನು 
ಪೆಟ್ರಾರ್ಕ್ ಮತ್ತು ಪುನರುಜ್ಜಿವನ ಕಾಲದ 

ಕುರಿತು ಇಲ್ಲಿ ವಿವೇಚಿಸಲಾಗಿದೆ. 
ಇತರ ಯೂರೋಪಿಯನ್ ಕವಿಗಳಲ್ಲಿ, ಫಾರಂ ಅಥವ ರೂಪ ಶಾಬ್ಲಿಕ ರಚನೆಯ ಎಲ್ಲ 
ಸಾನೆಟ್ ಗಳಲ್ಲಿ ಈ ಪೈಟಾನಿಕ್ ಆದರ್ಶ ಅಂಶಗಳನ್ನೂ ಒಳಗೊಳ್ಳುತ್ತದೆ. ರೂಪ 


೧೭೪ | ವಿಮರ್ಶೆಯ ಪರಿಭಾಷೆ 


ಎಂಬುದು ವ್ಯವಸ್ಥೆಯ ಒಂದು ತತ್ವ , ಲಯ , ನಾನ್ನೂರು ವರ್ಷಗಳಿಂದ ಆಗುತ್ತಿದೆ. ಪುರಾತನ 
ಛಂದಸ್ಸು , ಪ್ರಾಸ, ಶಿಲ್ಪ , ಸ೦ಬದ್ದತೆ ವಿಮರ್ಶಕರು ಕೃತಿಯ ವಸ್ತುವಿಗೆ ಹೊರತಾ 
(ಕೊಹೆರೆನ್ಸ್ ) ಒತ್ತು ( ಎಂಫಸಿಸ್ ) ಭಾಷೆ , ದದ್ದು ಹೊರಗಿನದು ಎಂದು ಭಾವಿಸುತ್ತಿದ್ದ, 
ಪ್ರತಿಮೆಗಳು ಇವೆಲ್ಲ ರೂಪದ ಅಂಗಗಳು . ವಸ್ತುವಿಗೆ ತೊಡಿಸಿದ ಉಡುಪು ಎಂದು 
ಕವನದ ವಿಷಯ , ತತ್ವ ಉಪದೇಶ ಅಥವ 

ಭಾವಿಸಿದ್ದ , ಎಲ್ಲ ಸಂಕೀರ್ಣತೆ ಮತ್ತು 
ಧೋರಣೆಗಳಿಗಿಂತ ಭಿನ್ನವಾದ, ಅವುಗಳೆಲ್ಲ ಶೈಲೀಕರಣಗಳನ್ನು ರೂಪ ಎಂಬ ಪದ 
ದರಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ವಿಶ್ಲೇಷಿ ಸೂಚಿಸುತ್ತದೆ. 
ಸಲು ಸಾಧ್ಯ ಎಂದು ಕೆಲವು ವಿಮರ್ಶಕರುಭಾವಿ 
ಸುವ, ಕವನದ ಒಂದು ಭಾಗ . ಅಂದರೆ ರೂಪ 

ರೂಪದಲ್ಲಿ ಮುಖ್ಯವಾಗಿ ಎರಡು ಪ್ರಭೇದ 
ಎಂಬುದು ತಂತ್ರ ಮತ್ತು ಶೈಲಿಯನ್ನು 

ಗಳನ್ನು ವಿಮರ್ಶಕರು ಗುರುತಿಸುತ್ತಾರೆ . ಯಾಂತ್ರಿಕ 
ಸೂಚಿಸುತ್ತದೆ ಎಂದಾಯಿತು. ರಸತತ್ವವಾದಿ 

ಅಥವ ಆರೋಪಿತ ರೂಪ ( ಮೆಕ್ಯಾನಿಕ್ ಅಥವ 
ಗಳು ಶುದ್ಧಕಲೆಯನ್ನು ಗುರುತಿಸಲು ರೂಪವನ್ನು 

ಇಂಪೋಸ್ಟ್ ಫಾರಂ) ಮತ್ತು ಸಹಜ ಅಥವ 
ಮಾನದಂಡವಾಗಿಟ್ಟು ಕೊಳ್ಳುತ್ತಾರೆ . 

ಜೀವಂತರೂಪ ( ಆರ್ಗಾನಿಕ್ ಫಾರಂ) . ನವ 
ಆಸ್ಕರ್‌ವೈಲ್ಡ್ ಹೇಳುವ ಈ ಮಾತುಗಳನ್ನು 

ಅಭಿಜಾತ ಯುಗದ ವಿಮರ್ಶಕರು ರೂಪವನ್ನು 
ಗಮನಿಸಿ: “ರೂಪದ ಆರಾಧನೆಯನ್ನು ಆರಂಭಿ 

ಕೇವಲ ಯಾಂತ್ರಿಕವೆಂದೇ ಪರಿಗಣಿಸಿದರು. 
ಸಿರಿ , ಆಮೇಲೆ ನಿಮ್ಮೆದುರಿಗೆ ಬಯಲಾಗ ಔಚಿತ್ಯ ( ಡೆಕೂರಮ್) ದ ತತ್ವಕ್ಕೆ ಅನುಗುಣವಾಗಿ 
ದಿರುವ ರಹಸ್ಯ ಯಾವುದೂ ಉಳಿಯುವು . ಒಟ್ಟುಗೂಡಿರುವ ಕಾವ್ಯದ ವಿವಿಧ ಅಂಗಗಳು: 
ದಿಲ್ಲ ” ಮತ್ತು “ರೂಪವೇ ಸರ್ವಸ್ವ , ಅದೇ ಜೇಡಿಮಣ್ಣಿಗೆ ಆಕಾರ ಕೊಡುವ ಅಚ್ಚಿನಂತಹ , 
ಬದುಕಿನ ರಹಸ್ಯ ”. ೧೯ನೆಯ ಶ. ದಲ್ಲಿ ರೂಪ, ವಸ್ತುವು ಪಡೆಯುವ ಪೂರ್ವನಿರ್ಧಾರಿತ ರೂಪ 
ಕಾವ್ಯಕ್ಕೂ ಮತ್ತು ಸಂಗೀತ - ದೃಶ್ಯಕಲೆಗಳಿಗೂ ಯಾಂತ್ರಿಕವಾದದ್ದು ಎನಿಸಿಕೊಳ್ಳುತ್ತದೆ. ರೂಪದ 
ಸಂಬಂಧ ಬೆಸೆಯುವ ಕೊಂಡಿಯಾಗಿತ್ತು . ಈ ಪ್ರಭೇದಗಳನ್ನು ಮೊದಲಿಗೆ ಗುರುತಿಸಿದ 
ರೆಟರಿಕಲ್ ವಿಮರ್ಶೆಯಲ್ಲಿ ರೂಪವು ಕಾಲ್‌ರಿಜ್ ಸಹಜ ರೂಪಕ್ಕೆ ಹೆಚ್ಚಿನ ಮನ್ನಣೆ 
ಎಲೊಕ್ಯೂಶನ್ ಅಥವ ಡಿಸ್ಪೋಸಿಶನ್ ಎಂಬ gea [Organic form ) is innate ; it shapes 

as it develops itself from with in and the 
ಅರ್ಥ ಪಡೆಯುತ್ತದೆ . ಅರಿಸ್ಟಾಟಲ್‌ನ 

fullness of its development is one and the 
ಪರಿಭಾಷೆಗಳನ್ನು ಬಳಸುವುದಾದರೆ ರೂಪವು same with the perfection of its outward 
ಮಾಧ್ಯಮ (ಮೀಡಿಯಂ, ಇದರಲ್ಲಿ ಸಂಗೀತ form ಎನ್ನುತ್ತಾನೆ . 
ಮತ್ತು ಭಾಷೆ ಸೇರುತ್ತದೆ) ಮತ್ತು ವಿಧಾನ 

ಆಧುನಿಕ ವಿಮರ್ಶೆ ಸಹಜರೂಪಕ್ಕೆ ಹೆಚ್ಚಿನ 
( ಮ್ಯಾನರ್‌ , ದೃಶ್ಯವನ್ನೂ ಒಳಗೊಂಡು) ಗಳನ್ನು 

ಪ್ರಾಮುಖ್ಯ ನೀಡಿದರೂ , ಸಹಜ ಮತ್ತು 
ಒಳಗೊಳ್ಳುತ್ತದೆ. ಸ್ಕೂಲವಾದ ಉದಾಹರಣೆ 

ಯಾಂತ್ರಿಕ ಎಂಬ ವಿಭಜನೆ ಮಾನಸಿಕವಾದದ್ದೇ 
ಯೊಂದಿಗೆ ವಿವರಿಸುವುದಾದರೆ , ಕಲ್ಲು ಹೊರತು ತಾಂತ್ರಿಕವಾದದಲ ಎಂಬ ವಾದವೂ 
ವಿಗ್ರಹದ ಆಕಾರ ತಳೆದಾಗ ಅದು ಕಲ್ಲಾಗಿರದೆ ಇದೆ. ಭಾವಗೀತೆಗಳಲ್ಲಿ ವಸ್ತು ಮತ್ತು ರೂಪ 
ಬೇರೆ ಇನ್ನೊಂದು ರೂಪವನ್ನು ಪಡೆಯುವಂತೆ , ಬೇರ್ಪಡಿಸಲಾಗದಂತಿರುತ್ತವೆ. ಛಂದಸ್ಸಿನ 
ಸಾಹಿತ್ಯದಲ್ಲೂ ವಸ್ತು ಪಡೆಯುವ ಆಕಾರವನ್ನು ವೈಚಿತ್ರ , ಪ್ರಾಸಗಳು ಆರೋಪಿತ ರೂಪದ 
ಸೂಚಿಸಲು ರೂಪ ( ಫಾರಂ ) ಎಂಬ ಪದದ ದೋಷವೋ ಅಥವ ಜೀವಂತ ಚಂಚಲತೆಯ 
ಬಳಕೆ , ಪಾಶ್ಚಾತ್ಯ ವಿಮರ್ಶೆಯಲ್ಲಿ, ಕಳೆದ ಉದಾಹರಣೆಗಳೊ , ನಿರ್ಧರಿಸುವುದು ಕಠಿಣ 


ವಿಮರ್ಶೆಯ ಪರಿಭಾಷೆ | ೧೭೫ 


ವಾಗುತ್ತದೆ . ವಿಮರ್ಶೆಯ ತೀರ್ಮಾನಗಳಿಗೆ ಸಂಬಂಧಿಸಿದ್ದು. ಬಂಧ ತತ್‌ಕ್ಷಣಕ್ಕೆ ಸಂಬಂಧ 
ರೂಪದ ಈ ವಿಭಜನೆ ಅನಿವಾರ್ಯವೂ ಅಲ್ಲ ಪಟ್ಟದು ಎಂದೂ ಹೇಳಬಹುದು . ( ಇವುಗಳನ್ನು 
ಎನಿಸುತ್ತದೆ. ಎಲ್ಲ ಅಂಗೀಕೃತ ರೂಪಗಳೂ - ಮುಂದೆ ಪ್ರತ್ಯೇಕವಾಗಿ ವಿವೇಚಿಸಲಾಗುತ್ತದೆ). 
ಸಾಂಗತ್ಯ , ಸಾನೆಟ್ ಇತ್ಯಾದಿ ಹೊರಗಿನಿಂದ 

ಶಿಲ್ಪವು ವಸ್ತುವಿನ ಜೋಡಣೆಯನ್ನು ಕುರಿತ 
ಹೇರಲ್ಪಟ್ಟ ರೂಪಗಳೇ ಆಗಿರುತ್ತವೆ . ವಸ್ತು - ದ್ದಾಗಿರುವುದರಿಂದ ಕಾಲದ ಪ್ರಶ್ನೆ ಮುಖ್ಯ 
ರೂಪಗಳ ಹೊಂದಾಣಿಕೆ ಅನಿವಾರ್ಯ ಎಂದು ವಾಗಿದ್ದು ಮತ್ತೆ ರೂಪದ ಸಮಸ್ಯೆ ವಿಮರ್ಶ 
ಹೇಳುವಾಗಲೂ ರೂಪಕ್ಕೆ ಮನ್ನಣೆ ನೀಡುವ ಕರನ್ನು ಕಾಡುತ್ತದೆ . ಅಂದರೆ "ಕಾಲ ' ವನ್ನು ಹೇಗೆ 
ಧೋರಣೆಯನ್ನು ಗುರುತಿಸಬಹುದು. "ಕಾವ್ಯ ಯಾವ ರೂಪದಲ್ಲಿ ಕೃತಿ ನಿರೂಪಿಸುತ್ತದೆ ಎಂಬ 
ವಸ್ತುವಿನ ಪರಿಚಯ ನಮಗಾಗುವುದು ಪ್ರಶ್ನೆ. ಈ ದೃಷ್ಟಿಯಿಂದ ಯಾವುದೇ ಕೃತಿಯಲ್ಲಿ 
ಅದಕ್ಕೊಂದು ಸಿದ್ದರೂಪವಿರುವುದರಿಂದ. ” ಕಾಲರೂಪವನ್ನು ( ಟೆಂಪರಲ್ ಫಾರಂ) ಗುರುತಿಸ 
ವೈವಿಧ್ಯವಿರುವ ಅಗಾಧ ವಸ್ತುವನ್ನೊಳಗೊಂಡ ಬಹುದು. ಈ ಕಾಲ ರೂಪವುರೇಖಾತ್ಮಕ ರೂಪ 
ಕಾದಂಬರಿಗಳಲ್ಲಂತೂ ಯಾಂತ್ರಿಕ ರೂಪ (ಲೀನಿಯರ್ ಫಾರಂ) ವಾಗಿರಬಹುದು ಅಥವ 
ಒಂದು ಶಿಸ್ತನ್ನು ಒದಗಿಸುತ್ತದೆ ಎಂದು ಹೇಳು | ಚಂಚಲ ರೂಪ (ಪ್ಯೂಗಲ್ ಫಾರಂ) ವಾಗಿರ 
ವವರೂ ಇದ್ದಾರೆ . ಪರಸ್ಪರ ಪೂರಕವಾದ 

ಬಹುದು. ರೇಖಾತ್ಮಕ ರೂಪವನ್ನು ಸಾಂಪ್ರದಾ 
ಪರಿಣಾಮಗಳನ್ನು ಒಳಗೊಳ್ಳುವುದು , ಯಿಕ ಸಾಹಿತ್ಯ ಕೃತಿಗಳಲ್ಲಿ ಕಾಣಬಹುದು. ಇದು 
ಸಾಧಿಸುವುದು ಯಾಂತ್ರಿಕ ರೂಪದಲ್ಲೇ ಹೆಚ್ಚು 

ವಸ್ತುವನ್ನು ಸರಳವಾದ ಕಾಲಾನುಕ್ರಮಣಿಕೆ 
ಸುಲಭ. ಸಹಜ ರೂಪವು “ ಏನು ಹೇಳು 

ಯಲ್ಲಿ ನಿರೂಪಿಸುತ್ತದೆ. ಹುಟ್ಟು , ಬಾಲ್ಯ , 
ವುದಿದೆಯೋ ಅದಕ್ಕೆ ಹೆಚ್ಚಿನ ಒತ್ತನ್ನು 

ಯೌವನ , ಮುಪ್ಪು, ಸಾವು ಹೀಗೆ, ಸಾಹಿತ್ಯವು 
ನೀಡುತ್ತದೆ. ಯಾಂತ್ರಿಕ ರೂಪದಲ್ಲಿ ಹೇಳುವ 

ಬದುಕಲ್ಲ , ಅದನ್ನು ಅನುಕರಿಸುವುದೂ 

ಅಗತ್ಯವಿಲ್ಲ ಎಂಬ ಧೋರಣೆಯ ನವ್ಯ 
ರೀತಿಗೆ ” ಹೆಚ್ಚಿನ ಒತ್ತು ಬೀಳುತ್ತದೆ. 

ಪ್ರಯೋಗಾತ್ಮಕ ಕೃತಿಗಳು ಕಾಲಾನುಕ್ರಮದ ಬಗ್ಗೆ 
ರೂಪವು ಯಾಂತ್ರಿಕವೇ ಆಗಿರಲಿ , ಸಹಜವೇ ಸ್ವಾತಂತ್ರ ವಹಿಸಿ ಚಂಚಲ ರೂಪವನ್ನು 
ಆಗಿರಲಿ , ಅದು ಶಿಲ್ಪಾತಕ ಅಥವ ವಿನ್ಯಾಸಾತಕ, ಅಳವಡಿಸಿಕೊಳ್ಳುತ್ತವೆ. ಇಲ್ಲಿ ಕುತೂಹಲ 
ಸಂರಚನಾತಕ ( ಸ್ಪಕ್ಟರಲ್) ಆಗಿರಬೇಕು ಅಥವ ಕ್ಯಾಗಲಿ , ಕಥೆಯ ನೇರ ಬೆಳವಣಿಗೆಗಾಗಲೀ 
ಬಂಧಾತ್ಮಕ ( ಟೆಕ್ಸುಚರಲ್ ) ಆಗಿರಬೇಕು, ನೇಯ್ದೆ . ಅವಕಾಶವಿಲ್ಲ. ಬದಲಿಗೆ ಇರುವ ಸಾಧ್ಯತೆಗಳನ್ನು 
ಯನ್ನು ಹೊಂದಿರಬೇಕು. ಇಲ್ಲಿ ಶಿಲ್ಪ ಅಥವ ಅನ್ವೇಷಿಸಲು ಪ್ರಯತ್ನಿಸುತ್ತದೆ. ಉದಾ. , 
ವಿನ್ಯಾಸ ವಿಶಾಲವಾದ ವ್ಯಾಪ್ತಿಯನ್ನು ಪಡೆದಿದೆ . "(' ಕಾನೂರು ಸುಬ್ಬಮ್ಮ ಹೆಗ್ಗಡಿತಿ ' ಯಲ್ಲಿ) 
ಇದು ವಸ್ತುವಿನ ಜೋಡಣೆ ಅಳವಡಿಕೆಗಳಿಗೆ ಹೂವಯ್ಯನ ಕಾಲ್ಪನಿಕ ಜಗತ್ತಿಗೂ ನೈಜ 
ಸಂಬಂಧಿಸಿದ್ದು. ಬಂಧದ ಹರವು ಕಿರಿದಾಗಿದ್ದು ಜಗತ್ತಿಗೂ ಸಂಬಂಧವಿಲ್ಲವಾದ್ದರಿಂದ 
ಪರಿಣಾಮಗಳನ್ನು ಕುರಿತದ್ದಾಗಿದೆ. ತೀರ ಸ್ಕೂಲ 

ಕಾದಂಬರಿಯ ಬಂಧ (form ) ಶಿಥಿಲ. 
ವಾಗಿ ಹೇಳುವುದಾದರೆ ಶಿಲ್ಪವು ಸಂವಿಧಾನ , 

ಆದ್ದರಿಂದಲೇ ಇದು ಒಂದು ರೀತಿಯ ಕಾಲಾನು 
ಕಥೆ , ಧೋರಣೆಗಳನ್ನು ಒಳಗೊಂಡು ಕೃತಿಯ 

ಕ್ರಮಣೆ.''- ( ಹಳದಿ ಮೀನು) ವರ್ಣಾನು 
ಅಸ್ಥಿಪಂಜರದಂತೆ ಇರುವಂಥದು. ಹಾಗೆಯೇ 

ಕ್ರಮ ಘಟನೆಗಳ ಕಾಲಕ್ರಮವನ್ನು ಉದ್ದೇಶ 
ಛಂದಸ್ಸು , ಭಾಷೆ , ವಾಕ್ಯರಚನೆಗಳನ್ನು 

ಪೂರ್ವಕವಾಗಿಯೇ ನಿರ್ಲಕ್ಷಿಸುತ್ತದೆ.'' 
ಒಳಗೊಳ್ಳುವ ಬಂಧ ಅಥವ ನೆಯ್ದೆ ಕೃತಿಯ ಬಹಳಷ್ಟು ಜನ ನವ್ಯ ವಿಮರ್ಶಕರು ಫಾರ್ಮ್‌ಗೆ 
ಚರ್ಮ ಇದ್ದ ಹಾಗೆ. ಅಂದರೆ ಶಿಲ್ಪ ನೆನಪಿಗೆ ಬದಲಾಗಿ ಸ್ಪಕ್ಟರ್ ಎಂಬ ಪದವನ್ನು ಬಳಸು 


೧೭೬ | ವಿಮರ್ಶೆಯ ಪರಿಭಾಷೆ 


ತ್ತಾರೆ . ಆದರೆ ಇನ್ನು ಕೆಲವರು ಸ್ಪಕ್ಟರ್ ಮತ್ತು ಇತರ ಸಾಹಿತ್ಯ ಪ್ರಕಾರಗಳಂತೆ ಭಾಷೆಯ 
ಟೆಕ್ಚರ್‌ಗಳ ನಡುವೆ ವ್ಯತ್ಯಾಸ ಗುರುತಿಸಿ ಒಂದು ವ್ಯಾಪಾರವಾದ್ದರಿಂದ.. ಭಾಷೆಗೂ 
ಅವುಗಳನ್ನು ಫಾರ್ಮ್ನ ಅಂಗಗಳೆಂದು ಸಂಸ್ಕೃತಿಗೂ ಅತಿ ನಿಕಟ ಸಂಬಂಧವಿರು 
ಗುರುತಿಸುತ್ತಾರೆ . 

ವುದರಿಂದ (ಕೃತಿಯನ್ನು ಅದರಲ್ಲಿ ಸಾಂಸ್ಕೃತಿಕ 
ಶಿಲ್ಪವನ್ನು ಕುರಿತು ಎಲ್ಲ ಬಗೆಯ ವಿಮರ್ಶಾ 

ಚೌಕಟ್ಟಿನಲ್ಲಿ ನೋಡಬೇಕಾಗುತ್ತದೆ. ಸಾಹಿತ್ಯ 
ತತ್ವಗಳೂ ಚಿಂತನೆ ನಡೆಸುತ್ತವೆ. ಕೃತಿಯೊಂದರ 

ವಿಮರ್ಶೆಯ ಮೂಲಕ ಒಂದು ಸಂಸ್ಕೃತಿಯ 
ಐಕ್ಯತೆ (ಯೂನಿಟಿ) ಯ ಬೆಳವಣಿಗೆ ” ಎಂದು 

ಚೌಕಟ್ಟಿನಲ್ಲಿ ಏನೇನಾಗುತ್ತಿತ್ತು ಎಂಬುದನ್ನು 
ಶಿಲ್ಪವನ್ನು ವಿವರಿಸಬಹುದು. ಈ ಐಕ್ಯತೆಗೆ 

ತಿಳಿದುಕೊಳ್ಳಲು ಸಾಧ್ಯ. ” 
ಕಾರಣವಾಗುವ ಹಲವಾರು ಅಂಶಗಳಲ್ಲಿ - ಶಿಲ್ಪವನ್ನು ಕುರಿತು ಚಿಂತಿಸುವಾಗ ಒಂದು ಸರಳ 
ಸಂವಿಧಾನ , ಕಥೆ , ಉದ್ದೇಶ, ಭಾಷೆ , ವಾದ ಸತ್ಯವನ್ನು ನೆನಪಿನಲ್ಲಿಡುವುದು ಅಗತ್ಯ . 
ಅಲಂಕಾರ , ವಿರೋಧಾಭಾಸ , ಮಿಥ್ , ಯಾವುದೇ ಸಾಹಿತ್ಯಕೃತಿ ಒಂದು ಶಾಬ್ಲಿಕ 
ರೂಪಕ , ರೂಪ- ಯಾವುದರ ಮೇಲೆ ಹೆಚ್ಚಿನ ಪ್ರಪಂಚ. ಒಂದೊಂದು ಕೃತಿಯೂ ಭಿನ್ನವಾದ , 
ಒತ್ತು ಎಂಬಲ್ಲಿ ಭಿನ್ನತೆಗಳು ಇರಲು ಸಾಧ್ಯ . ತಾನೇ ಸೃಷ್ಟಿಸಿಕೊಂಡ, ಅಂದರೆ ಲೇಖಕನು 
ಇಂತಹ ಯಾವುದಾದರೂ ಒಂದು ಅಥವ ಜವಾಬ್ದಾರನಾಗಿರುವ ತರ್ಕ ಇರುತ್ತದೆ . 
ಹಲವಾರು ಅಂಶಗಳನ್ನು ಆಧರಿಸಿ ಕೃತಿಗಳಲ್ಲಿ ಕೃತಿಯಲ್ಲಿ ಇರುವ ಅದರದ್ದೇ ಆದ ನಿರೀಕ್ಷೆಗಳು 
ಸುಸಂಗತತೆಯ ತತ್ವಗಳನ್ನು ಅರಿಯಬಹುದು. ಮತ್ತು ಸಾಧ್ಯತೆಗಳು ಕೃತಿಯ ಜಗತ್ತಿನ ಐಕ್ಯತೆಗೆ 
ಈ , ಮತ್ತು ಇಂತಹ ಇನ್ನೂ ಅನೇಕ , ಕಾರಣವಾಗಿರುತ್ತವೆ . ಕೃತಿಯಲ್ಲಿ ಸಾಮಾಜಿಕ 
ಅಂಶಗಳನ್ನು ಶಿಲ್ಪದ ಲಕ್ಷಣಗಳು ಎಂದು ಸಂಬಂಧಗಳ ಮತ್ತು 'ಸಮಾಜ ' ವಾಗಲು 
ಗುರುತಿಸಬಹುದು. ಇವೆಲ್ಲ ಕೃತಿಯ ಐಕ್ಯತೆಗೆ ಕಾರಣವಾಗುವ ಸಂಬಂಧಗಳ ಸಾಧ್ಯತೆಯ 
ಸಹಾಯಕಗಳು . ಪ್ರಮುಖವಾಗಿ ಎರಡು ಸಂಬದ್ದತೆ ಇರಬಹುದು. ಸಂವಿಧಾನವನ್ನು 
ಗುಂಪಾಗಿ ಕೃತಿಯ ಐಕ್ಯತೆಗೆ ಕಾರಣವಾಗುವ ನಿರ್ಮಿಸುವ ಕ್ರಿಯೆಯ ಸಂಬದ್ದತೆ ;ಟೋನ್‌ಗೆ 
ಶಿಲ್ಪವನ್ನು ಆಂತರಿಕ ಮತ್ತು ಬಾಹ್ಯ ( ಅಥವ ಕಾರಣವಾಗುವ ಮೌಲ್ಯ ಅಥವ ಧೋರಣೆಗಳ 
ಆರೋಪಿತ ) ಎಂದು ಗುರುತಿಸಬಹುದು. ಸಂಬದ್ದತೆ; ತಂತ್ರ ಮತ್ತು ಭಾಷೆಗೆ ಕಾರಣ 
ಕೃತಿಯ ಐಕ್ಯವನ್ನು ಆಂತರಿಕವಾಗಿ , ಅಂದರೆ ವಾಗುವ ಅಲಂಕಾರಿಕ ( ರೆಟರಿಕಲ್ ) ಮತ್ತು 
ಕೃತಿಯೊಳಗಿನ ಅಂಶಗಳಿಂದಲೇ ಗುರುತಿಸ ದೃಷ್ಟಿಕೋನಗಳ ಸಂಬದ್ದತೆಗಳನ್ನು ಗುರುತಿಸ 
ಬಹುದು. ಅಥವ ಭಾಷೆಯಲ್ಲಿ, ವೈಯಕ್ತಿಕ ಬಹುದು. ಇದರೊಡನೆ ಇನ್ನೂ ಹಲವು 
ಅಥವ ಸಾಮೂಹಿಕ ಮನಶ್ಯಾಸ್ತದಲ್ಲಿ , ಎಲ್ಲ ಪ್ರಮುಖ ಸಂಬದ್ದತೆ (ಕೊಹೆರೆನ್ಸ್ ) ಗಳನ್ನು 
ಕಲೆಗಳಲ್ಲಿ ಮತ್ತು ಬದುಕಿನಲ್ಲಿ ಕಾಣುವ, ಕಾಣಬಹುದು. ಛಂದಸ್ಸಿನ ಮತ್ತು ಸ್ವಾಂಜಾ 
ಶೈಲಿಯ ಅಥವ ಸಮಾಜ ವ್ಯವಸ್ಥೆಯ “ಶಿಲ್ಪ ರೂಪಗಳ; ಅಂಕ , ದೃಶ್ಯಗಳ; ಪ್ರಕಾರಕ್ಕೆ 
ಗಳನ್ನು ಕುರಿತ ಸಾಮಾನ್ಯ ನಿಯಮಗಳನ್ನು ಸಂಬಂಧಿಸಿದ ಸಂಪ್ರದಾಯಗಳ ಸಂಬದ್ದತೆ 
( ಅಂದರೆ ಬಾಹ್ಯ ಶಿಲ್ಪವನ್ನು) ಸಾಹಿತ್ಯಕೃತಿಗೆ ಗಳನ್ನು ಕಾಣಬಹುದು. ಓದುಗ ಕೃತಿಯೊಳಕ್ಕೆ 
ಆರೋಪಿಸಿಯೂ ನೋಡುವುದು ಸಾಧ್ಯ . ಪ್ರವೇಶಿಸುತ್ತಿರುವಂತೆಯೇ ಲೇಖಕನು 
“ ಉಳಿದ ಕಲಾಸೃಷ್ಟಿಗಳಂತೆ ಕಾದಂಬರಿಯು ಕೆಲವಾರು ಆಯ್ಕೆಗಳಿಗೆ ಆಗಲೇ ಬದ್ದನಾಗಿರು 
ಕೂಡ ಒಂದು ಬಂಧ (form), ವಿಮರ್ಶಕನು ವುದನ್ನು ಕಾಣುತ್ತಾನೆ: ಕ್ರಿಯೆಯನ್ನು ಎಲ್ಲಿಂದ 
ತಾನು ವಿಮರ್ಶಿಸುವ ಕಾದಂಬರಿಯ ಒಟ್ಟು ಆರಂಭಿಸಬೇಕು, ಯಾವ ದೃಷ್ಟಿಕೋನದಿಂದ 
ಶಿಲ್ಪಕ್ಕೂ ಗಮನ ಕೊಡಬೇಕು... ಕಾದಂಬರಿ ನಿರೂಪಿಸಬೇಕು, ಯಾವ ಭಾಷೆಯನ್ನು , 


ವಿಮರ್ಶೆಯ ಪರಿಭಾಷೆ | ೧೭೭ 


ಸಂಪ್ರದಾಯವನ್ನು ಬಳಸಬೇಕು ಇತ್ಯಾದಿ. ತತ್ವಶಾಸ್ತ್ರಗಳ ಅಧ್ಯಯನದೊಂದಿಗೆ ಸಾಮ್ಯ 
ಓದುತ್ತಿರುವಂತೆ ಈ ಎಲ್ಲ ಆಯ್ಕೆಗಳಿಂದ ಗಳನ್ನು ಅನ್ವೇಷಿಸಬೇಕಾಗುತ್ತದೆ . ಇದರಿಂದ ಎಲ್ಲ 
ಹೊಮ್ಮುವ ತರ್ಕವನ್ನು ಗುರುತಿಸುತ್ತಾನೆ. ತರ್ಕ ಮಾನವೀಯ ಅನುಭವಗಳ ಶಿಲ್ಪದ ಸಾಮ್ಯ 
ಕೇವಲ ಟೊನ್, ತಂತ್ರ , ಕಥೆ ಅಥವ ವನ್ನು ಗುರುತಿಸಲು ಸಾಧ್ಯವಾಗಬಹುದು 
ರೂಪಕಗಳನ್ನು ಕುರಿತ ತರ್ಕವಲ್ಲ, ಇಡೀ (ಸಂರಚನವಾದ ನೋಡಿ). 
ಕೃತಿಯ ಬೆಳವಣಿಗೆಯ , ವಿಕಾಸದ ವ್ಯವಸ್ಥೆಯ 

- ಟೆಕ್ಸ್‌ಚರ್‌ ತೀರ ನಿರ್ದಿಷ್ಟವಾಗಿ ಭಾಷೆಯನ್ನು 
ತರ್ಕ . ಇದರಿಂದಾಗಿಯೇ ಓದುಗ ತನ್ನ ಕುರಿತದು . ಕವನವನೂ ಕ ತಿಯನೂ 
ಗ್ರಹಕಗಳನ್ನು ವ್ಯವಸ್ಥೆಗೊಳಿಸಿಕೊಳ್ಳಲು, ಔಚಿತ್ಯ 

“ ಯಾವುದೇ ಬಿಂದುವಿನಲ್ಲಿ ಎತ್ತಿಕೊಂಡರೂ 
ವನ್ನು ಅರಿಯಲು ಜಗತ್ತಿನ ಮಹತ್ವ ತಿಳಿಯಲು 

ಕಾಣಸಿಗುವ ಅಭಿವ್ಯಕ್ತಿಯ ಗುಣ ವಿಶೇಷ, 
ಸಾಧ್ಯವಾಗುವುದು. ಕೆಲವು ಬಗೆಯ ಶಿಲ್ಪಗಳಲ್ಲಿ 

ನಿರ್ದೆಶಿತವಾದ ವಸ್ತುಗಳ ಸಂಪೂರ್ಣ ಗುಣ 
ಯಾವುದಾದರೊಂದು ವಿಶಿಷ್ಟ ಬಗೆಯ ವ್ಯವಸ್ಥೆ ವಿಶೇಷವನು ಮೂರಗೊಳಿಸಲು ಸಾಧ್ಯವಾಗು 
- ಕಥೆ , ಭಾಷೆ , ನಾಯಕ ಪ್ರಮುಖ 

ವಂತೆ ಎಲ್ಲಾ ವಿಧವಾದ ಸಮಂಜಸ ರೂಪಕ 
ಸಂಯೋಜನೆ - ಮುಖ್ಯವಾಗಿರುವಂತೆ ತೋರು 

ವಿಧಾನಗಳಿಂದಲೂ ಇದು ಅಲಂಕೃತವಾಗಿರು 
ತದೆ. ಶಿಲ್ಪವನ್ನು ಕುರಿತ ಅರಿವು ಬದಲಾದಂತೆ 

ತದೆ . ” ಕಾವ್ಯದಲ್ಲಿ ಶಿಲ್ಪ ಮತ್ತುಬಂಧ (ನೆಯೆ ) 
ವಿಮರ್ಶೆಯ ಪಾರಿಭಾಷಿಕಗಳೂ ವ್ಯತ್ಯಾಸ ಎರಡೂ ಇವೆ. ಕವಿತೆ ಮುಂದುವರೆದಂತೆಲ್ಲ 
ಹೊಂದುತ್ತವೆ . 

ಅದು ಸ್ಥಾನಿಕ ನೆಮ್ಮೆಯ ವಿಶಿಷ್ಟ ಪ್ರತ್ಯೇಕತೆಗಳ 
ವಿಮರ್ಶೆಯ ಸಾಮಾನ ಉದೇಶ ಒಂದು ಹಾಗೂ ಗಹನ ತೊಡಕುಗಳ ಮೂಲಕ ಹಾಯು 
ಕೃತಿಯ ಶಿಲ್ಪವನ್ನು , ವ್ಯವಸ್ಥೆಯನ್ನು ಇತರ 

ಹೋಗುವಂತೆ ಮಾಡುವುದರಿಂದಲೇ (ಶಿಲ್ಲ) 
ಕೃತಿಗಳಿಗೂ ಸಾಮಾನ್ಯವಾದ ವ್ಯವಸ್ಥೆಗಳ , 

ನಿಜವಾದ ಅರ್ಥ ಪಡೆಯುವುದು ಹಾಗೂ 
ಶಿಲ್ಪಗಳ ಬೆಳಕಿನಲ್ಲಿ ವಿವರಿಸುವುದೇ ಆಗಿದೆ . 

ನಿಜವಾದ ಕಾವ್ಯವಾಗುವುದು ಎಂದು ಗಿರಡ್ಡಿ 
ಹೀಗಾಗಿ ಸಾಹಿತ್ಯವನ್ನು ಕುರಿತ , ಸಾಹಿತ್ಯದ 

ಗೋವಿಂದರಾಜ ಲ್ಯಾನ್‌ಸಮ್‌ನ ಟೆಕ್ಸ್ಚರ್ 
ವೈಶಿಷ್ಟ ವನ್ನು ಕುರಿತ ನಮ್ಮ ಗ್ರಹಿಕೆಯಲ್ಲಿ ಸಿದ್ದಾಂತವನ್ನು ವಿವರಿಸುತ್ತಾರೆ . 
ಪ್ರಕಾರ , ಅಲಂಕಾರ , ಆಶಯ , ಭಾಷೆ ಹೆಚ್ಚಿನ ಓದಿಗೆ: Wayne C. Booth : “The Rhetoric 
ಇಂಥವಮತೆ ಮತ್ತೆ ಪುನರುಕವಾಗುತ್ತವೆ . ಆದರೆ of Fiction ” ( ೧೯೬೧) ; Wallace C . Hildick : 
ಕಾಲ್ಪನಿಕ ( ಫಿಕ್ಷನ್ ) ದಲ್ಲಿ ಬೆಳವಣಿಗೆ ಹೊಂದುವ 

“Thirteen Fypes of Narrative ” ( ೧೯೬೮); J. C . 
ವ್ಯವಸ್ಥೆ ಅ- ಕಾಲ್ಪನಿಕ ( ನಾನ್ - ಫಿಕ್ಷನಲ್‌ ) 

Ransome: “The World's Body ” ( ೧೯೩೮); Allan 

Rodway : " The Truths of Fiction " ( 620 ); 
ವ್ಯವಸ್ಥೆಗಳೊಂದಿಗೆ ಸಾಮ್ಯಗಳನ್ನು ಪಡೆದಿರು 
Kenneth Burke : “ The Philosophichy of Liter 
ತ್ತವೆ. ಹಾಗಾಗಿ ಸಾಹಿತ್ಯಕ್ಕೆ ವಿಶಿಷ್ಟವಾದ ary Form ” ( ೧೯೫೭ ); R.S. Crane : “ The Lan 
ಶಿಲ್ಪವನ್ನು ಕುರಿತ ಚರ್ಚೆ ಸಾಹಿತ್ಯೇತರ ಶಿಲ್ಪ 

guages of Criticism and the Structure of Po 

etry ” ( ೧೯೫೩ ) ; Frank Kermode: "The Sese of 
ಗಳನ್ನೂ ಒಳಗೊಳ್ಳುವುದು ಅನಿವಾದ್ಯವಾಗು 

Ending " (0622 ; J.L . Calderwood and M .R . 
ತದೆ: ವಿಶಾಲ ಅರ್ಥದಲ್ಲಿ ಭಾಷೆಯ ಶಿಲ್ಪ , 

Toliver. “ Forms of Poetry ” ( ೧೯೬೮); ಗಿರಡ್ಡಿ 
ವಿಶಿಷ್ಟ ಸಮಾಜವೊಂದರ ಪ್ರಜ್ಞೆಯ ಅಥವ ಗೋವಿಂದರಾಜ: “ನವ್ಯ ವಿಮರ್ಶೆ ” ( ೧೯೭೮) ; 
ಅಭಿವ್ಯಕ್ತಿ ರೂಪಗಳ ಶಿಲ್ಪ ಮತ್ತು ಮಾನವ ಎಂ . ಜಿ . ಕೃಷ್ಣಮೂರ್ತಿ: ಆಧುನಿಕ ಭಾರತೀಯ ಸಾಹಿತ್ಯ 
ಮನಸ್ಸಿನ ಶಿಲ್ಪಗಳನ್ನೂ ಗಮನಿಸ ಬೇಕಾಗುತ್ತದೆ . 

೧ . KSN ಉಪ. ೧೧೭ ೨ . MGK ಆಭಾಸಾ ೧೩೦ 
ಹೀಗಾಗಿ ಸಾಹಿತ್ಯವನ್ನು ಕುರಿತ ಚರ್ಚೆ ಭಾಷಾ 

೩ . GSA ಪರೀಕ್ಷೆ ೫೧ ೪ . MGK ಆಭಾಸಾ ೧೧೩ 
ಶಾಸ್ತ್ರ , ಮನಶ್ಯಾಸ್ತ್ರ , ಸಮಾಜ ಶಾಸ್ತ್ರ ಮತ್ತು 


೧೩೧. ಬರ್ಲೆಸ್ಟ್ Burlesque ವಿಡಂಬನೆ ಉನ್ನತ ವಿಡಂಬನೆಯಲ್ಲಿ ೧ . ಅಣುಕು 
ಹಾಸ್ಯ ಕಲೆಯ ಒಂದು ರೂಪ. ಕೆಲವು ಬಾರಿ ಮಹಾಕಾವ್ಯ ಅಥವ ಕ್ಷುದ್ರ ಮಹಾಕಾವ್ಯ ( ಮಾಕ್ 
ವಿಡಂಬನೆಯನ್ನು “ ಅಸಮಂಜಸ ಅನುಕರಣೆ ” ಎಪಿಕ್ ಅಥವ ಮಾಕ್ ಹೀರೋಯಿಕ್ ) . 
ಎಂದು ವಿವರಿಸುವುದುಂಟು . ಉತ್ತೇಕ್ಷೆಯ ೨ . ಅಣಕು ಸಾಹಿತ್ಯ ( ಪ್ಯಾರಡಿ) ಎಂಬ ಮುಖ್ಯ . 
ಮೂಲಕ ಗೇಲಿಮಾಡಿ ಹಾಸ್ಯವನ್ನು ಸೃಷ್ಟಿಸು ವಿಭಾಗಗಳನ್ನು ಗುರುತಿಸಬಹುದು. ಇವುಗಳಲ್ಲಿ 
ವುದು ವಿಡಂಬನೆಯ ಗುರಿ . ವಸ್ತು ಮತ್ತು ಮಾಕ್ ಎಪಿಕ್ ಎಂಬುದು ರೂಪಕ್ಕೆ 
ಶೈಲಿಯ ನಡುವಿನ ಏರುಪೇರು ವ್ಯತ್ಯಾಸಗಳೇ ಸಂಬಂಧಿಸಿದ್ದು. ಮಹಾಕಾವ್ಯದ ನಿಯಮಗಳು , 
ವಿಡಂಬನೆಯ ಜೀವಾಳ , ವಿಡಂಬನೆಯು ಛಂದಸ್ಸು ಗಂಭೀರ ಭಾಷೆ, ಸಂಪ್ರದಾಯಗಳನ್ನು 
ಧೋರಣೆ ಶೈಲಿ ಅಥವ ಭಾವನೆಗಳನ್ನು ವಿ-ಕೃತ, ಅನುಕರಿಸುತ್ತಾ ಅವನ್ನು ತೀರ ಸಾಮಾನ್ಯ 
ವಿ-ರೂಪಗೊಳಿಸಿ; ಪ್ರಮುಖ , ಗಂಭೀರ ಅಥವ 

ವಸ್ತುಗಳಿಗೆ ಅನ್ವಯಿಸುವುದು - ಮಾಕ್ ಎಪಿಕ್ 
ಉನ್ನತವಾದ ವಸ್ತುವನ್ನು ಕ್ಷುಲ್ಲಕ ರೀತಿಯಲ್ಲಿ 

ಪೋಪ್ನ ರೇಪ್ ಆಫ್ ದಿ ಲಾಕ್ , 
ನೋಡಿ; ಅಥವ ಕ್ಷುಲ್ಲಕ ವಸ್ತುವನ್ನು ಅಣುಕು ರಾಜರತ್ನಂ ಅವರ ಪುರುಷ ಸರಸ್ವತಿಯಲ್ಲಿನ 
ಗಂಭೀರತೆಯಲ್ಲಿ ನೋಡಿ ನಿರೂಪಿಸುತ್ತದೆ . 

ಮೂರು ಕ್ಷುದ್ರಮಹಾ ಕಾವ್ಯಗಳು ಈ ಬಗೆಗೆ 
ಪ್ಯಾರಡಿ ಮತ್ತು ಟ್ರಾವಗಳನ್ನು ಬರ್ಲೆಸ್ಟ್ಗೆ ಉದಾಹರಣೆಗಳು . ಮಾಕ್ ಹಿರೋಯಿಕ್ 
ಸಮಾನಾರ್ಥಕ ಎಂದು ಬಳಸುವುದುಂಟಾ ಎಂಬ ಪದ ಶೈಲಿಯನ್ನು ಗಮನಿಸಿ ಹೇಳು 
ದರೂ , ಬರ್ಲೆಸ್ಟ್ ಎಂಬ ಪ್ರಕಾರದ ವಂಥದ್ದು. ಇದು ಗಂಭೀರ ಕಾವ್ಯಪ್ರಕಾರದ 
ಉಪವಿಭಾಗಗಳೆಂದು ಅವನ್ನು ಗುರುತಿಸುವುದು ಶೈಲಿಯನ್ನು ವಿಡಂಬಿಸುತ್ತದೆ . ಉದಾ: 
ಉಚಿತ ಎಂದು ಆಧುನಿಕ ವಿಮರ್ಶಕರ ಥಾಮಸ್ ಗ್ರೇಯ ಓಡ್ ಆನ್ ದಿ ಡೆತ್ 
ಅಭಿಪ್ರಾಯ . 

ಆಫ್ ಎ ಫೇವರಿಟ್ ಕ್ಯಾಟ್ , ವಿ . ಜಿ . ಭಟ್ಟರ 
ವಿಡಂಬನೆಗಳಲ್ಲಿ ಕಾಣುವ ಅನುಕರಣೆ ಎರಡು 

ಕೆಲವು ರಚನೆಗಳು. ಪ್ಯಾರೊಡಿ ಅಥವ ಅಣಕು 
ವಿಧದ್ದಾಗಿರಬಹುದು. ವಸ್ತು ಸಾಮಾನ್ಯವೂ 

ಇತರ ಯಾವುದೇ ಸಾಹಿತ್ಯ ತಂತ್ರಗಳಿಗಿಂತ 
ಕ್ಷುಲ್ಲಕವೂ ಆಗಿದ್ದು ಅದರ ಅಣಕಿಗೆ ಬಳಸುವ 

ಹೆಚ್ಚು ಲೆಕ್ಕಾಚಾರದ್ದೂ ವಿಶ್ಲೇಷಣಾತ್ಮಕವೂ 
ಶೈಲಿ ಮತ್ತು ರೂಪ ಉನ್ನತವಾದದ್ದಾಗಿದ್ದರೆ 

ಆದದ್ದು. ಮೂಲವಸ್ತುವನ್ನು ಬುಡ ಮೇಲು 
ಅಂಥ ವಿಡಂಬನೆಯನ್ನು ಉನ್ನತ ವಿಡಂಬನೆ 

ಮಾಡುವಂಥ ಅನುಕರಣೆಯ ಮೂಲಕ , 
( ಹೈ ಬರ್ಲ್ಸ್ಟ್ ) ಎಂದೂ ; ವಸ್ತು ಗಂಭೀರ 

ಅಣಕವು ಮೂಲದ ಯಾವುದೇ ದೌರ್ಬಲ್ಯ 
ವಾಗಿದ್ದು, ಶೈಲಿ ಮತ್ತು ರೂಪಕ್ಷುಲ್ಲಕವಾಗಿದ್ದರೆ 

ಗಳು , ಕೃತಕತೆ , ಸ್ವಪ್ರಜ್ಞೆಯ ಕೊರತೆಗಳನ್ನು 
ಅದನ್ನು ಸಾಮಾನ್ಯ ವಿಡಂಬನೆ ( ಲೋ ಬರ್ಲ್ಸ್ಟ್ ) 

ಪರಿಶೋಧಿಸಿ ತೆಗೆದು ತೋರುತ್ತದೆ . ಈ 
ಎಂದೂ ಗುರುತಿಸುವ ಪರಿಪಾಠವಿದೆ. 

ಮೂಲವಸ್ತು ಎಂಬುದು ಇನ್ನೊಂದು 
ಹಾಗೆಯೇ ವಿಡಂಬನೆಯು ಯಾವುದಾದ ಕೃತಿಯಾಗಿರಬಹುದು. ಅಥವ ಒಂದು ಗುಂಪಿನ 
ರೊಂದು ಕೃತಿ ಅಥವ ಲೇಖಕನನ್ನು ಕುರಿತದ್ದಾ ಲೇಖಕರ ಶೈಲಿಯಾಗಿರಬಹುದು. ಯಾವುದೇ 
ಗಿರಬಹುದು. ಅಥವ ಯಾವುದಾದರೊಂದು ವಿಶಿಷ್ಟ ಕಲಾತ್ಮಕ ಭಾಷೆಯ ಬಳಕ ಅಣಕಿಗೆ 
ಸಾಹಿತ್ಯ ಪ್ರಕಾರ ದ ವಿಡ೦ಬನೆ ಯ ವಸ್ತುವಾಗುವ ಸಾಧ್ಯತೆಯನ್ನು ಹೊಂದಿರುತ್ತದೆ. 
ಆಗಿರಬಹುದು. 

ಅಣಕವು ಲೇಖಕನಿಗೆ ಲಭ್ಯವಿರುವ ತಂತ್ರಗಳನ್ನು 


ವಿಮರ್ಶೆಯ ಪರಿಭಾಷೆ | ೧೭೯ 


ಅನ್ವೇಷಿಸಲು, ಗುರುತಿಸಿಕೊಳ್ಳಲು, ಅವುಗಳ ಕೆಣಕೋಣ ಬಾರ ಮತ್ತು ವಿ . ಜಿ . ಭಟ್ಟರ ಕಾವ್ಯ 
ಹೊಸ ಸಾಮರ್ಥ್ಯ ಅಥವ ದೌರ್ಬಲ್ಯಗಳನ್ನು ನಿವೇದನೆ ಮತ್ತು ಉಪೋದ್ಘಾತಗಳನ್ನು 
ಪತ್ತೆಮಾಡಲು ಸಹಾಯಕ. ಅಣಕವನ್ನು ನೋಡಿ, 
“ಸಾಹಿತ್ಯವು ತನಗೆ ತಾನೇ ತಾಳೆ ನೋಡಲು 

ಸಾಮಾನ್ಯ ವಿಡಂಬನೆಯಲ್ಲಿ ಹೂಡಿಬ್ರಾಸ್ಟಿಕ್ 
ಇಟ್ಟುಕೊಂಡಿರುವ ಕ್ರಮ ” ಎಂದು ಕೆಲವರು 

ಪೊಯಂ ಮತ್ತು ಟ್ರಾವೆನ್ಸಿ ಎಂಬ ಎರಡು 
ವಿವರಿಸುತ್ತಾರೆ. ಹಾಗಾಗಿ ಅಣಕವು ಪರಾ 

ಬಗೆಗಳನ್ನು ಗುರುತಿಸುತ್ತಾರೆ. ೧೭ನೆ ಶ.ದಲ್ಲಿ 
ವಲಂಬಿಯಾಗಬಹುದು, ಅಥವ ಸೃಜನಾತ್ಮಕ 

ಸ್ಯಾಮುಯೆಲ್ ಬಟ್ಲರ್ ಬರೆದ 
ವಾಗಬಹುದು: ಇವೆರಡರ ಮಿಶ್ರಣವಾಗಿರು 

'ಹೂಡಿಬ್ರಾಸ್' ಎಂಬ ಕವನ ಸಂಕಲನದ 
ವುದೇ ಹೆಚ್ಚು. ಸಾಮಾನ್ಯವಾಗಿ ಅಣಕು ಕೃತಿಗಳು 

ಮಾದರಿಯನ್ನು ಅನುಕರಿಸುವ ಕವನಗಳು 
ತಮ್ಮೊಳಗೇ ಉನ್ನತ ಮಟ್ಟದ ವಿಮರ್ಶಾತ್ಮಕತೆ 

ಹೂಡಿಬ್ರಾಸ್ಟಿಕಲ್ ಪದ್ಯಗಳು ಎನಿಸಿಕೊಳ್ಳು 
ಯನ್ನು ಹೊಂದಿರುವುದರಿಂದ ಅವುಗಳನ್ನು 

ತ್ತಿವೆ . ಹಾಗೆರಲ್ ಮಾದರಿಯಲ್ಲಿ ತುಂಟತನ , 
ವಿಶ್ಲೇಷಣೆಗೆ ಗುರಿ ಮಾಡುವುದು ಅಪರೂಪ. 

ಕೀಟಲೆ ಕನ್ನಡದಲ್ಲಿ ಪ್ರಧಾನವಾದವು. ಈ 
ಅಣಕು ಕೃತಿಗಳು ಹೆಚ್ಚಿನ ಸಾಹಿತ್ಯ ಪ್ರಜ್ಞೆಯುಳ್ಳ 

ಉದಾ., ನೋಡಿ: 
ಓದುಗರನ್ನು ಅಪೇಕ್ಷಿಸುತ್ತವೆ. ಮನಸ್ಸಿನ 
ಅಹಿತಕರ ಭಾವನೆಗಳನ್ನು ಹೊರ ಹಾಕಲು ಕರಿಯ ಹುಡುಗಿಯು ನಗಲುಕಾಣುವ 
ಅಣಕು ಉತ್ತಮಮಾರ್ಗ ಎಂದು ರಾಶಿಯವರ ಬಿಳಿಯ ಹಲ್ಲಿನ ಮಿಂಚೋಲು 
ಅಭಿಪ್ರಾಯ . ಚಿತ್ರಕಲೆಯ ವ್ಯಂಗ್ಯ ಚಿತ್ರಕ್ಕೂ ಬೆಂಗಳೂರಿನ ಟಾರು ರೋಡೊಳು 
(ಕ್ಯಾರಿಕೇಚರ್ ) ಸಾಹಿತ್ಯದ ಅಣಕಿಗೂ ಕೆಲವರು ಬೆಣಚು ಕಲ್ಲಿನ ಗೊಂಚಲು 
ಸಂಬಂಧವನ್ನು ಕಲ್ಪಿಸುವುದುಂಟು. ಆದರೆ 

- ಎಚ್ . ಎಸ್ . ಬಿಳಿಗಿರಿ 
ಎರಡರ ನಡುವೆ ಅಷ್ಟೇ ಪ್ರಮುಖ ವ್ಯತ್ಯಾಸ 

ಟ್ರಾವೆನ್ಸಿಯು ಮಾಕ್ ಎಪಿಕ್‌ನ ವಿರುದ್ದ ಧೃವ. 
ಗಳೂ ಇವೆ . ಕ್ಯಾರಿಕೇಚರ್ ಒಬ್ಬ ವ್ಯಕ್ತಿಯ , 

ಗಂಭೀರ ವಸ್ತುವನ್ನು ಸಾಮಾನ್ಯ ಶೈಲಿಯಲ್ಲಿ 
ಅಥವ ಚಿಂತನೆಯ , ಭಾವದ, ನೇರವಾದ 

ನಿರೂಪಿಸುತ್ತದೆ . ಸೆರ್ವಾಂಟಿಯ ಡಾನ್‌ಕ್ವಿಸ್ಸಾ 
ಹಾಸ್ಯಕ್ಕೆ ಹೇರಳವಾಗಿ ಆಸ್ಪದವಿರುವಂತಹ , 

ಟ್‌ನ್ನು ಮಧ್ಯಯುಗದ ರೊಮಾನ್ಸ್‌ಗಳ ಟ್ರಾವೆ 
ಉತ್ತೇಕ್ಷಿತ ವಿ - ಕೃತಿ . ಆದರೆ ಅಣಕು ಪರೋಕ್ಷ 

ಎಂದು ಕೆಲ ವಿಮರ್ಶಕರು ಗುರುತಿಸುತ್ತಾರೆ. 
ವಾಗಿ ಶೈಲಿಯ ಮೂಲಕ ಮೂಲವನ್ನು 
ವಿಡಂಬಿಸುತ್ತದೆ . ಮೂಲದ ಶೈಲಿಯನ್ನು , ಗಂಭೀರ ನಾಟಕಗಳನ್ನು ಅಣಕಿಸುವ ಪ್ರಯೋಗ 
ತಂತ್ರವನ್ನು ಉದ್ದರಿಸಿ' , ಸಂಕ್ಷಿಪ್ತಗೊಳಿಸಿ , ಗಳಾಗಿ ನಾಟಕದಲ್ಲೂ ಬರ್ಲೆಸ್ಟ್ ಬಳಕೆಯಾ 
ವಿಸ್ತರಿಸಿ ಅಥವ ತಲೆಕೆಳಗು ಮಾಡಿ ಬಳಸಿ ಗುತ್ತದೆ . ಜಾನ್‌ಗೇಯ ಬೆಗ್ಗರ್ ಓಪೆರಾ 
ಕೊಳ್ಳುತ್ತದೆ . ಆದರೆ ಕ್ಯಾರಿಕೇಚರ್‌ನ ಮೂಲ ( ೧೭೨೮) ಇಟಲಿಯ ಒಪೆರಾಗಳ ವಿಡಂಬನೆ 
ಮೊದಲೆ ಅಸ್ತಿತ್ವದಲ್ಲಿರುವ ವಸ್ತುವಾಗಲೀ , ಯಾಗಿತ್ತು . ಈಗಿನ ಅಮೆರಿಕನ್ ರಂಗಭೂಮಿ 
ಶೈಲಿಯಾಗಲೀ ಅಲ್ಲ. ಕ್ಯಾರಿಕೇಚರ್ ಎಂದರೆ ಯಲ್ಲಿ ಸ್ವಿಪ್ಟೀಸನ್ನು ಶಿಖರ ದೃಶ್ಯವಾಗಿ 
ವಕ್ರವಾದ ಕನ್ನಡಿಯಲ್ಲಿ ಕಾಣುವ ಬದುಕಿನ ಒಳ ಗೊಂಡ , ಅಶ್ಲೀಲ ಮಿಶ್ರಿತ ವಿವಿಧ 
ಪ್ರತಿಬಿಂಬ . ಅಣಕು ಕನ್ನಡಿಗೆ ಹಿಡಿದ ಕನ್ನಡಿ. ವಿನೋದಾವಳಿಯನ್ನು ಬರ್ಲೆಸ್ಟ್ ಎಂದು 
ಕಲೆಯಲ್ಲಿ ಆಗಲೇ ಒಮ್ಮೆ ಅಭಿವ್ಯಕ್ತವಾಗಿರುವ ಗುರುತಿಸುವುದುಂಟು. 
ಜೀವನದೃಷ್ಟಿಯ 'ವಿಮರ್ಶೆ'. ರಾಜರತ್ನಂ ಅವರ 

ಹೆಚ್ಚಿನ ಓದಿಗೆ: George Kitchen : “ A Survey of 
ಪುರುಷ ಮಹಾಸರಸ್ವತಿ , ರಾಶಿಯವರ Burlesque and Parody in English ' ( ೧೯೩೦) : 


೧೮೦ | ವಿಮರ್ಶೆಯ ಪರಿಭಾಷೆ 


Richmond R . Bond:“ English Burlesque Poetry (odrosse OD 202338, ESTO yeso 
೧೬೦೦ - ೧೭೫೦ ” ( ೧೯೩೨) ; S . M . Kechine: 
“ Popular Entertainment Through Ages ” 

ಬಗೆಯ ವಿಘ್ನಗಳಿವೆ) ... ಇವು ತೋಲಗಿದ 
( ೧೯೩೨); V . C . Clinton Baddeley : “ The Bur 

ಕೂಡಲೆ ಮೊದಲಿನಿಂದಲೂ ವಾಸನಾತ್ಮಕ 
lesque Tradition in the English Theatre after ವಾಗಿರುವ ಭಾವವು ಶುದ್ಧ ಸ್ವರೂಪದಲ್ಲಿ 
೧೬೬೦ ” ( ೧೯೫೨) Dwight Mac Donald ನ 

ಗೋಚರವಾಗಿ ಆನಂದವನ್ನು ಕೊಡುತ್ತದೆ. 
ಸಂಕಲನ “Parodies: An Anthology ” ( ೧೯೬೦) 
ಅಣಕು ಕೃತಿಗಳ ವಿಶ್ಲೇಷಣೆ , ಸಂಕಲನಗಳನ್ನು 

ಬ್ರಹ್ಮಾನಂದದಂತೆ ರಸಾಸ್ವಾದವೂ ಕೇವಲ 
ಒಳಗೊಂಡಿದೆ. 

ಭಾವನೆಯಿಂದ ಉಂಟಾಗತಕ್ಕದ್ದು ; ಅದ 

ರಂತೆಯೇ ಇಲ್ಲಿಯೂ ಬೇರೊಂದರ ಅರಿವು 
೧೩೨ . ಬ್ರಹ್ಮಾನಂದ ಮತ್ತು ರಸಾಸ್ವಾದ 

ತಲೆ ಹಾಕುವುದಿಲ್ಲ. ಅಲ್ಲಿಯ ಹಾಗೆ ಇಲ್ಲಿ ಕೂಡ 
ಸಮೃದ್ಧವಾಗಿ ಬೆಳೆದಿರುವ, ಅಥವ ಮಹತ್ವ 

ಜೀವನು ಸಂಸಾರದ ಹೊರ ಚಾಂಚಲ್ಯಾದಿ 
ಬ್ಲಾಗುವ ಯಾವುದೇ ಕಾಲದ, ದೇಶದ, 

ಗಳಿಂದ ತತ್ಕಾಲದಲ್ಲಾದರೂ ಬಿಡುಗಡೆ 
ಸಾಹಿತ್ಯ ವಿಮರ್ಶೆ ತನ್ನ ಬೇರುಗಳನ್ನು ತತ್ವಶಾಸ್ತ್ರ ಹೊಂದಿ ಅಪೂರ್ವವಾದ ವಿಶ್ರಾಂತಿಯನ್ನು 
ದಲ್ಲಿ ಆಳವಾಗಿ ಊರಿರುತ್ತದೆ. ತತ್ವಶಾಸ್ತ್ರ ಅನುಭವಿಸುತ್ತಾನೆ . ರಸಾಸ್ವಾದವೂ ಒಂದು 
ವೆಂಬುದು ಬದುಕಿನ ದೃಷ್ಟಿಕೋನಕುರಿತದ್ದಷ್ಟೆ . ಬಗೆಯ ಸಮಾಧಿಸ್ಥಿತಿ ಹೀಗಿರುವುದರಿಂದ 
ತತ್ವಶಾಸ್ತ್ರದ ಬೆಂಬಲವಿಲ್ಲದೆ ವಿಮರ್ಶೆ ಅದಕ್ಕೆ ಬ್ರಹ್ಮಾನಂದ ಸದೃಶ' ಎಂಬ ಹೊಗಳಿಕೆ 
ಬೆಳೆಯಲು ಸಾಧ್ಯವೇ ಇಲ್ಲ. ಸಂಸ್ಕೃತದ ಅನೇಕ ಸಾರ್ಥಕವಾಗುತ್ತದೆ. ” ೧ 
ಚಿಂತಕರು ಮುಕ್ತಿಯ , ಮೋಕ್ಷದ ಸಂಪಾದನೆ ಈ ಬಗೆಯ ಅನುಭವದ ಸಿತಿ ವಾಸವಿಕತೆ 
ಯನ್ನೇ ಜೀವಿತದ ಮುಖ್ಯ ಗುರಿ , ಎಲ್ಲ 

ಯಿಂದ ಪಲಾಯನವೋ ? ವಾಸ್ತವಿಕತೆಯ 
ಅನ್ವೇಷಣೆಗಳ ಅಂತಿಮ ಉದ್ದೇಶ ಎಂದು ಮಿತಿಗಳನ್ನು ಮೀರುವಂತಹುದೋ ? ಅಥವಾ 
ಭಾವಿಸಿದ್ದರು . ಸೃಷ್ಟಿಶಕ್ತಿ ಅಥವ “ಬ್ರಹ್ಮನ 

ಎಷ್ಟು ಮಟ್ಟಿಗೆ ವ್ಯಕ್ತಿಯ ವಾಸ್ತವಿಕ ಲೌಕಿಕ 
ಅನುಭವ ಆನಂದದ ತುಟ್ಟತುದಿ ಎಂದು ಅನುಭವಗಳನ್ನು ಆಧರಿಸಿದ್ದು, ಅವುಗಳಲ್ಲಿ 
ವೇದಾಂತ ಒಪ್ಪಿತು. ಕಾವ್ಯ ಮಾನವ ಮನಸ್ಸಿನ ಬೇರುಬಿಟ್ಟದ್ದು ? ಈ ಪ್ರಶ್ನೆಗಳು ಚರ್ಚೆಗೆ 
ಒಂದು ಚಟುವಟಿಕೆ , ಅದರ ಅನುಭವ ಯೋಗ್ಯ. ಆದರೆ ಅವುಗಳ ವಿವೇಚನೆ ತೀರ 
ದಿಂದಲೂ ಆನಂದ ದೊರೆಯುತ್ತದೆ . ಕಾವ್ಯದ ವಿಸ್ತಾರವಾಗುವುದರಿಂದ ಇಲ್ಲಿ ಅದನ್ನು ಅವನ್ನು 
ಅನುಭವವನ್ನು ವೇದಾಂತ ಪರಿಭಾಷೆಯಲ್ಲಿ ಗಮನಿಸಿಲ್ಲ. 
ವಿವರಿಸಿರುವುದನ್ನು ಸಂಸ್ಕೃತದ ಕಾವ್ಯ 

೧ . ತೀನಂಶ್ರೀ ಭಾ . ಕಾ . ಮೀ . ಪುಟ . ೩೮೯ 
ಮೀಮಾಂಸೆಯ ಉದ್ದಕ್ಕೂ ನೋಡಬಹುದು. ಹೆಚ್ಚಿನ ಓದಿಗೆ : M . Hiriyanna: “Indian Aesthet 
ಅಭಿನವಗುಪ್ತನು ಕಾವ್ಯದ ಪರಿಣಾಮ ಅಥವ ics” ( ಲೇ ) “ Art Experience ” ಪುಸ್ತಕದಲ್ಲಿ. 
ಆನಂದವನ್ನು ಬ್ರಹ್ಮಾನಂದ ಸಹೋದರ ” 

೧೩೩ . ಭವನಿಮಜ್ಜನ ಚಾತುರ್ಯ ಮತ್ತು 
ಎಂದು ಕರೆಯುತ್ತಾನೆ . ಆತ್ಮ ಸ್ವಯಂಪ್ರಕಾಶ ಲಘಿಮಾ ಕೌಶಲ ಪು. ತಿ . ನರಸಿಂಹಾಚಾರ್ 
ಉಳ್ಳದ್ದು. ಆನಂದ ಸ್ವರೂಪಿಯಾದದ್ದು. ಆದರೆ ರಸ ಸರಸ್ವತಿಯ ಮುನ್ನುಡಿಯಲ್ಲಿ ಬಳಸಿದ 
ಆತ್ಮವನ್ನು ಅ- ವಿದ್ಯೆ ಆವರಿಸಿರುತ್ತದೆ; ಕಾಮ ಪಾರಿಭಾಷಿಕಗಳು . ಸಂಸ್ಕೃತ ಕಾವ್ಯಮೀಮಾಂಸ 
ಕರ್ಮಗಳು ಪ್ರಬಲವಾಗಿರುತ್ತವೆ... ಈ ಕರು ಹೇಳುವ ದರ್ಶನ - ವರ್ಣನ ಪ್ರಕ್ರಿಯೆಗೆ 
ಆವರಣ ಯಾವುದಾದರೊಂದು ರೀತಿಯಲ್ಲಿ ಸಂಬಂಧಿಸಿದ್ದು. ತನ್ನ ಸುತ್ತಲಿನ ಜಗತ್ತಿನ ಘಟನೆ 
ಭಂಗವಾದರೆ ಆತ್ಮವು ಸ್ವ - ಪ್ರಕಾಶದಿಂದ ಬೆಳಗಿ ಗಳಲ್ಲಿ ಅನುಭವಗಳಲ್ಲಿ ಮುಳುಗುವ, ಒಂದಾ 
ಆನಂದಮಯವಾಗಿ ಅನುಭವಕ್ಕೆ ಬರುತ್ತದೆ.. ಗುವ , ಸಾಮಾನ್ಯರ ಗ್ರಹಿಕೆಗೆ ಎಟುಕಲಾರದ್ದಕ್ಕೂ 


ವಿಮರ್ಶೆಯ ಪರಿಭಾಷೆ | ೧೮೧ 


ಸಂವೇದಿಸಬಲ್ಲ ಕವಿಯ ಸಾಮರ್ಥ್ಯ ಭವ ಕಾವ್ಯಮೀಮಾಂಸಕರು ಭಾವ ಎಂದು ಗುರುತಿ 
ನಿಮಜ್ಜನ ಚಾತುರ್ಯ ಮತ್ತು ಹಾಗೆ ಒಳಗಾ ಸುತ್ತಾರೆ . ಆಶ್ಚರ್ಯ, ಪ್ರೀತಿ, ಭಯ , ನಾಚಿಕೆ 
ಗಿದ್ದಾಗಲೂ ಅವುಗಳೆಲ್ಲದರಿಂದ ಪಾರಾಗಿ , ಇತ್ಯಾದಿಗಳು ಚಿತ್ತ ವೃತ್ತಿಗಳು. ಅಂದರೆ ಭಾವವು 
ದೂರ ನಿಂತು , ವಿವರಿಸಬಲ್ಲ ಸಾಮರ್ಥ್ಯ ಒಂದು ರೀತಿಯ ವೈಯಕ್ತಿಕ ಪ್ರತಿಕ್ರಿಯೆ . 
ಲಘಿಮಾ ಕೌಶಲ . ಇಲ್ಲಿ ' ಚಾತುರ್ಯ' ಮತ್ತು ಯಾವುದೇ ಸನ್ನಿವೇಶಕ್ಕೆ ಮತ್ತು ಅನುಭವಕ್ಕೆ 
“ಕೌಶಲ' ಎಂಬ ಪದಗಳು , ಈ ಗುಣಗಳು ಪ್ರತಿವ್ಯಕ್ತಿಯೂ ತೀರ ಭಿನ್ನವಾದ ರೀತಿಯಲ್ಲಿ 
ಜನ್ಮ ಅಥವ ದೈವದತ್ತವಲ್ಲ , ರೂಢಿಸಿ ಪ್ರತಿಕ್ರಿಯೆ ತೋರುವುದು ಸಾಧ್ಯ ಮತ್ತು ಸಹಜ . 
ಕೊಂಡಂತಹ ಸಾಮರ್ಥ್ಯಗಳು ಎಂಬುದನ್ನು 

ಪ್ರತಿಯೊಂದು ಭಾವಕ್ಕೂ , ಅದರ ಹುಟ್ಟಿಗೆ 
ಸೂಚಿಸುತ್ತವೆ . 

'ಕಾರಣ' ವೊಂದು ಇರಬೇಕು. ಭಾವದ 

ಪರಿಣಾಮವಾಗಿ ಒಂದು ಕಾರ್ಯವೂ 
೧೩೪ . ಭಾಣ ದೃಶ್ಯ ಕಾವ್ಯದ ಒಂದು ಪ್ರಕಾರ . 

ನಡೆಯುತ್ತದೆ. ಮೈಮರೆತು ನಡೆಯುತ್ತಿರುವಾಗ 
ದಶರೂಪಕಗಳಲ್ಲಿ ಒಂದು ಕಲ್ಪಿತ ಕಥಾವಸ್ತು. 

ಕಾಣಿಸಿಕೊಳ್ಳುವ ಹಾವು' ಕಾರಣ' ವಾಗಿ ಭಯದ 
ಸಾಮಾಜಿಕವಾಗಿ ಕೆಳವರ್ಗದವರ (ಕಳ್ಳರು, 

ಚಿತ್ತವೃತ್ತಿ ಅಥವ ಭಾವ ಮನಸ್ಸಿನಲ್ಲಿ ಹುಟ್ಟಿ , 
ಧೂರ್ತರು ಇತ್ಯಾದಿ) ಕಥೆ, ಏಕಪಾತ್ರಾ 

ಬೆಚ್ಚುವ ಹಿಂಜರಿಯುವ ಕಾರ್ಯ ಅಥವ 
ಭಿನಯದ ರೂಪ. ವಿಟನೊಬ್ಬನದೇ ಪಾತ್ರ 
ರಂಗದ ಮೇಲೆ ಕಾಣಿಸಿಕೊಂಡು ಅವನೇ 

ಪ್ರತಿಕ್ರಿಯೆ ನಡೆಯುತ್ತದೆ. ಅಂದರೆ ಭಾವವು 

ಮಾನಸಿಕವಾದರೂ ಅದರ ಕಾರ್ಯ ಕಾರಣ 
ನಾಯಕನಾಗಿರುತ್ತಾನೆ. ಆಕಾಶ ಭಾಷಿತದ 
ಮೂಲಕ ಕಥೆಯ ನಿರೂಪಣೆ, ವೀರರಸ 

ಗಳು ವಿಶ್ಲೇಷಣೆಗೆ ಸಿಗುವಂಥವಾದ್ದರಿಂದ ಅವು 
ಪ್ರಧಾನ . ಶೃಂಗಾರ ರಸದ ಸೂಚನೆ ಇರುತ್ತದೆ . 

ಗಳನ್ನು ಆಧರಿಸಿಯೇ ನಾವು ವ್ಯಕ್ತಿಯ ಭಾವ 
ಪ್ರಧಾನವಾಗಿ ಭಾರತೀ ವೃತ್ತದ ಬಳಕೆ . ಮುಖ 

ವನ್ನು ಅರಿಯಲು ಸಾಧ್ಯ . 
ಮತ್ತು ನಿರ್ವಹಣ ಸಂಧಿಗಳು ಮಾತ್ರ ಇರುತ್ತದೆ. ಸುಖ ಮತ್ತು ದುಃಖ ರೂಪದ ಸಂವೇದನೆ 
ಉದಾ., ಲೀಲಾಮಧುಕರ . 

ಗಳಿಂದ ಉಂಟಾಗುವ ಚಿತ್ತವೃತ್ತಿಗಳಲ್ಲಿ , 
೧೩೫ , ಭಾವ ೧ . ಭಾವ ಎಂಬ ಪದದ ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ, 
ಮೂಲಾರ್ಥ ಇರುವಿಕೆ ”. ಆದರೆ ಈ ಪದ ಅಸಂಖ್ಯಾತ ವಿಧಗಳನ್ನು ಗುರುತಿಸಬಹುದು . 
ಸುಮಾರು ೩೦ ಬೇರೆಬೇರೆ ಅರ್ಥಗಳಲ್ಲಿ ಆದರೆ ಕೆಲವಾದರೂ ಚಿತ್ತವೃತ್ತಿಗಳು ತೀರ 
ಬಳಕೆಯಾಗುತ್ತದೆ . ಕಾವ್ಯಮೀಮಾಂಸೆಯಲ್ಲಿ ಪ್ರಬಲವಾಗಿರುತ್ತವೆ . ತುಂಬ ಸೂಕ್ಷ್ಮ ರೂಪ 
ಚಿತ್ತವೃತಿ ಎಂಬ ಅರ್ಥದಲ್ಲಿ ಉಪಯೋಗ ದಲ್ಲಾದರೂ ಎಲ್ಲರ ಮನಸ್ಸಿನ ವ್ಯಾಪಾರ 
ವಾಗುತ್ತದೆ. ಭಾವ ಒಂದು ಮಾನಸಿಕ ಗಳಲ್ಲೂ ಕಾಣಿಸಿಕೊಳ್ಳುತ್ತವೆ. ಸನ್ನಿವೇಶಕ್ಕೆ 
ವ್ಯಾಪಾರ . ನಮ್ಮ ಸುತ್ತಲ ಪರಿಸರದಿಂದ, ಅನುಗುಣವಾಗಿ ಪ್ರಕಟಗೊಂಡು ಮನಸ್ಸಿನ 
ಇಂದ್ರಿಯಗಳ ಮೂಲಕ ನಾವು ಪಡೆಯುವ ಸಂಸ್ಕಾರಕ್ಕೆ ಕಾರಣವಾಗುತ್ತವೆ ಎಂಬುದನ್ನೂ 
ಅನುಭವಗಳನ್ನು ಸ್ಕೂಲವಾಗಿ ಸುಖ ಮತ್ತು ಗುರುತಿಸಬಹುದು . ಹೀಗೆ ಮಾನವನ 
ದುಃಖ ರಪ ದ ವೆಂದು ವಿಂಗಡಿಸಿ ಜೀವಿತಕ್ಕೆ ನೆಲೆಯಾಗಿ ಅಂಟಿಕೊಂಡು ನಿಲ್ಲತಕ್ಕ 
ಕೊಳ್ಳಬಹುದು. ನಮಗೆ ಆಗುವ ಪ್ರತಿಯೊಂದು ಭಾವಗಳಿಗೆ ಸ್ಥಾಯಿಭಾವಗಳೆಂದು ಹೆಸರು. ” 
ಅನುಭವವೂ ಮನಸ್ಸನ್ನು ಕಲಕಿ ಒಂದಲ್ಲ ಇಂಥ ಎಂಟು ಮುಖ್ಯ ಸ್ಥಾಯಿಭಾವಗಳನ್ನು 
ಒಂದು ರೀತಿಯ ಪರಿಣಾಮವನ್ನು ಬೀರುತ್ತವೆ . ಭರತ ಗುರುತಿಸುತ್ತಾನೆ ರತಿ, ಹಾಸ, ಶೋಕ, 
ಅನುಭವಗಳಿಂದಾಗುವ “ ಚಿತ್ತ ವಿಕಾರ ” ವನ್ನು ಕ್ರೋಧ, ಉತ್ಸಾಹ, ಭಯ , ಜುಗುಪ್ಪೆ ಮತ್ತು ವಿಸ್ಮಯ . 


೧೮೨ | ವಿಮರ್ಶೆಯ ಪರಿಭಾಷೆ 


ಶಂಕೆ , ಔತ್ಸುಕ್ಯ ಇತ್ಯಾದಿ ಭಾವಗಳು ಅವುಗಳ ಇವುಗಳನ್ನು ಬಳಸುವಾಗ ಎಚ್ಚರವೂ ಅಗತ್ಯ . 
ಇರುವಿಕೆಯ ಕಾರಣ ನಿವಾರಣೆ ಯಾದಾಗ ಏಕೆಂದರೆ ಕಾರ್ಯ, ಕಾರಣ , ಸ್ಥಾಯಿ , 
ತಾವೂ ಮರೆಯಾಗಿಬಿಡುತ್ತವೆ. ಆದರೆ ಸಂಚಾರಿ ಇತ್ಯಾದಿಯಾಗಿ ಕೃತಿಯನ್ನು ತೀರ 
ಸ್ಥಾಯಿಭಾವಗಳು ಹೆಚ್ಚು ಸ್ಥಿರವೂ , ಪರಿಣಾಮ ಸರಳಗೊಳಿಸಿ ವಿವರಿಸುವ ಅಪಾಯವಿದೆ. 
ಮತ್ತು ಪ್ರತಿಕ್ರಿಯೆಗಳಲ್ಲಿ ಹೆಚ್ಚು ಆಳವೂ 

ನಿತ್ಯದ ಬದುಕಿನ ಮಾನಸಿಕ ವ್ಯಾಪಾರಗಳೇ 
ಆಗಿರುವಂಥವು. ಒಂದು ಸ್ಥಾಯಿಭಾವ 

ಸಾಹಿತ್ಯ ಕೃತಿಯ ಸಾಮಗ್ರಿ , ಕೃತಿಯೊಂದರ 
ಮೂಡಿಸುವ ಪ್ರತಿಕ್ರಿಯೆಯ ಅವಧಿಯಲ್ಲಿ 

ಪಾತ್ರದ ' ಭಾವ'ಕ್ಕೆ ಕಾರಣವಾಗುವ ಅಂಶಗಳನ್ನು 
ಅನೇಕ ಬಗೆಯ ಇತರ ಭಾವಗಳೂ ಕಾಣಿಸಿ 

ವಿಭಾವಗಳೆಂದೂ ಅವುಗಳ ಕಾರ್ಯವನ್ನು 
ಕೊಳ್ಳುತ್ತವೆ. ಇವನ್ನು ವ್ಯಭಿಚಾರಿ ಅಥವ ಸಂಚಾರಿ 

ಅನುಭಾವವೆಂದೂ ಕಾವ್ಯಮೀಮಾಂಸಕರು 
ಅಥವ ಸಹಕಾರಿ ಭಾವಗಳೆಂದು ಕರೆಯುತ್ತಾರೆ . 

ಗುರುತಿಸುತ್ತಾರೆ . ಸ್ಥಾಯಿಭಾವಗಳ ಉಗಮಕ್ಕೆ 
ಉದಾ., ರತಿಯ ಸ್ಥಾಯಿಭಾವದಲ್ಲಿ , ಚಿಂತೆ, 

ಕಾರಣವಾಗುವ ವಿಭಾವವನ್ನು ಆಲಂಬನ ವಿಭಾವ 
ಔತ್ಸುಕ್ಯ , ಹರ್ಷದಂತಹ ಸಂಚಾರಿ ಭಾವಗಳು , 

ಮತ್ತು ಉದ್ದೀಪನ ವಿಭಾವ ಎಂದು ಎರಡು 
ತಾತ್ಕಾಲಿಕ ಪ್ರತಿಕ್ರಿಯೆಗಳು ಕಾಣಿಸಿಕೊಳ್ಳುತ್ತವೆ . 

ಬಗೆಯಲ್ಲಿ ವಿಂಗಡಿಸುತ್ತಾರೆ . ವಿಭಾವಗಳ 
ಸ್ಥಾಯಿ ಮತ್ತು ಸಂಚಾರಿ ಭಾವಗಳನ್ನು , 

ಪ್ರಭಾವದಲ್ಲಿನ ತಾರತಮ್ಯವೇ ಈ ವಿಂಗಡಣೆಗೆ 
ಕ್ರಮವಾಗಿ , ದಾರ ಮತ್ತು ಅದಕ್ಕೆ ಪೋಣಿಸಿದ ಆಧಾರ. “ ಭಾವವು ಆವಿರ್ಭವಿಸುವುದಕ್ಕೆ 
ಮಣಿಗಳಿಗೆ; ಸಮುದ್ರ ಮತ್ತು ಅದರಲ್ಲಿ ಏಳುವ ಮೂಲಾಶ್ರಯವಾದ ಕಾರಣವೇ ಅಲಂಬನ 
ಬೀಳುವ ಅಲೆಗಳಿಗೆ ಕಾವ್ಯಮೀಮಾಂಸಕರು ವಿಭಾವ. ” ದುಷ್ಯಂತ , ಶಕುಂತಲೆಯರ ನಡುವೆ 
ಹೋಲಿಸುತ್ತಾರೆ. 

ರತಿ ಎಂಬ ಸ್ಥಾಯಿಭಾವ ಉದಿಸಲು 
ಮೂವತ್ತಮೂರು ವ್ಯಭಿಚಾರಿ ಭಾವಗಳನ್ನು 

ದುಷ್ಯಂತನಿಗೆ ಶಕುಂತಲೆಯೂ , ಶಕುಂತಲೆಗೆ 
ಸಾಮಾನವಾಗಿ ಗುರುತಿಸುವುದುಂಟು: ಬೇಸರ, ದುಷ್ಯಂತನೂ ಆಲಂಬನ ವಿಭಾವಗಳು . 
ಬಳಲಿಕೆ , ಕಳವಳ , ಅಸೂಯೆ ಮತ್ತು ಶ್ರಮ , 

ಇವರಿಬ್ಬರ ರತಿಯ ಬೆಳವಣಿಗೆಗೆ ಸಹಾಯಕ 
ಆಲಸ್ಯ , ದೈನ್ಯ , ಚಿಂತೆ , ಮಂಕು , ಧೈರ್ಯ , 

ವಾಗುವಂತಹ ಪರಿಸರ , ಗೆಳತಿಯರ 
ಧೃತಿ , ನಾಚಿಕೆ , ಚಪಲತೆ , ಹರ್ಷ, ಸಂಭ್ರಮ , 

ಪ್ರೋತ್ಸಾಹ , ಅಗಲಿಕೆ ಇತ್ಯಾದಿಗಳು ಉದ್ದೀಪನ 
ಜಡತ್ವ , ಗರ್ವ , ವಿಷಾದ, ಆತುರ, ಮೂರ್ಛ, 

ವಿಭಾವಗಳು . ಆದರೆ ಈ ಬಗೆಯ ವಿಂಗಡಣೆ 
ಕನಸು , ಎಚ್ಚರಿಕೆ , ಕೋಪ, ಅವಹಿತ್ಯ 

ಅನುಪಯುಕ್ತ , ಅನಗತ್ಯ ಎಂಬ ವಾದವೂ ಇದೆ. 
( ಭಾವವನ್ನು ಮರೆಮಾಚು ) , ಉಗ್ರತೆ , 

ಇದು ಕೇವಲ ಕಾಲ್ಪನಿಕವಾದ ವಿಭಾಗ ಕ್ರಮ . 

ಭಾವಕ್ಕೆ ಕಾರಣವಾಗುವ ವಿಭಾವಗಳ ಸಮುದಾ 
ನಿಶ್ಚಯ , ಸಂಕಟ , ಉನ್ಮಾದ, ಮರಣ , ತ್ರಾಸ , 
ವಿತರ್ಕ, ಭರತನು ನೀಡುವ ಈ ಪಟ್ಟಿ 

ಯವೇ ಇದ್ದು ಅವೆಲ್ಲ ಒಟ್ಟಾಗಿ ಭಾವದ 

ಹುಟ್ಟಿಗೆ ಕಾರಣ ಎಂದು ಕೆಲವು ವಿಮರ್ಶಕರ 
ಸಮಗ್ರವೂ ಅಲ್ಲ ಸಂಪೂರ್ಣವೂ ಅಲ್ಲ . 

ಅಭಿಪ್ರಾಯ . 
ಚಿತ್ತವೃತ್ತಿ ಎಂದು ಕರೆಯಲು ಅಸಾಧ್ಯವಾಗು 
ವಂತಹವು (ಉದಾ., ಮರಣ) ಎಷ್ಟೋ ಭಾವಕ್ಕೆ ದೇಹಸೂಚಿಸುವ ಪ್ರತಿಕ್ರಿಯೆಗಳು - 
ಇದರಲ್ಲಿ ಸೇರಿವೆ. ಕೆಲವು ಚಿತ್ತವೃತ್ತಿಗಳ ಕಂಬನಿ , ಪುಳಕ , ನಡುಕ ಇತ್ಯಾದಿ - ಅನುಭಾವ 
ನಡುವಿನ ವ್ಯತ್ಯಾಸ ಅತೀ ಸೂಕ್ಷ , ಈ ಎಲ್ಲ ಎಂದು ಗುರುತಿಸಲ್ಪಡುತ್ತವೆ . ಆದರೆ ಈ 
ತಾತ್ಕಾಲಿಕ ಪ್ರತಿಕ್ರಿಯೆಗಳೂ ವೈಯಕ್ತಿಕ ಭಿನ್ನತೆ ಅನುಭಾವಗಳಲ್ಲಿ: ನಿಶ್ಲೇಷ್ಟತೆ, ಬೆವರು , 
ಯನ್ನು ಆಧರಿಸಿರುವುದರಿಂದ, ವಿಮರ್ಶೆಯಲ್ಲಿ ರೋಮಾಂಚ, ಧ್ವನಿ ವಿಕಾರ, ನಡುಕ, ಮುಖದ 


ವಿಮರ್ಶೆಯ ಪರಿಭಾಷೆ | ೧೮೩ 


ಬಣ್ಣ ವ್ಯತ್ಯಾಸವಾಗುವುದು , ಕಂಬನಿ, ಮೂರ್ಛ ಚಿತ್ತವೃತ್ತಿ. ೧೮ನೆಯ ಶತಮಾನದಿಂದೀಚೆಗೆ 
ಈ ಎಂಟು ಅನುಭಾವಗಳನ್ನು ಸಾತ್ವಿಕ ಭಾವ ಮನಶ್ಯಾಸ್ತವೂ ಅರಿವನ್ನು ಕುರಿತು ಅಧ್ಯಯನ 
ಗಳೆಂದು ಕರೆಯುತ್ತಾರೆ. ಯಾವುದಾದರೊಂದು ನಡೆಸಿದೆ. ತತ್ವಶಾಸ್ತ್ರವು ಹೆಚ್ಚಾಗಿ ವಿಚಾರದ 
ಭಾವ ಮನಸ್ಸಿಗೆ ತೀವ್ರವಾಗಿ ತಾಕಿದಾಗ, ಮೇಲೆ ಮೇಲೆ, ಮನಶಾಸ್ತ್ರವು ಚಿತ್ತವೃತ್ತಿಯ ಮೇಲೆ 
ಹೇಳಿದ ಎಂಟರಲ್ಲಿ ಯಾವುದಾದರೊಂದು ಗಮನ ಹರಿಸಿವೆ. 
ಪ್ರತಿಕ್ರಿಯೆ ಅಪ್ರಯತ್ನಕವಾಗಿಯೇ ಕಾಣಿಸಿ 

ಮನಶ್ಯಾಸ್ತ್ರವು ಅರಿವಿನಲ್ಲಿ ಈ ಅಂಶಗಳನ್ನು 
ಕೊಳ್ಳುವುದರಿಂದ ' ಭಾವದ ತೀವ್ರಾವಸ್ಥೆಯನ್ನು 

ಗುರುತಿಸುತ್ತದೆ . ಆಲೋಚನೆ, ಗ್ರಹಿಕೆ ( ಥಾಟ್ , 
ನಿಯತವಾಗಿ ಸೂಚಿಸುವ ” ಈ ದೈಹಿಕ 

ಕಾಗ್ನಿಶನ್ ); feeling- ಘಟನೆಯೊಂದರ 
ಕ್ರಿಯೆಗಳನ್ನು ಬೇರೆಯಾಗಿ ಗುರುತಿಸಿರಬಹುದು. 
ಇಲ್ಲಿ 'ಸತ್ವ' ಎಂಬ ಪದ ಚಿತ್ತದ ಏಕಾಗ್ರತೆ ” 

ಪ್ರಜ್ಞಾಪೂರ್ವಕ ಸ್ವರೂಪ ಮತ್ತು ವಿಲ್ 
ಎಂಬ ಅರ್ಥದಲ್ಲಿ ಬಳಕೆಯಾಗಿರುವಂತೆ 

(ಕೋನೇಶನ್) - ಇಚ್ಛೆ ಅಥವ ಸಂಕಲ್ಪ , ಇದು 
ತೋರುತ್ತದೆ . ಅಂದರೆ ಸಾತ್ವಿಕ ಭಾವಗಳೂ 

ಪ್ರಜ್ಞಾಪೂರ್ವಕ ಅಥವ ಅಪ್ರಜ್ಞಾಪೂರ್ವ 
ಅನುಭಾವಗಳೇ ಆಗಿರುತ್ತವೆ. ರಸ ಮತ್ತು ಭಾವಗಳ 

ಕವಾಗಿರಬಹುದು. ದೇಹದ ಸಾಮಾನ್ಯ 
ಸಂಬಂಧ ಕುರಿತ ಚರ್ಚೆಗೆ ' ರಸ' ನಮೂದುನೋಡಿ, 

ಸಂವೇದನೆಗಳನ್ನು ಕುರಿತು ” ಫೀಲಿಂಗ್ ಎಂಬ 

ಪದ ಬಳಕೆಯಾಗುತ್ತದೆ. 
೨ . ಭಾವ ಎಂಬ ಹೆಸರಿನ ಒಂದು 
ಅಲಂಕಾರವೂ ಇದೆ . ಒಂದು ಚಿತ್ತವೃತ್ತಿಯ ಸೌಂದರ್ಯ ಮೀಮಾಂಸೆಯು ತತ್ವಶಾಸ್ತ್ರದ 
ಅನುಭಾವವು ಮತ್ತು ಅದರ ಕಾರಣವು ಮೇಲು ಮತ್ತು ಮನಶ್ಯಾಸ್ತದ ಸಿದ್ಧಾಂತಗಳನ್ನು ಬಳಸಿ 
ನೋಟಕ್ಕೆ ಸಂಬಂಧಪಡದಂತೆ ಕಂಡರೂ ಆ ಕೊಂಡು ಚಿತ್ತವೃತ್ತಿಯು ನಾಲೇಜ್ ( ಅರಿವು) 
ಮೂಲಕವೇ ಚಿತ್ತವೃತ್ತಿಯ ಸೂಚಿತ ಮತ್ತು ಅಂಡರ್‌ಸ್ಟ್ಯಾಡಿಂಗ್ ತಿಳಿವುಕ್ರಿಯೆಯಲ್ಲಿ 
ವಾಗುತ್ತದೆ ಮತ್ತು ಅನುಭಾವಕ್ಕೂ ಕಾರಣಕ್ಕೂ ಭಾಗವಹಿಸುತ್ತದೆ ಎಂಬುದನ್ನು ಒಪ್ಪುತ್ತದೆ. ಕಲೆ 
ಇರುವ ಸಂಬಂಧವು ತಿಳಿಯುತ್ತದೆ - ಹೀಗೆ ಒಂದು ಸೃಜನಶೀಲ ಚಟುವಟಿಕೆ . ಇದರಲ್ಲಿ 
ಚಿತ್ರಿತವಾದ ಸಂದರ್ಭದಲ್ಲಿ ಭಾವ ಎಂಬ 

ದೈಹಿಕ ಸಂವೇದನೆಗಳು ಪ್ರಮುಖ ಪಾತ್ರವಹಿಸು 
ಅಲಂಕಾರವಿರುತ್ತದೆ . ” 

ತದೆ. ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದಂತೆ 
೧೩೬ . ಭಾವ, ಚಿತ್ತವೃತ್ತಿ Feeling ಫೀಲಿಂಗ್ ಐ . ಎ . ರಿಚರ್ಡ್ಸ್ನು ಫೀಲಿಂಗ್ ಅನ್ನು ( ಸುಖ 
ಸಾಹಿತ್ಯ ಕೃತಿ ಹೀಗೆ ಸೃಷ್ಟಿಯಾಗುತ್ತದೆ ? ಒಂದು ಮತ್ತು ಅಸುಖ) ಸಂವೇದನೆಗಳಿಗೆ ಮಿತಿ 
ಕೃತಿ ಓದುಗನ ಮೇಲೆ ಹೇಗೆ ಪರಿಣಾಮ ಗೊಳಿಸಿ , ಅವು ವೈಯಕ್ತಿಕ ಧೋರಣೆಗಳ 
ಬೀರುತ್ತದೆ ? ಎಂಬ ಪ್ರಶ್ನೆಗಳಿಗೆ ಉತ್ತರ ದೃಷ್ಟಿಕೋನಗಳ ಸಂಕೇತ ಎಂದು ವಿವರಿಸು 
ಹುಡುಕಲು ಅನಿವಾರವಾಗಿ ಸಾಹಿತ್ಯೇತರ ತ್ತಾನೆ . ಕೆಲವರು ಇತರರಿಗಿಂತ ಹೆಚ್ಚು ವ್ಯವಸ್ಥಿತ 
ಅಧ್ಯಯನ ಶಾಖೆಗಳಿಗೆ ಮೊರೆ ಹೋಗಬೇಕು. ವಾಗಿ , ಅಚ್ಚುಕಟ್ಟಾಗಿ ಆಲೋಚಿಸಬಲ್ಲರು . 
ಅರಿವು ಉಂಟಾಗುವುದು ಹೇಗೆ ? ಎಂಬುದು ಹಾಗೆಯೇ ಕೆಲವು ಜನ ಮಿಕ್ಕವರಿಗಿಂತ ಹೆಚ್ಚು 
ತತ್ವಶಾಸ್ತ್ರದ ಪ್ರಾಚೀನ ಒಗಟುಗಳಲ್ಲಿ ಒಂದು. ' ಚೆನ್ನಾಗಿ ಫೀಲಿಂಗ್‌ಗಳನ್ನು ಅರಿಯಬಲ್ಲರು . 
ಇದನ್ನು ಕುರಿತ ಅಧ್ಯಯನ ಎಪಿಸ್ಟಮಾಲಜಿಯ ಅವರು ದೊಡ್ಡ ಕಲಾವಿದರು ಎನ್ನುತ್ತಾನೆ. 
ಸಾಂಪ್ರದಾಯಿಕ ಸೂತ್ರದ ಪ್ರಕಾರ ಅರಿವಿನಲ್ಲಿ ರಿಚರ್ಡ್. ಹೀಗಾಗಿ ಅವನ ಪ್ರಕಾರ ಫೀಲಿಂಗ್ 
ಎರಡು ಪ್ರಕ್ರಿಯೆಗಳು ಇರುತ್ತವೆ. ಒಂದು ಗಳ ತೀವ್ರತೆಗಿಂತ ಅವುಗಳ ವ್ಯವಸ್ಥೆ 
ರೀಸನ್ - ವಿಚಾರ , ಇನ್ನೊಂದು ಫೀಲಿಂಗ್ ಮುಖ್ಯವಾದದ್ದು. 


) 


೧೮೪ | ವಿಮರ್ಶೆಯ ಪರಿಭಾಷೆ 


ಕೆಲವು ತತ್ವಶಾಸ್ತ್ರಜ್ಞರು ಫೀಲಿಂಗ್‌ನ ಅಭಿವ್ಯಕ್ತಿ ಹಿನ್ನೆಲೆಯಲ್ಲಿ ರಸಾನುಭವದ ಪ್ರಕ್ರಿಯೆಯನ್ನು 
ರಿಚುಯಲ್ ಮತ್ತು ಆಟಿಟ್ಯೂಡ್ ಮೂಲಕ ಈ ಪದಗಳು ವಿವರಿಸುತ್ತವೆ . 
ಆಗುತ್ತದೆ ಎನ್ನುತ್ತಾರೆ . ಇದನ್ನು ಕಲಾವಿದ 

ದಿನನಿತ್ಯದ ಭಾಷೆಯ ಬಳಕೆಯಲ್ಲಿ, ಭಾಷೆಯ 
ಸಾಂಕೇತಿಕತೆಯ ಮೂಲಕ ಅಭಿವ್ಯಕ್ತಿಸುತ್ತಾನೆ. 

ಸಾಮರ್ಥ್ಯವನ್ನು ಅಭಿದಾ ಮತ್ತು ಲಕ್ಷಣಾ ವೃತ್ತಿ 
ಈ ತತ್ವ ಸಂಗೀತದಂತಹ ಕಲೆಗಳಿಗೆ ಹೆಚ್ಚು 

ಗಳೆಂದು ಗುರುತಿಸುವುದುಂಟು. ಆದರೆ ಕಾವ್ಯ 
ಸೂಕ್ತ. ವ್ಯಾಗ್ನರ್‌ನಂತೂ ಸಂಗೀತ ಫೀಲಿಂಗ್‌ನ 

ಮತ್ತು ನಾಟಕಗಳಲ್ಲಿ ಇವುಗಳೊಡನೆ ಭಾಷೆಯ 
ಪ್ರತಿನಿಧೀಕರಣ (ರೆಪ್ರೆಸೆಂಟೇಶನ್ ) ಮತ್ತು 

ಇನ್ನೆರಡು ವಿಶೇಷ ಸಾಮರ್ಥ್ಯಗಳು ಬಳಕೆ 
ಸೂತ್ರೀಕರಣ ( ಫಾರಮೇಶನ್ ) ಬಿಟ್ಟು 

ಯಾಗುತ್ತವೆಂದು ಹೇಳಿ ಭಟ್ಟನಾಯಕನು 
ಬೇರೇನೂ ಅಲ್ಲ ಎನ್ನುತ್ತಾನೆ . ಸಾಹಿತ್ಯಕ್ಕೆ 

ಅವುಗಳನ್ನು ಭಾವಕತ್ವ ಮತ್ತು ಭೋಜಕತ್ವ 
ಸಾಮಾಜಿಕ , ವೈಚಾರಿಕ , ನೈತಿಕ ಆಯಾಮ 

ಎಂದು ಗುರುತಿಸುತ್ತಾನೆ. ಭಾವಕತ್ವವು 
ಗಳಿರುವುದರಿಂದ ಕೇವಲ ಚಿತ್ತವೃತ್ತಿಗಳನ್ನು ಕತಿಯಲಿನ ವಿಭಾವಗಳಿಗೆ ಸಾಧಾರಣತವನು. 
ಆಧರಿಸಿದ ಸೌಂದರ್ಯ ಮೀಮಾಂಸೆಯಿಂದ 

ನೀಡಿ ಅವು ರಸ ವಿಷಯವಾಗುವಂತೆ 
ಹೆಚ್ಚಿನ ಲಾಭವಿಲ್ಲ. 

ಮಾಡುವ ಸಾಮರ್ಥ್ಯ, ಉದಾ., ಭಾಸನ 
ಹೆಚ್ಚಿನ ಓದಿಗೆ: 1.A , Richards : “ Principles of Lit ಊರು ಭಂಗ ನಾಟಕದ ದುದ್ಯೋಧನ ಕೇವಲ 
erary Criticism ” ( ೧೯೨೪ ); Susanne Langer, 

ಒಂದು ಪಾತ್ರ ಅಷ್ಟೆ , ತನ್ನ ವಿಶಿಷ್ಟ ಗುಣಗಳನ್ನು 
“ Philosophy in a new Key ” ( 699 ) “ Feeling 

ನೀಗಿಕೊಂಡು ಕೃತಿಯ ವಿಭಾವವಾಗಿ 
and Form ” ( ೧೯೫೩ ) 

ಪರಿವರ್ತಿತನಾಗಿ , ದುರಂತಕ್ಕೊಳಗಾದ 
೧೩೭. ಭಾವಕ ಸಾಹಿತ್ಯ ಕೃತಿಯ ಓದುಗರನ್ನು ಸಾಧಾರಣ ವ್ಯಕ್ತಿಯಾಗಿ ತೋರುತ್ತಾನೆ. 
ವಿವರಿಸುವ , ಓದುಗರ ಪ್ರತಿಕ್ರಿಯೆಗಳನ್ನು ಅಂದರೆ , ಉದ್ದಟತನ , ಅಹಂಕಾರ , ದುಃಖ , 
ಆಧರಿಸಿ ಅವರ ವ್ಯಕ್ತಿತ್ವದ ಪಕ್ವತೆಯನ್ನು ಬಂಧು ಬಾಂಧವರನ್ನು ಕಳೆದುಕೊಂಡ, ಆ 
ಅಳೆಯುವ ಮಾನದಂಡದ ಪರಿಕಲ್ಪನೆ, ಸ್ಥಿತಿಯಲ್ಲಿರುವಂತಹ ಯಾವನೆ ವ್ಯಕ್ತಿಗೆ 
ಕಾವ್ಯಾನುಭವವನ್ನು ಮಾತುಗಳ ಮೂಲಕ ಸಮಾನವಾದ ಗುಣಗಳನ್ನು ಪಡೆದು 
ವಿವರಿಸುವವರು ವಾಗ್ದಾವಕರು , ಹೃದಯದಲ್ಲಿ ಕೊಳ್ಳುತ್ತಾನೆ. ಅವನ ದುಃಖದ ಸ್ಥಾಯಿಭಾವ 
ಮೆಚ್ಚುಗೆಯನ್ನು ಅಡಗಿಸಿಕೊಳ್ಳುವವರು ಹೃದಯ 

ಕೂಡ ವ್ಯಕ್ತಿತ್ವದ ಸಂಪರ್ಕದಿಂದ ಬೇರ್ಪಟ್ಟಿರು 
ಭಾವಕರು , ಸಾತ್ವಿಕ ಭಾವಗಳಿಂದ ಮೆಚ್ಚುಗೆ 

ತ್ತದೆ . ಅದು ದುದ್ಯೋಧನನ ದುಃಖವೂ ಅಲ್ಲ, 

ಆ ಪಾತ್ರವಹಿಸಿದ ನಟನ ದುಃಖವೂ ಅಲ್ಲ , 
ಸೂಚಿಸುವವರು ಮೌನ ಭಾವಕರು . ನಿಜವಾಗಿ 

ಕೇವಲ ದುಃಖ ಸಾಧಾರಣ ”. ಅಂದರೆ 
ಭಾವಕನಾದ ಓದುಗ ಮತ್ಸರರಹಿತನೂ , 

ಭಾವಕತ್ವದಿಂದ ಭಾವವು ಸಾಧಾರಣೀಕರಣ 
ತತ್ವನಿಷ್ಠನೂ ಆಗಿರಬೇಕು ಎಂದು ರಾಜಶೇಖರ 

ಗೊಳ್ಳುತ್ತದೆ. ಭಾವಕತ್ವದಿಂದ ' ಭಾವಿತ ' 
ಹೇಳುತ್ತಾನೆ . 

ವಾಗುವ ಸ್ಥಾಯಿಭಾವವೇ ರಸ ಎಂದು 
೧೩೮. ಭಾವಕತ್ವ ಮತ್ತು ಭೋಜಕತ್ವ ರಸ ಭಟ್ಟನಾಯಕನ ಅಭಿಪ್ರಾಯ . 
ನಿಷ್ಪತ್ತಿಯನ್ನು ಕುರಿತು ಚರ್ಚಿಸುವಾಗ 

ಭಾವಕತ್ವದೊಡನೆ ಭೋಜಕತ್ವ ಪೂರಕವಾಗಿರು 
ಭಟ್ಟನಾಯಕನು ಬಳಸುವ ಪಾರಿಭಾಷಿಕಗಳು , 

ತ್ತದೆ. ಇದಕ್ಕೆ ಭೋಗಕೃತ್ವ ಮತ್ತು ಭೋಗೀಕರಣ 
ರಸ ಮತ್ತು ಅದರ ಅಭಿವ್ಯಕ್ತಿ ಮಾಧ್ಯಮದ ಎಂಬ ಪಠ್ಯಾಯ ಪದಗಳು ಇವೆ. ಸಾಧಾರಣೀ 
ಸಂಬಂಧವನ್ನು ಗಮನಿಸುತ್ತಾ , ಸಾಂಖ್ಯ ತತ್ವದ ಕರಣಗೊಂಡ ರಸ ಪ್ರೇಕ್ಷಕನಿಗೆ ಅಥವ 


ವಿಮರ್ಶೆಯ ಪರಿಭಾಷೆ | ೧೮೫ 


ಓದುಗನಿಗೆ ಭೋಗವಿಷಯವಾಗುವ , ಅವನ ಯಾರದ್ದು ? ಅನುಕಾರ್ಯನದ್ದೆ , ಕವಿಯದೆ, 
ಮನಸ್ಸಿನ ಮೇಲೆ ಪರಿಣಾಮ ಬೀರಿ ವಿಕಸನ ನಟನದೆ ಅಥವ ಪ್ರೇಕ್ಷಕನದೆ ? ಎಂಬ ಬಗ್ಗೆ 
ಗೊಳಿಸುವ ಪ್ರಕ್ರಿಯೆ ಭೋಜಕತ್ವ . ಅಂದರೆ ಭಟ್ಟನಾಯಕ ಅಸ್ಪಷ್ಟವಾಗಿದ್ದಾನೆ. 
ಭೋಜಕತ್ವ ಎಂಬುದು ರಸಾನುಭವ. ಇದನ್ನು 

೧೩೯ , ಭಾವಗೀತೆ Lyric ಲಿರಿಕ್ ಭಾವ 
ಮಾನಸಿಕ ಉದ್ರೇಕದ ಸ್ಥಿತಿ ಎಂದೂ ಗುರುತಿಸ 

ಗೀತೆಗೆ ಎರಡು ವಿವರಣೆಗಳಿವೆ : ೧ . ಲೈರ್ 
ಬಹುದು. ಆದರೆ ಈ ಸ್ಥಿತಿಯಲ್ಲಿ ಸತ್ವಗುಣ 

ಅಥವ ಯಾವುದೇ ಇತರ ವಾದ್ಯದೊಡನೆ 
ಪ್ರಧಾನವಾದ್ದರಿಂದ ಇದನ್ನು ಸತ್ತೋದ್ರೇಕ 

ಹಾಡಲು ಬರುವಂತೆ ರಚಿತವಾಗಿರುವ ಕಿರು 
ಎಂದು ಗುರುತಿಸಲಾಗುತ್ತದೆ. ಸತ್ತೋದ್ರೇಕ 

ಕವನ , ೨ . ವೈಯಕ್ತಿಕ ಭಾವನೆಗಳನ್ನು 
ಸಾಮಾನ್ಯ ಲೌಕಿಕ ಸುಖದ ಅನುಭವಕ್ಕಿಂತ 

ಅಭಿವ್ಯಕ್ತಿಸುವ ಕಿರುಕವನ . 
ಭಿನ್ನವಾದ , ಬ್ರಹ್ಮಾನಂದಕ್ಕೆ ಸಮೀಪವಾದ 

ಈ ವಿವರಣೆಗಳು - ಭಾವಗೀತೆಯ ಪ್ರಕಾರ 
ಮಾನಸಿಕ ವಿಶ್ರಾಂತಿಯ ಸ್ಥಿತಿ. 

ದಲ್ಲಿ ಅಪಾರ ವೈವಿಧ್ಯವಿರಬಹುದೆಂಬುದನ್ನೂ , 
ಭಟ್ಟ ನಾಯಕನ ಈ ವಿವರಣೆಗಳ ಹಿನ್ನೆಲೆಯಲ್ಲಿ 

ಭಾವಗೀತೆಯ ಹಲವು ಬಗೆಗಳಲ್ಲಿನ ವ್ಯತ್ಯಾಸ 
ಸಾಂಖ್ಯ ತತ್ವದ ಪೂಾಗ್ರಹಗಳನ್ನು ಗುರುತಿಸ | 

ಗಳು ಮಾತ್ರವಲ್ಲದೆ ವಿರುದ್ಧ ಗುಣ ಲಕ್ಷಣಗಳು 
ಬಹುದು . ಭಟ್ಟನಾಯಕನ ಪ್ರಕಾರ , 

ಇರಬಹುದೆಂಬುದನ್ನೂ ಸೂಚಿಸುತ್ತವೆ . 
ರಸಾನುಭವವು ಓದುಗರಿಗಾಗಲಿ, ಅಥವ 

ಹಾಡುವ ಉದ್ದೇಶದಿಂದ ರಚಿತವಾದ ಕಾವ್ಯ , 
ಪ್ರೇಕ್ಷಕರಿಗಾಗಲಿ ಸಂಬಂಧಿಸಿದ್ದಲ್ಲ , ಬದಲಾಗಿ ಸ್ವಲ್ಪಮಟ್ಟಿಗೆ ' ಸಾರ್ವಜನಿಕ' ಗುಣವನ್ನು 
- ಅದೂ ಒಂದು ಕಾವ್ಯ ವ್ಯಾಪಾರವಾಗಿದೆ. ಪಡೆದಿರಬೇಕಾಗುತ್ತದೆ . ಯಾಕೆಂದರೆ ಹಾಡು 
ಸಾಂಖ್ಯವಾದದಂತೆ ಪುರುಷ ಅಥವ ಆತ್ಮ ಬಹಿರಂಗ ಅಭಿವ್ಯಕ್ತಿಯ ಕ್ರಿಯೆ . ಕೆಲವು ಬಾರಿ 
ತಟಸ್ಥವಾಗಿರುತ್ತದೆ . ಪ್ರಕೃತಿ ಪುರುಷನಿಗೆ ಸುಖ ಕವಿಯೇ ತನ್ನ ಕವನ ಹಾಡಬಹುದು. ಆದರೆ 
ದುಃಖಗಳನ್ನುಂಟು ಮಾಡುತ್ತದೆ. ಈ ತತ್ವದ ಆಗಲೂ , ಪ್ರೇಕ್ಷಕರನ್ನು ತಲುಪಬೇಕೆಂಬ 
ಪ್ರಭಾವವನ್ನು , ಓದುಗ ತಟಸ್ಥನಾಗಿದ್ದು ಅವನ ತೀವ್ರವಾದ ಆಕಾಂಕ್ಷೆಯನ್ನಲ್ಲದಿದ್ದರೂ ತನ್ನ 
ಪ್ರಯತ್ನ ಏನೂ ಇಲ್ಲದೆಯೇ ರಸಾನುಭವ ಮಾತು , ಭಾವನೆಗಳನ್ನು ಇತರರು 
ಲಭಿಸುತ್ತದೆ - ಎಂಬ ವಾದದಲ್ಲಿ ಗುರುತಿಸ ಕೇಳಬಹುದೆಂಬ ಬಯಕೆ ಇರುತ್ತದೆ . ಇಲ್ಲಿ 
ಬಹುದು. ಭಟ್ಟನಾಯಕನ ಪ್ರತಿಪಾದನೆಯಲ್ಲಿ ಸ್ವಗತದ ಸೂಚನೆಗಳು ಅಥವ ಇಬ್ಬರು ವ್ಯಕ್ತಿಗಳ 
ಮಹತ್ವದ ಅಂಶ ಒಂದಿದೆ . ಭಾವ ಮತ್ತು ಅದರ ನಡುವಿನ ಒಳದನಿಯ ಗುಟ್ಟಾದ ಆತ್ಮೀಯ 
ಇತರ ಅಂಶಗಳು ಕಲೆಯಲ್ಲಿ ವೈಯಕ್ತಿಕತೆಯ ಮಾತುಗಾರಿಕೆಗೆ ಅವಕಾಶವಿಲ್ಲ. ಆದ್ದರಿಂದ 
ಮಿತಿಯನ್ನು ಮೀರಿ ಸಾಧಾರಣೀಕರಣ ಹಾಡುವುದಕ್ಕಾಗಿ ರಚಿತವಾದ ಭಾವಗೀತೆಗಳು , 
ಗೊಳ್ಳುವುದರಿಂದಲೇ ಓದುಗ ಅಥವ ಪ್ರೇಕ್ಷಕ ಸಾಮಾನ್ಯವಾಗಿ, ' ಪ್ರಕಟಣೆ' ಗೆ ಯೋಗ್ಯವಾದ 
ತನ್ನಲ್ಲಿ ಮುಳುಗದೆ ಅಥವ ಉದಾಸೀನನೂ ವಸ್ತುವನ್ನು ಹೊಂದಿರುತ್ತವೆ. ಅತ್ಯಂತ ಮುಕ್ತ 
ಆಗದೆ ರಸಾನುಭವವನ್ನು ಪಡೆಯುತ್ತಾನೆ ಎಂಬ ಸ್ವಭಾವದ ಕವಿಗಳ ರಚನೆಗಳನ್ನು ಹೊರತು. 
ಅಂಶವನ್ನು ಭಟ್ಟನಾಯಕ ಗುರುತಿಸಿದ. ಆದರೆ ಪಡಿಸಿ, ಈ ಬಗೆಯ ಭಾವಗೀತೆಗಳು ಅತ್ಯಂತ 
ಅವನ ಪ್ರತಿಪಾದನೆಯಲ್ಲಿನ ಕೊರತೆಗಳು ಅಷ್ಟೇ ವೈಯಕ್ತಿಕ ಅಥವ ಅಸಾಮಾನ್ಯವಾಗಿ ತೀವ್ರ 
ತೀವ್ರವಾದವು. ಸ್ಥಾಯಿಭಾವವು ಸಾಧಾರಣೀ ವಾದ ವೈಯಕ್ತಿಕ ಭಾವನೆಗಳನ್ನು ಒಳಗೊಂಡಿರು 
ಕರಣದ ಪ್ರಕ್ರಿಯೆಗೆ ಒಳಗಾಗಿ ಭೋಗವಿಷಯ ವುದಿಲ್ಲ. ಹಾಡುವ ಭಾವಗೀತೆಗಳ ಸಾಂಪ್ರದಾ 
ವಾಗುತ್ತದೆ . ಆದರೆ ಈ ಸ್ಥಾಯಿಭಾವ ಯಿಕ ವಸ್ತುಗಳನ್ನು ಪಟ್ಟಿ ಮಾಡಬಹುದು: 


೧೮೬ | ವಿಮರ್ಶೆಯ ಪರಿಭಾಷೆ 


ಸಾರ್ವಜನಿಕ ಘಟನೆಗಳ ಪ್ರಶಂಸೆ , ಸಹಜ ಬೇಕು. ಸಂಗೀತದತ್ತ ಗಮನಹರಿಸಲು 
ಸಂವೇದನೆಗಳನ್ನುಳ್ಳ ವ್ಯಕ್ತಿಯಲ್ಲಿ ಸಂತೋಷ, ಸಾಧ್ಯವಾಗುವಂತೆ ಪದಗಳಲ್ಲಿ ಅತಿಯಾದ 
ಭಯ , ದುಃಖ , ಬೇಸರ ಅಥವ ಧನ್ಯತೆಯ ಸೂಕ್ಷ್ಮತೆ, ಅರ್ಥ ಶ್ರೀಮಂತಿಕೆ ಇರಬಾರದು. 
ಭಾವಗಳನ್ನು ಉದ್ದೀಪಿಸಬಲ್ಲ ಪ್ರಕೃತಿಯ ಅಂದರೆ ಹಾಡುವಿಕೆಯನ್ನು ಆಧರಿಸಿದ 
ವರ್ಣನೆ , ಸಾಮಾನ್ಯ ಮನುಷ್ಯ ಅನುಭವಗಳ ಭಾವಗೀತೆಯ ವಸ್ತುವಿನಲ್ಲಿ- ಅನಾಮಧೇ 
ಸನ್ನಿವೇಶಗಳ ಅಭಿವ್ಯಕ್ತಿ . ಕವನದ ಭಾವನೆ ಯತೆ, ' ಸಾಧಾರಣ ' ಗುಣ ( ಜನರಲ್) ಮತ್ತು 
“ ನಿಜವಾಗಿ ಅನುಭವದ್ದು' ಎಂಬ ನಂಬಿಕೆ ಚೌದ್ದಿಕ ಸರಳತೆ ಇರುತ್ತದೆ . ರೂಪ' ಫಾರಲ್' 
ಮೂಡಿಸುವಷ್ಟರ ಮಟ್ಟಿಗೆ ಮಾತ್ರ ಕವಿಯ ಆಗಿರುತ್ತದೆ . ಲಿರಿಕ್ ಎಂದು ನಾವು ಗುರುತಿ 
ವ್ಯಕ್ತಿತ್ವ ಹಾಜರಿರುತ್ತದೆ. ( ಇದು 'ಕಲೆ' ಯ ಸುವ ಬಹುಪಾಲು ಕವನಗಳ ಮಟ್ಟಿಗೆ ಈ 
ಪ್ರಶ್ನೆಯೇ ಹೊರತು ' ಪ್ರಾಮಾಣಿಕತೆ'ಯದ್ದಲ್ಲ . ಮಾತುಗಳೆಲ್ಲ ನಿಜ . 
ಒಂದು ವೇಳೆ ವಿಶಿಷ್ಟವಾದ , ವೈಯಕ್ತಿಕ ತೀವ್ರ 

ಅಂತೆಯೇ ಭಾವಗೀತೆಯ ಇನ್ನೊಂದು ವಿವರ 
ಭಾವನೆ ಇದ್ದರೂ ಅವುಗಳನ್ನು , ಹಾಡಿಗೆ 

ಣೆಯೂ ಇಷ್ಟೆ ಮುಖ್ಯವಾದದ್ದು. ರಸ್ಕಿನ್ 
ಹೊಂದುಕೊಳ್ಳುವಂತೆ , ಸಾಧಾರಣವಾಗಿ 

ಹೇಳುತ್ತಾನೆ: ಭಾವಗೀತೆಯು ಕವಿಯ ಸ್ವಂತ 
ಅರ್ಥವಾಗುವಂತಹ , ಮೆಚ್ಚಿಕೊಳ್ಳುವಂತಹ 

ಭಾವಗಳ ಅಭಿವ್ಯಕ್ತಿ ಎಂದು ಫ್ರೆಂಚ್ ಸಾಹಿತ್ಯ 
ಭಾವನೆಗಳ ರೂಪಕ್ಕೆ ಪರಿವರ್ತಿಸಲಾಗಿರುತ್ತದೆ . 

ಚರಿತ್ರೆಕಾರನೊಬ್ಬನು ಭಾವಗೀತೆಯಲ್ಲಿ ಕವಿಯ 
ಈ ಸಾಧಾರಣೀಕರಣವನ್ನು ಸಾಮಾನ್ಯವಾಗಿ 

ಸ್ವಭಾವ , ಆತ್ಮೀಯ ಭಾವನೆಗಳ ಅಭಿವ್ಯಕ್ತಿ , 
ಪದಗಳ ಆಯ್ಕೆ ಮತ್ತು ಜೋಡಣೆಯ 

ಸಂಕ್ಷಿಪ್ತತೆ , ವಿಶಿಷ್ಟ ಅನುಭವ- ಇವುಗಳನ್ನು 
ಮೂಲಕ, ವಿಶೇಷವಾಗಿ ಪ್ರತಿಮೆಗಳ ಮೂಲಕ 

ಪ್ರಮುಖ ಲಕ್ಷಣಗಳು ಎಂದು ಗುರುತಿಸುತ್ತಾನೆ. 
ಸಾಧಿಸಬಹುದು. ಸಾಧಾರಣ ಮತ್ತು ಪರಿಚಿತ ಅಂದರೆ ಈ ಎರಡನೆಯ ಬಗೆಯ ವಿವರಣೆ 
ವಸ್ತುವನ್ನೇ ಆಯ್ದುಕೊಳ್ಳುವುದಕ್ಕೆ ಹಾಡುವ 

ಯಲ್ಲಿ ಫಾರಲ್ ಗುಣಗಳಾಗಲಿ , ಸಂಗೀತ 
ಭಾವಗೀತೆಯ ರೂಪವು (form ) ಒಂದು 

ವಾಗಲಿ ಮುಖ್ಯ ವಾಗುವುದೇ ಇಲ್ಲ. ಬದಲಿಗೆ 
ಕಾರಣ . ಕೇಳುಗನ ಗಮನ ಸುಶ್ರಾವ್ಯ ಧ್ವನಿ ಕವನವು ತಾನು ಒಳಗೊಂಡಿರುವ ಭಾವವು 
ಮತ್ತು ಲಯ ವಿನ್ಯಾಸದ ಕಡೆಗೂ ಹರಿದಿರುವುದ 

ವಿಶಿಷ್ಟ , ನಿರ್ದಿಷ್ಟ ಮನೋಭಾವದ ವ್ಯಕ್ತಿಗಳಿಗೆ, 
ರಿಂದ , ವಿಷಯ ಮತ್ತು ಭಾವನೆ ಸುಲಭವಾಗಿ ಕೆಲವು ಬಾರಿ ಕವಿಗೆ ಮಾತ್ರ ಸೀಮಿತ: 
ಅರ್ಥವಾಗುವಂಥವಾಗಿರಬೇಕಾಗುತ್ತದೆ. ಯೋಗ್ಯವಾದ ಪ್ರೇಕ್ಷಕರಿಗೆ ಮಾತ್ರ ಸಂವಹಿಸಲು 
ಆದ್ದರಿಂದಲೇ ಹಾಡುವ ಭಾವಗೀತೆಗಳಲ್ಲಿ 

ಸಾಧ್ಯ ಎಂದು ಒತ್ತಿ ಹೇಳುವಂತೆ ಇರುತ್ತದೆ . 
ಪದಗಳು ಭಾವಸಾಹಚರ್ಯ ಮತ್ತು ವಾಕ್ಯ ಕವನದ ಧ್ವನಿ ಸ್ವಗತವನ್ನೊ , ತಪೊಪ್ಪಿಗೆಯನ್ನೂ 
ವಿನ್ಯಾಸದಲ್ಲಿ ಸರಳವಾಗಿಯೂ ಪರಿಚಿತ ಹೋಲುವಂತಿರುತ್ತದೆ. ಈ ಪರಿಣಾಮಗಳನ್ನು 
ವಾಗಿಯೂ ಇರುತ್ತವೆ . ಹಾಡುಗಾರನ ಅಗತ್ಯ ಸಾಧಿಸಲು ಭಾವಗೀತೆಯು ಅಪೂರ್ವವಾದ 
ಗಳನ್ನು ಗಮನಿಸಬೇಕಾದ್ದರಿಂದ ಭಾವಗೀತೆಯ ಸಂದರ್ಭವನ್ನೊ , ಘಟನೆಯನ್ನೂ ಸೃಷ್ಟಿಸುತ್ತದೆ. 
ಶಿಲ್ಪವೇ ಗಮನಾರ್ಹವಾಗಿ ಬೇರೆ ಕವನಗಳಿ ಸಿದ್ದ ಪ್ರತಿಕ್ರಿಯೆಗಳನ್ನು ತಿರಸ್ಕರಿಸುವ ಭಾವ 
ಗಿಂತ ವಿಶಿಷ್ಟವಾಗಿರುತ್ತದೆ . ಆಯ್ದ ಶಬ್ದಗಳು ಗಳನ್ನು ಉದ್ದೀಪಿಸುತ್ತದೆ. ಬಳಸುವ ಪ್ರತಿಮೆ 
ಮತ್ತು ಪದಗಳು ' ಗಾನಯೋಗ್ಯವಾಗಿರಬೇಕು. ಗಳು ಆ ಸಂದರ್ಭಕ್ಕೆ ಮಾತ್ರ ಭಾವಸಾಹಚರ್ಯ 
ಸುಲಭವಾದ ಉಸಿರಾಟಕ್ಕೆ ಅನುಗುಣವಾಗಿ ವನ್ನು ಪಡೆದಿರುತ್ತವೆ. ಕೆಲವು ಭಾವಗೀತೆಗಳ 
ಪದ ಮತ್ತು ನುಡಿಗಟ್ಟುಗಳು ಸಂಕ್ಷಿಪ್ತವಾಗಿರ ಪ್ರತಿಮೆಗಳಂತೂ ಕವಿಗೆ ಮಾತ್ರ ಸೀಮಿತವಾದ 


ವಿಮರ್ಶೆಯ ಪರಿಭಾಷೆ | ೧೮೭ 


ಭಾವಸಾಹಚರ್ಯವನ್ನು ಪಡೆದಿರುವುದೂ ಅದರ ಎಲ್ಲ ಸಂಕೀರ್ಣಗಳನ್ನೂ ಒಳಗೊಳ್ಳಲು 
ಉಂಟು. ಪದಗಳು ಮತ್ತು ನುಡಿಗಟ್ಟುಗಳು ಸಹಜವಾಗಿಯೇ ಪ್ರಯತ್ನ ನಡೆಯುತ್ತದೆ. 
ಭಾವನೆಗಳ ಪ್ರವಾಹ, ತಿರುವು, ಬಾಗು ಸಂರ್ಕಿಣತೆಗಳ ಬಗ್ಗೆ ಆಸಕ್ತಿ ಹುಟ್ಟುತ್ತದೆ. ಈ 
ಬಳಕುಗಳನ್ನು ಪ್ರಜ್ಞಾಪೂರ್ವಕ ಮನಸ್ಸು ಆಸಕ್ತಿ ಕವಿಗಳನ್ನು ಅವರದೇ ಭಾವಗಳ 
ಊಹಿಸಿರುವುದಿಲ್ಲ , ಮಾತ್ರ ಅನುಸರಿಸುತ್ತವೆ . ವೈಶಿಷ್ಟಗಳ ಅನ್ವೇಷಣೆಯಲ್ಲಿ ತೊಡಗಿಸುತ್ತದೆ. 
' ಸಂಗೀತ' ಶಬ್ದ ಮತ್ತು ಪದಗಳ ಇಂದ್ರಿಯ ಅಲ್ಲದೆ ಸಂಗೀತವು ಅಭಿವ್ಯಕ್ತವಾಗಿರುವ ಭಾವಕ್ಕೆ 
ಗುಣವನ್ನು ದುಡಿಸಿಕೊಳ್ಳುವುದರಿಂದ ಸೃಷ್ಟಿ ಉನ್ನತಿಕೆಗೆ , ತೀವ್ರತೆಗಳನ್ನು ತಂದುಕೊಡುತ್ತದೆ . 
ಯಾಗುತ್ತದೆ. ಅಂದರೆ ಹಾಡುವ ಭಾವ ಗೀತೆ ಸಂಗೀತಕ್ಕೆ ಅಳವಟ್ಟಾಗ ತೀರ ಸರಳವಾದ 
ಯಲ್ಲದ ಭಾವಗೀತೆ ತೀರ ಭಿನ್ನ ಸ್ವರೂಪ ಸಾಧಾರಣವೂ ಆದ ಅನುಭವ , ಭಾವನೆಗಳು 
ದ್ದಾಗಿರುತ್ತದೆ. ವೈಯಕ್ತಿಕತೆ , ವಿಶಿಷ್ಟತೆ, ವಿಚಿತ್ರವಾದ ತೀವ್ರತೆಯನ್ನು ಪಡೆದುಕೊಳ್ಳಲು 
ಭಾವನೆಗಳ ಸಂಕೀರ್ಣತೆ , ವಸ್ತುವಿನ ಸಾಧ್ಯ . ಹಾಡುಗವನವು ಹೀಗೆ, ಭಾವತೀವ್ರತೆ 
ಅಪರೂಪ ಗುಣ, ಆಡುಮಾತಿನ ಸಾಮೀಪ್ಯ, ಯಲ್ಲಿ ಆಸಕ್ತಿಯನ್ನು ಕೆರಳಿಸಿ ಅದರ ಬೆಳವಣಿ 
ವಕ್ರ ಗಮನಗಳಿಂದ ಕೂಡಿರುತ್ತದೆ. ಇದು ಎಲ್ಲ ಗೆಗೆ ಕಾರಣವಾಗಬಹುದು . ಅಂದರೆ ಈ 
ಕಾಲದ ಕೆಲವು ಭಾವಗೀತೆಗಳ ಬಗ್ಗೆ ಎರಡು ರೀತಿಯ ಭಾವಗೀತೆಗಳಲ್ಲಿ ವ್ಯತ್ಯಾಸಗಳಿ 
ನಿಜವಾದರೂ , ೧೮ನೇ ಶ .ದಿಂದ ಈಚೆಗೆ 

ದ್ದರೂ ಪರಸ್ಪರ ಆಂತರಿಕ ಸಂಬಂಧ ಇದ್ದೆ ಇದೆ 
ರಚಿತವಾದ ಭಾವಗೀತೆಗಳ ಬಗ್ಗೆ, ಕನ್ನಡದಲ್ಲಿ 

ಎನ್ನುವುದನ್ನು ಗುರುತಿಸಬಹುದು. 
ನವೋದಯ ಕಾಲದಲ್ಲಿ ರಚಿತವಾದ ಭಾವ 

ಭಾವಗೀತೆಯ ಚರಿತ್ರೆ ಆಸಕ್ತಿಪೂರ್ಣವಾಗಿ 
ಗೀತೆಗಳ ಬಗ್ಗೆ ಹೆಚ್ಚು ನಿಜ. 

ದ್ದರೂ , ಅದರ ದೀರ್ಘತೆಗೆ ಹೆದರಿ , ಇಲ್ಲಿ 
ಹೀಗೆ ಭಿನ್ನವಾದ ಕವನ ಮಾರ್ಗಗಳನ್ನು 

ಅದನ್ನು ವಿವರಿಸಲು ಹೋಗಿಲ್ಲ. 
ಭಾವಗೀತೆ ಎಂಬ ಒಂದೇ ಹೆಸರಿನ ಅಡಿಯಲ್ಲಿ 

ಭಾವಗೀತೆಯ ವಿವಿಧ ಪ್ರಕಾರಗಳನ್ನು ಕುರಿತು: Dra 
ಸೇರಿಸುವುದು ಸರಿಯೆ ಎಂಬ ಪ್ರಶ್ನೆ ಏಳುತ್ತದೆ . 

matic Monologue , Elegey , Ode Jay Sonnet 
ಆದರೆ ಈ ವೈರುಧ್ಯಗಳು ಎಲ್ಲ ಭಾವಗೀತೆ ಉಲ್ಲೇಖಗಳನ್ನು ನೋಡಿ. 
ಗಳಲ್ಲೂ ಎದ್ದು ಕಾಣುವುದಿಲ್ಲ . ಯಾಕೆಂದರೆ ಹೆಚ್ಚಿನ ಓದಿಗೆ: Ernest Rhy s: Lyric Poetry 
ಅನೇಕ ಭಾವಗೀತೆಗಳು ಹಾಡಲು ಬರು ( ೧೯೧೩ ); H.J. C . Grierson : Lyrical Poetry of 
ವಂತಿದ್ದೂ ವೈಯಕ್ತಿಕವಾಗಿರುತ್ತವೆ , ಅವೈಯಕ್ತಿಕ 

the 19th Century ( ೧೯೨೯ ); 0 . Elton: Melody 

andtheLyric ( ೧೯೩೦ ); C . M . Ing : Elizabeathen 
ವಾಗಿದ್ದೂ ಆಡುಮಾತಿನ ಸೂಕ್ಷ್ಮ ಗಳನ್ನು 

Lyrics (OERO ) ; J. L . Kennedy : A Study of 
ಒಳಗೊಂಡಿರುತ್ತವೆ . ಅಲ್ಲದೆ ಈ ವೈರುಧ್ಯಗಳೇ Three Contemporary theories of Lyric 
ಈ ಎರಡು ಬಗೆಯ ಭಾವಗೀತೆಗಳ ನಡುವಿನ 

( ೧೯೫೭ ); Edwin Muir : The Estate of Poetry 

( ೧೯೬೨): Norman Maclean : From Action to 
ಸಂಬಂಧವನ್ನು ಸೂಚಿಸುತ್ತವೆ. ಹಾಡಿನ 

Image : Theories of the Lyric in the eighteenth 
ಸಂಕ್ಷಿಪ್ತತೆ ಮತ್ತು ಸರಳತೆ ಹಾಗೂ ವಸ್ತುವಿನ Century (D ) R . S. Crane (To ): Critics and 
ಐಕ್ಯತೆಯನ್ನು ಬಯಸುತ್ತದೆ . ಸಾಮಾನ್ಯವಾಗಿ Criticism ( ೧೯೫೨) ( ಪ್ರ ) ; ಅನಂತನಾರಾಯಣ: 
ಒಂದು ಕಾಡಿನಲ್ಲಿ ಒಂದು ವಸ್ತು ಮಾತ್ರ 

ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲಿಷ್ ಕಾವ್ಯದ 
ಇರುತ್ತದೆ. ಈ ಏಕವಸ್ತು ಏಕಭಾವವನ್ನು 

ಪ್ರಭಾವ; ಪ್ರಭುಶಂಕರ್ : ಭಾವಗೀತೆ. 
ಬಯಸುತ್ತದೆ , ಸಾಮಾನ್ಯವಾಗಿ, ಹೀಗಾಗಿ ೧೪೦ . ಭಾವುಕತೆ Sentimentalism 
ಒಂದೇ ಭಾವವನ್ನು ಕುರಿತು ಕವನ ರಚಿಸುವಾಗ ಸೆಂಟಿಮೆಂಟಾಲಿಸಂ ಈಗ ನಿಂದಾತ್ಮಕ 


೧೮೮ | ವಿಮರ್ಶೆಯ ಪರಿಭಾಷೆ 


ಅರ್ಥವನ್ನು ಹೊಂದಿರುವ ಪದ. ವಿಚಾರ ಮಾನವೀಯ ಅಂತಃಕರಣದ ಹೆಸರಿನಲ್ಲಿ 
ಮತ್ತು ಬೌದ್ಧಿಕತೆಗಿಂತ ಭಾವನೆಗಳಿಗೆ ಹೆಚ್ಚಿನ ಅತಿಭಾವುಕತೆ ತಲೆ ಹಾಕಿತು .ಶ್ರೀನಿವಾಸರ .... 
ಪ್ರಾಧಾನ್ಯವಿರುವುದನ್ನು ಸೂಚಿಸುತ್ತದೆ. “ ಮಸುಮತಿ ” ಯ ಎಮಿಲಿಯ ಪ್ರತಿಕ್ರಿಯೆಗಳು 
ಸಾಹಿತ್ಯದಲ್ಲಿ " ಹತೋಟಿ ತಪ್ಪಿದ ( ಹಿಡಿತ ತಾತ್ವಿಕತೆಯ ಆಧಾರವಿಲ್ಲದ ಬರಿಯ ಭಾವುಕ 
ವಿಲ್ಲದ) ಭಾವನೆ ; ಭಾವನೆಗಳು ಪ್ರಕಟ ಪ್ರತಿಕ್ರಿಯೆಗಳಾಗಿವೆ . ಆದ್ದರಿಂದ ಭಾವುಕತೆ 
ವಾಗಲು ಕಾರಣವಾದ ಘಟನೆ ಮತ್ತು ಸನ್ನಿವೇಶ ಯಾವುದು , ಯಾವುದು ಅಲ್ಲ ಎಂದು ಗುರುತಿ 
ಗಳಿಗಿಂತ , ಭಾವನೆಗಳಿಗೆ ಅತಿಯಾದ ಪ್ರಾಶಸ್ತ್ರ 

ಸಲು ಬೇರೆಯದೇ ಮಾನ ದಂಡ ಉಪಯೋಗಿ 
ನೀಡುವುದು ; 'ಕರುಣೆ' ಸಹಾನುಭೂತಿಗಳಂಥ 

ಸಬೇಕೆಂದು ತೋರುತ್ತದೆ. ಅಭಿವ್ಯಕ್ತಿಗೊಂಡಿ 
ಮೃದು ಭಾವನೆಗಳ ಮೇಲೆ ಆಟವಾಡುತ್ತ 

ರುವ ಭಾವನೆಯ ತೀವ್ರತೆ ಮತ್ತು ಗುಣ ಮತ್ತು 
ಶೀಘ್ರವಾಗಿ , ಓದುಗನಿಂದ ಸಿದ್ದ ಪ್ರತಿಕ್ರಿಯೆ 

ಅದಕ್ಕೆ ಓದುಗ ತೋರುವ ಪ್ರತಿಕ್ರಿಯೆಗಳನ್ನು 
ಗಳನ್ನು ಪಡೆಯುವ ತಂತ್ರ - ಇವುಗಳನ್ನು 

ಆಧರಿಸದೆ , ಲೋಕಾಭಿರಾಮವಾಗಿ ಮತ್ತು 
ಸೂಚಿಸುತ್ತದೆ . ಇಂಥ ಪ್ರತಿಕ್ರಿಯೆ ಭಾವುಕತೆ . 

ಕ್ಲೀಶೆಗಳ ಸಹಾಯದಿಂದ ಭಾವನೆ ಅಭಿವ್ಯಕ್ತ 
ಆದರೆ ಅತಿಯಾದ' ಎಂಬುದು ಸಾಪೇಕ್ಷ 

ವಾಗಿರುವ ಭಾಗವನ್ನು , ಸಂದರ್ಭದ ವಿವರ 
ವಾದ್ದರಿಂದ ಭಾವುಕತೆ ಎಂಬುದು ವೈಯಕ್ತಿಕ 

ಗಳಲ್ಲಿ ಮೈತಾಳಿದ ತಾಜಾ ಆದ ಶಾಖಿಕ ರೂಪ 
ತೀರ್ಮಾನಗಳಿಗೂ ಮತ್ತು ಅವುಗಳಿಗೆ ಕಾರಣ 

ಪಡೆದಿರದ ಭಾವನೆಗಳನ್ನ ಭಾವುಕ ಎಂದು 
ವಾಗುವ ಸಾಂಸ್ಕೃತಿಕ- ಸಾಹಿತ್ಯಕ ಸಂದರ್ಭ 
ಗಳಿಗೂ ಬದ್ದವಾಗಿರುವಂಥದ್ದು . ಒಂದು 

ಗುರುತಿಸಬಹುದೆಂದು ತೋರುತ್ತದೆ. 
ಕಾಲದಲ್ಲಿ ಮಾನವೀಯ ಭಾವನೆಗಳ ಸಹಜ ೧ . G . G. R , ಸಕಹೊ . ೨೯ 
ಅಭಿವ್ಯಕ್ತಿ ” ಎಂದು ಕರೆಸಿಕೊಂಡದ್ದು ಇನ್ನೊಂದು 

ಪ್ಯಾಥೋಸ್, ಲಿಟರೆಚರ್ ಆಫ್ ಸೆನ್ಸಿಬಲಿಟಿ 

ನಮೂದುಗಳನ್ನು ನೋಡಿ. 
ಕಾಲದ ಓದುಗರಿಗೆ ಭಾವುಕತೆಯಾಗಿ ತೋರ 
ಬಹುದು . (ನವೋದಯ ಕಾಲದ ಕಥೆಗಳಲ್ಲಿ) 


ಮ 


೧೪೧ . ಮಹಾಕಾವ್ಯ Epic ಎಪಿಕ್ ಎಪಿಕ್ ವಾದದ್ದು. ಐಹಿಕವಾದ ಅರ್ಥದ ಉಪದೇಶಕ್ಕೆ 
ಎಂಬುದಕ್ಕೆ ಸಮಾನಾರ್ಥಕವಾಗಿ ಮಹಾಕಾವ್ಯ ಪ್ರಾಧಾನ್ಯವಿರುತ್ತದೆ. ಲೋಕಸ್ವಭಾವದ 
ಎಂಬ ಪದವನ್ನು ಬಳಸಲಾಗುತ್ತಿದೆ . ಇದು ಚಿತ್ರಣವನ್ನು ನೀಡುತ್ತದೆ . ಅನೇಕ ರಸಗಳ ಪ್ರತಿ 
ಒಂದು ಕಾವ್ಯ ಪ್ರಕಾರದ ಹೆಸರು. ಹಾಗೆಯೇ ಪಾದನೆ ಇರುತ್ತದೆ. ಮಹಾಕಾವ್ಯದ ಗಾತ್ರವೂ 
ಸಾಹಿತ್ಯ ವಿಮರ್ಶೆಯ ಕೆಲವು ಸಂದರ್ಭಗಳಲ್ಲಿ ದೊಡ್ಡದು. ಇದರಲ್ಲಿನ ಅನೇಕ ಅಧ್ಯಾಯಗಳನ್ನು 
ಮೌಲ್ಯ ನಿರ್ದೆಶನದ ಪದವಾಗಿಯ ರಚನೆಯ ಭಾಷೆ ಪ್ರಾಕೃತವಾದರೆ ಆಶ್ವಾಸ 
ಬಳಕೆಯಾಗುವುದುಂಟು . ಎಪಿಕ್ ಮತ್ತು ಎಂದೂ ಅಪಭ್ರಂಶವಾದರೆ ಸಂಧಿ ಎಂದೂ 
ಮಹಾಕಾವ್ಯಗಳ ಕೆಲವು ಲಕ್ಷಣಗಳು ಸಾಮಾನ್ಯ ಗ್ರಾಮ್ಯವಾದರೆ ಅವಸ್ಕಂಧ ಎಂದೂ ಗುರುತಿಸು 
ವಾಗಿದೆ. ಆದರೆ ಕಾವ್ಯ ಪ್ರಕಾರವಾಗಿ ಎಪಿಕ್‌ ವುದುಂಟು. ಭಾರತೀಯ ಮಹಾಕಾವ್ಯಗಳ ವಸ್ತು 
ಕುರಿತು ಪಾಶ್ಚಾತ್ಯರಲ್ಲಿ ನಡೆದಿರುವಷ್ಟು ವೈವಿಧ್ಯ ಸಾಮಾನ್ಯವಾಗಿ ಪುರಾಣಗಳಿಂದ ಅಥವ 
ಪೂರ್ಣವಾದ, ಆಳವಾದ ಚರ್ಚೆ ಸಂಸ್ಕೃತ ರಾಮಾಯಣ, ಮಹಾಭಾರತ ಇಲ್ಲವೆ 
ಕಾವ್ಯಮೀಮಾಂಸಕರಲ್ಲಿ ಕಂಡುಬರುವುದಿಲ್ಲ. ಇತಿಹಾಸದಿಂದ ಆಯ್ದುಕೊಂಡದ್ದಾಗಿರುತ್ತದೆ. 
ಈ ಲೇಖನದಲ್ಲಿ ಸಂಸ್ಕೃತ ಮತ್ತು ಪಾಶ್ಚಾತ್ಯ 

ಪಾಶ್ಚಾತ್ಯ ಸಾಹಿತ್ಯವಿಮರ್ಶೆಯಲ್ಲಿ ಎಪಿಕ್ ಅನ್ನು 
ದೃಷ್ಟಿಕೋನಗಳನ್ನು ಪ್ರತ್ಯೇಕವಾಗಿ ವಿವೇಚಿಸ 

ವೀರಕಾವ್ಯ (ಹಿರಾಯಿಕ್ ಪೊಯೆಂ) ಎಂದೂ ಕೆಲವು 
ಲಾಗಿದೆ . ಸಂಸ್ಕೃತ ಕಾವ್ಯಮೀಮಾಂಸಕರ 

ಬಾರಿ ಗುರುತಿಸುವುದುಂಟು. ಎಪಿಕ್ ದೀರ್ಘ 
ಪ್ರಕಾರ ಮಹಾಕಾವ್ಯ , ಪದ್ಯ , ಗದ್ಯ ಅಥವ 
ಚಂಪೂ ರೂಪದಲ್ಲಿಇರಬಹುದು. ಸರ್ಗಬಂಧ, 

ವಾದ ಪದ್ಯರೂಪದ ನಿರೂಪಣೆ, ಉದಾತ್ತ 
ಪ್ರಬಂಧ ಮಹಾಕಾವ್ಯದ ಪರ್ಯಾಯವಾದ 

ವಾದ ಮತ್ತು ಗಂಭೀರವಾದ ವಿಷಯವನ್ನು 
ಹೆಸರುಗಳು . ಮಹಾಕಾವ್ಯದಲ್ಲಿ ಅನೇಕ ಸರ್ಗ 

ಕುರಿತದ್ದು. ಶೈಲಿ ಉನ್ನತ ಮಟ್ಟದ್ದು.'ನಾಯಕ' 
ಅಥವ ಅಧ್ಯಾಯಗಳಿರುತ್ತವೆ . ಇದರ ವಸ್ತು 

ಗುಣಗಳುಳ್ಳ ಧೀರ ಅಥವ ಅರೆ - ದೈವಿಕವಾದ 
ಮಹಾಪುರುಷರ ಜೀವನವನ್ನು ಕುರಿತದ್ದು. 

ವ್ಯಕ್ತಿ ಇದರ ಕೇಂದ್ರ ಪಾತ್ರವಾಗಿರುತ್ತಾನೆ. ಅವನ 
ಅಂದರೆ ಮಹಾಕಾವದ ಪ್ರಮುಖ ಪಾತ್ರಗಳು ಕ್ರಿಯೆ ಒಂದು ಜನಾಂಗದ , ರಾಷ್ಟ್ರದ ಅಥವ 
ನೈತಿಕವಾಗಿ ಆದರ್ಶಯುತವಾಗಿ ಬದುಕನು ಇಡೀ ಮಾನವ ಕುಲದ ಆಗುಹೋಗುಗಳನ್ನು 
ಸಾಗಿಸಿದರು. ಸಾಮಾಜಿಕವಾಗಿ ಮೇಲುವರ್ಗಕ್ಕೆ ನಿರ್ಧರಿಸುವಂಥದ್ದು . ಸಾಂಪ್ರದಾಯಿಕ ಮಹಾಕಾವ್ಯ 
ಸೇರಿದವರು. ಸಾಹಸಪೂರ್ಣವಾದ ಕ್ರಿಯೆ ( ಟ್ರೆಡಿಷನಲ್ ಎಪಿಕ್ ) ಅಥವ ಪ್ರಾಥಮಿಕ 
ಗಳಲ್ಲಿ ತೊಡಗುವವರು . ಮಹಾಕಾವ್ಯದ ಭಾಷೆ ಮಹಾಕಾವ್ಯ (ಪ್ರೈಮರಿ ಎಪಿಕ್ ) ಅಥವ ಜಾನಪದ 
ಯಲ್ಲಿ ಗ್ರಾಮ್ಯತೆ ಮತ್ತು ಅಶ್ಲೀಲತೆ ಇರುವುದಿಲ್ಲ . ಮಹಾಕಾವ್ಯ (ಫೋಕ್ ಎಪಿಕ್) ಮತ್ತು ಸಾಹಿತ್ಯಕ 
ಅರ್ಥ ಗೌರವವಿರುತ್ತದೆ. ಅಲಂಕಾರಗಳನ್ನು ಮಹಾಕಾವ್ಯ ( ಲಿಟರರಿ ಎಪಿಕ್ ) ಅಥವ ಆನುಷಂಗಿಕ 
ಒಳಗೊಂಡಿರುತ್ತದೆ . ಅಷ್ಟಾದಶ ವರ್ಣನೆಗಳಿರು , ಮಹಾಕಾವ್ಯ (ಸೆಕೆಂಡರಿ ಎಪಿಕ್ ) ಎಂದು , ಎಪಿಕ್‌ನ 
ತವೆ. ಕ್ಲಿಷ್ಟವಲ್ಲದ ಆದರೆ ಅರ್ಥದ ಅನೇಕ ಬೆಳವಣಿಗೆಯನ್ನು ಗಮನದಲ್ಲಿರಿಸಿಕೊಂಡು 
ಸರಗಳನ್ನು ಹೊಂದಿರುವ ಪ್ರಕಾರ , ಧರ್ಮ , ಎರಡು ಪ್ರತ್ಯೇಕ ಬಗೆಗಳನ್ನು ಗುರುತಿಸುವು 
ಅರ್ಥ , ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ದುಂಟು. ಒಂದು ರಾಷ್ಟ್ರವು ವಿಕಾಸ ಹೊಂದು 
ಪುರುಷಾರ್ಥಗಳ ಫಲಪ್ರಾಪ್ತಿಗೆ ಅಧೀನ ತ್ತಿರುವ ಸಮಯದಲ್ಲಿ ಮತ್ತು ಯುದ್ಧದಲ್ಲಿ 


೧೯೦ | ವಿಮರ್ಶೆಯ ಪರಿಭಾಷೆ 


ತೊಡಗಿರುವ ಸಮಯದಲ್ಲಿ , ಜನಪದದ ಮತ್ತು ವೈವಿಧ್ಯವನ್ನು ನಿಭಾಯಿಸಲು ಕವಿಗೆ 
ಶಾಬ್ಲಿಕ ಪರಂಪರೆಯಲ್ಲಿ ಬೆಳೆದು ಬರುವ ಪ್ರಥಮದರ್ಜೆಯ ಜ್ಞಾನ , ನಿರ್ಮಾಣ 
ಚಾರಿತ್ರಿಕ ಮತ್ತು ಐತಿಹ್ಯಗಳ ರೂಪದ ವಸ್ತುವಿಗೆ ಸಾಮರ್ಥ್ಯ, ಕಲ್ಪನಾ ಶಕ್ತಿ , ಪ್ರತಿಭೆಗಳು 
ಕವಿ ಮಹಾಕಾವ್ಯದ ರೂಪ ನೀಡಿದಾಗ ಅದು ಅನಿವಾರ್ಯ . ಸುಮಾರು ಮೂರು ನಾಲ್ಕು 
ಪ್ರಾಥಮಿಕ ಮಹಾಕಾವ್ಯ ಅಥವ ಸಾಂಪ್ರ ಸಾವಿರ ವರ್ಷಗಳಷ್ಟು ಕಾಲದಿಂದ ಕವಿಗಳು 
ದಾಯಿಕ ಮಹಾಕಾವ್ಯ ಎನಿಸಿಕೊಳ್ಳುತ್ತದೆ . ಮಹಾಕಾವ್ಯದ ರಚನೆಯ ಪ್ರಯತ್ನ ಮಾಡು 
ಗ್ರೀಕ್‌ನ ಇಲಿಯಡ್ ಮತ್ತು ಒಡಿಸ್ಸಿ ಹಳೆಯ ತ್ತಲೇ ಇದ್ದರೂ ಸರ್ವಮಾನ್ಯವಾದ ಮಹತ್ವ 
ಇಂಗ್ಲಿಷಿನ ಬೇವು ಭಾರತದ ರಾಮಾಯಣ ವನ್ನು ಪಡೆದಿರುವ ಸಾಹಿತ್ಯಕ ಮಹಾಕಾವ್ಯಗಳ 
ಮತ್ತು ಮಹಾಭಾರತಗಳನ್ನು ಈ ಗುಂಪಿಗೆ ಸಂಖ್ಯೆ ಬಹುಶಃ ಹತ್ತೋ ಹನ್ನೆರಡೋ ಇದ್ದಾವು 
ಸೇರಿಸಬಹುದು. ಪ್ರಾಥಮಿಕ ಮಹಾಕಾವ್ಯಗಳು ಅಷ್ಟೇ . ಎಲ್ಲ ಪಾಶ್ಚಾತ್ಯ ಮಹಾಕಾವ್ಯಗಳೂ 
ಪ್ರಾಚೀನಕಾಲದ ಸಾಹಿತ್ಯ, ಬೆಳವಣಿಗೆಯ ಸಾಮಾನ್ಯವಾದ ಕೆಲವು ಸಂಪ್ರದಾಯಗಳನ್ನು 
ಒಂದು ಘಟ್ಟವನ್ನು ಸೂಚಿಸುತ್ತವೆ. ಆನುಷಂಗಿಕ ಪಾಲಿಸುತ್ತವೆ ; ಕೆಲವಾರು ಸಾಮಾನ್ಯ ಲಕ್ಷಣ 
ಮಹಾಕಾವ್ಯ ಅಥವ ಸಾಹಿತ್ಯಕ ಮಹಾಕಾವ್ಯ ಗಳನ್ನು ಹೊಂದಿವೆ. ಅಂತಿಮವಾಗಿ ಈ ಎಲ್ಲ 
ಎಂಬುದು ಹೆಚ್ಚು ಪರಿಷ್ಕತವಾದ ಭಾಷೆಯಲ್ಲಿ, ಸಂಪ್ರದಾಯ ಮತ್ತು ಲಕ್ಷಣಗಳ ಮೂಲ 
ಆಧುನಿಕ ಕಾಲದ ಕವಿ , ಉದ್ದೇಶಪೂರ್ವಕವಾಗಿ 

ಹೋಮರನ ಪ್ರಾಥಮಿಕ ಮಹಾಕಾವ್ಯಗಳಲ್ಲೆ 
ಪ್ರಾಥಮಿಕ ಮಹಾಕಾವ್ಯದ ಸ್ವರೂಪವನ್ನು 

ಇದ್ದಂತಹವು ಎಂಬುದನ್ನು ಗಮನಿಸಬಹುದು. 
ಅನುಕರಿಸಿ ರಚಿಸುವಂಥದ್ದು. ಉದಾಹರಣೆಗೆ 

ಮತ್ತು ಈ ಕೆಲವು ಲಕ್ಷಣಗಳು ಭಾರತೀಯ 
ವರ್ಜಿಲ್‌ನ ಈನಿಯಡ್ ಹೋಮರನ ಮಹಾಕಾವ್ಯಕ್ಕೂ ಅನ್ವಯವಾಗುವಂಥವು. 
ಕೃತಿಗಳನ್ನು ಅನುಕರಿಸಿತು ; ಕೀಟ್ಸ್ನ ೧. ಮಹಾಕಾವ್ಯದ ನಾಯಕ ರಾಷ್ಟ್ರೀಯ ಅಥವ 
ಹೈಪೀರಿಯನ್ ಕಾವ್ಯ ಮಿಲ್ಟನನ ಮಹಾಕಾವ್ಯದ ಕೆಲವುಬಾರಿ ಇಡೀ ವಿಶ್ವ ಪ್ರಾಮುಖ್ಯ 
ಅನುಕರಣೆಯಾಯಿತು. ಹಾಗೇ ಕುಮಾರ ಪಡೆದಿರುವ ವ್ಯಕ್ತಿ . ಇಲಿಯಡ್‌ನ ನಾಯಕ 
ವ್ಯಾಸನ ಕೃತಿ ವ್ಯಾಸನ ಮಹಾಭಾರತದ ಮತ್ತು ಗ್ರೀಕ್ ವೀರ ಅಖಿಲಸ್ ; ಈನಿಯಡ್‌ನ 
ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ನಾಯಕ ವಿನಿಯಸ್ , ದೇವತೆ ಅಫೊಡೈಟಳ 
ವಾಲ್ಮೀಕಿಯ ರಾಮಾಯಣದ ಉದ್ದೇಶ ಮಗ; ಪ್ಯಾರಡೈಸ್ ಲಾಸ್ಟ್‌ನ ಆಡಮ್ ಇಡೀ 
ಪೂರ್ವಕ ಅನುಕರಣೆಗಳು; ಕಾಳಿದಾಸನ ಮಾನವ ಕುಲದ ಪ್ರತಿನಿಧಿ; ಕ್ರಿಸ್ತ, ದೇವರೂ 
ಕೃತಿಗಳೂ ಇದೇ ಗುಂಪಿಗೆ ಸೇರುತ್ತವೆ . ಹೌದು ಮತ್ತು ಮನುಷ್ಯನೂ ಹೌದು; ಕುಮಾರ 
ಅರಿಸ್ಟಾಟಲ್ ಟ್ರಾಜಿಡಿಯ ನಂತರದ ಹಿರಿಮೆ 

ಸಂಭವದಲ್ಲಿ ಕುಮಾರಸ್ವಾಮಿ ದೇವರಾದ ಶಿವನ 
ಯನ್ನು ಎಪಿಕ್‌ಗೆ ನೀಡುತ್ತಾನೆ. ಪುನರುಜ್ಜಿವನ 

ಮಗ ಇತ್ಯಾದಿ. 
ಕಾಲದ ವಿಮರ್ಶಕರು ಎಪಿಕ್ ಅನ್ನು ಸಾಹಿತ್ಯದ ೨ . ಭೂಮಿಕೆ ಅತ್ಯಂತ ವಿಶಾಲವಾಗಿದ್ದು, ಇಡೀ 
ಅತ್ಯುನ್ನತ ಪ್ರಕಾರ ಎಂದು ಭಾವಿಸಿದರು. ಜಗತ್ತನ್ನು ಕೆಲವು ಬಾರಿ ಭೂಮಿಯ ಹೊರಗಿನ 
ಸಾಹಿತ್ಯಕ ಮಹಾಕಾವ್ಯ ಅತ್ಯಂತ ಮಹತ್ವಾ ಲೋಕಗಳನ್ನು ಒಳಗೊಳ್ಳುತ್ತದೆ. ಮಹಾಭಾರತ 
ಕಾಂಕ್ಷೆಯ ಪ್ರಕಾರ ಎಂಬುದರಲ್ಲಿ ಸಂದೇಹ ದಲ್ಲಿ ಪಾಂಡವರು, ರಾಮಾಯಣದಲ್ಲಿ ರಾಮ 
ವಿಲ್ಲ . ತನ್ನ ಕಾಲದ ಇಡೀ ಜಗತ್ತನ್ನು , ಅದರ ಮತ್ತು ಪರಿವಾರ ಇಡೀ ಭಾರತವನ್ನು 
ತಿಳುವಳಿಕೆಯ ಬಹಳಷ್ಟು ಭಾಗವನ್ನು ಅಲೆಯುತ್ತಾರೆ . ಪಾಂಡವರಲ್ಲಿ ಕೆಲವರು ದೇವ 
ಬಳಸಿಕೊಳ್ಳುವ ಎಪಿಕ್‌ನ ವಿಸ್ತಾರ , ಮಹತ್ವ ಲೋಕಕ್ಕೂ ಹೋಗಿ ಬರುತ್ತಾರೆ. ಪ್ಯಾರಡೈಸ್ 


ವಿಮರ್ಶೆಯ ಪರಿಭಾಷೆ | ೧೯೧ 


ಲಾಸ್‌ನ ಘಟನೆಗಳು ಭೂಮಿ, ಸ್ವರ್ಗ , ನರಕ ರಚನೆಗೆ ಸಹಾಯ ಮಾಡುವಂತೆ ದೇವರನ್ನು , 
ಮೂರು ಸ್ಥಳಗಳಲ್ಲಿ ನಡೆಯುತ್ತದೆ. ಕಾವ್ಯದೇವಿ (ಮೂಸ್) ಯನ್ನು ಕುರಿತು 

ಮಾಡುವ ಪ್ರಾರ್ಥನೆ. 
೩ . ಎಪಿಕ್‌ಗಳಲ್ಲಿ ಯುದ್ಧ ಮತ್ತು ಯುದ್ಧದಲ್ಲಿ 
ನಡೆಯುವ ಅತಿಮಾನುಷ ಕ್ರಿಯೆಗಳು ಇರು ೨ . ವಸ್ತು ನಿರ್ದೆಶಕ ( ಆರ್ಗ್ಯುಮೆಂಟ್ ): 
ತವೆ. ಅಥವ ಧೈರ್ಯ ಸಾಹಸಗಳಿಂದ ಕೂಡಿದ ಕಥಾಭಾಗದ ಅಥವ ಕಥೆಯ ನಾಯಕನ ಕುರಿತ 
ನಾಯಕನ ಶ್ರಮಪೂರ್ಣ, ಕಠಿಣ ಪ್ರಯಾಣಗಳ ಹೇಳಿಕೆ; ಕಥೆಯ ಬಂಧ ಸಂಗತಿಗಳು ಅಥವ 
ವರ್ಣನೆ ಇರುತ್ತದೆ. ಗ್ರೀಕ್ ವೀರ ಅಖಿಲಸ್ ಕಾವ್ಯದ ವೈಚಾರಿಕ ಚೌಕಟ್ಟನ್ನು ಕುರಿತ 
ಟ್ರೋಜನ್ ಯುದ್ದದಲ್ಲಿ ಕೈಗೊಳ್ಳುವ ಸಾಹಸ ನಿರ್ದೆಶನ. ಪ್ರತಿ ಅಧ್ಯಾಯದ ಆರಂಭದಲ್ಲೂ 
ಗಳು; ರಾಮನು ಕುಂಭಕರ್ಣ ಮುಂತಾದವ ಇದು ಬರಬಹುದು. ಉದಾ., ಪ್ಯಾರಡೈಸ್ 
ರೊಡನೆ ನಡೆಸುವ ಅತಿಮಾನುಷ ಯುದ್ಧ ಲಾಸ್ಟ್‌ನ ಆರಂಭದಲ್ಲಿನ ಆರ್ಗ್ಯುಮೆಂಟ್‌ನ 
ಗಳನ್ನು ಗಮನಿಸಬಹುದು. 

ಭಾಗ ; ಕುಮಾರವ್ಯಾಸನ ಕೃತಿಯಲ್ಲಿ ಪ್ರತಿ 
೪ . ಎಪಿಕ್‌ನ ಮಹತ್ವಪೂರ್ಣ ಕ್ರಿಯೆಗಳಲ್ಲಿ 

ಆಶ್ವಾಸದ ಆರಂಭದ ಪದ್ಯ . 
ದೇವತೆಗಳು ಮತ್ತು ಅತಿಮಾನುಷ ಶಕ್ತಿಗಳೂ ೩ . ಎಪಿಕ್ ಕ್ವೆಶ್ಚನ್ : ಕವಿ ತನ್ನ ಕಾವ್ಯದೇವಿ 
ಕುತೂಹಲ ತೋರುತ್ತವೆ ಅಥವ ಕ್ರಿಯಾತ್ಮಕ ಯನ್ನು ಕುರಿತು ಕೇಳುವ ಪ್ರಶ್ನೆ . ಇದಕ್ಕೆ ಆಕೆ 
ವಾಗಿ ಭಾಗವಹಿಸುತ್ತವೆ . ಉದಾ. , ಕೊಡುವ ಉತ್ತರವೇ ಕಾವ್ಯನಿರೂಪಣೆಯ 
ರಾಮಾಯಣ ಮಹಾಭಾರತಗಳ ಇಂದ್ರ , ಶಿವ, ಆರಂಭ ಬಿಂದುವಾಗುತ್ತದೆ. ಉದಾ., 
ಸೂರ್ಯರು ; ಹೋಮರನಲ್ಲಿ ಬರುವ 

ಪ್ಯಾರಡೈಸ್ ಲಾಸ್ಟ್ನ ೧ , ೧ - ೪೯ 
ಒಲಿಂಪಿಯನ್ ದೇವತೆಗಳು . ಈ ಅತಿ ರಾಮಾಯಣದಲ್ಲಿ ವಾಲ್ಮೀಕಿ ಕೇಳುವ 
ಮಾನುಷ ಶಕ್ತಿಗಳನ್ನು ನಿಯೋಕ್ಲಾಸಿಕ್ ಅವಧಿ 

“ ಸಕಶ್ಚಿದಸ್ತಿ ವೀರವಾನ್ ...' ಇತ್ಯಾದಿ. 
ಯಲ್ಲಿ ಮೆಶಿನರಿ ಎಂದು ಗುರುತಿಸಿದರು ಎಂದರೆ 
ಎಪಿಕ್‌ನ ಸಾಹಿತ್ಯಕ ಉಪಾಯಗಳಲ್ಲಿ, ತಂತ್ರ 

೪ . ಇನ್ ಮೀಡಿಯಾಸ್ ರೆಸ್ : ( ವಸ್ತುಗಳ ಮಧ್ಯ 
ಗಳಲ್ಲಿ ಅವೂ ಒಂದು ಭಾಗ ಎಂಬ ದೃಷ್ಟಿ ಇತ್ತು. 

ದಿಂದ ) ಕಾವ್ಯದೇವಿ ಕೊಡುವ ಉತ್ತರವು 

ಎಪಿಕ್‌ನ ಆರಂಭ ಸ್ಥಾನವಾಗಿದ್ದು ಕಥೆಯು 
೫ . ಎಪಿಕ್ ಒಂದು ವಿಧ್ಯುಕ್ತ ಆಚರಣೆಯಂತೆ 

ಘಟನೆಗಳ ಮಧ್ಯಭಾಗದಿಂದ ಅಂದರೆ ಕ್ರಿಯೆಯ 
ಇರುತ್ತದೆ. ಹಾಗಾಗಿ ನಿರೂಪಣೆಗೆ ಬಳಸುವ 

ಪ್ರಮುಖ ಘಟ್ಟವೊಂದರಿಂದ ಆರಂಭವಾಗು 
ಭಾಷೆಯೂ ಉದ್ದೇಶಪೂರ್ವಕವಾಗಿ ಸಾಮಾನ್ಯ 

ತದೆ. ನಂತರದಲ್ಲಿ ನಿಧಾನವಾಗಿ ಹಿನ್ನೆಲೆಗಳು 
ಭಾಷೆಯಿಂದ ದೂರವಾದದ್ದೂ ಮೇಲಟ್ಟದ್ದೂ ಒದಗಿ ಬರುತ್ತವೆ. 
ಆಗಿರುತ್ತದೆ . 

೫ . ಮಹೋಪಮೆ ( ಎಪಿಕ್ ಸೆಮಿಲಿ): ಮಹಾ 
ಎಪಿಕ್‌ನ ಬಂಧದಲ್ಲಿ ವಿನ್ಯಾಸದಲ್ಲಿ , ಘಟನೆಗಳ 

ಕಾವ್ಯದ ನಿರೂಪಣೆಯಲ್ಲಿ ಬಳಕೆಯಾಗುವ 
ಆಯ್ಕೆ ಮತ್ತು ನಿರೂಪಣೆಯಲ್ಲಿ ಕೆಲವು 

ಒಂದು ಅಲಂಕಾರ . ಇದೂ ಒಂದು ಉಪ 
ಅಂಗೀಕೃತ ಸಂಪ್ರದಾಯಗಳಿವೆ. ಅವುಗಳಲ್ಲಿ 

ಮೆಯೇ , ಆದರೆ ಉಪಮಾನ , ಉಪಮೇಯ 
ಮುಖ್ಯವಾದವು: 

ಗಳನ್ನು ಪ್ರತ್ಯೇಕವಾಗಿ ಹೆಚ್ಚು ವಿಸ್ತಾರವಾಗಿ 
೧ . ಸ್ತುತಿ ( ಇನ್ನೊಕೇಶನ್ ): ಇದು ಭಾರತೀಯ ನಿರೂಪಿಸಲಾಗುತ್ತದೆ. ಅದರಲ್ಲೂ ಉಪಮೇ 
ಮತ್ತು ಪಾಶ್ಚಾತ್ಯ ಮಹಾಕಾವ್ಯಗಳಿಗೆ ಯವು ಉಪಮಾನಕ್ಕಿಂತ ಹೆಚ್ಚು ವಿವರವಾಗಿ 
ಸಮಾನವಾದ ಸಂಪ್ರದಾಯ . ಮಹಾಕಾವ್ಯ ವರ್ಣಿತವಾಗುತ್ತದೆ . ಉಪಮಾನಕ್ಕಿಂತ ಭಿನ್ನ 


೧೯೨ | ವಿಮರ್ಶೆಯ ಪರಿಭಾಷೆ 


ವಾಗಿ ನಿಂತು ತಾನೇ ಒಂದು ಪ್ರತ್ಯೇಕ ಚಿತ್ರ ಬದುಕಿನುದ್ದಕ್ಕೂ ಅವನು ನಡೆಸಿದ ಪ್ರಯೋಗ 
ವಾಗಿ , ಹೆಚ್ಚು ಆಕರ್ಷಕವಾಗಿ ಕಾಣಬಹುದು. ಗಳಿಂದಾಗಿ ಬೆಳೆಯುತ್ತ ಬಂದ ಪರಿಕಲ್ಪನೆ. ಬ್ರೆಕ್ಸ್ 
ಇದು ಒಂದು ವಿಸ್ತ್ರತ ಉಪಮೆ . 

ಒಂದೆಡೆ ಹೇಳುವಂತೆ ಕೆಲವಾರು ಸೂತ್ರ 
ಸಾಹಿತ್ಯ ವಿಮರ್ಶೆಯಲ್ಲಿ ಎಪಿಕ್ ಮತ್ತು 

ಪ್ರಾಯವಾದ ಮಾತುಗಳಲ್ಲಿ ಮಹಾರಂಗ 
ಮಹಾಕಾವ್ಯಗಳನ್ನು ಗುಣವಾಚಕವಾಗಿ , ಮೌಲ್ಯ 

ಭೂಮಿಯನ್ನು ವಿವರಿಸುವುದು ಅಸಾಧ್ಯ . 
ನಿರ್ದೆಶಕ ಪದವಾಗಿ ಬಳಸುವುದುಂಟು. 

ನಿಜವಾದ ಅರ್ಥದ “ ಆಧುನಿಕ' ನಾಟಕ 
ಉದಾಹರಣೆಗೆ ಟಾಲ್ಸ್ಟಾಯ್‌ನ ವಾರ್ 

ಮಹಾರಂಗಭೂಮಿಯೇ ಆಗಿರುತ್ತದೆ . ಅದರ 
ಅಂಡ್ ಪೀಸ್ , ಮೆಲ್ ವಿಲ್‌ನ ಮಾಜಿಡಿಕ್ 

ಕೆಲವು ಮುಖ್ಯ ಲಕ್ಷಣಗಳನ್ನಷ್ಟೆ ಇಲ್ಲಿ 
ಕಾದಂಬರಿಗಳನ್ನು ಎಪಿಕ್ ಎಂದು ಕರೆಯುವು 

ಸರಳಗೊಳಿಸಿ ಹೇಳಿದೆ. 
ದುಂಟು. ಕನ್ನಡದ ಹಳೆಯ ಕೃತಿಗಳನ್ನು ಕುರಿತ ೧ . ಮಹಾಕಾವ್ಯದ ನಿರೂಪಣೆಯನ್ನೂ ನಾಟಕ 
ವಿಮರ್ಶೆಯಲ್ಲಿ ಮಹಾಕಾವ್ಯ ಎಂಬ ಪಾರಿ ಪ್ರಕಾರದ ನಾಟಕೀಯತೆಯನ್ನೂ ಇದು ಒಟ್ಟಿಗೆ 
ಭಾಷಿಕದ ಬಳಕೆಯಲ್ಲಿ ಗೊಂದಲ ಇದ್ದೇ ಇದೆ. ಬೆಸೆಯುತ್ತದೆ . 
ಉದಾಹರಣೆಗೆ ಷಡಕ್ಷರನ ಕೃತಿ ರಾಜಶೇಖರ 

೨ . ರಂಗಭೂಮಿಯ ದೃಶ್ಯವು ಯಾವ ಕಾರಣ 
ವಿಳಾಸ ಮಹಾಕಾವ್ಯವೇ , ಅವನು ಮಹಾ 

ದಿಂದಲೂ ನಟನಿಗಾಗಲೀ ಪ್ರೇಕ್ಷಕನಿಗಾಗಲೀ 
ಕವಿಯೇ ಎಂಬ ಚರ್ಚೆ , ಇಂಥಲ್ಲಿ 'ಮಹಾ' 

ಭ್ರಮೆಯನ್ನು ಮೂಡಿಸಬಾರದು. 
ಎಂಬ ಪದ ದಾರಿ ತಪ್ಪಿಸಿ ಕವಿಯ ಸಾಮರ್ಥ್ಯ 
ಕೃತಿಯ ಮೌಲ್ಯವನ್ನು ಕುರಿತ ನಿರ್ದೇಶಕ 

ಅವನು ಕುರಿತ ನಿರ್ದೇಶಕ ೩ . ಪ್ರೇಕ್ಷಕನ ಭಾವನೆಗಳನ್ನು ಕೆರಳಿಸುವುದು , 
ಪದಗಳು ಇವು ಭ್ರಮೆಗೆ ದಾರಿ ಮಾಡಿವೆ. 

ತೃಪ್ತಿಗೊಳಿಸುವುದು ಉದ್ದೇಶವಲ್ಲ . ಪ್ರೇಕ್ಷಕನ 

ವಿಚಾರಶಕ್ತಿಯನ್ನು ಕೆಣಕಿ ಇಡೀ ಬದುಕಿನ ಬಗ್ಗೆ 
ಹೆಚ್ಚಿನ ಓದಿಗೆ : ಟಿ. ವಿ . ವೆಂಕಟಾಚಲಶಾಸ್ತಿ: ಮಹಾಕಾವ್ಯ 

ಅವನಲ್ಲಿ ಉದ್ದೇಶಿತ ದೃಷ್ಟಿಕೋನ ಬೆಳೆಯು 
ಲಕ್ಷಣ ( ೧೯೬೯) ಜಿ .ಎಸ್ . ಶಿವರುದ್ರಪ್ಪ: ಮಹಾಕಾವ್ಯ 

ವಂತೆ ಮಾಡುವುದು , ಕ್ರಿಯೆಯಲ್ಲಿ ತೊಡಗು 
ಸ್ವರೂಪ ( ೧೯೬೭) 
H . T. Sweden Burg : The Theory of Epic in En ವಂತೆ ಮಾಡುವುದೇ ಉದ್ದೇಶ. 
gland೧೬೫೦ - ೧೮೦೦ ( ೧೯೪೪); C. M . Bowra: 

೪ . ಸಾಂಪ್ರದಾಯಿಕ ಅರ್ಥದ 'ಸೌಂದರ್ಯ', 
Form Vergil to Milton ( ೧೯೪೫ ): Heroic Po 
etry ( 689); E .M . W . Tillyard : The English 

'ಕಲಾನುಭವ' ಇಲ್ಲಿ ಅಪ್ರಕೃತ. ಮನುಷ್ಯನ 
Epic and It 's Background ( ೧೯೫೪ ), 

ಸಾಮಾಜಿಕ ಅವಸ್ಥೆ ಮತ್ತು ಸ್ಥಿತಿಗಳ ಶೋಧನೆ 

ಮಹಾರಂಗಭೂಮಿಯ ಕೆಲಸ . 
೧೪೨ . ಮಹಾ ರಂಗಭೂಮಿ Epic The 
atre ಎಪಿಕ್ ಥಿಯೇಟರ್ ನಟನೆಯ ೫ . ಕೇವಲ ಮನರಂಜನೆ ನಾಟಕದ ಉದ್ದೇಶ 
ವಿಧಾನ, ನಾಟಕಶಾಸ್ತ್ರ ಎಲ್ಲವನ್ನೂ ಒಳ ವಲ್ಲ. ಬದಲಿಗೆ ಅವನ ವಿಮರ್ಶನ, ವಿಶ್ಲೇಷಣ 
ಗೊಂಡದ್ದು, ನಾಟಕ ಮತ್ತು ರಂಗಭೂಮಿಯನ್ನು ಶಕ್ತಿಗಳು ಎಚ್ಚರವಾಗಿದ್ದು ಅವನ ಚಿಂತನೆಯನ್ನು 
ಕುರಿತ, ಸಾಂಪ್ರದಾಯಿಕ ದೃಷ್ಟಿಕೋನಕ್ಕೆ ಅದರ ಗತಿಯನ್ನು ಕುರಿತು ಪ್ರಭಾವ ಬೀರಲು 
ಸಂಪೂರ್ಣವಾಗಿ ವಿರುದ್ಧವಾದ , ಜರ್ಮನ್ ಪ್ರಯತ್ನಿಸುತ್ತದೆ. 
ನಾಟಕಕಾರ ಬ್ರೆಕ್ಟ್ ರೂಪಿಸಿ ಪ್ರತಿಪಾದಿಸಿದ ಮಹಾರಂಗಭೂಮಿಯ ಪರಿಕಲ್ಪನೆಯಲ್ಲಿ 
ಕ್ರಾಂತಿಕಾರಿ ಪರಿಕಲ್ಪನೆ . ಬ್ರೆಕ್ಸ್ನ ರಾಜಕೀಯ ಮಹತ್ವಪೂರ್ಣವಾದ ಒಂದು ಅಂಶ 
ವಿಚಾರಧಾರೆ - ಮಾರ್ಕ್ಸಿಸಂ , ಸಾಮಾಜಿಕ ದೃಷ್ಟಿ , ಏಲಿಯನೇಶನ್ ಎಫೆಕ್ಟ್ ಅಥವ ಎ - ಎಫೆಕ್ಟ್ ಇದನ್ನು 
ಕಾವ್ಯ ಮೀಮಾಂಸೆ ಎಲ್ಲ ಸೇರಿಕೊಂಡಿರುವ , ಮುಕ್ತ ಪರಿಣಾಮ ಎಂದು ಗುರುತಿಸಬಹುದು. 


ವಿಮರ್ಶೆಯ ಪರಿಭಾಷೆ | ೧೯೩ 


ಇದು ನಟನೆಯ ತಂತ್ರ ಮತ್ತು ನಾಟಕ ಹಾಗೂ ಮನುಷ್ಯನ ವೇದನೆ , ನರಳಾಟ ನನಗೆ ದಿಗಿಲು 
ಪ್ರೇಕ್ಷಕರ ನಡುವಿನ ಸಂಬಂಧವನ್ನು ವಿವರಿಸು ಹುಟ್ಟಿಸುತ್ತದೆ, ಯಾಕೆಂದರೆ ಅವು ಅನಿವಾರ 
ತದೆ. “ ಮಾನವನಿಗೆ ಸಂಬಂಧಿಸಿದ ಸಾಮಾಜಿಕ ವಲ್ಲ, ಅನಗತ್ಯ ; ಇದು ದೊಡ್ಡ ಕಲೆ , ನಿಸ್ಸಂಶಯ 
ಘಟನೆಗಳನ್ನು ಆರಿಸಿಕೊಂಡು ಅವುಗಳ ಎನ್ನುವಂಥದ್ದು ಇಲ್ಲಿ ಏನೂ ಇಲ್ಲ - ಅವರು 
ವೈಶಿಷ್ಟ ವನ್ನು ಗುರುತಿಸಿ ವಿಶೇಷ ಸಂದರ್ಭ ( ಪಾತ್ರಗಳು ) ನಕ್ಕಾಗ ನಾನು ಅಳುತ್ತೇನೆ, ಅವರು 
ಗಳಲ್ಲಿ ಅವುಗಳನ್ನು ಗುರುತಿಸುವಂತೆ ಮಾಡು ಅತ್ತಾಗ ನಾನು ನಗುತ್ತೇನೆ' ಎನ್ನುತ್ತಾನೆ. 
ವುದರಲ್ಲಿ ಅವುಗಳ ಸಹಜತೆಗೆ ಮಾತ್ರವೇ 

ಈ ಏಲಿಯನೇಷನ್‌ನನ್ನು ಅನೇಕ ಮಾರ್ಗ 
ಗಮನಕೊಡುವಂತೆ ನಿರೂಪಿಸುವ ವಿಧಾನ ' ಕ್ಕೆ 

ಗಳಿಂದ ಸಾಧಿಸಬಹುದು. ಹಾಡುಗಳು , ಕಥಾ 
ಈ ಹೆಸರು ಸಲ್ಲುತ್ತದೆ . ಈ ಮುಕ್ತ ಪರಿಣಾಮ 

ನಿರೂಪಣೆ , ಚಲನಚಿತ್ರದ ತುಣುಕುಗಳನ್ನು 
ದಿಂದ ಪ್ರೇಕ್ಷಕನ ಮೇಲಾಗುವ ಪರಿಣಾಮವನ್ನು 

ನಾಟಕದ ನಡುವೆ ಬಳಸಿ ನಾಟಕದ ಕೃತಕತೆ 
ಬ್ರೆಕ್ಸ್ ಹೀಗೆ ವಿವರಿಸುತ್ತಾನೆ; “ಪ್ರಪಂಚದಲ್ಲಿ 

ಯನ್ನು ಪ್ರೇಕ್ಷಕನ ಗಮನಕ್ಕೆ ತರಬಹುದು. 
ಇದು ಅತ್ಯಂತ ಸ್ಪಷ್ಟವಾದದ್ದು ” ಎಂದು 

ಹಾಗೆಯೇ ಹಿಸ್ಸಾರಿಫಿಕೇಶನ್ ಏಲಿಯನೇಷ 
ತೋರಿದರೆ ಪ್ರಪಂಚವನ್ನು ಅರ್ಥಮಾಡಿ 

ನ್‌ನ ಒಂದು ಅಂಶ ಎನ್ನುತ್ತಾನೆ ಬ್ರೆಕ್ಸ್ . ಅವನ 
ಕೊಳ್ಳುವ ಪ್ರಯತ್ನವನ್ನೇ ಬಿಟ್ಟುಕೊಟ್ಟಿದ್ದೇವೆ 

ಪ್ರಕಾರ ವಾಸ್ತವತಾವಾದಿಗಳಂತೆ ಸಮಕಾಲೀನ 
ಎಂದು ಅರ್ಥ. ರಂಗದ ಮೇಲಿನ ಕ್ರಿಯೆ 

ವಸ್ತುವನ್ನು ವಾಸ್ತವಿಕ ರೀತಿಯಲ್ಲಿಯೇ ಬಳಸಿ 
“ಏನಾಗಿದೆಯೋ ಅದೇ ಆಗಿರುವುದರೊಂದಿಗೆ 

ಕೊಳ್ಳಬಾರದು. ನಾಟಕದ ವಸ್ತುವನ್ನು ಸಾಧ್ಯ 
“ ಏನು ಆಗಿಲ್ಲ ವೋ ಅದನ್ನೂ ಧ್ವನಿಸುವ, 

ವಾದಷ್ಟೂ ಮಟ್ಟಿಗೆ ಬೇರೆ ಕಾಲ ದೇಶಗಳಿಂದ 
ಸೂಚಿಸುವ ರೀತಿಯಾದಾಗಿರಬೇಕು. ಇದಕ್ಕೆ 

ಆಯ್ತು ಅದರ ಪ್ರಾಚೀನತ್ವದ ಮೇಲೆ ಹೆಚ್ಚಿನ 
ಏಲಿಯನೇಶನ್ ಅಥವ ಪ್ರತ್ಯೇಕತೆ 

ಒತ್ತನ್ನು ಹಾಕಬೇಕು. ಆ ನಾಟಕದ ಕ್ರಿಯೆ ನಡೆದ 
ಅನಿವಾರ್ಯ . ಇದರಿಂದಾಗಿ ಮಹಾರಂಗ 

ಕಾಲ ಮತ್ತು ಸ್ಥಳದಲ್ಲಿ ತಾನಿದ್ದಿದ್ದರೆ ಒಂದು 
ಭೂಮಿಯ ಪ್ರೇಕ್ಷಕನ ಪ್ರತಿಕ್ರಿಯೆ ಭಿನ್ನವಾಗಿರು 

ನಿರ್ದಿಷ್ಟ ಪ್ರತಿಕ್ರಿಯೆ ತೋರಿಸುವ ಮೂಲಕ 
ತದೆ. ಸಾಂಪ್ರದಾಯಿಕ ರಂಗಭೂಮಿಯ ಪ್ರೇಕ್ಷಕ 

ಕಾರ್ಯಪ್ರವೃತ್ತನಾಗುತ್ತಿದ್ದೆ ಎಂಬ ಭಾವನೆ 
ಪಾತ್ರ ಘಟನೆಗಳಲ್ಲಿ ತಲ್ಲೀನವಾಗಿ “ಹೌದು 

ಪ್ರೇಕ್ಷಕನಿಗೆ ಮೂಡುವಂತೆ ನಾಟಕಕಾರ 
ನನಗೂ ಹಾಗೇ ಅನ್ನಿಸಿತ್ತು - ನನ್ನ ಹಾಗೇ 
ಇದ್ದಾನೆ - ಇದು ಕೇವಲ ಸಹಜ - ಇದು 

ಪ್ರಯತ್ನಿಸಬೇಕು. ಆಗ ಮಾತ್ರ ಸಾಮಾಜಿಕ 
ಎಂದಿಗೂ ಬದಲಾಗುವುದಿಲ್ಲ- ಈ ಮನುಷ್ಯನ 

ಬದಲಾವಣೆಯನ್ನು ತರಲು ಸಾಧ್ಯ ಮತ್ತು 
ವೇದನೆ , ನರಳಾಟ ನನಗೆ ದಿಗಿಲು 

ಅವಶ್ಯಕ ಎಂಬ ಭಾವನೆ ಪ್ರೇಕ್ಷಕನಲ್ಲಿ ಮೂಡು 
ಹುಟ್ಟಿಸುತ್ತದೆ , ಯಾಕೆಂದರೆ ಅವು ಅನಿ 

ತದೆ ಎನ್ನುತ್ತಾನೆ ಬ್ರೆಕ್ಸ್ , 
ವಾರ್ಯ- ಇದು ದೊಡ್ಡ ಕಲೆ ; ಪ್ರಪಂಚದಲ್ಲಿ ಮಹಾರಂಗಭೂಮಿಯು ಮಹಾಕಾವ್ಯ , 
ಇರುವುದೇ ಹೀಗೆ- ಅವರು ( ಪಾತ್ರಗಳು ) ನಿರೂಪಣೆ ಮತ್ತು ನಾಟಕಗಳ ನಡುವೆ 
ಅತ್ತಾಗ ನಾನೂ ಅಳುತ್ತೇನೆ, ನಕ್ಕಾಗ ನಾನೂ ಸಂಬಂಧ ಸ್ಥಾಪಿಸುತ್ತದೆ . ಪರಿಷ್ಕತವಾದ ರಂಗ 
ನಗುತ್ತೇನೆ ” ಎಂದು ಹೇಳಿದರೆ , ಮಹಾರಂಗ ತಂತ್ರಗಳನ್ನು ಬಳಸಿಕೊಂಡು ನಿರೂಪಣ 
ಭೂಮಿಯ ಪ್ರೇಕ್ಷಕ - ' ನಾನು ಇದನ್ನು ನಾಟಕೀಯತೆಯನ್ನು ಸಾಧಿಸುತ್ತದೆ. 
ಯೋಚಿಸಿಯೇ ಇರಲಿಲ್ಲ- ಇದು ಹಾಗಲ್ಲ - ವಿಮರ್ಶಾತ್ಮಕ ಉದ್ದೇಶಗಳಿಗಾಗಿ ನಟ ಮತ್ತು 
ಇದು ಆಶ್ಚರ್ಯ , ನಂಬುವುದಕ್ಕೆ ಸಾಧ್ಯವಿಲ್ಲ - ಪ್ರೇಕ್ಷಕರು ತಲ್ಲೀನರಾಗದೆ ಪ್ರತ್ಯೇಕತೆಯನ್ನು 
ಇದು ನಿಲ್ಲಬೇಕು, ಕೊನೆಗಾಣಬೇಕು - ಈ ಉಳಿಸಿಕೊಳ್ಳುವುದರ ಮೇಲೆ ಒತ್ತನ್ನು ನೀಡು 


೧೯೪ | ವಿಮರ್ಶೆಯ ಪರಿಭಾಷ 


ತ್ತದೆ . ಮನುಷ್ಯನ ಸ್ಥಿತಿಯನ್ನು ಬದಲಾಯಿಸಲು ಗಿರುವ ಸ್ಥಾನ ಮತ್ತು ಔನ್ನತ್ಯಗಳನ್ನು ಗುರುತಿಸು 
ಸಾಧ್ಯ ಎಂದು ಪ್ರೇಕ್ಷಕ ನಂಬುವಂತೆ ಮಾಡ ತ್ತದೆ . ಅಭಿಜಾತ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನು 
ಬೇಕೆಂಬ ಒತ್ತಾಯವಿದೆ . ಕಥೆಯೆಂಬ ತೀರ 

ವಿಜ್ಞಾನಕ್ಕಿಂತ ಹೆಚ್ಚಾಗಿ ಅಭ್ಯಾಸ ಮಾಡಬೇಕು 
ಸರಳ ನಿರೂಪಣೆಯನ್ನು ಆಧರಿಸಿದ, ಬೋಧ ಎಂದು ವಾದಿಸಿತು. ಸಾಹಿತ್ಯದಲ್ಲಿ ನೈತಿಕ ಗುಣ 
ಪ್ರದ, ತಾತ್ತಿಕ , ಮನರಂಜನಾತ್ಮಕ ರಂಗಭೂಮಿ ಗಳಿಗೆ ಸೌಂದರ್ಯಕ್ಕಿಂತ ಹೆಚ್ಚಿನ ಮಹತ್ವ 
ಯನ್ನು ನಿರ್ಮಿಸಲು ಯತ್ನಿಸುತ್ತದೆ . ವಿಮರ್ಶಾ 

ಸಂದಿತು. ವೈಚಾರಿಕತೆಯನ್ನು ಮನುಷ್ಯನ ವಿಶಿಷ್ಟ 
ತ್ಮಕ ಪ್ರತ್ಯೇಕತೆ ನಕಾರಾತ್ಮಕ ದೃಷ್ಟಿಕೋನದ 

ಸಾಮರ್ಥ್ಯ ಎಂದು ಗುರುತಿಸಿ ಅದಕ್ಕೆ ಮಹತ್ವದ 
ಫಲವಲ್ಲ ಎಂದು ನಂಬುತ್ತದೆ. 

ಸ್ಥಾನವನ್ನು ನೀಡಿತು. ಈ ಹೂಮನಿಸ್ಟ್ಗಳು 
Bertolt Brecht (Ed. & Trans) John Willtet: ಮನುಷ್ಯನ ದೈಹಿಕ , ಮಾನಸಿಕ , ಕಲಾತ್ಮಕ ಮತ್ತು 
Brecht on Theatre , The Development of an 

ನೈತಿಕವಾದ ಪರಿಪೂರ್ಣ ಬೆಳವಣಿಗೆ ಆಗ 
Aesthetic ( ೧೯೫೭) ; 
ಕ . ವೆಂ . ರಾಜಗೋಪಾಲ : ಕಕೇಷಿಯನ್ ಚಾಕ್ ಸರ್ಕಲ್ - 

ಬೇಕೆಂದು ವಾದಿಸಿದರು. 
ನಾಟಕದ ಮುನ್ನುಡಿ ( ೧೯೮೦) ; ಎ . ಎನ್ . ಪ್ರಸನ್ನ 

ಈ ಕಾಲದ ಇಂಗ್ಲಿಶ್‌ನಲ್ಲಿ ನ್ಯೂಮನಿಸ್ಟ್ ಎಂಬ 
ಬ್ರೆಕ್ಸ್ನ ಮೂರು ನಾಟಕಗಳು ಕ . ಸಾ . ಪ. ಡಿಸೆಂಬರ್ 
೧೯೭೮; ಎಚ್ . ಎಂ . ಚನ್ನಯ್ಯ : ಬ್ರೆಕ್ಸ್ ಮತ್ತು ಎಪಿಕ್ 

ಪದ ಮಾನವೀಯ ಅನುಭವಗಳ ಆಧಾರದ 
ಥಿಯೇಟರ್ ( ಲೇ ) ಜಿಜ್ಞಾಸೆ ( ೧೯೭೪). ಮೇಲೆ ಸತ್ಯವನ್ನು ಅರಿಯಲು ಯತ್ನಿಸುವ , 
೧೪೩ . ಮಾನವತವಾದ Humanism 

ಮಾನವೀಯ ಸ್ವಭಾವದ ಆಧಾರದ ಮೇಲೆ 
ಹೂಮನಿಸಂ ಡ್ಯೂಮನಿಸ್ಟ್ ಎಂಬ ಪದ 

ಮೌಲ್ಯಗಳನ್ನು ಗುರುತಿಸುವ ವ್ಯಕ್ತಿಯನ್ನು 
೧೪ನೆಯ ಶ . ದಲ್ಲಿ ಬಳಕೆಗೆ ಬಂತು . ಮನುಷ್ಯನ ಸೂಚಿಸುತ್ತದೆ . 
“ಕಲ್ಪನೆ, ಪ್ರತಿಭೆಗಳಿಗೆ ನಿಕಟವಾಗಿ ಸಂಬಂಧ ೧೯೧೦ರಿಂದ ೧೯೩೩ರವರೆಗೆ ಪಶ್ಚಿಮ 
ಪಡದ ” ಗಣಿತ ಜೀವವಿಜ್ಞಾನ ಮುಂತಾದ ಜಗತ್ತಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಡೆದ ಚಳುವಳಿ 
ವನ್ನು ವೈಜ್ಞಾನಿಕವೆಂದೂ , ವ್ಯಾಕರಣ ಯನ್ನು ನ್ಯೂ ಹೂಮನಿಸಂ ಎಂದು ಗುರುತಿಸು 
ಅಲಂಕಾರಶಾಸ್ತ್ರ , ಚರಿತ್ರೆ, ಕಾವ್ಯ , ತತ್ವಶಾಸ್ತ್ರ ತಾರೆ , ಇರ್ವಿಂಗ್ ಬಾಬಿಟ್ ಮತ್ತು ಪಾಲ್ 
ಗಳನ್ನು ಮಾನವಿಕ ಶಾಸ್ತ್ರಗಳೆಂದೂ (ಕ್ಯೂಮಾನಿಟೀಸ್) ಎಲರ್ ಮೋರ್ ಈ ಚಳುವಳಿಯ 
ಕರೆಯುತ್ತಿದ್ದರು . ಮಾನವಿಕ ಶಾಸ್ತ್ರವನ್ನು ಮುಖ್ಯಸ್ಥರು. ಅವರ ಪ್ರಕಾರ ಶಿಕ್ಷಣ ಹೆಚ್ಚಾಗಿ 
ಬೋಧಿಸುವ ಅಥವ ಅಭ್ಯಾಸಮಾಡುವ ವ್ಯಕ್ತಿ 

ಮಾನವಿಕ ವಿಷಯಗಳನ್ನು ಒಳಗೊಂಡಿರ 
ಯನ್ನು ಹೂಮನಿಸ್ಟ್ ಎಂದು ಕರೆಯುತ್ತಿದ್ದರು. 

ಬೇಕು, ಮತ್ತು ಅಭಿಜಾತ ಸಾಹಿತ್ಯವನ್ನು 
ಇವರು ಅರಿಸ್ಟಾಟಲ್ , ಮತ್ತು ಪ್ಲೇಟೊ ಮತ್ತು 

ಆಧರಿಸಿರಬೇಕು, ನೈತಿಕ ಮತ್ತು ಸಾಹಿತ್ಯಕ 
ಮುಖ್ಯವಾಗಿ ಸಿಸಿರೊ ಇವರುಗಳನ್ನು ಆಧಾರ 

ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. 
ವಾಗಿಟ್ಟುಕೊಂಡು ಶೈಕ್ಷಣಿಕ , ನೈತಿಕ ಮತ್ತು 
ರಾಜಕೀಯ ಸಮಸ್ಯೆಗಳ ಬಗ್ಗೆ ಅನೇಕ ಕೃತಿ ಹೆಚ್ಚಿನ ಓದಿಗೆ: Douglas Bush : The Resnaisance 
ಗಳನ್ನು ರಚಿಸಿದರು. ಇದರಿಂದಾಗಿ ಪುನರು and English Humanism ( ೧೯೩೯ ) R .S. Crane: 

The Idea of the Humanities ( two volumes 
ಜೀವನ ಕಾಲದಲ್ಲಿ ಮಾನವಿಕ ಶಾಸ್ತ್ರಗಳ 

೧೯೬೭), 
ಬೆಳವಣಿಗೆಯಾಯಿತು. ೧೯ನೆಯ ಶ. ದಲ್ಲಿ 
ಹೂಮನಿಸಂ ಎಂಬ ಪದ ಹೊಸದಾಗಿ ೧೪೪. ಮುಕ್ತ ಛಂದಸ್ಸು Free Verse 
ಸೃಷ್ಟಿಯಾಯಿತು. ಇದು ವಿಶ್ವದಲ್ಲಿ ಮನುಷ್ಯನಿ ಫ್ರೀವರ್ಸ್ ಸಾಂಪ್ರದಾಯಿಕ ಛಂದಸ್ಸಿನ ಗುಣ 


ವಿಮರ್ಶೆಯ ಪರಿಭಾಷೆ | ೧೯೫ 


ಮತ್ತು ಸಾಲಿನ ನಿರ್ಬಂಧಗಳಿಂದ ಮುಕ್ತವಾದ ಕವನದ ಮುಕ್ತ ಛಂದಸ್ಸು ಸಿಲಬಲ್ ಸ್ಪೆಸ್‌ನ್ನು 
ರಚನೆ. ಇಲ್ಲಿ ಕವನದ ಸಾಲು ಆಡುಮಾತಿನ ಆಧರಿಸಿದ್ದು. ಅವನದೇ ಫೋರ್ ಕ್ವಾರೈಟ್ಸ್ 
ಸಹಜ ಲಯವನ್ನು ಮತ್ತು ಭಾಷೆಯ ಪ್ಯೂರ್ ಸ್ಪೆಸ್‌ನ್ನು ಆಧರಿಸಿದ್ದು, ಎಜ್ರಾಪೌಂಡ್‌ನ 
ನುಡಿಗಟ್ಟುಗಳ ಸ್ವರೂಪವನ್ನು ಆಧರಿಸುತ್ತದೆ . ಕವನಗಳಲ್ಲಿ ಮುಕ್ತ ಛಂದಸ್ಸನ್ನು ಕ್ವಾಂಟಿಟೇಟಿವ್ 
ಹಾಗಾಗಿ ಗದ್ಯದ ಶಿಥಿಲತೆ ಇಲ್ಲಿ ಕಾಣುವುದಿಲ್ಲ. ಎಂದು, ಮೇರಿ ಅನೈಮೂರ್‌ಳ ರಚನೆಗಳನ್ನು 
ಗದ್ಯದಲ್ಲಿ ಇಲ್ಲದ ಲಯದ ನಿಯಂತ್ರಣವನ್ನು ಸಿಲಾಬಿಕ್ ಎಂದು ಗುರುತಿಸುತ್ತಾರೆ. ಒಂದು 
ಮುಕ್ತ ಛಂದಸ್ಸಿನಲ್ಲಿ ಕಾಣಬಹುದು. ಅಂದರೆ ರೀತಿಯಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ಮಾಡರಿಸಂ 
ಮುಕ್ತ ಎಂಬ ಪದವು ಸ್ವಚ್ಛಂದತೆಯನ್ನು ಚಳುವಳಿಯೊಂದಿಗೆ ಅದರ ಒಂದು ಮುಖ್ಯ 
ಸೂಚಿಸುವಂತಹುದಲ್ಲ; ಲಯ ಮತ್ತು ರೂಪ ಲಕ್ಷಣವಾಗಿ ಮುಕ್ತ ಛಂದಸ್ಸು ಎಂಬ ಪದ 
ರಹಿತವಾದದ್ದಲ್ಲ. ಆದರೆ ಸಾಂಪ್ರದಾಯಕ ಬಳಕೆಯಾಗುತ್ತದೆ. 
ರಚನೆಗಳಿಗಿಂತ ಹೆಚ್ಚಿನ ಲಯವೈವಿಧ್ಯವನ್ನು ಹೆಚ್ಚಿನ ಓದಿಗೆ: KNK TS. Elliot, Reflections on 
ಕಾಣಬಹುದು . 

Vers Libre ( ಪ ) ( ೧೯೧೭); To Criticize the Critic 

( ೧೯೬೫); G . Hough : Image and Experience 
ಫ್ರೀ ವರ್ ಎಂಬುದು ಫ್ರೆಂಚ್ ಭಾಷೆಯ ವರ್ಸ್ 

( ೧೯೬೦) ; H . Gross : Sound and Form in Mod 
ಲಿಬರೆ ಎಂಬುದರ ಅನುವಾದ. ೧೯ನೇ ern Poetry ( ೧೯೬೪). 
ಶತಮಾನದ ಸಂಕೇತವಾದದ ಪ್ರಯೋಗಗಳಿಂದ 

೧೪೫ , ಮೂಕಾಭಿನಯ Pantomime 
ಫ್ರೆಂಚ್ ಮತ್ತು ಇತರ ಭಾಷೆಗಳಲ್ಲಿ ಮುಕ್ತ 

ಪ್ಯಾಂಟೊಮೈಮ್ ಭಾಷೆಯನ್ನು ಬಳಸಿಕೊಳ್ಳದೆ 
ಛಂದಸ್ಸು ಜನಪ್ರಿಯವಾಯಿತು. ಕನ್ನಡದಲ್ಲಿ 

ಕೇವಲ ಭಂಗಿ, ಅಂಗವಿನ್ಯಾಸ , ದೈಹಿಕ 
ನವ್ಯ ಪಂಥದ ಕವಿಗಳು ಇಂಗ್ಲಿಶ್‌ನಿಂದ ಮುಕ್ತ 

ಚಲನವಲನ ಮತ್ತು ಉತ್ತೇಕ್ಷಿತ ಮುಖಭಾವ 
ಛಂದಸ್ಸನ್ನು ಆಮದು ಮಾಡಿಕೊಂಡರು . 

ಗಳಿಂದ ಪಾತ್ರದ ಕ್ರಿಯೆಯನ್ನೂ , ಭಾವನೆ 
ಆದರೆ ಮುಕ್ತ ಛಂದಸ್ಸು ಎಂಬ ಮಾತನ್ನು 

ಗಳನ್ನೂ ಅಭಿನಯಿಸುವ ರೀತಿ, ಮೂಕಾಭಿ 
ಹಳೆಯ ಸಾಹಿತ್ಯಕ್ಕೂ ಅನ್ವಯಿಸಬಹುದೆಂದು 

ನಯ - ನಾಟಕ ಮತ್ತು ನೃತ್ಯಕ್ಕೆ , ಬಹುಶಃ, 
ಕೆಲವು ವಿಮರ್ಶಕರ ಅಭಿಪ್ರಾಯ . ಬೈಬಲ್ಲಿನ 

ಮಧ್ಯವರ್ತಿಯಾಗಿರುವಂಥದು - ಪುರಾತನ 
ಪ್ರಾರ್ಥನಾ ಗೀತೆಗಳು ಮತ್ತು ಸಾಂಗ್ ಆಫ್ 

ಗ್ರೀಕ್ ಮತ್ತುರೋಮ್ ನಾಗರಿಕತೆಗಳಲ್ಲಿ 

ಸ್ ರು - 
ಸಾಲಮನ್ ; ಬೈಕ್ ಹಾಗೂ ಮ್ಯಾಥ್ಯು 

ಬಳಕೆಯಲ್ಲಿತ್ತು. ಯೂರೋಪಿನಲ್ಲಿ ಪುನರು 
ಆರ್ನಾಲ್ಡ್ ; ಕನ್ನಡದ ವಚನಸಾಹಿತ್ಯ ಇಂಥಲ್ಲೆಲ್ಲ 

ಜೀವನ ಕಾಲದಲ್ಲಿ ಪ್ರಾಶಸ್ತ್ರ ಪಡೆಯಿತು. ಈ 
ಮುಕ್ತ ಛಂದಸ್ಸಿನ ಪ್ರಯೋಗಗಳನ್ನು ಗುರುತಿಸ 

ಶ , ದಲ್ಲಿ ಚಾರ್ಲಿಚಾಪ್ಲಿನ್‌ನ ಚಲನಚಿತ್ರಗಳು 
ಬಹುದು. 

ಮೂಕಾಭಿನಯಕ್ಕೆ ಮತ್ತೆ ಜೀವ ತುಂಬಿದವು. 
ವಾಲ್ಸ್ ವಿಟ್ಮನ್ , ಇಮೇಜಿಸ್ಟ್ ಕವಿಗಳು ಫ್ರಾನ್ಸಿನಲ್ಲಿ ಈ ಕಲೆ ಇನ್ನೂ ಉಳಿದುಕೊಂಡಿದೆ. 
ಮತ್ತು ಟಿ .ಎಸ್ . ಎಲಿಯಟ್‌ರ ರಚನೆಗಳಲ್ಲಿ 

ಇಂಗ್ಲೆಂಡಿನಲ್ಲಿ ಕ್ರಿಸ್‌ಮಸ್‌ ಸಮಯದಲ್ಲಿ 
ಮುಕ್ತಛಂದಸ್ಸು ಸಮೃದ್ಧವಾಗಿ ಬೆಳೆಯಿತು. ಮೂಕಾಭಿನಯಕ್ಕೆ ಅವಕಾಶ ದೊರೆಯುತ್ತದೆ. 
ಆದರೆ ಇದರ ಪ್ರಮುಖ ಲಕ್ಷಣಗಳನ್ನು ಬೇರೆ ಉಳಿದಂತೆ ಸರ್ಕಸ್‌ಗಳ ಬಫೋನ್‌ಗಳು 
ರೀತಿಯಲ್ಲಿ ಇವರುಗಳು ವಿವರಿಸಿರುವುದನ್ನು ಮೂಕಾಭಿನಯ ಬಳಸಿಕೊಳ್ಳುತ್ತಾರೆ . ಮೂಕಾಭಿ 
ನೋಡಬಹುದು. ಎಲಿಯಟ್‌ನ ಫುಫ್ರಾಕ್ ನಯದ ಒಂದು ಸನ್ನಿವೇಶವನ್ನು ಮಾಮೂಲು 


೧೯೬ | ವಿಮರ್ಶೆಯ ಪರಿಭಾಷೆ 


ನಾಟಕದಲ್ಲಿ ಅಳವಡಿಸಿಕೊಂಡಾಗ ಅದು ಮೂಡಣ ಕಣಿವೆಯ ಹಿಮದವಕುಂಠನ 
ಡಂಬ್ ಶೋ ಎನಿಸಿಕೊಳ್ಳುತ್ತದೆ. ಎಲಿಜಬೀತನ್ 

ರವಿಕರಸ್ಪರ್ಶಕ್ಕೆ ಜಾರುತಿದೆ 
ನಾಟಕಗಳಲ್ಲಿ ಇದು ಸಾಮಾನ್ಯವಾಗಿತ್ತು . 

ನಾಡದೊ ಹಿಗ್ಗುತ ನಾಚುತ ಮೆಲ್ಲನೆ 

ಮೈಸಿರಯನು ತಾ ತೋರುತಿದೆ 
ಹ್ಯಾಮೈಟ್ನ ೩ .೨ರಲ್ಲಿ ಬರುವ ನಾಟಕ 

- ಯದುಗಿರಿಯ ಮೌನವಿಕಾಸ - ಪು. ತಿ. ನ. 
ದೊಳಗಿನ ನಾಟಕ ಒಂದು ಉದಾಹರಣೆ . 

ದಿಗುತಟದಲಿ ತೆರೆಯುತಿತ್ತು 
ಕನ್ನಡದಲ್ಲಿ ಚಿ . ಶ್ರೀನಿವಾಸರಾಜು ಮೂಕಾ 

ಹಗಲಿನಕ್ಷೆ 
ಭಿನಯಕ್ಕೆಂದೇ ನಾಟಕಗಳನ್ನು ಬರೆದಿದ್ದಾರೆ . ಮುಗಿಲ ಗಿರಿಯ ಕಾಯಿಸಿತ್ತು 
ಹೆಚ್ಚಿನ ಓದಿಗೆ: R .J. Broadbent: “ A History of ಗಗನ ಪಕ್ಷ 
Pantomime ” ( ೧೯೦೧) . 

- - ಭಾದ್ರಪದದ ಸುಪ್ರಭಾತ - ಕುವೆಂಪು. 


೧೪೬ . ಮೂರ್ತ ಮತ್ತು ಅಮೂರ್ತ Con - ಈ ಕವನದ ಭಾಗಗಳನ್ನು ಮೂರ್ತ ಎಂದು 
crete and Abstract ಕಾಂಕ್ರೀಟ್ ಅಂಡ್ ಗುರುತಿಸಬಹುದು. ಏಕೆಂದರೆ ಇಲ್ಲಿಯ ವಿಷಯ 
ಅಬ್‌ಸ್ಟಾಕ್ಸ್ ಸಾಂಪ್ರದಾಯಿಕ ತತ್ವಶಾಸ್ತ್ರದಲ್ಲಿ ಗಳನ್ನು ಇಂದ್ರಿಯ ಅನುಭವಗಳ ಮೂಲಕ 
ಅಥವ ಮೂರ್ತ ಪರಿಭಾಷೆ ಎಂದರೆ ವ್ಯಕ್ತಪಡಿಸಲಾಗಿದೆ. ಮೊದಲನೆಯ ಉದಾ 
ನಿರ್ದಿಷ್ಟವಾದ ವ್ಯಕ್ತಿ ಅಥವ ವಸ್ತುವನ್ನು ಹರಣೆಯಲ್ಲಿ ನೆಲ- ಹೆಣ್ಣು, ಹಿಮ - ಸೆರಗು , 
ಸೂಚಿಸುವ ಪದ. ಅಮೂರ್ತ ಪರಿಭಾಷೆ ಸೂರನ ಕಿರಣ -ಪ್ರೇಮಿಯ ಸ್ಪರ್ಶ ; ಎರಡನೆಯ 
ಎಂದರೆ ನಿರ್ದಿಷ್ಟವಾದ ವ್ಯಕ್ತಿ ಅಥವ ವಸ್ತುಗಳಿಗೆ ಉದಾಹರಣೆಯಲ್ಲಿ ಸೂಯ್ಯ - ಹಗಲಿನ ಕಣ್ಣು, 
ಆರೋಪಿತವಾದ ಗುಣಗಳನ್ನು ಸೂಚಿಸುವ ಆಕಾಶ - ಹಕ್ಕಿ , ಮೋಡ- ಗರಿ ಹೀಗೆ ವಿಶಿಷ್ಟ , 
ಪದಗಳು . ಉದಾ., ಸುಂದರ , ಬೇಸರ , ಮುಗ್ಧ ಖಚಿತ ವಸ್ತು ಅಥವ ಅನುಭವಗಳನ್ನು ವಸ್ತುವಿನ 
ಇತ್ಯಾದಿ. ಈ ಗುಣಗಳು ಕೇವಲ ಆರೋಪಿತ ಅಭಿವ್ಯಕ್ತಿಗೆ ಬಳಸಿಕೊಳ್ಳಲಾಗಿದೆ. ಮೂರ್ತ 
ವಷ್ಟೆ ಹೊರತು ಸ್ವತಂತ್ರ ಅಸ್ತಿತ್ವವನ್ನು ಮತ್ತು ಅಮೂರ್ತ ಎನ್ನುವಾಗ ಉತ್ತಮ ಮತ್ತು 
ಪಡೆದವಲ್ಲ . ಸಾಹಿತ್ಯದಲ್ಲಿ ನಿರ್ದಿಷ್ಟ ವಸ್ತುವನ್ನು ಉತ್ತಮವಲ್ಲದ್ದು ಎಂಬ ಭೇದವೇನೂ ಇಲ್ಲ . 
ಕುರಿತು ಹೇಳುವ ಮಾತು ಮೂರ್ತ ಎನಿಸಿ ಆದರೆ ಆಧುನಿಕ ವಿಮರ್ಶೆ ಕವನದಲ್ಲಿ ಮೂರ್ತ 
ಕೊಳ್ಳುತ್ತದೆ . ಆದರೆ ಆಧುನಿಕ ವಿಮರ್ಶೆಯಲ್ಲಿ ತೆಯನ್ನೆ ಒಂದು ಗುಣ ಎಂದು ಭಾವಿಸುತ್ತದೆ . 
ಮೂರ್ತ ಮತ್ತು ಅಮೂರ್ತಕ್ಕೆ ಇನ್ನೂ ಹೆಚ್ಚಿನ “ಕಾವ್ಯದ ಮಾಧ್ಯಮ ಸಹಜವಾಗಿಯೇ ಭಾವನೆ 
ಅರ್ಥವ್ಯಾಪ್ತಿ ಇದೆ. 

ಗಳ ನೇರವೂ ಅರ್ಮೂತವೂ ಆದ ಅಭಿವ್ಯಕ್ತಿಗೆ 
ಆನಂದಮಯ ಈ ಜಗಹೃದಯ 

ಹಾದಿಮಾಡಿ ಕೊಡುತ್ತದೆ. ಸಂಪ್ರದಾಯ 
ಏತಕೆ ಭಯ ? ಮಾಣೋ ! 

ಕಾರಣವಾಗಿಯೊ , ನಮ್ಮ ಕಾವ್ಯಾಪೇಕ್ಷೆ ಕಾರಣ 
ಸೂರೋದಯ ಚಂದ್ರೋದಯ 

ವಾಗಿಯೋ , ನಮ್ಮ ಕಾವ್ಯಾಪೇಕ್ಷೆ ಕಾರಣ 
ದೇವರ ದಯ ಕಾಣೋ ! 

- ಕು . ವೆಂ . ಪು. ವಾಗಿಯೊ , ಸುಲಭವಾಗಿ ಜಾಡಿಗೆ ಬೀಳುವ 
ಈ ಕವನ ಭಾಗ ಅಮೂರ್ತವಾದದ್ದು . 

ಪರಿಚಿತ ವಲಯಗಳ ವಿಧಿನಿಷೇಧಗಳು ಕಾರಣ 
ಏಕೆಂದರೆ ಇಲ್ಲಿ ವಿಷಯವನ್ನು ಸಾಮಾನ್ಯ 

ವಾಗಿಯೊ , ಕಾವ್ಯಮಾಧ್ಯಮವೇ ಸುಲಭವಾಗಿ 
( ಜನರಲ್ ) ವಾದ ರೀತಿಯಲ್ಲಿ ಇಂದ್ರಿಯಾ 

ಹೀಗೆ ಅಮೂರ್ತತೆಯ ದಿಕ್ಕಿನಲ್ಲಿ ಜಗ್ಗುವುದ 
ನುಭವವನ್ನು ವ್ಯಕ್ತಪಡಿಸದ ರೀತಿಯಲ್ಲಿ ಅಥವ 

ರಿಂದ , ಈ ಸಹಜ ಪ್ರವೃತ್ತಿಗೆ ವಿರುದ್ದವಾಗಿ 
ಎಲ್ಲರ ಅನುಭವಕ್ಕೆ ಬಾರದ ಗುಣಗಳನ್ನು ಭಾಷೆ ಕವಿ ತನ್ನ ಕವನವನ್ನು ಇಂದ್ರಿಯಗಮ್ಯ ವಿವರ 
ವರ್ಣಿಸುತ್ತದೆ . 

ಗಳ ಶಿಸ್ತಿನಲ್ಲಿ ಹಿಡಿದಿಟ್ಟು, ಅಮೂರ್ತತತೆಯಲ್ಲಿ 


ವಿಮರ್ಶೆಯ ಪರಿಭಾಷೆ | ೧೯೭ 


ಸೊಕ್ಕದಂತೆ ನೋಡಿಕೊಂಡು ತನ್ನ ಭಾವನೆ ಬೇಕು. ಯೂನಿಟಿ ಆಫ್ ಟೈಮ್ - ಕಾಲಬಂಧವು 
ಗಳನ್ನು ಜೀವಸಹಿತ ಪ್ರಕಟಿಸುವ ಮಾಧ್ಯಮ ನಾಟಕದಲ್ಲಿ ನಿರೂಪಿತವಾಗುವ ಕ್ರಿಯೆ ಎರಡು 
ವಾಗಿಸಲು ಶ್ರಮಿಸಬೇಕಾಗುತ್ತದೆ .''೧ ಅಥವ ಮೂರು ಘಂಟೆಗಳಿಗೆ , ಹೆಚ್ಚೆಂದರೆ 
ಕಾಂಕ್ರೀಟ್‌ಗೆ ಸಮಾನಾರ್ಥಕವಾಗಿ ವಿಶಿಷ್ಟ ಒಂದು ದಿನದ ಅವಧಿಗೆ ಪರಿಮಿತವಾಗಿರ 
ಪರಿಕ್ಯುಲರ್ ; ಅಬ್‌ಸ್ಪಾಕ್ಸ್‌ಗೆ ಸಮಾನಾರ್ಥಕವಾಗಿ 
ಸಾಮಾನ್ಯ ಜನರಲ್ ಎಂಬ ಪದಗಳೂ 

ಅರಿಸ್ಟಾಟಲ್ ಗಂಭೀರ ನಾಟಕದ ಕ್ರಿಯೆ 
ಬಳಕೆಯಲ್ಲಿವೆ. 

ಸಾಮಾನ್ಯವಾಗಿ ಒಂದು ದಿನದ ಘಟನೆಗಳನ್ನು 
೧ . URA , ಪ್ರಮುಪ . ೧೬೭ 

ನಿರೂಪಿಸುತ್ತದೆ ಎಂದು ಹೇಳಿದ್ದ. ೧೬ನೆ ಶ. ದ 
ಹೆಚ್ಚಿನ ಓದಿಗೆ : J. C . Ransom : The World 's body 

ಇಟಾಲಿಯನ್ ವಿಮರ್ಶಕರು ಕಾಲಬಂಧವನ್ನು 
( ೧೯೩೮). 

ಅನಿವಾರ್ಯ ನಿಯಮ ಎಂದು ಮಾರ್ಪಡಿಸಿ 
೧೪೭ . ಮೂರು ಐಕ್ಯಗಳು/ ಬಂಧಗಳು 

ಕೊಂಡರು . ಸಳಬಂಧ ಅದನ್ನು ಹಿಂಬಾಲಿ 
ಯೂನಿಟೀಸ್ Three Unities 

ಸಿತು. ಕ್ಯಾಸ್ಟಲ್ ವರ್ಚೊ ೧೫೭೦ರಲ್ಲಿ ಈ 
ಯೂನಿಟೀಸ್‌ ನವ ಅಭಿಜಾತ ಯುಗದಲ್ಲಿ 

ಮೂರು ಬಂಧಗಳನ್ನು ನಾಟಕದ ಅನುಲ್ಲಂಘ 
ಬಳ ಕೆ ಗೆ ಬಂದ ನಾಟಕ ರಚನೆಯು 

ನೀಯ ನಿಯಮಗಳೆಂದು ಸಿದ್ದಾಂತ ರೂಪದಲ್ಲಿ 
ನಿಯಮಗಳು . ಅರಿಸ್ಟಾಟಲನು ಯೂನಿಟಿ ಆಫ್ 

ಪ್ರತಿಪಾದಿಸಿದ. ಸುಮಾರು ೨೦೦ ವರ್ಷ 
ಆಕ್ಷನ್ ಕಾರ್ಯಕ , ಕ್ರಿಮೈಕ್ಯ ಅಥವ ಕ್ರಿಯಾ 

ಗಳಷ್ಟು ಕಾಲ ಈ ಬಂಧಗಳು ಇಟಾಲಿಯನ್ 
ಬಂಧವನ್ನು ಹೆಸರಿಸಿ ಅದು ಗಂಭೀರ ನಾಟಕಕ್ಕೆ 

ನಾಟಕ ಸಾಹಿತ್ಯದ ಮೇಲೆ ಪ್ರಭುತ್ವ ಸಾಧಿಸಿ 
ಅಗತ್ಯ ಎಂದು ಹೇಳಿದ್ದ . ೧೬ , ೧೭ನೇ 

ದವು. ಆದರೆ ಇಂಗ್ಲೆಂಡಿನಲ್ಲಿ ಈ ನಿಯಮಗಳನ್ನು 
ಶತಮಾನದ ಫ್ರೆಂಚ್ ಮತ್ತು ಇಟಾಲಿಯನ್ 

ಧಿಕ್ಕರಿಸಿದ ಶೇಕ್ಸ್‌ಪಿಯರ್ ಮತ್ತು ಮಾರ್ಲೊರ 
ವಿಮರ್ಶಕರು ಅದರೊಂದಿಗೆ ಮತ್ತೆರಡು 

ಪ್ರಭಾವದಿಂದಾಗಿ ಇಂಗ್ಲಿಶ್ ನಾಟಕದ ಮೇಲೆ 
ಬಂಧಗಳನ್ನು ಸೇರಿಸಿ ಮೂರು ಬಂಧಗಳು 

ಐಕ್ಯದ ನಿಯಮಗಳು ಅಷ್ಟು ಪ್ರಭಾವ 
ನಾಟಕ ರಚನೆಯ ಅನಿವಾರ್ಯ ನಿಯಮ ಬೀರಲಿಲ್ಲ . ವಿಶೇಷ ಪರಿಣಾಮವನ್ನು 
ಗಳೆಂದು ಸ್ಥಾಪಿಸಿದರು . ಕ್ರಿಯಾಬಂಧ: ಅನಗತ್ಯ ಸಾಧಿಸಲು ನಾಟಕಕಾರನಿಗೆ ಇವು ಐಚ್ಚಿಕ 
ಘಟನೆಗಳು ಅಥವ ಮುಖ್ಯ ಕಥಾ ಸಂವಿಧಾನಕ್ಕೆ ತಂತ್ರಗಳಷ್ಟೆ ಆದವು. ಶೇಕ್ಸ್‌ಪಿಯರನ ದಿ 
ಸಮಾನಾಂತರವಾದ ಅಮುಖ್ಯ ಉಪಕಥೆಗಳು ಟೆಂಪೆಸ್ಟ್ , ಇಬೈನ್‌ನ ಕೆಲವು ನಾಟಕಗಳು , 
ಇಲ್ಲದ , ನೇರವಾದ ಕ್ರಿಯೆಯ ತೀವ್ರ ಟೆನಿಸಿ ವಿಲಿಯಂಸ್‌ನ ಕ್ಯಾಟ್ ಆನ್ ಎ ಹಾಟ್ 
ನಿರೂಪಣೆ ಅಗತ್ಯವೆಂದು ಅರಿಸ್ಟಾಟಲ್ ಟಿನ್ ರೂಫ್ ಈ ಬಂಧ ಗಳನ್ನು 
ಹೇಳಿದ ನಿಯಮ. ವಾಸ್ತವಿಕತೆಯ ಭ್ರಮೆಯನ್ನು ಅನುಸರಿಸಿಯೂ ಯಶಸ್ವಿಯಾದ ನಾಟಕಗಳು . 
ಪ್ರೇಕ್ಷಕರಲ್ಲಿ ಮೂಡಿಸಲು ನಾಟಕದ ಕ್ರಿಯೆ , ಕನ್ನಡದಲ್ಲಿ "ಕಾಲ, ಸ್ಥಳ ಮತ್ತು ಪಾತ್ರಗಳ 
ಘಟನೆಗಳಿಗೂ ನಾಟಕದ ರಂಗಪ್ರದರ್ಶನಕ್ಕೂ ಐಕ್ಯತೆಯನ್ನು ಸಾಧಿಸಿರುವುದರಲ್ಲಿ ' ಬೆರಳ್ಗೆ 
ಸಾಮೀಪ್ಯ ಅಗತ್ಯ ಎಂಬ ತೀರ್ಮಾನದಿಂದ ಕೊರಳ್ ' ಮಾರ್ಗದರ್ಶಕವಾಗಿದೆ.'' ಈ 
ಯೂನಿಟಿ ಆಫ್ ಪ್ಲೇಸ್ - ಸ್ಥಳ ಬಂಧ ಅಥವ ಮೂರು ಬಂಧಗಳು ನಾಟಕಕಾರನಿಗಿರುವ 
ಸ್ಥಳ್ಳೆಕ್ಯದ ಕಲ್ಪನೆ ಸ್ಥಿರವಾಯಿತು. ಇದರ ಪ್ರಕಾರ ಅವಕಾಶಗಳಿಗೆ ನಿರ್ಬಂಧವೊಡ್ಡಿ, ಪಾತ್ರಗಳ 
ಕ್ರಿಯೆ ಒಂದೇ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಬೆಳವಣಿಗೆಗೂ ಅಡ್ಡಿಯಾಗುತ್ತವೆ. ಹಾಗೆಯೇ 
ಸೀಮಿತವಾಗಿರುವಂತೆ ನಾಟಕದ ಬಂಧವಿರ ಸಮರ್ಥ ನಾಟಕಕಾರನಿಗೆ ಇವು ಗಂಭೀರ 


೧೯೮ | ವಿಮರ್ಶೆಯ ಪರಿಭಾಷೆ 


ನಾಟಕಕ್ಕೆ ಬೇಕಾದ ಮೊನಚು, ಐಕ್ಯತೆ, ವೇಗ, ಪದವನ್ನು ಅಸಂಭವನೀಯ ಘಟನೆಗಳು ಮತ್ತು 
ಅನಿವಾರ್ಯತೆಯ ಭಾವಗಳನ್ನು ಸಾಧಿಸಲು ಭಾವಾತಿರೇಕದ ಯಾವುದೇ ಸನ್ನಿವೇಶಗಳಿಗೆ , 
ಸಹಾಯಕವೂ ಆಗಬಹುದು. ಒಟ್ಟಿನಲ್ಲಿ ಅವುಗಳನ್ನು ತುಂಬಿಕೊಂಡಿರುವ ಕೃತಿಗಳಿಗೆ 
ಬಂಧಗಳ ನಿಯಮ ಅನಿವಾರ್ಯ, ಅನುಲ್ಲಂಘ ಅನ್ವಯಿಸಿ ಬಳಕೆಯಾಗುತ್ತದೆ . 
ನೀಯ ಅಲ್ಲ , ಕೇವಲ ಐಚ್ಛಿಕವಷ್ಟೆ . 

ಹೆಚ್ಚಿನ ಓದಿಗೆ: R .B . Hellman : Tragedy and 
೧ . KVR, ಕನೆಬೆ . ೧೫೧ ಹೆಚ್ಚಿನ ಓದಿಗೆ: J. V . H . Melodrama ” ( ೧೯೬೮). 
Atkins: Enlgish Literary Criticism : Seventeenth 

೧೪೯ , ಮೇಳ Chorus ಕೋರಸ್ 
and Eighteenth Centuries ( ೧೯೫೭) 

ಡೈಒನಿಸಿಯಸ್ ದೇವತೆಯ ಮುಂದೆ 
೧೪೮. ಮೆಲೊಡ್ರಾಮ Melodrama ಗ್ರೀಕ್ 

ಹಾಡುತ್ತಿದ್ದ ಗುಂಪು ಅಥವ ಮೇಳಗಳಿಂದಲೇ 
ಭಾಷೆಯ ಮೆಲೋಸ್ ( ಹಾಡು) ಎಂಬ ಪದ ಗೀಕ್ ದುರಂತ ನಾಟಕಗಳ ಉಗಮವಾಯಿ 
ದೊಡನೆ ಡ್ರಾಮ ಎಂಬುದು ಸೇರಿ ರೂಪಿತ 

ತೆಂದು ಒಂದುಊಹೆ. ಮೇಳವು ಸಂಕೀರ್ಣ 
ವಾಗಿರುವ ಸಂಯುಕ್ತ ಪದ. ೧೯ನೆ ಶ. ದಲ್ಲಿ 

ವಾದ ಕುಣಿತ ಮತ್ತು ಗೀತೆಗಳನ್ನು ಒಳ 
ಒಪೆರಾವನ್ನು ಒಳಗೊಂಡಂತೆ ಎಲ್ಲ ರೀತಿಯ 

ಗೊಂಡಿರುತ್ತಿತ್ತು . ಆರಂಭ ಕಾಲದ ಗ್ರೀಕ್ 
ಸಂಗೀತ ಪ್ರಧಾನ ನಾಟಕಗಳಿಗೂ ಈ ಹೆಸರು 

ನಾಟಕಗಳಲ್ಲಿ ಮೇಳದ್ದೇ ಪ್ರಧಾನ ಪಾತ್ರವಾಗಿರು 
ಬಳಕೆಯಾಗುತ್ತಿತ್ತು . ಈಗ ಈ ಪದವನ್ನು ತಿತ್ತು. ಸಪ್ಲಿಮೆಂಟ್ಸ್ ಎಂಬ ನಾಟಕದಲ್ಲಿ ಐವತ್ತು 
ಗುಣಾತ್ಮಕವಾಗಿ ಕೆಲವು ಬಗೆಯ ನಾಟಕಗಳನ್ನು ಜನರ ಮೇಳವನ್ನು ನೋಡಬಹುದು . 
ಕುರಿತು ಬಳಸಲಾಗುತ್ತಿದೆ. ಹರ್ಷನಾಟಕಕ್ಕೂ ಈಸ್ಕಲಸ್ ಇದನ್ನು ಹನ್ನೆರಡು ಜನರ ನಾಲ್ಕು 
ಪ್ರಹಸನಕ್ಕೂ ಇರುವಂಥದೇ ಸಂಬಂಧ ಗುಂಪುಗಳಿಗಾಗಿ ಒಡೆದ ಬಹಳ ಕಾಲದವರೆಗೆ 
ಗಂಭೀರ ನಾಟಕಕ್ಕೂ ಮೆಲೋಡ್ರಾಮಕ್ಕೂ ಹನ್ನೆರಡು ಜನರ ಮೇಳ ಪ್ರಚಾರದಲ್ಲಿತ್ತು. 
ಇದೆ. ೧೯ನೆ ಶ. ದ ನಂತರ ಮೆಲೋಡ್ರಾಮ ಸೊಫೋಕ್ಲಿಸ್ ನಾಟಕ ತಂತ್ರದ ಅನುಕೂಲಕ್ಕಾಗಿ 
ದಲ್ಲಿ ಸಂಗೀತದ ಅಂಶ ಕ್ರಮೇಣ ಕಡಿಮೆ ಹದಿನೈದು ಜನರ ಮೇಳವನ್ನು ಬಳಸಿದ. ಐದು 
ಯಾಗುತ್ತಾ ಬಂದು , ಭಾವಾತಿರೇಕ , ಜನರ ಗುಂಪುಗಳಲ್ಲಿ ಮೂರು ಸಾಲುಗಳಲ್ಲಿ 
ಭಾವೋದ್ರೇಕದ ಪ್ರವೃತ್ತಿ, ಪಾತ್ರ ಚಿತ್ರಣಕ್ಕಿಂತ ಮೇಳದ ಪ್ರವೇಶವಾಗುತ್ತಿತ್ತು . ಮೇಳನಾಯಕ 
ಪ್ರೇಕ್ಷಕರ ಮನಸ್ಸನ್ನು ಆಕರ್ಷಿಸುವ' ನಡುವೆ ನಿಲ್ಲುತ್ತಿದ್ದ. ಕಾಲಕ್ರಮೇಣ ಮೇಳದ 
ರೋಮಾಂಚಕಾರಿ ಸನ್ನಿವೇಶ , ಘಟನೆಗಳಿಗೆ ಪ್ರಾಮುಖ್ಯ ಕಡಿಮೆಯಾಯಿತು. ( ಮೇಳದ 
ಪ್ರಾಮುಖ್ಯ ಸಿಕ್ಕತೊಡಗಿತು. ವಾಸ್ತವಿಕತೆ ಮತ್ತು ಕುಣಿತದ ಬಗ್ಗೆ, ಓಡ್ ಲೇಖನ ನೋಡಿ) 
ಸಂಭಾವ್ಯತೆಗೆ ಮೆಲೋಡ್ರಾಮದಲ್ಲಿ ಸ್ಥಾನವಿಲ್ಲ. ಚಿಂತನಶೀಲ ಪ್ರೇಕ್ಷಕನ ಮನಸ್ಸಿನ ಮೇಲೆ 
ಧವಳ ಶುಭ್ರರಾದ ನಾಯಕ- ನಾಯಕಿಯರು ನಾಟಕದ ಕ್ರಿಯೆ ಉಂಟುಮಾಡುವ ಪರಿಣಾಮ 
ಕೆಡುಕಿನ ಪ್ರತಿಮೂರ್ತಿಗಳಾದ ಖಳರಂತಹ ಗಳನ್ನು ಸಂಗ್ರಹಿಸಿ ಅಭಿವ್ಯಕ್ತಿಸಲು ಮೇಳ 
ಸರಳೀಕೃತ ಪಾತ್ರಗಳನ್ನು ಕಾಣಬಹುದು . ಸಹಾಯಕವಾಗಿತ್ತು . ನಾಟಕದ ಉದ್ದಕ್ಕೂ 
ವೆಸ್ಟರನ್ ಸಿನಿಮಗಳು ಮತ್ತು ಅವುಗಳ ಕ್ರಿಯೆಯ ಭೂತಕಾಲವನ್ನು ಮತ್ತು ಭವಿಷ್ಯ 
ಅನುಕರಣೆಯಾದ ಬಹುತೇಕ ಸಾಹಸ ಪ್ರಧಾನ ವನ್ನು ಸೂಚಿಸುತ್ತಾ, ವಿಮರ್ಶಾತ್ಮಕ ಟಿಪ್ಪಣಿ 
ಹಿಂದಿ ಸಿನಿಮಾಗಳಲ್ಲಿ ಹಳೆಯ ಮೆಲೆ ಗಳನ್ನು ನೀಡುತ್ತಾ ನಾಟಕದ ಪರಿಣಾಮವನ್ನು 
ಡ್ರಾಮದ ಹೊಸರೂಪವನ್ನು ನೋಡಬಹುದು. ಆಳವಾಗಿ ಮೂಡಿಸುವುದರಿಂದ ಮೇಳವನ್ನು 
ಗುಣವಾಚಕವಾಗಿ ಮೆಲೊಡ್ರಾಮೆಟಿಕ್ ಎಂಬ ' ಆದರ್ಶ ಪ್ರೇಕ್ಷಕ'ರೆಂದು ಆರ್ನಾಲ್ಡ್ ಕರೆಯು 


ವಿಮರ್ಶೆಯ ಪರಿಭಾಷೆ | ೧೯೯ 


ತಾನೆ . ಗ್ರೀಕ್ ದುರಂತ ನಾಟಕಗಳಲ್ಲಿ ಮೇಳವು ವ್ಯಕ್ತರೂಪದಲ್ಲೇ ಇರಬೇಕಾಗಿಲ್ಲ. ನಾವು ಕೃತಿ 
ಗೇಯ ಗುಣಗಳ ಅಭಿವ್ಯಕ್ತಿಯೂ ಆಗಿತ್ತು. ಯೊಂದನ್ನು ಕುರಿತು ಬರೆಯುತ್ತೇವೆಂದರೆ , ಆ 

ಬರೆಯುವ ಕ್ರಿಯೆಯೇ ಕೃತಿ ಅಷ್ಟುಮಟ್ಟಿಗೆ 
ಮೇಳದ ಸ್ವರೂಪವು ತಾತ್ಕಾಲಿಕ ಮತ್ತು 

ಗಮನಾರ್ಹ ಎಂಬ ತೀರಾನವನ್ನು ಅವ್ಯಕ್ತವಾಗಿ 
ಪ್ರಾದೇಶಿಕ ಮಾತ್ರವಾದರೂ ಮೇಳದ ಗುಣ , 
ಶಾಶ್ವತವಾದದ್ದೆಂದೆ ತೋರುತ್ತದೆ. ದುರಂತ 

ಸೂಚಿಸುತ್ತದೆ. ಕೃತಿಯ ಗುಣ, ದೋಷ, 
ಭಾವನೆಯ ಅಭಿವ್ಯಕ್ತಿಗಾಗಿ ಮೇಳ ಅಥವ 

ಪ್ರಾಮುಖ್ಯ ಇತ್ಯಾದಿಗಳ ಬಗ್ಗೆ ನಮ್ಮ 
ಮೇಳ ಪಾತ್ರ ಕೋರಲ್ ಕ್ಯಾರೆಕ್ಟರ್‌ಗಳ ಬಳಕೆ 

ಅಭಿಪ್ರಾಯವನ್ನು ಸೂಚಿಸದೆ ಬರೆಯುವುದು 
ಯನ್ನು ಆಧುನಿಕ ನಾಟಕಗಳಲ್ಲೂ ಕಾಣ 

ಸಾಧ್ಯವೇ ಇಲ್ಲ . 
ಬಹುದು. ಉದಾ., ಎಲಿಯಟ್‌ನ ಮರ್ಡರ್ ಆದರೆ ಕೃತಿಯನ್ನು ಕುರಿತ ವಿವರಣೆ, ವಿಮರ್ಶೆ 
ಇನ್ ದಿ ಕೆಥೆಡ್ರಲ್ ಹಾಡುತ್ತಾ, ಕುಣಿಯುತ್ತಾ , ಗಳಲ್ಲಿ ವಸ್ತುನಿಷ್ಠತೆ ' ಯ ಅಪೇಕ್ಷೆ ಮೌಲ್ಯ 
ನಾಟಕ ಕ್ರಿಯೆಯ ಬಗ್ಗೆ ವ್ಯಾಖ್ಯಾನ ಮಾಡುವ ಮಾಪನವನ್ನು ವಿಮರ್ಶೆಯಿಂದ ಹೊರಗಿಡು 
ಮೇಳದ ಗುಣ ಬಿಡಿ ಪಾತ್ರಗಳಲ್ಲಿ ಅಭಿವ್ಯಕ್ತಿ ವಂತೆ ತೋರುತ್ತದೆ. ಯಾಕೆಂದರೆ ಮೌಲ್ಯ 
ಪಡೆದಿರುವುದನ್ನೂ ನೋಡಬಹುದು . ಮಾಪನ ವೈಯಕ್ತಿಕತೆಯ ಮತ್ತು ವಿಧಾಯ 
“ ( ವಿಷವೃಕ್ಷ ', ಅಧ್ಯಾಯ ೨೯ ) ಇದರಲ್ಲಿ ಕತೆಯ ಅಂಶಗಳನ್ನೂ ಒಳಗೊಳ್ಳುತ್ತದೆಂಬ 
ಗ್ರಂಥಕರ್ತನು ರಂಗಸ್ಥಳಕ್ಕೆ ಬಂದು ಗ್ರೀಕ್ ಅನುಮಾನವಿದೆ. ಎಲಿಯಟ್ ಮೌಲ್ಯಮಾಪನ 
ನಾಟಕಗಳ ಕೋರಸ್ಸಿನಂತೆ ವಿಷವೃಕ್ಷ ಮತ್ತು ಕುರಿತು ತೀವ್ರವಾದ ಸಂಶಯಕ್ಕೆ ಸಿಲುಕಿರುವುದು 
ಅದರ ಫಲಗಳ ಮೇಲೆ ಒಂದು ಸಣ್ಣ ಉಪ 

ಈ ಮಾತುಗಳಿಂದ ಗೊತ್ತಾಗುತ್ತದೆ: ೧೯೧೮ 
ನ್ಯಾಸಕೊಡುವನು ”. “ ಬೆರಳ್ಗೆ ಕೊರಳ್ ' 

ರಲ್ಲಿ ಎಲಿಯಟ್ ತೀರ್ಮಾನ ಮತ್ತು ಮೆಚ್ಚುಗೆ 
ನಾಟಕದಲ್ಲಿ ಮೇಳದ ಹೊಣೆಗಾರಿಕೆ ಯೆಲ್ಲವೂ ಕೇವಲ ಸಹಿಸಿಕೊಳ್ಳಬಹುದಾದ ಉದ್ಯೋಗ 
ಏಕಲವ್ಯನ ತಾಯಿ ಮತ್ತು ಅಶ್ವತ್ಥಾ ಮರಿಂದ ಗಳು , ವಿಮರ್ಶಕನ ಗಂಭೀರ ಕಾಳಜಿಗಳಿಗೆ 
ನಿರ್ವಹಣೆಯಾಗುತ್ತದೆ. ಇದರಿಂದ ಆ ಪಾತ್ರ 

ಹೊರತಾದದ್ದು ” ಎಂದು ಹೇಳಿದರೆ ೧೯೨೩ 
ಗಳಿಗೆ ಪಾತ್ರ ಗೌರವವೂ ಸಲ್ಲುತ್ತದೆ. ನಾಟಕ 

ರಲ್ಲಿ ಬರೆದ ದಿ ಫಂಕ್ಷನ್ ಆಫ್ ಕ್ರಿಟಿಸಿಸಂ 
ವಸ್ತುವಿನ ಸಹಜ ವಿಸ್ತರಣೆಯೂ ಆಗುತ್ತದೆ. ” 

ಪ್ರಬಂಧದಲ್ಲಿ ವಿಮರ್ಶಕರು ನಿಜವಾದ 
( ಗ್ರಾಮಾಯಣ' ಕಾದಂಬರಿಯ ) ಕೊನೆಯ 

ತೀರ್ಮಾನಗಳ ಅನ್ವೇಷಣೆಯಲ್ಲಿ ತೊಡಗ 
ಅಧ್ಯಾಯ ' ಮೇಳದಂತಿದೆ'.'' 

ಬೇಕೆಂದು ಒತ್ತಾಯಿಸುತ್ತಾನೆ. ಕೃತಿಯ ವಿವರಣೆ 
೧ . ARK ಭಾಮಲೇ ೧೩೩ ೨ . KVR ಕನೆಬೆ ೧೫೪ . ಮತ್ತು ಮೌಲ್ಯಮಾಪನ ವಿಮರ್ಶೆಯ ಪರಸ್ಪರ 
2 . MGK GUIDATO 020 

ಪೂರಕವಾದ ಆದರ್ಶಗಳು . ಇವುಗಳ ಮೂಲಕ 
೧೫೦ , ಮೌಲ್ಯ ಮಾಪನ Evaluation ಸಾಹಿತ್ಯ ವಿಮರ್ಶೆ ತನ್ನ ಆಶಯಗಳನ್ನು 
ಎವ್ಯಾಲ್ಯುಯೇಷನ್ ಸಾಹಿತ್ಯ ಕೃತಿಗಳನ್ನು ಸ್ಪಷ್ಟಗೊಳಿಸಿಕೊಳ್ಳಲು ಪ್ರಯತ್ನಿಸುವುದನ್ನೆ 
ಕುರಿತು ನಾವು ವಿಮರ್ಶೆಯಲ್ಲಿ ತೊಡಗಿದಾಗ ಎಲಿಯಟ್‌ನ ವಿರೋಧಾಭಾಸಗಳು ಪ್ರತಿ 
ಅದು ನಾವು ಕೃತಿಯನ್ನು ಇತರ ಓದುಗರಿಗೆ ಫಲಿಸುತ್ತವೆ. ವಿವರಣೆ ಅಥವ ಮೌಲ್ಯಮಾಪನ 
ಕೇವಲ ವಿವರಿಸುವ ಕ್ರಿಯೆ ಮಾತ್ರ ಆಗಿರು ಇವುಗಳಲ್ಲೊಂದರ ಮೇಲೆ ಕೊಡುವ ಒತ್ತು , 
ವುದಿಲ್ಲ. ಕೃತಿಯನ್ನು ಕುರಿತು ನಮ್ಮ ತೀರ್ಮಾನ ಸಾಹಿತ್ಯ ವಿಮರ್ಶೆಯ ಚಾರಿತ್ರಿಕವಾಗಿ ಭಿನ್ನ 
ಗಳನ್ನೂ ವ್ಯಕ್ತಪಡಿಸುತ್ತೇವೆ; ಕೃತಿಯ ಮೌಲ್ಯ ವಾದ ಪರಂಪರೆಗಳಿಗೆ ಮತ್ತು ವಿಧಾನಗಳಿಗೆ 
ಮಾಪನ ಮಾಡುತ್ತೇವೆ. ಈ ತೀರ್ಮಾನಗಳು ಕಾರಣವಾಗಿದೆ. 


೨೦೦ | ವಿಮರ್ಶೆಯ ಪರಿಭಾಷೆ 


ಇಂಗ್ಲಿಶ್ ಸಾಹಿತ್ಯ ವಿಮರ್ಶೆಯಲ್ಲಿ ಮೌಲ್ಯ ಈ ಶ . ದ ಆರಂಭದಲ್ಲಿ ಎಲ್ಲ ಅಧ್ಯಯನದ 
ಮಾಪನ ಪ್ರಮುಖವಾದ ವಿಮರ್ಶೆಯ ಶಿಸ್ತುಗಳೂ 'ವೈಜ್ಞಾನಿಕವಾಗುವ ಆಕಾಂಕ್ಷೆಯನ್ನು 
ಪರಂಪರೆಯ ಬೇರುಗಳನ್ನು ಡೈಡನ್ , ಪೋಪ್ ಬೆಳೆಸಿಕೊಂಡಾಗ ಮೌಲ್ಯಮಾಪನದ ಬಗ್ಗೆ 
ಮತ್ತು ಜಾನ್‌ಸನ್ನರ ನಿಯೊ - ಕ್ಲಾಸಿಕ್ ವಿಮರ್ಶೆ ಸಾಹಿತ್ಯ ವಿಮರ್ಶೆಯಲ್ಲಿ ಕೂಡ ಪ್ರತಿರೋಧ 
ಗಳಲ್ಲಿ ಗುರುತಿಸಬಹುದು. ಇವರ ದೃಷ್ಟಿಯಲ್ಲಿ ಬೆಳೆಯತೊಡಗಿತು. ವಸ್ತುನಿಷ್ಠತೆ , ಅನಾಸಕ್ತಿ , 
ವಿಮರ್ಶಕ ಸಾರ್ವಜನಿಕ ಅಭಿರುಚಿಯ ಖಚಿತ ವಿಶ್ಲೇಷಣೆ ಮತ್ತು ಹೋಲಿಕೆಗಳ ಬಗ್ಗೆ 
ನಿರ್ಣಯಕಾರ , ವಿಮರ್ಶೆ ಹಿಂದಿನ ಕಾಲದ ವಿಮರ್ಶೆಯಲ್ಲಿ ಉತ್ಸಾಹ ಬೆಳೆದಂತೆ 
ಕೃತಿಗಳ ವಿಶ್ಲೇಷಣೆ ಮತ್ತು ಅದರ ಬೆಳಕಿನಲ್ಲಿ ಸಾರ್ವಜನಿಕ ವಿಮರ್ಶಕ ಮತ್ತು ಅವನ ಮೌಲ್ಯ 
ಸಮಕಾಲೀನ ಕೃತಿಗಳ ಮೌಲ್ಯನಿರ್ಣಯ ಮಾಪನ ಕುರಿತ ಆಸಕ್ತಿಯು ಅಸಮಂಜಸ 
ಮಾಡುವ ಕ್ರಿಯೆ . ಈ ವಿಮರ್ಶಕರ ಉದ್ದೇಶ ಎಂಬ ಭಾವ ವ್ಯಕ್ತವಾಗತೊಡಗಿತು . ಆದರೆ 
ಪರಂಪರಾನುಗತ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಯಾವ ಸಾಹಿತ್ಯಕೃತಿಯನ್ನೂ ಪಳೆಯುಳಿಕೆಗೆ 
ಮೌಲ್ಯಗಳ ಪ್ರತಿಪಾದನೆ ಮತ್ತು ರಕ್ಷಣೆ . ಇಂತಹ ಹೆಸರಿನ ಚೀಟಿ ಹಚ್ಚುವಂತೆ ಅನಾಸಕ್ತಿಯಿಂದ, 
ವಿಮರ್ಶೆ ನಿರ್ದಿಷ್ಟ ನೈತಿಕ ಮತ್ತು ಸೌಂದರ್ಯದ ಮೌಲ್ಯಗಳಿಗೆ ಗಮನ ಕೊಡದೆ ವಿಮರ್ಶಿಸು 
“ ಪ್ರಮಾಣ ' ಗಳಿಗೆ ಬದ್ಧವಾಗಿರುವುದರಿಂದ ವುದು ಸಾಧ್ಯವಿಲ್ಲ . ವಸ್ತುನಿಷ್ಠ ವಿಧಾನಗಳ 
ಸಾರ್ವಜನಿಕ ತೀರ್ಮಾನಗಳು ನಿರಂತರವಾಗಿ ಅಪೇಕ್ಷೆ ಯಿಂದಾಗಿ ವಿವರಣಾತ್ಮಕ ವಿಮರ್ಶೆಯ 
ಅಗತ್ಯವಾಗುತ್ತವೆ . ಮತ್ತು ಆ ನಂಬಿಕೆಗಳು ಬೆಳವಣಿಗೆಯಾಯಿತು. ಇದು ತೀರ್ಮಾನ 
ಇರುವುದರಿಂದಲೇ ವಿಮರ್ಶೆ ಸಾಧ್ಯವಾಗುತ್ತದೆ . ಗಳಿಗಿಂತ `ಕೃತಿಯ ಬಗ್ಗೆ ತಿಳುವಳಿಕೆ' ಯನ್ನು 
ಆದ್ದರಿಂದಲೇ ಈ ಮೌಲ್ಯಮಾಪನ ತನ್ನ ಗುರಿಯಾಗಿರಿಸಿಕೊಂಡು ಬೆಳೆಯಿತು. ಪರಿ 
ವಿಮರ್ಶೆಯ ಪರಂಪರೆಯನ್ನು ಸಾರ್ವಜನಿಕ ಶೀಲನೆಗೆ ಒಳಪಡಿಸುವ ಕೃತಿಯ ಮೌಲ್ಯವನ್ನು 
ವಿಮರ್ಶೆ ಎಂದು ಕರೆಯಬಹುದು. ಭೂತ ಮೌನವಾಗಿ ಒಪ್ಪಿಕೊಂಡಿತು . ವಿವರಣಾತ್ಮಕ 
ಮತ್ತು ವರ್ತಮಾನಗಳ ನಡುವೆ, ಕಲಾವಿದರ ವಿಮರ್ಶೆಯು ಮೌಲ್ಯಮಾಪನ ಅನಗತ್ಯ , ಅಸ 
ಮತ್ತು ಸಾರ್ವಜನಿಕರ ನಡುವೆ ಮಧ್ಯಸ್ಥಿಕೆ ಮಂಜಸ ಎಂದು ಭಾವಿಸುವುದಿಲ್ಲ. ಬದಲಿಗೆ , 
ವಹಿಸುವ , ಸಂಬಂಧ ಕಲ್ಪಿಸುವ, ಸೇತುವೆ ವಿವರಣೆ ಮತ್ತು ವಿಶ್ಲೇಷಣೆಯಲ್ಲೇ ಮೌಲ್ಯ 
ಕಟ್ಟುವ ಈ ಬಗೆಯ ವಿಮರ್ಶೆ ೧೯ನೆಯ ಶ . ದ ಮಾಪನ ಅಂತರ್ಗತವಾಗಿದೆ ಎಂದು, ಕೃತಿಯ 
ಮಧ್ಯದವರೆಗೆ ಆರ್ನಾಲ್ಡ್ , ಹೆನ್ರಿ ಜೇಮ್ಸ್ ವಿಶ್ಲೇಷಣೆ ಎಂದರೆ ಕೃತಿಯ ರೂಪ, ವ್ಯವಸ್ಥೆ 
ನಂತಹ ಪ್ರಮುಖ ವಿಮರ್ಶಕರಿಂದ ಪುಷ್ಟವಾಗಿ 

ಬಂಧಗಳ ಅರಿವು, ಆದ್ದರಿಂದಲೇ ಅವು ಮೌಲ್ಯ 
ಬೆಳೆಯಿತು. ಈ ಶತಮಾನದಲ್ಲಿ ಲೀವಿಸ್ 

ವನ್ನು ಕುರಿತ ಸಾಕ್ಷಿಗಳು ಎಂದು ಮೌಲ್ಯ 
ಮತ್ತುಸ್ಕೂಟಿನಿ ಲೇಖಕರು ಮೌಲ್ಯಮಾಪನ 

ಮಾಪನವನ್ನು ಪರೋಕ್ಷಗೊಳಿಸುತ್ತದೆ. 
ವಿಮರ್ಶೆಯ ಪರಂಪರೆಯನ್ನು ಮುಂದುವರಿ W .K . Wimsatt Jr, The Verbal Icon ( ೧೯೫೪ ) 
ಸಿದರು . 


ಯ 


೧೫೧. ಯಮಕ ಅತ್ಯಂತ ಪ್ರಾಚೀನವಾದ ( ಔ -ಇಲ್ಲದ್ದು ಪೋಸ್- ಜಾಗ) 
ಅಲಂಕಾರಗಳಲ್ಲಿ ಒಂದು . ಅರ್ಥದ ಭಿನ್ನತೆ ಇದರೊಡನೆ Eutopia 'ಒಳ್ಳೆಯ ಜಾಗ' ಎಂಬ 
ಯನ್ನು ಆಧರಿಸಿದ ಬೌದ್ದಿಕತೆ ಪ್ರಧಾನವಾದ ಗ್ರೀಕ್ ಪದವನ್ನು ಸೇರಿಸಿ ಮೂರ್ ಈ 
ಅಲಂಕಾರ. ಒಂದು ಪದ್ಯ ಭಾಗ , ಪದ ಅಥವ ಪದವನ್ನು ಸೃಷ್ಟಿಸಿದ . ಆದರ್ಶ ರಾಜಕೀಯ 
ಪದ ಸಮುಚ್ಚಯ ಅದೇ ಪದ್ಯದಲ್ಲಿ ಬೇರೆ ಬೇರೆ ಸ್ಥಿತಿಯಿರುವ ರಾಜ್ಯ ಮತ್ತು ಬದುಕಿನ 
ಅರ್ಥಗಳನ್ನು ನೀಡುವಂತೆ ಪುನರುಕ್ತವಾಗುವುದು ವಿಧಾನಗಳನ್ನು ಚಿತ್ರಿಸುವ ಕಾಲ್ಪನಿಕ ಕೃತಿಗಳನ್ನು 
ಯಮಕ, ಅಸಮರ್ಥ ಕವಿಗಳ ಕೈಯಲ್ಲಿ ವಿವರಿಸಲು ಯುಟೋಪಿಯ ಎಂಬ ಪದದ 
ರಸಾಭಾವಕ್ಕೆ ಕಾರಣವಾಗಿ ಕವಿ ಹಾಸ್ಯಾಸ್ಪದ ಬಳಕೆಯಾಗುತ್ತಿದೆ . ಪ್ಲೇಟೋನ ರಿಪಬ್ಲಿಕ್ ಈ 
ವಾಗುವುದಕ್ಕೆ ಯಮಕದಲ್ಲಿ ಹೇರಳ ಅವಕಾಶ ಬಗೆಯ ಮೊದಲ ಕೃತಿ . ಅದರಲ್ಲಿ ಇನ್ನೂ 
ಗಳಿವೆ. ಕುಂತಕನು ' ಸ್ಥಾನ ನಿಯಮಕ್ಕೆ ಒಳಪಟ್ಟ ವಾಸ್ತವದಲ್ಲಿ ಕಾಲ್ಪನಿಕ ಆದರ್ಶವಾಗಿಯೇ 
ವರ್ಣವಿನ್ಯಾಸ ವೈಚಿತ್ರವನ್ನು ಬಿಟ್ಟರೆ ಬೇರೆ 

ಇರುವ ರಾಜಕೀಯ ವ್ಯವಸ್ಥೆಯನ್ನು ಪ್ಲೇಟೋ 
ಯಾವ ಸೊಗಸು ಇಲ್ಲದಿರುವುದರಿಂದ ತಾನು 

ವಿವರಿಸುತ್ತಾನೆ. ಬಹಳಷ್ಟು ಯುಟೋಪಿ 
ಯಮಕದ ವಿಚಾರವಾಗಿ ಹೆಚ್ಚು ಹೇಳಲು ಯಾಗಳಲ್ಲಿ ಆದರ್ಶ ಸ್ಥಳವು' ಸಾಹಸಿ 
ಬಯಸುವುದಿಲ್ಲ ಎನ್ನುತ್ತಾನೆ . ಆದರೂ 

ಪ್ರವಾಸಿಗನು ಹೋಗಿ ತಲುಪುವ ಕಾಲ್ಪನಿಕ 
ಪ್ರಾಚೀನ ಕವಿಗಳಿಗೆ ಯವಕದ ಬಗ್ಗೆ 

ದ್ವೀಪವಾಗಿದ್ದು ಅಲ್ಲಿನ ಬದುಕು , ನೀತಿಗಳು , 
ವ್ಯಾಮೋಹ ಬಹಳ ಹೆಚ್ಚು. ಪಂಪನ ಆದಿ 

ಸಂಪ್ರದಾಯಗಳು , ರಾಜಕೀಯ ಇತ್ಯಾದಿ 
ಪುರಾಣ ( ೪ . ೪೬) ದಲ್ಲಿ ಬರುವ ಈ ಪದ್ಯವನ್ನು 

ಗಳೆಲ್ಲವೂ ಆದರ್ಶಮಯವೂ ಅನುಕರಣೀ 
ಯಮಕದ ಸಮರ್ಥ ಬಳಕೆ ಎಂದು ಗುರುತಿಸ 

ಯವೂ ಪರಿಪೂರ್ಣವೂ ಆಗಿರುತ್ತವೆ. ಈ 
ಬಹುದು. 

ಬಗೆಯ ಕೃತಿಗಳಲ್ಲಿ ಪ್ರಸಿದ್ದವಾದವು : ಬೇಕನ್ನನ 
ಈ ಧರೆಯ ಪೆಂಡಿರುಧಪ 

ನ್ಯೂ ಅಟ್ಲಾಂಟಿಸ್ ( ೧೬೨೭) ವಿಲಿಯಂ 
ಯೋಧರೆಯ ಮನೋಜರಾಗರಸಪೂರಿತ ಬಿಂ 

ಮಾರಿಸ್‌ನ ನ್ಯೂಸ್ ಫ್ರಂ ನೋ ವೇರ್ 
ಬಾಧರೆಯ ಕಂಬುಕಮ್ರ ಶಿ 

(೧೮೯೧) ಜೇಮ್ಸ್ ಹಿಲ್ಸನ್ನನ ಲಾಸ್ಟ್ 
ರೋಧರೆಯ ಬೆಡಂಗನಾರುಮೇನೆಯುವರೆ 

ಹೊರೈಜನ್ ( ೧೯೩೪ ). 
ಈ ಪದ್ಯದಲ್ಲಿ ಧರೆ ಎಂಬುದು ಭಿನ್ನ ಅರ್ಥ 
ಗಳಲ್ಲಿ ಬಳಕೆಯಾಗಿ ಅರ್ಥದ ಸಂಕೀರ್ಣತೆಗೆ 

ಯುಟೋಪಿಯಗಳು ವಿಡಂಬನೆಯ ವಾಹಕ 
ಕಾರಣವಾಗಿರುವುದನ್ನು ಗಮನಿಸಬಹುದು. 

ಗಳೂ ಆಗಬಹುದು. ಯಾಕೆಂದರೆ ವಾಸ್ತವಿಕ 

ಜಗತ್ತಿನ ಅಸಹ್ಯ ಅಂಶಗಳನ್ನು ಉತ್ತೇಕ್ಷಿಸುವ 
೧೫೨. ಯುಟೋಪಿಯಗಳು Utopias . 

ಮೂಲಕ ಓದುಗರ ಕಲ್ಪನೆ ಮತ್ತು ವಾಸ್ತವಿಕತೆ 
೧೫೧೬ ರಲ್ಲಿ ಸರ್ ಥಾಮಸ್ ಮೂರ್ ಗಳನ್ನು ವಿಮರ್ಶಾತ್ಮಕವಾಗಿ ಹೋಲಿಸಿನೋಡು 
ಬರೆದ ಪುಸ್ತಕದ ಹೆಸರು . ಈಗ ಒಂದು ಸಾಹಿತ್ಯ ವಂತೆ ಮಾಡುತ್ತವೆ . ಉದಾ., ಸ್ವಿಫ್ನ 
ಪ್ರಕಾರವನ್ನು ಸೂಚಿಸುವ ಪದವಾಗಿ ಬಳಕೆ ಗಲಿವರ್ ಟ್ರಾವೆಲ್ (೧೭೨೬ ) 
ಯಾಗುತ್ತಿದೆ. ಈ ಪದ ಗ್ರೀಕ್ ಮೂಲದಿಂದ ಸ್ಯಾಮುಯೆಲ್ ಬಟ್ಲರನ ಎರವೋಹನ್ 
ಬಂದಿದ್ದು ಎಲ್ಲೂ ಇಲ್ಲದ್ದು' ಎಂದರ್ಥ . ( ೧೮೨೭). 


೨೦೨ | ವಿಮರ್ಶೆಯ ಪರಿಭಾಷೆ 


ವೈಜ್ಞಾನಿಕ ಕಥೆ ( Science Fiction ಸೈನ್ಸ್ ಫಿಕ್ಷನ್) ರಾಜಕೀಯ ಮತ್ತು ತಾಂತ್ರಿಕತೆಯ ಧೋರಣೆ 
ಕೂಡ ಯುಟೋಪಿಯದ ಒಂದು ನಿಷ್ಪನ್ನ ಗಳು ಭವಿಷ್ಯದಲ್ಲಿ ಹೇಗೆ ಭಯಂಕರವಾಗಿ 
ರೂಪ, ಎಚ್ . ಜಿ. ವೆಲ್ಸ್ ಮತ್ತು ಜ್ಯೂಲ್ಡ್ವರ್ ಬೆಳೆದು ಫಲಿತಾಂಶ ಹೇಗಿರಬಹುದೆಂಬ ಕಲ್ಪನೆ 
ಹಾಗೂ ಈ ಶತಮಾನದ ಅನೇಕ ಲೇಖಕರು ಡಿಸ್ಕೋಪಿಯದಲ್ಲಿ ಪ್ರಮುಖವಾಗಿರುತ್ತದೆ. 
ವೈಜ್ಞಾನಿಕ ಬೆಳವಣಿಗೆಯನ್ನು ಆಧರಿಸಿ ಉದಾ., ಆಲ್ಬಸ್ ಹಕ್ಖಲಿಯ ಬ್ರೇವ್ ನ್ಯೂ 
ಕಾಲ್ಪನಿಕವಾದ ಸಂಶೋಧನೆ ಮತ್ತು ಸಾಧನೆಗಳ 

ವರ್ಲ್ಡ್ ಮತ್ತು ಜಾರ್ಜ್‌ ಆರ್‌ವೆಲ್‌ನ 
ಜಗತ್ತನ್ನು , ಬದುಕನ್ನು ತಮ್ಮ ವೈಜ್ಞಾನಿಕ 

* ೧೯೮೪ ' 
ಕಥೆಗಳಲ್ಲಿ ನಿರೂಪಿಸುತ್ತಾರೆ . 

ಹೆಚ್ಚಿನ ಓದಿಗೆ: Lewis Mumford : The Story of 

Utopias ( ೧೯೨೨) ; J. A . Hertzler : The History 
ಇತ್ತೀಚೆಗೆ ಡಿಸ್ಕೋಪಿಯಾ (ಕೆಟ್ಟಸ್ಥಳ ) ಎಂಬ 

of Utopian Thought ( ೧೯೨೩) ; Karl Mannheim : 
ಪದವೊಂದು ಬಳಕೆಯಾಗುತ್ತಿದೆ. ಇದು Idealogy and Utopia ೧೯೩೪); J.W , Johnson 
“ ಅಸ ' ದಿಂದ ತುಂಬಿದ ಕಾಲನಿಕ ಜಗತನ [ Ed ] Utopian Literature : A Selection ( ೧೯೬೦) . 
ಸೃಷ್ಟಿಸುತ್ತದೆ. ಪ್ರಸ್ತುತದ ಸಾಮಾಜಿಕ , 


೧೫೩ . ರಮಣೀಯಾರ್ಥ ಪ್ರತಿಪಾದಕಃ ಶಬ್ದಃ ವಾಕ್ಯಗಳನ್ನು ಕಾವ್ಯ ಎಂದೇ ಕರೆಯ 
ಕಾವ್ಯಂ ಜಗನ್ನಾಥನು ಕಾವ್ಯವೆಂದರೆ ಏನು ಬೇಕಾಗುತ್ತದೆ . ಆದರೆ ಇಂತಹ ವಾಕ್ಯಗಳು ಕಾವ್ಯ 
ಎಂಬ ಪ್ರಶ್ನೆಗೆ ಕೊಡುವ ಉತ್ತರ ಇದು . ಅಲ್ಲ ಎಂದು ಗೊತ್ತು. ಹೀಗೆ ತರ್ಕ ಮಾಡಿ 
ಸಂಸ್ಕೃತ ಕಾವ್ಯಮೀಮಾಂಸೆಯ ಒಂದು ಮುಖ್ಯ ಜಗನ್ನಾಥನು ಶಬ್ದಕ್ಕೆ ಮಾತ್ರ ಮಹತ್ವ ನೀಡಿ 
ನಿಲುವು. “ರಮಣೀಯವಾದ ಅರ್ಥವನ್ನು ಕಾವ್ಯತ್ವವನ್ನು ಗುರುತಿಸಬೇಕೆನ್ನುತ್ತಾನೆ. 
ಪ್ರತಿಪಾದಿಸುವ ಶಬ್ದವು ಕಾವ್ಯ ”. ಈ ಸೂತ್ರ 

ರಮಣೀಯ ಎಂಬ ಪರಿಕಲ್ಪನೆಯನ್ನು 
ದಲ್ಲಿ ಶಬ್ದ , ರಮಣೀಯ ಮತ್ತು ಪ್ರತಿಪಾದನೆ 

ಪ್ರತಿಪಾದಿಸಿದ್ದು ಕಾವ್ಯಮೀಮಾಂಸೆಗೆ 
ಎಂಬ ಅಂಶಗಳು ಗಮನ ಸೆಳೆಯುತ್ತವೆ . 

ಜಗನ್ನಾಥನ ಅಮೂಲ್ಯ ಕೊಡುಗೆ. ಇದು 
ಕಾವ್ಯತ್ವ ಇರುವುದು ಶಬ್ದದಿ ಅಥವ 

ಕಾವ್ಯದ ಅನುಭವವನ್ನು ಕುರಿತದ್ದು . 
ಅರ್ಥದಲ್ಲೋ ಎಂಬ ಜಿಜ್ಞಾಸೆ ಕಾವ್ಯ 

“ ರಮಣೀಯವೆಂದರೆ ಲೋಕೋತ್ತರವಾದ 
ಮೀಮಾಂಸೆಯಲ್ಲಿ ಹೇರಳವಾಗಿ ನಡೆದಿದೆ. 

ಆಹ್ಲಾದವನ್ನುಂಟುಮಾಡತಕ್ಕದ್ದು . ” 
ಬಹಳಷ್ಟು ಜನ ಕಾವ್ಯಮೀಮಾಂಸಕರು ಶಬ್ದ 

ಲೋಕೋತ್ತರ ಎಂದು ಹೇಳುವಾಗ ಕಾವ್ಯದಿಂದ 
ಅರ್ಥಗಳೆರಡರ ಹಿತವಾದ ಹೊಂದಾಣಿಕೆಯೆ 

ದೊರೆಯುವ ಅನುಭವವನ್ನು ದಿನನಿತ್ಯದ 
ಕಾವ್ಯ ಎಂದು ವ್ಯಾಖ್ಯಾನಿಸಿದ್ದಾರೆ. ಜಗನ್ನಾಥನು 

ಪ್ರಾಪಂಚಿಕ ಅನುಭವಗಳಿಂದ ಪ್ರತ್ಯೇಕಿಸ 
ಅದನ್ನು ಒಪ್ಪಿಕೊಳ್ಳದೆ ಕೇವಲ ಶಬ್ದಕ್ಕೆ ಪ್ರಾಶಸ್ತ್ರ 

ಲಾಗಿದೆ. “ನಿಮಗೆ ಬಡತಿ ದೊರೆಯುತ್ತದೆ ” 
ನೀಡುತ್ತಾನೆ . “ಕಾವ್ಯ ಓದಿದೆ , ಅರ್ಥ ಆಗಲಿಲ್ಲ ” 

“ನಮ್ಮ ಮನೆಗೆಊಟಕ್ಕೆ ಬನ್ನಿ ” “ನಿಮಗೆ ನಾಳೆ 
ಎಂಬಂತಹ ಹೇಳಿಕೆಯನ್ನು ಗಮನಿಸಿದರೆ 

ಹಣ ಸಿಗುತ್ತದೆ ” ಇಂತಹ ಹೇಳಿಕೆಗಳನ್ನು 
ಶಬ್ದಗಳಿಗೆ ಮಾತ್ರ ಕಾವ್ಯತ್ವವನ್ನೂ ಅದರ 

ಕೇಳಿದಾಗ ಆಗುವ ಸಂತೋಷ ವ್ಯಾವಹಾರಿಕ 
ಅರ್ಥವನ್ನು ಬೇರೆಯಾಗಿ ನೋಡುವ ನಿಲು 

ಅನುಭವಗಳನ್ನು ಕುರಿತದ್ದು . ಆದ್ದರಿಂದ 
ವನ್ನೂ ಗಮನಿಸಬಹುದು ಎಂದು ಜಗನ್ನಾಥನ 

ವಿಶೇಷವೂ , ಲೋಕೋತ್ತರವಾದವೂ ಅಲ್ಲ . 
ಅಭಿಪ್ರಾಯ ( ಓದಿದ್ದು ' ಶಬ್ದ' ಅಂದರೆ ಕಾವ್ಯ ; 
ಅರಿವು ಆಗದೆ ಇದ್ದದ್ದು ' ಅರ್ಥ' ಅಂದರೆ ಅದು 

ಇದೇ ಕಾರಣದಿಂದಲೇ ಇಂತಹ ವಾಕ್ಯಗಳು 

ಕಾವ್ಯ ಎನಿಸಿಕೊಳ್ಳುವುದಿಲ್ಲ. ಕಾವ್ಯದ ಅನುಭವ, 
ಶಬ್ದಕ್ಕಿಂತ ಬೇರೆಯಾದದ್ದು) ರಸವನ್ನು 
ಒಳಗೊಂಡಿರುವುದೆಲ್ಲ ಕಾವ್ಯ ಎಂದು ಹೇಳು 

ಅದರಿಂದ ದೊರೆಯುವ ಸಂತೋಷ 
ವಲ್ಲಿಯೂ ರಸವೂ ಒಂದು ಬಗೆಯ ಅರ್ಥವೇ 

ಅ -ಸಾಮಾನ್ಯವಾದದ್ದು. ಏಕೆಂದರೆ ಅದು 
ಆದುದರಿಂದ , ಜಗನ್ನಾಥನು ಕಾವ್ಯದ ಈ 

ವೈಯಕ್ತಿಕವೂ , ಅನುಭವ ಸಾಕ್ಷಿಕವೂ ಆದದ್ದು. 
ವಿವರಣೆಯನ್ನು ಒಪ್ಪುವುದಿಲ್ಲ. ಏಕೆಂದರೆ 

ಈ ರಮಣೀಯತೆ ದೊರೆಯಲು ಅನುಸಂಧಾನ 
ವಿಭಾವ , ಅನುಭಾವ , ಸಂಚಾರಿ ಭಾವಗಳ 

ಅಂದರೆ ಅದರಲ್ಲೆ (ಕಾವ್ಯದಲ್ಲಿ ಮಗ್ನವಾಗಿ 
ಸಂಯೋಗದಿಂದ ರಸದ ನಿಷ್ಪತ್ತಿಯಾಗುತ್ತದೆ . 

ಪರಿಭಾವಿಸುವುದು ಅಗತ್ಯ . `ಭಾವನೆ' ಯೆ 
“ ಕಾಗೆ ಕೂಗುತದೆ ” “ ಜಿಂಕೆ ಓಡುತದೆ ” “ ಹಸು ಇದಕ್ಕೆ ದಾರಿ 
ಹೋಗುತ್ತದೆ ” ಎಂಬಂತಹ ಅತಿ ಸಾಮಾನ್ಯ ಪ್ರತಿಪಾದನೆ ಎಂಬುದು ಭಾಷೆಯ ವಿಶೇಷ 
ಹೇಳಿಕೆಗಳಲ್ಲಿ ಅರ್ಥ ಇದೆ. ವಿಭಾವ ಮುಂತಾದ ಗುಣವನ್ನು ಸೂಚಿಸುತ್ತದೆ. ನಿತ್ಯದ ಭಾಷೆಯ 
ವುಗಳ ಸಂಯೋಗವಿದೆ. ಆದ್ದರಿಂದ ಇಂತಹ ವೈಚಾರಿಕ ಸಂಪರ್ಕಕ್ಕಿಂತ ಭಿನ್ನವಾದ, ವ್ಯಂಗ್ಯ 


೨೦೪ | ವಿಮರ್ಶೆಯ ಪರಿಭಾಷೆ 


ವನ್ನೊಳಗೊಂಡ, ಮನೋವ್ಯಾಪಾರವನ್ನು ಕನ್ನಡದಲ್ಲಿ ಸ್ವಾತಂತ್ರ್ಯ ಪೂರ್ವ ಸಾಹಿತ್ಯವನ್ನು 
ಇದು ಸೂಚಿಸುತ್ತದೆ. 

'ರಮ್ಮ ' ಎಂದು ಗುರುತಿಸುವ ಅಭ್ಯಾಸವಿದೆ. 
ಜಗನ್ನಾಥನ ವಿಚಾರ ಮಂಡನೆಯಲ್ಲಿ ಸ್ಪಷ್ಟತೆ ರಮ್ಯ ಕಾವ್ಯವನ್ನು 'ಕಿನ್ನರ ರೀತಿಯ ಬರವಣಿಗೆ 
ಇಲ್ಲ ಎಂಬ ಆಕ್ಷೇಪವಿದೆ. “ರಮಣೀಯತೆ, ಎಂದು ಕೆಲವರು ಕರೆದರೆ ' ಸತ್ಯವನ್ನು 
ಲೋಕೋತ್ತರಾಹ್ಲಾದ ಎಂದರೇನೆಂಬುದನ್ನು ಖಚಿತವಾಗಿ ಕಾಣುವ ಕಣ್ಣು' ಎಂದು ಇತರರು 
ನಿರ್ಣಯಿಸದ ಹೊರತು ಕಾವ್ಯಲಕ್ಷಣವು ವಿವರಿಸುತ್ತಾರೆ. ರಮ್ಯದ ಮೂಲಸತ್ವವನ್ನು 
ನಿರ್ಣಯವಾಗುವಂತಿಲ್ಲ ” ಎಂದು ತೀ . ನಂ .ಶ್ರೀ ' ಆಶ್ಚರ್ಯದ ಮರುಹುಟ್ಟಿನಲ್ಲಿ , ' ಚಿಂತನೆಗೆ 
ಜಗನ್ನಾಥನ ಬಗ್ಗೆ ಹೇಳುತ್ತಾರೆ . ಆದರೆ ಕಾವ್ಯದ ವಿರುದ್ದ ವಾದ , ಭಾವನೆಗಳು ತುಂಬಿದ 
ಶಾಬ್ಲಿಕ ಸ್ವರೂಪ, ಕಾವ್ಯಾನುಭವದ ವೈಶಿಷ್ಟ ಹೃದಯ ' ದಲ್ಲಿ `ವಿಚಾರ , ವಾಸ್ತವಿಕತೆಯ 
ಗಳನ್ನು ಗುರುತಿಸಿ ಕಾವ್ಯವನ್ನು ಮನಶ್ಯಾಸ್ತೀ ಅರಿವಿಗಿಂತ ಭಿನ್ನವಾದ ಕಲ್ಪನೆ ಪ್ರತಿಭೆ'ಗಳಲ್ಲಿ 
ಯವಾಗಿ ವಿವೇಚಿಸಲು ಯತ್ನಿಸಿದ್ದು ಜಗನ್ನಾಥನ ವಿಮರ್ಶಕರು ಕಾಣುತ್ತಾರೆ . ಎ . ಓ . ಲೌವ್ 
ಹಿರಿಮೆ , ಒಂದು ಮಹತ್ವದ ಪ್ರಯತ್ನ. ಜಾಯ್ನಂಥ ವಿಮರ್ಶಕರು ರೊಮಾಂಟಿಸಂ 
೧೫೪, ರಮ್ಯ Romantic ರೊಮಾಂಟಿಕ್ 

ನಲ್ಲಿ ಭಿನ್ನತೆಗಳನ್ನು ಎಷ್ಟರಮಟ್ಟಿಗೆ ಕಾಣುತ್ತಾ 
ರೊಮಾಂಟಿಕ್ ಎಂಬ ಪದಕ್ಕೆ ತೃಪ್ತಿಕರವಾದ , 

ರೆಂದರೆ , ಎಷ್ಟು ಮಂದಿ ಕವಿಗಳಿದ್ದಾರೋ ಅಷ್ಟು 
ಸರ್ವಸಮ್ಮತ ವಿವರಣೆ ನೀಡುವುದು ಅಸಾಧ್ಯ . 

ಬಗೆಯ ರೊಮಾಂಟಿಕ್ ಮನೋಧರ್ಮಗಳಿವೆ 

ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಈ 
ಪದದ ಹುಟ್ಟನ್ನೆ ಗಮನಿಸುವುದಾದರೆ ಹಳೆಯ 

ಲೇಖನದಲ್ಲಿ ರೋಮಾಂಟಿಸಿಸಂನ ಕೆಲವು 
ಫ್ರೆಂಚ್ ರೊಮಾನ್‌ನಿಂದ ಬಂದಿದ್ದು ಇದು. 

ಪ್ರಮುಖ ಲಕ್ಷಣಗಳನ್ನಷ್ಟೆ ವಿವರಿಸಿದೆ. 
ಅರ್ಥ ಲ್ಯಾಟಿನ್ ಹೊರತಾಗಿ ಇತರ 
ಪ್ರಾಂತೀಯ ಭಾಷೆಗಳಲ್ಲಿ ಬರೆದಿದ್ದು ಎಂದು. ರೊಮಾಂಟಿಸಿಸಂ ಅಥವ ರಮ್ಯತೆ ಎಂಬುದು 
ಒಂದು ನಿರ್ದಿಷ್ಟ ಕಾವ್ಯ ಚಳವಳಿಯ ಹೆಸರಾಗಿ , ಬದುಕನ್ನು ಕುರಿತ ದೃಷ್ಟಿಕೋನ. ಇದು ಎಲ್ಲ 
ಸಾಹಿತ್ಯ ಚರಿತ್ರೆಯ ಬೆಳವಣಿಗೆಯ ಒಂದು ದೇಶಗಳಲ್ಲಿ ಮತ್ತು ಎಲ್ಲ ಕಲಾ ಪ್ರಕಾರಗಳಲ್ಲಿ, 
ಘಟ್ಟವಾಗಿ , ಒಂದು ಮನೋಧರ್ಮದ ಬೇರೆ ಬೇರೆ ಕಾಲಗಳಲ್ಲಿ, ಅಭಿವ್ಯಕ್ತಿಯನ್ನು 
ಸೂಚಕವಾಗಿ ರೋಮಾಂಟಿಕ್ ಮತ್ತು ಪಡೆದುಕೊಂಡಿದೆ. ಕ್ಯಾಟುಲಸ್ನ ಭಾವಗೀತೆ 
ರೊಮಾಂಟಿಸಿಸಂ ಎಂಬ ಪದಗಳು ಬಳಕೆ ಗಳಲ್ಲಿ, ೧೯ನೆಯ ಶ . ದ ಜರ್ಮನ್ ಸಂಗೀತ 
ಮಾನವ ದಂದು ನಿರ್ದಿಷ್ಟ ದಳವಳಿಯಾಗಿ , ದಲ್ಲಿ, ಸರಿಯಲಿಸ್ಟ್ ಪಂಥದ ವರ್ಣಚಿತ್ರ 
ಇಂಗ್ಲಿಶ್‌ನ ಮಟ್ಟಿಗೆ ೧೭೯೮- ೧೮೩೨ರ 

ಗಳಲ್ಲಿ, ೧೮ನೆಯ ಶ. ದ ತೋಟಗಾರಿಕೆಯಲ್ಲಿ 
ಅವಧಿಯಲ್ಲಿ ರಚಿತವಾದ ಸಾಹಿತ್ಯ ಕುರಿತು 

ಮತ್ತು ಆ ಕಾಲದ ವಾಸ್ತುಶಿಲ್ಪಿಗಳು ಗಾಥಿಕ್ 
ರೊಮಾಂಟಿಕ್ ಎಂಬ ಹೆಸರಿದೆ. ಮನೋ 

ವಾಸ್ತುವಿನ 'ರೂಕ್ಷತೆಯನ್ನು ಮೆಚ್ಚಿಕೊಂಡ 
ಧರ್ಮವಾಗಿ ಮತ್ತು ಸಾಹಿತ್ಯ ಕುರಿತು 

ದ್ದರಲ್ಲಿ ರೊಮಾಂಟಿಸಿಸಂ ಅನ್ನು ಗುರುತಿಸ 
ರೊಮಾಂಟಿಕ್ ಎಂಬ ಹೆಸರಿದೆ. ಮನೋ 

ಬಹುದು. 
ಧರ್ಮವಾಗಿ ಮತ್ತು ಸಾಹಿತ್ಯ -ಕಲೆಗಳ 
ಬೆಳವಣಿಗೆಯ ಘಟ್ಟವಾಗಿ ಬಹುಶಃ ಜಗತ್ತಿನ ಉತ್ಸಾಹವು ರಮ್ಯತೆಯ ಪ್ರಮುಖ ಲಕ್ಷಣ . 
ಎಲ್ಲ ಭಾಷೆ , ಕಲೆಗಳಲ್ಲಿ ರೊಮಾಂಟಿಕ್ ಅನ್ನು ಅಭಿಜಾತ ಸಾಹಿತ್ಯ ಮತ್ತು ನವ ಅಭಿಜಾತ 
ಗುರುತಿಸಬಹುದು. ಮನೋಧರ್ಮವಾಗಿ ಯುಗದಲ್ಲಿ ಉತ್ಸಾಹ ' ಎಂಬ ಪದ ಸಾಹಿತ್ಯದ 
ಕ್ಲಾಸಿಕಲ್‌ನ ವಿರುದ್ದ ಧೃವ ಎನ್ನಬಹುದು. ಮಟ್ಟಿಗೆ ನಿಂದಾತ್ಮಕವಾಗಿತ್ತು. ಕವಿಯು ಸುತ್ತಲ 


ಯ 


ವಿಮರ್ಶೆಯ ಪರಿಭಾಷೆ | ೨೦೫ 


ಜಗತ್ತನ್ನು ತನ್ನ ವಿಚಾರದ ಬೆಳಕಿನಲ್ಲಿ ಕಂಡು, ವಾಗಿ ಕವನ ಮಡದಿದ್ದರೆ , ಬರೆಯದೆ 
ಹಾಗೆ ಕಂಡದ್ದನ್ನು ಸ್ಪಷ್ಟವಾಗಿ , ಗಂಭೀರ- ಇರುವುದೇ ಲೇಸು. ” ತಾತ್ವಿಕ ಚಿಂತನೆ ನಡೆಸಿದ 
ಸುಂದರವಾಗಿ ವ್ಯಕ್ತ ಪಡಿಸಬೇಕೆಂದು ಅಭಿಜಾತ . ಕಾಲ್‌ರಿಜ್ ನವ ಅಭಿಜಾತ ಪರಂಪರೆಯು 
ವಿಮರ್ಶಕರು ಅಪೇಕ್ಷಿಸಿದರು. ಕವಿಯ ದೃಷ್ಟಿ ಕವಿಯ ಮೇಲೆ ಹೊರಗಿನಿಂದ ಹೇರಿದ 
ಮತ್ತು ತೀರ್ಮಾನಗಳನ್ನು ಅತಿ ಉದ್ರೇಕದ ನಿಯಮಗಳನ್ನು ಧಿಕ್ಕರಿಸಿ, ಕಲ್ಪನೆ - ಪ್ರತಿಭೆಯ 
ಮೂಲಕ ಕಲುಷಿತಗೊಳಿಸುವುದರಿಂದ ಜೀವಂತಿಕೆಯನ್ನು, ನಿಯಮಗಳನ್ನು 
“ಉತ್ಸಾಹವನ್ನು ಅವರು ತಿರಸ್ಕರಿಸಿದರು. ಆದರೆ ವಿವರಿಸಿದ . ಅವನ ಪ್ರಕಾರ ಕಾವ್ಯ ಪ್ರತಿಭೆ 
ರಮ್ಯತೆಯ `ಕವಿಗಳಿಗೆ ಉತ್ಸಾಹ' ಅತ್ಯಂತ ' ಯಿಂದ ಹುಟ್ಟುತ್ತದೆ . ಕಲ್ಪನೆಯ ಪಾತ್ರ ಮುಖ್ಯ 
ಅಗತ್ಯ , ಪ್ರಮುಖ ಗುಣವಾಗಿತ್ತು. ನಿಷಿದ್ದ ಮತ್ತು ಮತ್ತು ಕವನವೂ ಒಂದು 'ಜೀವಂತ ಸೃಷ್ಟಿ 
ಸಾಂಪ್ರದಾಯಿಕತೆಗಳಿಂದ ಮುಕ್ತವಾದ (ವಿವರಗಳಿಗೆ ಇಮ್ಯಾಜಿನೇಶನ್ ಉಲ್ಲೇಖ ನೋಡಿ). 
ಸ್ವಚ್ಛಂದತೆ ಮತ್ತು ಸಹಜತೆಗಳನ್ನು ಈ ಉತ್ಸಾಹ ಹ ತೊ೦ಬತ ನೆ ಯ ಶ . ದ ಇ೦ಗಿ ಶ್ 
ಸೂಚಿಸುತ್ತದೆ . ವರ್ಡ್ಸ್‌ವರ್ತ್ ತನ್ನ ಲಿರಿಕಲ್ ರೋಮಾಂಟಿಕ್ ಕವಿಗ 

ರೊಮಾಂಟಿಕ್ ಕವಿಗಳು , ಪ್ರತಿಭೆ- ಕಲ್ಪನೆ 
ಬ್ಯಾಲಡ್ಸ್‌ನ ಮುನ್ನುಡಿಯಲ್ಲಿ ಹೇಳುತ್ತಾನೆ 

ಯನ್ನು ನೆಚ್ಚಿಕೊಂಡದ್ದರಿಂದ, ಸಮಾಜವನ್ನು 
(ಕಾವ್ಯ ) ತೀವ್ರ ಭಾವನೆಗಳ ಸ್ವಚ್ಛಂದ 

ಕುರಿತ ವೈಚಾರಿಕ ದೃಷ್ಟಿಯನ್ನು ಬಹಳ ಮಟ್ಟಿಗೆ 
ಪ್ರವಾಹ ” ಎಂದು. ಅಂದರೆ ಕಾವ್ಯ ಇತರ 

ತಿರಸ್ಕರಿಸಿ, ತಮ್ಮ ವೈಯಕ್ತಿಕತೆಗೆ ಅತಿ ಹೆಚ್ಚಿನ 
ಮನುಷ್ಯರ ಕ್ರಿಯೆಗಳಿಗೆ ಹಿಡಿದ ಕನ್ನಡಿ ಅಲ್ಲ, 

ಪ್ರಾಮುಖ್ಯ ನೀಡಿದರು . ಹಾಗಾಗಿ ಅವರ 
ಕವಿಯ ಭಾವನೆಗಳೇ ಪ್ರಮುಖವಾಗಿರು 

ರಚನೆಗಳು ಅಂತರ್ಮುಖತೆಯನ್ನೂ , ತನ್ನರಿ 
ವಂಥವು: ನವ ಅಭಿಜಾತ ವಿಮರ್ಶಕರು 

ವನ್ನು ಒಳಗೊಂಡವೂ ಆದವು. ಕಲ್ಪನೆ 
` ಹೇಳುವಂತೆ, ಕಾವ್ಯ ಉದ್ದೇಶಿತ ಗುರಿಯನ್ನು 

ಪ್ರತಿಭೆಗಳ ಮೂಲಕ ಅನಾವರಣಗೊಳ್ಳುವ 
ಸಾಧಿಸಲು ಪ್ರಯತ್ನಪೂರ್ವಕವಾಗಿ ಸೃಷ್ಟಿ 

ರವಾಗಿ ಸೃಷ್ಟಿ ತಮ್ಮ ಸ್ವಭಾವವನ್ನು ಅರಿಯಲು ಅವರು 
ಯಾಗುವ ಕಲೆ ಅಲ್ಲ , ಸಹಜವೂ - ಸ್ವಚ್ಛಂದವೂ 

ಪ್ರಯತ್ನಿಸಿದರು. ಅಭಿಜಾತ ಸಾಹಿತ್ಯವು ಇತರ 
ಆಗಿ ರೂಪುಗೊಳ್ಳುವಂಥದು . ವರ್ಡ್ಸ್‌ವರ್ತ್ನ 

' ಮನುಷ್ಯರನ್ನು ಕುರಿತದ್ದಾಗಿದ್ದರೆ , ರಮ್ಯ 
ಕಾವ್ಯತತ್ತದ ಇನ್ನೊಂದು ಮುಖ (ಕಾವ್ಯ ಸಾಹಿತವ ಕವಿಯ 

ಸಾಹಿತ್ಯವು ಕವಿಯ ವ್ಯಕ್ತಿತ್ವವನ್ನು ಅಥವ 
ವೆಂದರೆ ) ಶಾಂತ ಸ್ಥಿತಿಯಲ್ಲಿ ಭಾವನೆಗಳ ' ವ್ಯಕ್ತಿಯೊಬ್ಬನನ್ನು ಕುರಿತಾಗಿರುತ್ತದೆ. ವ್ಯಕಿಗೆ 
ಪುನಃಸ್ಮರಣೆ ”. ಅಂದರೆ ಕಾಮ್ಮೋಚಿತವಾದ 

10 ಕಾಮ್ರದವಾದ ಕೊಟ್ಟ ಈ ಪ್ರಾಮುಖ್ಯದಿಂದಾಗಿ ಕವಿಯ 
ಸ್ವಚ್ಛಂದತೆಯು ಆಳವಾದ ಪರಿಶೀಲನೆಯ ಹಿರಿಮೆಯನ್ನು ಅವರು ಹೇಗೆ ಗುರುತಿಸಿದ 
ಫಲಿತಾಂಶವಾಗಿರುತ್ತದೆ ಮತ್ತು ಕಾವ್ಯದ ಬಗ್ಗೆ ರೆಂಬುದನ್ನು (“ ಕವಿಗಳು) ಜಗತ್ತಿನ ಅನಧಿಕೃತ 
ಕವಿ ಪುನರಾಲೋಚನೆ , ತಿದ್ದುಪಡಿಗಳಲ್ಲೂ ಶಾಸಕರು ” ಎಂಬಂತಹ ಮಾತುಗಳಲ್ಲಿ 
ತೊಡಗಬಹುದು. ಆದರೆ ಕಾವ್ಯರಚನೆಯ ನೋಡಬಹುದು. ಗದ್ಯ ಕೃತಿಗಳಲ್ಲೂ ಲ್ಯಾಂಬ್ , 
ಕ್ರಿಯೆ , ಕವನ ನಿಜವಾಗಿಯೂ ಕವನವಾಗಿರ 

ಹ್ಯಾಶ್‌ಲಿಟ್ ಇತ್ಯಾದಿ - ಇದೇ ಧೋರಣೆ 
ಬೇಕಾದರೆ ಮಾತ್ರ ಮುಕ್ತ , ಸ್ವಚ್ಛಂದ ಯನ್ನು ಗುರುತಿಸಬಹುದು. ರಮ್ಯ ಸಾಹಿತ್ಯದ 
ಸಹಜವಾಗಿದ್ದು, ನವ ಅಭಿಜಾತ ವಿಮರ್ಶಕರು ವಸ್ತು ಕವಿಯೇ ಆಗಿರಲಿ , ಇನ್ನೊಬ್ಬ ವ್ಯಕ್ತಿಯೇ 
ಹೇಳುವ ' ಕೃತಕ ನಿಯಮ , ಸಂಪ್ರದಾಯಗ ಆಗಿರಲಿ ಆ ಪಾತ್ರ ವ್ಯವಸ್ಥಿತ ಸಮಾಜದ ಒಂದು 
ಳಿಂದ ಮುಕ್ತವಾಗಿರಬೇಕು. ಕೀಟ್ಸ್ ಹೇಳುತ್ತಾನೆ ಅಂಗವಾಗಿರುವುದಿಲ್ಲ, ಬದಲಿಗೆ ಮಾನಸಿಕ, 
“ಗಿಡದಲ್ಲಿ ಎಲೆಗಳು ಮೂಡುವಷ್ಟೆ ಸಹಜ 

ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ತೊಡಗಿರುವ 


೨೦೬ | ವಿಮರ್ಶೆಯ ಪರಿಭಾಷೆ 


ಏಕಾಂಗಿಯಾಗಿರುತ್ತಾನೆ . ಬಹಳಷ್ಟು ಪ್ರಮುಖ ಮತ್ತು ಕಾಲ್‌ರಿಜ್‌ರ ' ಲಿರಿಕಲ್ ಬ್ಯಾಲಡ್ ' ನ 
ರಮ್ಯ ಕೃತಿಗಳ ನಾಯಕರು ಕ್ರಾಂತಿಕಾರಿಗಳಾಗಿರು ಎರಡನೆ ಆವೃತ್ತಿಯ ಮುನ್ನುಡಿಯಲ್ಲಿ ನೋಡ 
ವುದನ್ನು ನೋಡಬಹುದು. 

ಬಹುದು. ಆ ಲೇಖನದಲ್ಲಿ ವರ್ಡ್ಸ್‌ವರ್ತ್ 
ಫ್ರೆಂಚ್ ಕ್ರಾಂತಿಯ ಆರಂಭದ ಯಶಸ್ಸು ಮತ್ತು 

ಕಳೆದ ಶತಮಾನದ ಕಾವ್ಯಭಾಷೆಯನ್ನು 

ತಿರಸ್ಕರಿಸಿ , ತಾವು ಸಾಮಾನ್ಯ ಬದುಕಿನ ” ವಸ್ತು 
ರೂಸೋ , ಗಾಡ್ವಿನ್‌ರ ಬರಹಗಳು ಇಂಗ್ಲಿಶ್ 

ವನ್ನು ಜನರಿಂದ ನಿಜವಾಗಿ ಬಳಕೆಯಾಗುವ 
ರಮ್ಯ ಲೇಖಕರಿಗೆ ಸ್ಫೂರ್ತಿ ಒದಗಿಸಿದವು; 

ಭಾಷೆಯನ್ನು ಆಯ್ದುಕೊಂಡು ” ಕಾವ್ಯ 
ಹೊಸ ಸತ್ಯಗಳನ್ನು ಅನ್ವೇಷಿಸಲು ಪ್ರಯತ್ನಿಸಿ 

ರಚಿಸುವುದಾಗಿ ಘೋಷಿಸಿದ. ಭಾಷೆಯ ಧ್ವನಿ 
ದರು . ಈ ಅನ್ವೇಷಣೆಯಲ್ಲಿ ಕೇವಲ ಭವಿಷ್ಯ 

ಸೂಕ್ಷ ಗಳತ್ತ ಗಮನ ಹೆಚ್ಚಾಗಿ ಹರಿಯಿತು. 
ತನ್ನು ಮಾತ್ರವಲ್ಲದೆ , ಕಾಲ್ಪನಿಕ ಇತಿಹಾಸ 
ಪೂರ್ವ 'ಸಹಜ ' ಮನುಷ್ಯರು 'ಉದಾತ್ತ 

ಮೂರ್ತತೆಗೆ ಪ್ರಾಧಾನ್ಯ ಲಭಿಸಿತು. 
ಕಿರಾತಕರು' ಬದುಕಿದ್ದ ಕಾಲವನ್ನೂ ಕೆದಕಲು ಸಾಹಿತ್ಯಕವಾಗಿ ಮತ್ತು ವೈಯಕ್ತಿಕವಾಗಿ ಈ 
ತೊಡಗಿದರು . ಕೈಗಾರಿಕಾ ಕ್ರಾಂತಿಯ 

ರಮ್ಯ ತತ್ವಗಳು ಹಲವಾರು ಅಪಾಯಗಳನ್ನು 
ಅಮಾನುಷತೆಯಿಂದ ತಪ್ಪಿಸಿಕೊಳ್ಳಲು ಮಧ್ಯ 

ಒಳಗೊಂಡಿದ್ದವು. ಕಲ್ಪನೆ- ಪ್ರತಿಭೆ -ಸ್ಫೂರ್ತಿ 
ಯುಗದ ವಸ್ತುವನ್ನು ಆಯ್ದುಕೊಂಡು ಕಲ್ಪನೆಗೆ | 

ಗಳನ್ನು ನಂಬಿಕೊಂಡು ಎಷ್ಟೊಂದು ಕವನ 
ಸ್ವಾತಂತ್ರ ನೀಡಿದರು . ಅಲ್ಲದೆ ಬಾಹ್ಯ 

ರಚಿಸುವುದು ಸಾಧ್ಯ ? ಸ್ಫೂರ್ತಿ ಕವಿಯನ್ನು 
' ಪ್ರಕೃತಿ' ಯ ಸೂಕ್ಷ್ಮ ವಿವರಗಳನ್ನು ತಮ್ಮ 

ತೊರೆದಾಗ ಏನು ಆಗುತ್ತದೆ ? ಅಥವ ಸ್ಪೂರ್ತಿ 
ಕೃತಿಗಳಲ್ಲಿ ವರ್ಣಿಸಿದರು. ಹಾಗಾಗಿ ರಮ್ಯತೆಯ 

ಇಲ್ಲದಿದ್ದರೂ ಇರುವಂತೆ ನಟಿಸಬಹುದು 
ಸಾಹಿತ್ಯವನ್ನು 'ರಿಟರ್ ಟು ನೇಚರ್ ' ಎಂದು 

ಅಲ್ಲವೇ ? ಶಿಸ್ತನ್ನು ಕುರಿತ ತಿರಸ್ಕಾರ 
ಗುರುತಿಸುವ, ಸರಳೀಕರಿಸುವ ಅಭ್ಯಾಸವೂ 

“ ಅನಾಯಕತ್ವ ' ಕ್ಕೆ ಕಾರಣವಾಯಿತು. ಆಡು 

ಮಾತಿನ ಬಳಕೆ ಗದ್ಯತನದ ಮಟ್ಟಕ್ಕೆ ಇಳಿಯಿತು. 
ವಿಮರ್ಶಕರಲ್ಲಿ ಬೆಳೆಯಿತು. 

ಅತಿ - ಮಾನುಷದ ಆಸಕ್ತಿ 'ಕಲೆಗಾಗಿ ಕಲೆ' 
ಅ - ಸಹಜ ಅಥವ ಅತಿಮಾನುಷದ ಬಗೆಗಿನ ಎಂದು ಪರಿವರ್ತನೆ ಹೊಂದಿತು. ವೈಯಕ್ತಿಕತೆ 
ಒಲವು ರಮ್ಯತೆಯ ಇನ್ನೊಂದು ಲಕ್ಷಣ . ಇದೂ ಪ್ರದರ್ಶನಶೀಲತೆಗೆ ದಾರಿ ಮಾಡಿತು. ವೈಯಕ್ತಿಕ 
ಕೂಡ ' ವಿಚಾರ' ದ ಬಗೆಗಿನ ಅಪನಂಬಿಕೆಯ ' ದರ್ಶನ' ಕವಿಯನ್ನು ಜನರಿಂದ ಮತ್ತು 
ಒಂದು ಫಲಿತಾಂಶ. ಸುಪ್ತಚೇತನದ ಸ್ವಚ್ಛಂದ ವಾಸ್ತವಿಕತೆಯಿಂದ ದೂರಕ್ಕೆ ಒಯಿತು. 
ಕಲ್ಪನೆಗಳಿಗೆ ಅತಿಮಾನುಷತೆಯ ಅಭಿವ್ಯಕ್ತಿ 

ರಷ್ಯನ್ ಲೇಖಕ ಗಾರ್ಕಿ ರೊಮಾಂಟಿಸಿಸಂ 
ಸಿಕ್ಕಿರುವುದನ್ನು ಕಾಲ್‌ರಿಜ್‌ನ ದಿ ಏನ್‌ಷಂಟ್ 

ದೃಷ್ಟಿಕೋನದಲ್ಲಿ ಎರಡು ಬಗೆಗಳನ್ನು 
ಮ್ಯಾರಿನರ್ , ಕುಲ್ಲಾಖಾನ್‌ನಂತಹ ಕವನಗಳಲ್ಲಿ 

ಗುರುತಿಸುತ್ತಾನೆ . ' ಬದುಕು ಹೀಗಿರಬೇಕು? 
ಕಾಣಬಹುದು. 

ಎಂಬ ಆದರ್ಶವನ್ನು ಹೊಂದಿರುವ, ಜನರ 
ವಸ್ತು , ರೂಪ, ಶೈಲಿಗಳಲ್ಲಿ ಸಾಂಪ್ರದಾಯಿಕತೆ ಮನಸ್ಸನ್ನು ತಟ್ಟುವ ಕ್ರಿಯಾಶೀಲ ರಮ್ಯತೆ 
ಯನ್ನು ಒಪ್ಪದೆ ಹೊಸ ಅನ್ವೇಷಣೆಗಳನ್ನು ಒಂದಾದರೆ , ಕನಸುಗಾರಿಕೆಯ ಜಡ ರಮ್ಯತೆ 
ನಡೆಸುವ ಪ್ರವೃತ್ತಿಯನ್ನು ರಮ್ಯತೆಯಲ್ಲಿ ಇನ್ನೊಂದು. ಯಾವುದೇ ಸಾಹಿತ್ಯ ರಮ್ಯತೆ 
ಗುರುತಿಸಬಹುದು . ರೊಮಾಂಟಿಸಿಸಂನ ಮತ್ತು ಅಭಿಜಾತ ಮನೋಧರ್ಮದ ಎರಡು 
ಧೋರಣೆಗಳ ವಿವರವಾದ 'ಘೋಷಣೆಗಳನ್ನು ಧೃವಗಳ ನಡುವೆ ಲೋಲಕದಂತೆ ತುಯಾಡು 
೧೮೦೦ರಲ್ಲಿ ಪ್ರಕಟವಾದ, ವರ್ಡ್ಸ್‌ವರ್ತ್ ಇದೆ ಎನ್ನುವ ಅಭಿಪ್ರಾಯವೂ ಒಂದಿದೆ. 


ವಿಮರ್ಶೆಯ ಪರಿಭಾಷೆ | ೨೦೭ 


೧೯೨೦ರಿಂದ ಕನ್ನಡ ಕಾವ್ಯದಲ್ಲಿ ರಮ್ಯತೆ ಅನುಭವವನ್ನು ಸೂಚಿಸಲು ರಸ ಎಂಬ 
ಒಡಮೂಡಿತು . ಕನ್ನಡ ಸಾಹಿತ್ಯದ ಈ ಅತ್ಯಂತ ಪದವನ್ನು ಒಂದು ಪಾರಿಭಾಷಿಕ ಪದವನ್ನಾಗಿ 
ಮಹತ್ವದ ಘಟ್ಟದಲ್ಲಿ ಕುವೆಂಪು ಮತ್ತು ಬೇಂದ್ರೆ ಮೊದಲು ಬಳಸಿದವನು , ಈಗ ತಿಳಿದಿರು 
ಕೇಂದ್ರ ವ್ಯಕ್ತಿಗಳು. ಸ್ವಾತಂತ್ರ್ಯಾನಂತರ ೧೯೫೦ರ ವಂತೆ , ಭರತ, ಭರತನ ನಂತರ ಹತ್ತಾರು 
ಸುಮಾರಿಗೆ ಕನ್ನಡ ಕಾವ್ಯದ ರಮ್ಯತೆಯ ಯುಗ ಶತಮಾನಗಳ ಕಾಲ ರಸತತ್ವದ ವಿಶ್ಲೇಷಣೆ 
ಮುಗಿದು ನವಯುಗ ಪ್ರಾರಂಭವಾಯಿತು. ವಿವರಣೆಗಳೇ ಸಂಸ್ಕೃತ ಅಲಂಕಾರಶಾಸ್ತ್ರದ 
೧೯೨೦ - ೧೯೫೦ರ ಅವಧಿಯನ್ನು ನವ್ಯ ಜೀವನಾಡಿಯಾಯಿತು. ' ಸೌಂದರ್ಯ 
ವಿಮರ್ಶಕರು ರೊಮಾಂಟಿಕ್ ಕಾವ್ಯದ ಅವಧಿ ಎಂದರೇನು ?' ಎಂಬ ಪ್ರಶ್ನೆಗೆ ಸಂಸ್ಕೃತ 
ಎಂದು ಗುರುತಿಸಿದರೆ , ಆ ಅವಧಿಯ ಮುಖ್ಯ ಅಲಂಕಾರಿಕರು ಕೊಡುವ ಎರಡು ಮುಖ್ಯ 
ಕವಿ ಕುವೆಂಪು ಅದನ್ನು 'ನವೋದಯ ' ಎಂದು ಉತ್ತರಗಳಲ್ಲಿ ಒಂದು ಅಲಂಕಾರ ' ಇನ್ನೊಂದು 
ಗುರುತಿಸುತ್ತಾರೆ . ಕನ್ನಡ ನವೋದಯ ಕವಿಗಳ “ ರಸ ”, ಅಲಂಕಾರಶಾಸದ ಎಲ್ಲ ಚರ್ಚೆಯೂ 
ಕಾವ್ಯಧರ್ಮದಲ್ಲಿ ಇಂಗ್ಲಿಷ್ ರೊಮಾಂಟಿಕ್ ಈ ಎ 

ಈ ಎರಡು ಕೇಂದ್ರಗಳ ಸುತ್ತಲೇ ಬೆಳೆದಿದೆ. 
ಕವಿಗಳ ಮೂಲದ್ರವ್ಯವನ್ನು ಗುರುತಿಸ “ ಆದುನಿಕ ಸಾ 

“ ಆಧುನಿಕ ಸಾಹಿತ್ಯ ವಿಮರ್ಶೆಯಲ್ಲಿ ಇಂದು 
ಬಹುದಾಗಿದೆ. ಆದರೆ ಆ ಮೂಲದ್ರವ್ಯಕ್ಕೆ 

ವ್ಯ ಸಾಮಾನ್ಯವಾಗಿ ನಾವು ಪರಿಗಣಿಸುವ ವಸ್ತು 
ಅನುಭವ ರೂಪದ ಪರಂಪರೆ... ನಮ್ಮ ಸಂಯೋಜನೆ , ಪಾತ ಚಿತಣ ಪ್ರಕಾರಗಳು . 
ಪರಿಸರದಲ್ಲೇ ವಿಶೇಷವಾಗಿತ್ತು ... ಅಭಿವ್ಯಕ್ತಿ 

ಶೈಲಿ , ಜೀವನಸಿದ್ದಾಂತ ಇತ್ಯಾದಿ ಎಲ್ಲ ಅಂಶ 
ನೀಡುವ ಪಾತ್ರಗಳನ್ನು ಮಾತ್ರ ನಮ್ಮ ಕವಿಗಳು 

ಗಳು ರಸತತ್ವದಲ್ಲಿ ತನ್ನದೇ ಆದ ರೀತಿಯಿಂದ 
ಕಲಿಯಬೇಕಿತ್ತು . ನವೋದಯ ಕಾವ್ಯ , ತನ್ನ 

ಸಮಾವೇಶಗೊಳ್ಳುತ್ತವೆ , "೧ ಎನ್ನುವ 
ಪರಂಪರಾನುಗತವಾದ ಅನುಭವಗಳ ಹಿನ್ನೆಲೆ 

ವಿದ್ವಾಂಸರೂ ಇದ್ದಾರೆ . 
ಯಿಂದ ಇಂಗ್ಲಿಷ್ ರೊಮಾಂಟಿಕ್ ಕವಿಗಳಿಗೆ 
ನಿಲುಕದ ಅನೇಕ ಅನುಭವಸ್ತರಗಳನ್ನು ರಸ ಎಂಬ ಪರಿಕಲ್ಪನೆಯನ್ನು ಸಾಮಾನ್ಯವಾಗಿ 
ಮುಟ್ಟಿದೆ. ” 

ಎಲ್ಲ ಅಲಂಕಾರಿಕರೂ ಒಂದೇ ರೀತಿಯಲ್ಲಿ 
೧ . GSS ನವೋದ ೧೦ 

ವಿವರಿಸುತ್ತಾರೆ. ಆದರೆ ಅವರ ವಿವರಣೆಗಳು 
ಹೆಚ್ಚಿನ ಓದಿಗೆ : M . H . Abrams ( Ed); English Ro ಬಹಳಷ್ಟು ಅಸ್ಪಷ್ಟವಾಗಿದ್ದು ವ್ಯಾಖ್ಯಾನ, 
mantic Poetry ( ೧೯೬೦ ) ; Northrop Frye: ( Ed) ಖಂಡನೆ , ಟಿಪ್ಪಣಿ , ಟೀಕೆ, ಪ್ರತಿಪಾದನೆಗಳೂ 
Romanticism Reonsidered ( ೧೯೬೩ ); Frank 

ಹೇರಳವಾಗಿವೆ. ಭರತನು ತನ್ನ ನಾಟ್ಯ 
Kermode: Romantic Image ( ೧೯೫೭ ): Robert 
F. Guerner & Gernold E . Ensoe (Eds ); Roman 

ಸೂತ್ರದಲ್ಲಿ “ವಿಭಾವಾನುಭಾವ ವ್ಯಭಿಚಾರಿ 
ticism ; Points of View ( 2nd Ed .O620 ). ಸಂಯೋಗಾದ್ರಸನಿಷ್ಪತ್ತಿ: ” ಎಂಬ ಸೂತ್ರವನ್ನು 
೧೫೫. ರಸ ಇದು ತುಂಬ ಹಳೆಯ ಪದ. ಹೇಳುತ್ತಾನೆ . ಇದರ ಅರ್ಥ ' ವಿಭಾವ , 
ಕಾವ್ಯ , ಕಲೆಗಳನ್ನು ಕುರಿತು ಮಾತ್ರವಲ್ಲದೆ ಬೇರೆ | ಅನುಭಾವ, ಸಂಚಾರಿ ಭಾವಗಳ ಒಟ್ಟು 
ಅರ್ಥಗಳಲ್ಲೂ ಇದು ಸಂಸ್ಕೃತದಲ್ಲಿ ಬಳಕೆ ಕೂಡುವಿಕೆಯಿಂದ ರಸ ಹಚ್ಚುತ್ತಿದೆ ಎಂದು 
ಯಾಗಿದೆ. ಋಗೇದ ಸಂಹಿತೆಯಲ್ಲೂ ' ರಸ ' ಇದನ್ನು ವಿವರಿಸಲು ಭರತನು ಹಲವಾರು 
ಎಂಬ ಪದದ ಪ್ರಯೋಗವನ್ನು ವಿದ್ವಾಂಸರು ರುಚಿಗಳಿಂದ ಕೂಡಿದ ಭೋಜನದಿಂದ 
ಗುರುತಿಸಿದ್ದಾರೆ. ನಾಟಕ , ನಾಟ್ಯಗಳಿಂದ ಉಂಟಾಗುವ ಆಸ್ವಾದನೆಯ ಸುಖದ ಹೋಲಿಕೆ 
ಸಹೃದಯನಲ್ಲಿ ಉಂಟಾಗುವ ವಿಶೇಷ ರೀತಿಯ ಕೊಡುತ್ತಾನೆ . 


೨೦೮ | ವಿಮರ್ಶೆಯ ಪರಿಭಾಷೆ 


ಭರತನ ಈ ಸಂಕ್ಷಿಪ್ತ ಸೂತ್ರ ಕೊನೆಯ ಪಕ್ಷ ಸಹೃದಯನ ಅನುಭವ ಆಗುವ ಬಗೆ ಹೇಗೆ? 
ಎಂಟು ಪ್ರಶ್ನೆಗಳನ್ನು ಒಡ್ಡುತ್ತವೆ . ೧ . ವಿಭಾವ , ೨ . ಸ್ಥಾಯಿಭಾವದ ಪ್ರಕರ್ಷ ಸ್ಥಿತಿಯೇ ರಸ 
ಅನುಭಾವ , ಸಂಚಾರಿ ಭಾವ , ಸ್ಥಾಯಿಭಾವ ಎಂಬುದಾದರೆ ಬದುಕಿನ ಸಂಗತಿಗಳಿಂದ 
ಇವುಗಳ ನಿರ್ದಿಷ್ಟ ಸಂಬಂಧವೇನು ? ಉಂಟಾಗುವ ಅನುಭವಕ್ಕೂ ಕಲೆಯಿಂದ 
೨ . ವಿಭಾವಾನುಭವ, ಸಂಚಾರಿ ಭಾವಗಳು ಉಂಟಾಗುವ ಅನುಭವಕ್ಕೂ ವ್ಯತ್ಯಾಸವೇನು ? 
ಕೇವಲ ತಾವಷ್ಟೆ ಒಟ್ಟುಗೂಡಿ ರಸದ ನಿಷ್ಪತ್ತಿ ಬದುಕಿನಲ್ಲಿ ಕಾಣುವ ಪ್ರಣಯ ಪ್ರಸಂಗಕ್ಕೆ ವ್ಯಕ್ತಿ 
ಯಾಗುತ್ತದೆಯೆ ? ೩ . ಅಥವ ಇವೆಲ್ಲ ಸ್ಥಾಯಿ ತೋರಿಸುವ ಪ್ರತಿಕ್ರಿಯೆಗೂ ಕಾವ್ಯ ನಾಟಕದಲ್ಲಿ 
ಭಾವದೊಡನೆ ಸೇರುತ್ತವೆಯೆ ? ೪ . ಈ ಸ್ಥಾಯಿ ಬರುವ ಪ್ರಣಯ ಪ್ರಸಂಗಕ್ಕೆ ತೋರಿಸುವ 
ಭಾವ ಯಾರದು ? ಕವಿಯದೆ ? ನಟನದೆ ? ಪ್ರತಿಕ್ರಿಯೆಗೂ ಇರುವ ಗುಣಾತ್ಮಕ ವ್ಯತ್ಯಾಸವನ್ನು 
ಸಹೃದಯನದೆ ? ೫ . ಸ್ಥಾಯಿಭಾವ ಎಲ್ಲಿರು ಈ ವಿವರಣೆ ಗಮನಿಸುವುದೇ ಇಲ್ಲ. 
ತದೆ ? ೬ . ಸ್ಥಾಯಿಭಾವಕ್ಕೂ ರಸಕ್ಕೂ ಸಂಬಂಧ 

ಈ ವಾದದ ಪರಿಷ್ಕರಣೆಯನ್ನು ಶಂಕುಕನಲ್ಲಿ 
ವೇನು ? ೭ . ಸ್ಥಾಯಿಭಾವಕ್ಕೂ ರಸಕ್ಕೂ 

ಕಾಣುತ್ತೇವೆ. ಅವನ ಪ್ರಕಾರ “ ನಟನು 
ವ್ಯತ್ಯಾಸವಿದೆಯೆ ? ೮ . ರಸವು ಹೊಸದಾಗಿ 

ಅನುಕರಣ ಮಾಡುತ್ತಿರುವ ಸ್ಥಾಯಿಭಾವವನ್ನು 
ಹುಟ್ಟುವಂತಹುದೋ ಅಥವಾ ಮೊದಲೇ 

ಸಾಮಾಜಿಕರು ನಿಜವಾಗಿಯೂ ಇರುವುದೆಂದೇ 
ಇದ್ದದ್ದು ಕಲಾಕೃತಿಯ ಸಂದರ್ಭದಲ್ಲಿ ಹೊರಗೆ 

ಅನುಮಾನ ' ಮಾಡುತ್ತಾರೆ. ನಟನಿಂದ 
ಕಾಣಿಸಿಕೊಳ್ಳುತ್ತದೆಯೋ ? 

ಅನುಕೃತವಾಗಿ ಸಾಮಾಜಿಕರಿಂದ ಅನುಮಿತ 
ಈ ಪ್ರಶ್ನೆಗಳನ್ನು ಸಂಸ್ಕೃತ ಅಲಂಕಾರಿಕರು ವಾದ ಸ್ಥಾಯಿಭಾವಕ್ಕೇ ರಸವೆಂದು ಹೆಸರು. ” 
ವಿಸ್ತಾರವಾಗಿ ಚರ್ಚಿಸಿದ್ದಾರೆ . ಅದನ್ನು ತೀರ ಚಿತ್ರತುರಗನ್ಯಾಯ ( ಆ ಹೆಸರಿನ ನಮೂದು 
ಸರಳಗೊಳಿಸಿ , ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದೆ. ನೋಡಿ) ದ ಪ್ರತೀತಿಯೇ ಕಲೆಯಲ್ಲಿಯೂ 
ಲೊಲ್ಲಟನೆಂಬ ಅಲಂಕಾರಿಕನು ನಾಟ್ಯ , ಉಂಟೆಂದು ಶಂಕುಕ ಅನುಮಿತಿ' ವಾದವನ್ನು 
ನಾಟಕದ ಸಂದರ್ಭದಲ್ಲಿ ಅನುಕಾರ್ಯನ ಮಂಡಿಸುತ್ತಾನೆ. ಲೋಲ್ಲಟನ ಮತದಂತೆಯೇ 
( ಅಂದರೆ ಕಥಾಪುರುಷನ) ಸ್ಥಾಯಿಭಾವವೇ ಶಂಕುಕನ ವಿವರಣೆಯೂ ಸಾಮಾಜಿಕನನ್ನು 
ಉದಿಸಿ ಪುಷ್ಟಿ ಹೊಂದುತ್ತದೆ; ಆದಕಾರಣ ತಟಸ್ಥನನ್ನಾಗಿಯೇ ಉಳಿಸುತ್ತದೆ. ನಟನಲ್ಲಿ 
ಅದರ ಪ್ರಕರ್ಷ ರೂಪವಾದ ರಸವೂ ಮುಖ್ಯ ಸ್ಥಾಯಿ ಉಂಟೆಂದು ಅನುಮಾನ ಪಡುತ್ತಿರು 
ವಾಗಿ ಅವನಲ್ಲೇ ಇರುತ್ತದೆ. ಅನುಕಾರ್ಯನನ್ನು ವುದಷ್ಟೆ ಸಾಮಾಜಿಕನ ಕಾರ್ಯ ಶಂಕುಕನ 
ಅನುಕರಿಸುವ ಅನುಕರ್ತ ಅಥವ ನಟನು ವಾದದಲ್ಲಿ ರಸಕ್ಕೆ ಒಂದು ನೆಲೆಯೇ ಇಲ್ಲ . 
ಕೌಶಲ್ಯದಿಂದ ಅವನಂತೆಯೇ ಕಾಣಬರುವುದಿ ಲ್ಲಟ , ಶಂಕುಕ ಇಬ್ಬರೂ ರಸಕ್ಕೂ 
ರಿಂದ ಅವನಲ್ಲಿಯೂ ರಸವು ತೋರುತ್ತದೆ ಸಾಮಾಜಿಕನಿಗೂ ಪ್ರತ್ಯಕ್ಷ ಸಂಬಂಧ ಕಲ್ಪಿಸಲಿಲ್ಲ. 
ಎನ್ನುತ್ತಾನೆ. ಸ್ಥಾಯಿಭಾವವೇ ಪ್ರಕರ್ಷ ಸಾಂಖ ತ ತ ದ ಆಧಾರದ ಮೇಲೆ 
ಸ್ಥಿತಿಯಲ್ಲಿ ರಸವಾಗುತ್ತದೆ. ರಸವಿರತಕ್ಕದ್ದು 

ಭಟ್ಟನಾಯಕನು ರಸನಿಷ್ಪತ್ತಿಯನ್ನು ವಿವರಿಸಲು 
ಮುಖ್ಯವಾಗಿ ಕಥಾಪುರುಷರಲ್ಲಿ ” ಎಂಬುದು 

ಯತ್ನಿಸುತ್ತಾನೆ . ಕಾವ್ಯನಾಟಕಗಳಲ್ಲಿ 
ಲೋಲ್ಲಟನ ವಾದ. 

ಅಭಿದಾವ್ಯಾಪಾರದೊಡನೆ ಭಾವಕತ್ವ ಮತ್ತು 
ಲೊಲ್ಲಟನ ವಾದಕ್ಕೆ ಎರಡು ಮುಖ್ಯ ಆಕ್ಷೇಪಣೆ ಭೋಜಕತ್ವ ( ಆ ಹೆಸರಿನ ನಮೂದು ನೋಡಿ) 
ಗಳಿವೆ . ೧ . ರಸವಿರುವುದು ಅನುಕಾರ್ಯರಲ್ಲಿ ಎಂಬ ಇನ್ನೆರಡು ವ್ಯಾಪಾರಗಳನ್ನು ಆತ 
ಮತ್ತು ಅನುಕರ್ತರಲ್ಲಿ ಹಾಗಾದರೆ ಇದು ಗುರುತಿಸುತ್ತಾನೆ . ಭಾವಕತ್ವದಿಂದ ನಾಟಕ 


ವಿಮರ್ಶೆಯ ಪರಿಭಾಷೆ | ೨೦೯ 


ಕಾವ್ಯಗಳಲ್ಲಿ ವರ್ಣಿತವಾಗಿರುವ ವಿಭಾವಾದಿ ವಾದ ಕಲೆಯ ಜಗತ್ತನ್ನು ಮಾನಸಿಕವಾಗಿ 
ಗಳು ಸಾಧಾರಣೀಕರಣಗೊಂಡು ಅವು ರಸ ಪ್ರವೇಶಿಸಿ ಅದರಲ್ಲಿ ಮಗ್ನನಾಗುತ್ತಾನೆಯೆ 
ವಿಷಯವಾಗಿ ಪರಿವರ್ತನೆ ಹೊಂದುತ್ತವೆ. ಹೊರತು ಅಲ್ಲಿಯ ಕಾರ್ಯಕಲಾಪಗಳಲ್ಲಿ 
ಭೋಜಕತ್ವದಿಂದಾಗಿ ರಸವು ಸಾಮಾಜಿಕನ ವ್ಯಾವಹಾರಿಕವಾಗಿ ಭಾಗವಹಿಸುವುದಿಲ್ಲ. 
ಭೋಗ ವಿಷಯವಾಗುತ್ತದೆ. ಈ ಸ್ಥಿತಿಯಲ್ಲಿ ಕಲೆಯ ಅನುಭವ ಪಡೆಯುವಾಗ ಸಹೃದಯನು 
ಆತ್ಮದ ಸತ್ವಗುಣವೇ ಪ್ರಧಾನವಾಗುವುದರಿಂದ, ತಟಸ್ಥ - ತಲ್ಲೀನನಾಗಿರುತ್ತಾನೆ. ( ಆ ಹೆಸರಿನ 
ಈ 'ಸತ್ತೋದ್ರೇಕ' ದ ಮೂಲಕ ಪ್ರಕಾಶ ನಮೂದುನೋಡಿ) ಅವನಿಗೆ ರಸಾನುಭವ 
ಸ್ವರೂಪವೂ ಆನಂದಮಯವೂ ಆದ ವಿಶ್ರಾಂತಿ ಉಂಟಾಗುವುದಕ್ಕೆ ಕಾರಣ ಅವನಲ್ಲೆ ವಾಸನಾ 
ಯುಂಟಾಗುತ್ತದೆ... ಇದು ಲೌಕಿಕವಾದ ರೂಪವಾಗಿರುವ ಸ್ಥಾಯಿಭಾವಗಳು ಎಂಬುದು 
ಸುಖಾನುಭವಕ್ಕೆ ವಿಲಕ್ಷಣವಾದದ್ದು, ಪರಬ್ರಹ್ಮಾ ಆನಂದವರ್ಧನ ಅಭಿನವಗುಪ್ತರ ಅಭಿಪ್ರಾಯ . 
ಸ್ವಾದಕ್ಕೆ ಸದೃಶವಾದದ್ದು ” ಎನ್ನುತ್ತಾನೆ . ಅಂದರೆ ಸಹೃದಯನಲ್ಲೆ ಇರುವ ಸ್ಥಾಯಿ ಭಾವವು 
ಭಟ್ಟನಾಯಕನು ಕಾವ್ಯ ನಾಟಕಗಳಲ್ಲಿ ಸಾಧಾರಣೀಕರಣಗೊಂಡ ವಿಭಾವಾದಿಗಳಿಂದ 
ವಿಭಾವಾದಿಗಳು ವೈಯಕ್ತಿಕ ರೂಪದಲ್ಲಿರು ಪ್ರೇರಿತವಾಗುತ್ತವೆ. 
ವುದಿಲ್ಲ , ಸಾಧಾರಣೀಕರಣಗೊಳ್ಳುತ್ತವೆ ಒಟ್ಟು ಸಾರಾಂಶ ಇಷ್ಟು. “ ರಸ ಎನ್ನುವುದು 
ಎಂದೂ ಅದರಿಂದಲೇ ಸಹೃದಯನು ಕಾವ್ಯ ಕಲೆಗಳಲ್ಲಿ ಸಹೃದಯನಿಗೆ ಒದಗುವ 
ಉದಾಸೀನನೂ ಆಗದೆ , ಸ್ವಂತ ದುಃಖ ಆಹ್ಲಾದ ರೂಪದ ಒಂದು ಅನುಭವ ವಿಶೇಷ. 
ಸುಖಗಳಲ್ಲಿ ತಲ್ಲೀನನೂ ಆಗದೆ ರಸಾಸ್ವಾದ ಕೇವಲ ಲೌಕಿಕಾರ್ಥದಲ್ಲಿ ಸುಂದರ ಅಥವ 
ಮಾಡುತ್ತಾನೆಂದ ಭಟ್ಟನಾಯಕನ ಸುಂದರವಲ್ಲದು ಎಂಬ ಎರಡನ್ನೂ ಮೀರಿದ 
ಪ್ರತಿಪಾದನೆ . 

ಒಂದು ಪರಿವರ್ತಿತಾನುಭವ ವಿಶೇಷ... ” ಈ 
ಆನಂದವರ್ಧನನು ರಸವು ನಾಟ್ಯಕ್ಕೆ ಮಾತ್ರವಲ್ಲ 

ರಸವೇ ಕಾವ್ಯದ ಸಾರ . ಈ ರಸರೂಪವಾದ 
ಕಾವ್ಯ ಪ್ರಕಾರಗಳೆಲ್ಲಕ್ಕೂ ಮುಖ್ಯವೆಂದು 

ಅನುಭವವನ್ನು ಯಾವುದು ನೀಡುವುದೊ 
ಪ್ರತಿಪಾದಿಸಿದ. ಕಾವ್ಯದಲ್ಲಿ ವರ್ಣಿತವಾಗುವ ಅದೆಲ್ಲವೂ ಸುಂದರ . ಕವಿಯ ದೃಷ್ಟಿಯಿಂದ 
ವಿಭಾವಾನುಭಾವಗಳಿಂದ ರಸ ಅಭಿವ್ಯಕ ಸ್ಥಾಯಿಭಾವ ಬೇರೆಯಲ್ಲ, ರಸ ಬೇರೆಯಲ್ಲ. 
ಗೊಳ್ಳುತ್ತದೆ. ರಸಕ್ಕೂ ಕಾವ್ಯ ಶರೀರಕ್ಕೂ ವ್ಯಂಗ್ಯ 

ಅಂತೆಯೇ ಸ್ಥಾಯಿಭಾವಗಳ ಸಂಖ್ಯೆಯೆಷ್ಟೋ 
ವ್ಯಂಜಕ ಸಂಬಂಧವಿದೆ ಎಂದು ಆತ| ರಸಗಳ ಸಂಖ್ಯೆಯೂ ಅಷ್ಟೇ ಆಗುತ್ತದೆ . ರತಿ , 
ವಿವರಿಸಿದ. ಕಲೆ - ಕಾವ್ಯದ ಅನುಭವಕ್ಕೂ , ಹಾಸ , ಶೋಕ,ಕ್ರೋಧ, ಉತ್ಸಾಹ, ಭಯ ,, 
ಲೋಕದಲ್ಲಿ ವ್ಯಕ್ತಿಗೆ ಆಗುವ ಅನುಭವಗಳಿಗೂ ಜುಗುಪ್ಪೆ , ವಿಸ್ಮಯ , ಶ್ರಮ ಎಂಬ ಒಂಬತ್ತು 
ಇರುವ ಗುಣಾತ್ಮಕ ವ್ಯತ್ಯಾಸಗಳನ್ನು ಗಮನಿಸಿ ಸ್ಥಾಯಿಭಾವಗಳು ಕ್ರಮವಾಗಿ ಶೃಂಗಾರ , ಹಾಸ್ಯ , 
ಕಾವ್ಯಾನುಭವ ಪಡೆವಾಗ ಇರುವ ವಿಶಿಷ್ಟ ಕರುಣ , ರೌದ್ರ , ವೀರ, ಭಯಾನಕ , ಬೀಭತ್ಸ , 
ಮನಸ್ಥಿತಿಯನ್ನೂ ಆನಂದವರ್ಧನ ಗುರುತಿಸು ಅದ್ಭುತ ಮತ್ತು ಶಾಂತ ಎಂಬ ರಸಗಳಾಗುತ್ತವೆ. 
ತಾನೆ. ಲೌಕಿಕ ಸಂಬಂಧಗಳು ವೈಯಕ್ತಿಕವಾ ಇವುಗಳಲ್ಲಿ ಶಾಂತದ ಬಗ್ಗೆ ಮಾತ್ರ ಅದನ್ನು 
ದವು, ದೇಶಕ್ಕೆ ಮತ್ತು ಕಾಲಕ್ಕೆ ಬದವಾದವು. ರಸವೆನ್ನಬೇಕೆ ಎಂಬ ಬಗ್ಗೆ ವಿಪುಲ ಚರ್ಚೆ 
ಕಾವ್ಯ ನಾಟಕಗಳಲ್ಲಿ ಬರುವ ಅನುಭವ , ಇರುವ 

ನಡೆದಿದೆ. 
ಸಂಬಂಧ ಕಾಲ್ಪನಿಕವಾದದ್ದು , ವಾಸ್ತವ ೧ . KKM ರಸ ಪ್ರತಿಪಾದನೆ ( ಲೇ ) GSS ಸೌಂದಮೀ 
ವಾದದ , ಸಹೃದಯನು ಪ್ರತಿಭಾ ನಿರ್ಮಿತ ೧೫೨- ೧೫೩ ಹೆಚ್ಚಿನ ಓದಿಗೆ: ತೀನಂಶ್ರೀ : ಭಾರತೀಯ 


೨೧೦ | ವಿಮರ್ಶೆಯ ಪರಿಭಾಷೆ 


ಕಾವ್ಯ ಮೀಮಾಂಸೆ ; ಜಿ . ಎಸ್ . ಶಿವರುದ್ರಪ್ಪ: ಹೆಚಿನ ಅರ್ಥ ವ್ಯಾಪ್ತಿಯನ್ನು ಪಡೆದಿದೆ; ರಸಿಕ 
ಸೌಂದರ್ಯ ಮೀಮಾಂಸೆ; ಕೆ. ಕೃಷ್ಣಮೂರ್ತಿ: ಸಂಸ್ಕೃತ ಎಂಬ ಪದದ ಬಳಕೆಯಲಿ ಅದಕೆ ಶಂಗಾರ. 
ಸಾಹಿತ್ಯದಲ್ಲಿ ಶೃಂಗಾರ ರಸ ; ವಿ .ಕೃ .ಗೋಕಾಕ್ ಮತ್ತು 
ಆರ್ . ಜಿ . ಕುಲಕರ್ಣಿ ( ಸಂ ) ವಿಮರ್ಶಾ ತತ್ವಗಳು ಮತ್ತು 

ಸುಖಲೋಲುಪತೆಯ ಛಾಯೆ ದೊರೆತಿರು 
ಪ್ರಾಯೋಗಿಕ ವಿಮರ್ಶೆ . M . Hiriyanna: Art Expe 

ವುದು ಕಾರಣವಿರಬಹುದು. ಕೃತಿಯಲ್ಲಿನ 
rience : S . K . De : Some Problems of Sanskrit 
Poetics: J. Nobel: The Foundations of Indian 
Poetry ; V . Raghavan : The Number of Rasas; 

ವನು ನಿಜವಾದ ರಸಿಕ . ಕವಿ ತನ್ನ ಕೃತಿಯಲ್ಲಿನ 
A . Shankaran : Some Aspects of Literary Criti ರಸವನ್ನು ತಾನೇ ಓದಿ ಅನುಭವಿಸಬಲ್ಲನೇ 
cism in Sanskrit. 

ಎಂಬ ಕುತೂಹಲ ಕಾವ್ಯಮೀಮಾಂಸಕರನ್ನು 
೧೫೬ . ರಸವದಲಂಕಾರ ಕಾವ್ಯ ಸ್ವರೂಪವನ್ನು ಕಾಡಿದೆ . ಕೃತಿಯ ರಸದ ಅನುಭವ ರಸಿಕನಿಗೆ 
ಕುರಿತ ಚರ್ಚೆಯಲ್ಲಿ ಅಲಂಕಾರ ಪ್ರಸ್ಥಾನದವರು ಮಾತ್ರ ಸಾಧ್ಯ ; ಕವಿಗೆ ಅದು ಬಹುಶಃ 
ರಸವನ್ನು ಗುರುತಿಸಿದರೂ ಅದನ್ನು ಒಂದು ಸಾಧ್ಯವಿಲ್ಲ ಎಂಬ ವಾದವಿದೆ. ಏಕೆಂದರೆ ಕೃತಿ 
ಅಲಂಕಾರವೆಂದೇ ಹೇಳುತ್ತಾರೆ . ಪ್ರಧಾನವಾಗಿ ತಾನು ರಚಿಸಿದ್ದು ಎಂಬ ಪೂರ್ವಾಗ್ರಹ 
ಅಥವ ಅಪ್ರಧಾನವಾಗಿ ರಸ ಕಾವ್ಯದಲ್ಲಿ ಎಲ್ಲೆಲ್ಲಿ ಅವನಿಗಿರುತ್ತದೆ. ಆದ್ದರಿಂದಲೇ ರಸಿಕನಿಗೆ 
ಕಾಣಿಸಿಕೊಳ್ಳುತ್ತದೋ ಅಲ್ಲೆಲ್ಲ ರಸದ ಕೃತಿಯ ಬಗ್ಗೆ ಇರುವ ಕುತೂಹಲ , ಕೃತಿಯ 
ಅಲಂಕಾರವಿರುತ್ತದೆ ಎಂದು ಅವರ ಉದ್ದಕ್ಕೂ ಮೈ ತೆರೆದುಕೊಳ್ಳುವ ರಸಾನುಭವದ 
ಅಭಿಪ್ರಾಯ . ರಸದ ತತ್ವ ಒಂದು ಸಿದ್ದಾಂತ ' ರಹಸ್ಯ ' ಕವಿಗೆ ಸಾಧ್ಯವಿಲ್ಲ - ಅವನಿಗೆ ಎಲ್ಲ 
ವಾಗಿ ಬೆಳೆಯುವ ಮುನ್ನ ಇದ್ದ ಸಂಸ್ಕೃತ ಕಾವ್ಯ 'ಗೊತ್ತಿರುತ್ತದೆ' ಕೃತಿಯ ಬಗ್ಗೆ, ಅವನು ತನ್ನ 
ಮೀಮಾಂಸೆಯ ಸ್ಥಿತಿಯನ್ನು ರಸವದಲಂಕಾರದ ಕವಿತನವನ್ನು ನೀಗಿಕೊಂಡು, ರಸಿಕನಿಗಿರುವ 
ಪರಿಕಲ್ಪನೆ ಪ್ರತಿಬಿಂಬಿಸುತ್ತದೆ . ಯಾವ ರಸ 

ವಿಮರ್ಶಾ ಪ್ರಜ್ಞೆ ಮತ್ತು ಕುತೂಹಲಗಳನ್ನು 
ಬೇಕಾದರೂ ರಸವದಲಂಕಾರ ಆಗಬಹುದಾ 

ಆರೋಪಿಸಿಕೊಂಡು , ಓದುಗನಿಗಾಗು 
ದರೂ ಸಾಮಾನ್ಯವಾಗಿ ಶೃಂಗಾರದ ಅಭಿವ್ಯಕ್ತಿ 

ವಂತೆಯೇ ಕೆಲವಾದರೂ ವಿಚಾರಗಳು ಅವನಿಗೆ 
ಎಂಬ ಅರ್ಥದಲ್ಲಿ ಈ ಪದ ಬಳಕೆಯಾಗುತ್ತಿತ್ತು. 

ಹೊಸದಾಗಿಗೋಚರವಾಗುವಂತಿದ್ದರೆ ಮಾತ್ರ 
ಧ್ವನಿ ಪ್ರಸ್ಥಾನ ಬೆಳೆದಂತೆ “ ರಸವು ಅಪ್ರಧಾನ 

ಆತ ತನ್ನ ಕೃತಿಯನ್ನು ತಾನೇ ಅನುಭವಿಸಬಲ್ಲ 
ವಾಗಿ ಬೇರೊಂದು ಅರ್ಥಕ್ಕೆ ಅಂಗವಾದರೆ 

ಎಂಬ ಮಾತು ಇದೆ. 
ಅಲ್ಲಿರುವುದು ರಸದ ದೃಷ್ಟಿಯಿಂದ 
ರಸವದಲಂಕಾರ ” ಎಂಬ ಅಭಿಪ್ರಾಯ 

ಭಾವಕ , ಸಹೃದಯ ನಮೂದುಗಳನ್ನು ನೋಡಿ. 
ರೂಢವಾಯಿತು. 

೧೫೮. ರೀತಿ ಕಾವ್ಯದ ಭಾಷೆಯನ್ನು 
೧೫೭ . ರಸಿಕ ಲೇಖಕ ಮತ್ತು ಓದುಗ ಸಾಹಿತ್ಯ 

ಆಧಾರವಾಗಿಟ್ಟುಕೊಂಡು, ಆ ಮೂಲಕ ಕಾವ್ಯ 
ಕ್ರಿಯೆಯ ಎರಡು ಧೃವಗಳು , ಲೇಖಕ 

ಸ್ವರೂಪವನ್ನು ಅರಿಯಲು ನಿರ್ಣಯಿಸಲು 
ಅನುಭವ- ರಚನೆ - ಕೃತಿ - ಓದುಗ- ಓದುವಿಕೆ ಹೊರಟಾಗ ಮೂಡಿದ ಪರಿಕಲ್ಪನೆ ಇದು. 
ಅನುಭವ ಇದನ್ನು ಸಾಹಿತ್ಯ ಕ್ರಿಯೆಯ ಸರಪಳಿ 

ಮಾರ್ಗ ಎಂಬುದು ರೀತಿಗೆ ಪರ್ಯಾಯ ಪದ . 
ಎಂದು ಗುರುತಿಸಬಹುದು. ಕಾವ್ಯವನ್ನು ಕುರಿತ 

ರೀತಿಗಿಂತ ಹಳೆಯದು, ಆದರೆ ಬಹಳ 
ಚರ್ಚೆಯಲ್ಲಿ ಲೇಖಕನನ್ನು ಕವಿ ಎಂದೂ ; ಹಿಂದೆಯೇ ಇದರ ಬಳಕೆ ತಪ್ಪಿಹೋಗಿದೆ. 
ಓದುಗನನ್ನು ರಸಿಕ , ಭಾವಕ , ಸಹೃದಯ ಹಳಗನ್ನಡದ ಪ್ರೌಢ ಸಾಹಿತ್ಯಕೃತಿಗಳನ್ನು ಕುರಿತು 
ಎಂದೂ ಕರೆಯುವ ಅಭ್ಯಾಸವಿದೆ. ಓದುಗನನ್ನು ಮಾರ್ಗ ಸಾಹಿತ್ಯ ಎಂಬ ಮಾತು ಈಗ 
ಕುರಿತ ಈ ಪದಗಳಲ್ಲಿ 'ಸಹೃದಯ ' ಮಾತ್ರ ಬಳಕೆಯಲ್ಲಿದೆ. ರೀತಿಯನ್ನು ವಿಶಿಷ್ಟ ಪದ 


ವಿಮರ್ಶೆಯ ಪರಿಭಾಷೆ | ೨೧೧. 


ರಚನೆ ” , “ ವಚನ ವಿನ್ಯಾಸ ಕ್ರಮ ” , “ ಪದ ವಾಮನನು ರೀತಿಯನ್ನು ಕಾವ್ಯದ ಆತ್ಮ ಎಂದು 
ಸಂಘಟನೆ ” ಎಂದು ವಿವರಿಸಲಾಗಿದೆ. ವಿವರಿಸಿದಾಗ, ಮೊದಲ ಬಾರಿಗೆ ಕಾವ್ಯದ , 
ನಿಜವಾಗಿ ರೀತಿಯು ಶೈಲಿಯನ್ನು ಕುರಿತ ಚರ್ಚೆ. 

ಆಂತರಿಕ ಅಂಶಗಳಿಗೆ ( ಆತ್ಮ ) ಮತ್ತು ಬಾಹ್ಯ 

ವಿವರಗಳಿಗೆ ( ಶರೀರ) ಇರುವ ಸಂಬಂಧವನ್ನು 
ಆದರೆ ಪಾಶ್ಚಾತ್ಯರಲ್ಲಿ ಸ್ಟೈಲ್ ಕುರಿತು ನಡೆದ 
ಚರ್ಚೆಗಿಂತ ಭಿನ್ನವಾಗಿ ಭಾರತೀಯರಲ್ಲಿ 

ಕುರಿತ ಚರ್ಚೆ ಆರಂಭವಾಯಿತು. ವಾಮನನಿ 

ಗಿಂತ ಹಿಂದಿನ ಕಾವ್ಯಮೀಮಾಂಸಕರು 
ರೀತಿಯನ್ನು ಕುರಿತ ವಿವೇಚನೆ ನಡೆಯಿತು. 

ಪ್ರಾದೇಶಿಕ ವೈಶಿಷ್ಟ ಗಳ ಆಧಾರದ ಮೇಲೆ 
ರೀತಿಗೇ ಕಾವ್ಯದಲ್ಲಿ ಪ್ರಮುಖ ಸ್ಥಾನ ನೀಡಿ ಮಾರ್ಗ ಅಥವ ರೀತಿಯ ಪ್ರಭೇದಗಳನ್ನು 
ನಡೆಸಿದ ಕಾವ್ಯ ಚರ್ಚೆಯನ್ನು ರೀತಿ ಪ್ರಸ್ಥಾನ ಗುರುತಿಸುತ್ತಿದ್ದರು. ವೈದರ್ಭಿ ಮತ್ತು ಗೌಡಿ 
ಎಂದು ಗುರುತಿಸಲಾಗುತ್ತದೆ. ಇದು ಅಲಂಕಾರ ಸ್ಪಷ್ಟವಾದ ವ್ಯತ್ಯಾಸಗಳನ್ನುಳ್ಳ ಬಹುಶಃ ಪರಸ್ಪರ 
ಪ್ರಸ್ಥಾನಕ್ಕಿಂತ ಹೆಚ್ಚು ವ್ಯಾಪಕವಾಗಿದ್ದು ಕಾವ್ಯದ ವಿರುದ್ಧವೂ ಆದ ಶೈಲಿಗಳಾಗಿದ್ದವು. 
ತಿರುಳನ್ನು ಅರಿಯಲು ಪ್ರಯತ್ನಿಸುತ್ತದೆ . ಸಂಸ್ಕೃತ ವೈದರ್ಭಿಯು ಎಲ್ಲ ಗುಣಗಳಿಂದಲೂ 
ಕಾವ್ಯಮೀಮಾಂಸೆಯ ಬೆಳವಣಿಗೆಯಲ್ಲಿ ರೀತಿ ಕೂಡಿದ್ದು , ಕೋಮಲತೆ , ಲಾಲಿತ್ಯ , 
ಪ್ರಸ್ಥಾನ ಎರಡನೆಯ ಹಂತ (ಇವೆರಡೂ ಮಾಧುರ್ಯ ಉಳ್ಳದ್ದು, ಉನ್ನತವಾದ ಶೈಲಿ ; 
ಪ್ರಸ್ಥಾನಗಳನ್ನೊಳಗೊಂಡ ಮೂರನೆಯ ಹಂತ ಗೌಡೀ ಎಂಬುದು " ದಟ್ಟವಾದ ರಚನೆ ”; 
ಧ್ವನಿ ಪ್ರಸ್ಥಾನ), ದಂಡಿ, ಭಾಮಹ , ವಾಮನ ಓಜಸ್ಸು ಮತ್ತು ಕಾಂತಿಗುಣಗಳು ಪ್ರಧಾನ. 
ಮತ್ತು ಕುಂತಕ - ರೀತಿಯನ್ನು ಕುರಿತು 

ಇವೆರಡರ ಮಿಶ್ರಣವಾಗಿ ಮಾಧುರ್ಯ , 
ವಿವೇಚಿಸಿದ ಪ್ರಮುಖರು. ದಂಡಿಯು ಮಾರ್ಗ 

ಸೌಕುಮಾರ್ಯ ಗುಣಗಳು ಪ್ರಧಾನವಾದ 
ಎಂಬ ಹೆಸರನ್ನು ಬಳಸುತ್ತಾನೆ. ಅವನ ಪ್ರಕಾರ 

ಪಾಂಚಾಲಿ ಮೂರನೆಯ ಬಗೆಯ ರೀತಿ. ಈ 
ಗುಣಗಳಿಂದ ಕೂಡಿದ್ದು ಮಾರ್ಗ . ಅನಂತರ 

ಪ್ರಾದೇಶಿಕ ರೀತಿಗಳನ್ನು ವಾಮನ ಒಪ್ಪಿದರೂ 
ಬಂದ ವಾಮನನು “ರೀತಿಯೇ ಕಾವ್ಯದ ಆತ್ಮ ” 

ರೀತಿಯು ಸಂದರ್ಭ ನಿಷ್ಠವಾಗಿರಬೇಕು; 

ಯಾವುದೇ ವರ್ಣನೆಯ ಸಂದರ್ಭದಲ್ಲಿ ಅಲ್ಲಿನ 
ಎಂದು ಪ್ರತಿಪಾದಿಸಿದ. ಅವನ ಪ್ರಕಾರ ರೀತಿ 

ಭಾವವನ್ನು ಮತ್ತು ಸ್ವರೂಪವನ್ನು ಪ್ರಕಟಿಸುವ 
ಎಂದರೆ ಪದಗಳ ವಿಶಿಷ್ಟವಾದ ರಚನೆ , ರೀತಿ 

ಹಾಗೆ ಕವಿ ಪದಗಳನ್ನು ಸಂಘಟಿಸಬೇಕು 
ಗುಣಗಳನ್ನು ಆಶ್ರಯಿಸಿರುತ್ತದೆ. ಗುಣಗಳೇ ಪದ 

ಎನ್ನುತ್ತಾನೆ. ಅನಂತರದಲ್ಲಿ ಕುಂತಕನು 
ಸ೦ಘಟನೆಯನ್ನು ನಿಯಂತ್ರಿಸುವ , 

ರೀತಿಯನ್ನು ಮನಶ್ಯಾಸ್ತ್ರೀಯವಾಗಿ ವಿವರಿಸಲು 
ನಿರ್ದೆಶಿಸುವ ತತ್ವಗಳು , ವಾಮನನು 

ಯತ್ನಿಸಿದ. ಅವನ ಪ್ರಕಾರ ರೀತಿಯು “ಕವಿ 
ಗುಣಗಳನ್ನು ಶಬ್ದ ಗುಣ ಮತ್ತು ಅರ್ಥಗುಣ 

ಸ್ವಭಾವಾನುಸಾರಿ ”, ಲೇಖಕನ ರೀತಿಯು 
ಎಂದು ವಿಭಜಿಸಿ, ರೀತಿಯ ಸ್ವಭಾವವನ್ನು ಅವನ ವೈಯಕ್ತಿಕ ಹಾಗೂ ಅಂತರಂಗದ ಗುಣ 
ನಿಶ್ಚಯಿಸಲು ಪದರಚನಾ ವಿಶೇಷವನ್ನೂ , ಗಳ ಅಭಿವ್ಯಕ್ತಿಯಾಗಿರುತ್ತದೆ ಎಂದು ಹೇಳಿದ. 
ಅರ್ಥ ಸ್ವರೂಪವನ್ನೂ ಗಮನಿಸಬೇಕೆನ್ನುತ್ತಾನೆ. 

ರೀತಿ ಎಂಬುದು ಒಂದು ಅಮೂರ್ತ 
ಗುಣಕ್ಕೂ ರೀತಿಗೂ ಇರುವ ಅಂತರಂಗದ 

ಪರಿಕಲ್ಪನೆ. ರೀತಿಯನ್ನು ಕುರಿತ ವಿವರಣೆಯೂ 
ಸಂಬಂಧವನ್ನು ಸಮವಾಯ ಎಂದೂ ರೀತಿಗೂ 

ಮೂರು ಹಂತಗಳಲ್ಲಿ ಬೆಳೆಯಿತು. ೧ . ರೀತಿ 
ಅಲಂಕಾರಕ್ಕೂ ಇರುವ ಬಾಹ್ಯ ಸಂಬಂಧವನ್ನು ಪ್ರಾದೇಶಿಕವಾದದು. ೨ . ರೀತಿ ಸಂದರ್ಭ 
ಸಂಯೋಗ ಎಂದೂ ಕರೆಯುತ್ತಾರೆ . 

ನಿಷ್ಠವಾದದ್ದು ೩ . ರೀತಿ ಕವಿಯ ಸ್ವಭಾವವನ್ನು 


೨೧೨ | ವಿಮರ್ಶೆಯ ಪರಿಭಾಷೆ 


ಆಧರಿಸಿದ್ದು , ರೀತಿಯ ಚರ್ಚೆ ಕಾವ್ಯದ ಅರ್ಥಗಳ ಬೆಸುಗೆ. ” ಗ್ರಹಿಕೆಯ ಶೀಘ್ರ 
ಆತ್ಮವನ್ನು ಕುರಿತದ್ದೆಂಬಂತೆ ತೋರಿದರೂ ಸಾಕ್ಷಾತ್ಕಾರ . ಒಂದು ನಿರ್ದಿಷ್ಟ ಭಾವನೆ ಅಥವ 
ವಾಸ್ತವವಾಗಿ ಅದು ಕಾವ್ಯದ ಶೈಲಿಯನ್ನು ವಸ್ತುವನ್ನು ಕುರಿತ ಗ್ರಹೀತಾರ್ಥವಿರುವ 
ಪ್ರಮುಖವಾಗಿ ಗಮನಿಸುವಂಥದ್ದು. ಇಂದಿನ ಪದವನ್ನು , ಸಾಮ್ಯವನ್ನು ಸೂಚಿಸುವಂತೆ 
ವಿಮರ್ಶೆಯ ಸಂದರ್ಭದಲ್ಲಿ ರೀತಿ ಪ್ರಸ್ಥಾನದ ಮತ್ತೊಂದು ವಸ್ತು ಅಥವ ಭಾವದ ಬದಲಿಗೆ 
ಬಹುತೇಕ ಪರಿಭಾಷೆಗಳು ಮತ್ತು ವಿಭಜನೆಗಳು ಬಳಸುವುದು ಎಂದು ಮುಂತಾಗಿ ಆಧುನಿಕ 
ಕೇವಲ ಚಾರಿತ್ರಿಕ ಕುತೂಹಲ ಮಾತ್ರ ಹುಟ್ಟಿಸ ವಿಮರ್ಶೆಯಲ್ಲಿ ರೂಪಕದ ಅರ್ಥವಿದೆ. 
ಬಲ್ಲವು. 

ಆಳವಾಗಿ ವಿಶ್ಲೇಷಿಸಿದರೆ ಯಾವುದೇ ಭಾಷೆಯು 
ಗುಣಗಳು ನಮೂದುನೋಡಿ. 

ರೂಪಕ ಪ್ರಧಾನವಾಗಿರುವುದು ಕಾಣುತ್ತದೆ. 
ಹೆಚ್ಚಿನ ಓದಿಗೆ: V . Raghavan : “Some Concepts ಏಕೆಂದರೆ ಹೊಸ ಪರಿಕಲ್ಪನೆಗಳು ಸುಲಭ 
of Alankara Sastra ” pp 131 -181 ( ೧೯೪೨); Dr. 

ಗ್ರಾಹ್ಯವಾಗಬೇಕಾದರೆ ಅವುಗಳನ್ನು ಮೂರ್ತ 
K . Krishnamurthy: “ Essays in Sanskrit Liter 
ary Criticism ” ( ೧೯೬೨). 

ಮಾದರಿಗಳಾಗಿ ಪರಿವರ್ತಿಸಿ ಹೇಳುವು 

ದೊಂದೇ ಮಾರ್ಗ . ಮೆಟಫರ್ ಎಂಬ ಪದದ 
೧೫೯ . ರೂಪಕ Metaphor ಮೆಟಫರ್ 

ಮೂಲ ಅರ್ಥವೂ ' ಪರಿವರ್ತನೆ', ' ಸಾಗಾಣಿಕೆ' 
೧ . ಸಂಸ್ಕೃತದಲ್ಲಿ ರೂಪಕ ಎಂಬುದು ಎರಡು 

ಎಂದೇ ಇದೆ . ರೂಪಕವು ಅರ್ಥವನ್ನು 
ಅರ್ಥಗಳಲ್ಲಿ ಬಳಕೆಯಾಗುತ್ತದೆ . ಅದು ಒಂದು 

ಪರಿವರ್ತಿಸುತ್ತದೆ . ಹಾಗಾಗಿ ' ಸೃಜನಾತ್ಮಕ 
ಅಲಂಕಾರದ ಹೆಸರು ಮತ್ತು ಜಾತಿವಾಚಕವಾಗಿ 

ಭಾಷೆಯ ಒಂದು ಪ್ರಮುಖ ತಂತ್ರವಾಗಿ 
ದೃಶ್ಯಕಾವ್ಯದ ಸಾಮಾನ್ಯ ಹೆಸರು. ನಾಟಕ , 

ರೂಪಕದ ಬಳಕೆಯಾಗುವುದು ಆಶ್ಚರ್ಯ 
ಪ್ರಕರಣ , ಪ್ರಹಸನ , ಭಾಣ , ಡಿವ , 

ವೇನೂ ಅಲ್ಲ . ಸಾಹಿತ್ಯದಿಂದ ಹೊರಗೆ 
ವ್ಯಾಯೋಗ, ಸಮವಾಕಾರ, ವೀಥಿ, ಅಂಕ, 

ದಿನನಿತ್ಯದ ಭಾಷೆಯಲ್ಲಿ ಕಾಣುವುದು ಮೃತ 
ಈಹಾಮೃಗ ಇವು ರೂಪಕದ ಹತ್ತು 

ರೂಪಕಗಳು ( ಡೆಡ್ ಮೆಟಫರ್‌ಗಳು ), 'ಸೂರ್ಯ 
ಉಪವಿಭಾಗಗಳು. ಕನ್ನಡದಲ್ಲಿ ' ನಾಟಕ' ಎಂಬ 

ಹುಟ್ಟಿದ', ' ಸವಿ ಮಾತು', ' ಮುಗುಳು ನಗೆ', 
ಪದವೇ 'ರೂಪಕ' ದ ಬದಲಾಗಿ ಜಾತಿವಾಚಕ 

ಇಂಥ ರೂಪಕಗಳಲ್ಲಿನ ಸಾಮ್ಯದ ಬಗ್ಗೆ ನಮ್ಮಲ್ಲಿ 
ಪದವಾಗಿ ಬಳಕೆಯಲ್ಲಿದೆ. 

ಅರಿವೇ ಉಳಿದಿಲ್ಲ. ಇವು ರೂಪಕಗಳೆಂಬು 
೨ . ಅಲಂಕಾರವಾಗಿ ರೂಪಕದ ಬಗ್ಗೆ ಎಲ್ಲಾ ದನ್ನೂ ಮರೆತು ಬಳಸುತ್ತೇವೆ. ಸಾಹಿತ್ಯದ 
ಸಂಸ್ಕೃತ ಕಾವ್ಯಮೀಮಾಂಸಕರೂ ಚರ್ಚೆ ರೂಪಕಗಳು ಜೀವಂತ ರೂಪಕಗಳು . ಅಂದರೆ 
ನಡೆಸಿದ್ದಾರೆ . ಎರಡು ವಸ್ತುಗಳ ನಡುವೆ ಇಲ್ಲಿನ ಹೋಲಿಕೆಯ ವಸ್ತುಗಳ ಅರ್ಥಗಳ 
ಸಾದೃಶ್ಯವನ್ನು ಹೇಳುವಾಗ ಕೆಲವು ಅಂಶಗಳನ್ನು ಭಿನ್ನತೆಯು ಎದ್ದು ಕಾಣುವಂತಿದ್ದು,ಶ್ರೀಮಂತ 
ಮಾತ್ರ ಹೋಲಿಸದೇ ಎರಡನ್ನೂ ಒಂದ ವಾದ ಸಂಯೋಜಿತ ಅರ್ಥವನ್ನು ಲೇಖಕ 
ಕ್ಕೊಂದು ಸಮಾನವೆಂದು ಹೇಳುವುದು ರೂಪಕ | ಉದ್ದೇಶಪೂರ್ವಕವಾಗಿ ಸೃಷ್ಟಿಸುತ್ತಾನೆ. ' ಸವಿ 
ವೆನಿಸುತ್ತದೆ ' ಎಂಬುದು ರೂಪಕಾಲಂಕಾರದ ಮಾತು ' ಎಂಬ ರೂಪಕಕ್ಕೂ ' ಪಕ್ಷಿಗಳ 
ಸಾಮಾನ್ಯ ವಿವರಣೆ. 

ಜಾಮೂನುನಾದ' ಎಂಬ ರೂಪಕಕ್ಕೂ ಇರುವ 
ಆಧುನಿಕ ಕನಡ ವಿಮರ್ಶೆಯಲಿ ರೂಪಕ ವ್ಯತ್ಯಾಸ ಗಮನಿಸಿ , 
ಎಂಬುದು ' ಮೆಟಫರ್' ಗೆ ಸಮಾನಾರ್ಥಕವಾಗಿ ರೂಪಕವೂ ಉಪಮೆಯಂತೆಯೇ ಒಂದು 
ಬಳಕೆಯಾಗುತ್ತಿದೆ. ಪರಸ್ಪರ ಸಹಕಾರಿಯಾದ ಹೋಲಿಕೆಯ ವಿಧಾನ, ಉಪಮೆಯಲ್ಲಿ 


ವಿಮರ್ಶೆಯ ಪರಿಭಾಷೆ | ೨೧೩ 


ಉಪಮಾನ ಮತ್ತು ಉಪಮೇಯ ಇರುವಂತೆ ಮರೆಯಾಗುತ್ತಾ , ರೂಪಕವು ಸಂಕೇತದ 
ರೂಪಕದಲ್ಲೂ ಎರಡುಪ್ರತ್ಯೇಕ ಅಂಶಗಳನ್ನು ರೂಪವನ್ನೂ ತಾಳಬಹುದು. 
ಗುರುತಿಸಬಹುದು. ರಿಚರ್ಡ್ಸ್ ಇವನ್ನು ವಿಷಯ 

“ ನಟ ನಡುದಾರಿ ತೂಗುವ ತೋಟದೊಳಗಡೆಗೆ 
( ಟೆನರ್) ಮತ್ತು ವಾಹಕ (ವೀಕಲ್) ಎಂದು ಮೂಗುಮಟ ಕುಡಿದ ತಂಗೊಳದ ತಡಿಗೆ . 
ಗುರುತಿಸುತ್ತಾನೆ. “ಕುರು ಕುಲದ ಬೇರ ಟಾಂಗುಕೊಟ್ಟು ಕಮಂಗಿ ಕಣ್ಣು ಬಿಡುವಷ್ಟಕ್ಕೆ 
ಕೊಯ್ಯನು ಹರಿಬಳಿ ಸಲಿಸಿ ಭೀಮಾರ್ಜು ಕಂಬಿ ಕಿತ್ತೆ ವಿಶಾವಲ ನೀಲದೆಡೆಗೆ ” 
ನಾಸ್ತದಲಿ ” ಎಂಬ ರೂಪಕದಲ್ಲಿ ಕುರು ಕುಲ 

- - ಅಡಿಗ : 'ಕೂಪಮಂಡೂಕ' 
ಎಂಬುದು ವಿಷಯ , ಅದಕ್ಕೆ ಹೋಲಿಕೆಯಾಗಿ 

ಸಂಸ್ಕೃತ ಕಾವ್ಯಮೀಮಾಂಸಕರು ರೂಪಕದಲ್ಲಿ 
ಬಂದಿರುವ ಬೇರು (ಅದು ಸೂಚಿಸುವ ಮರ) 

ಸುಮಾರು ಮೂವತ್ತೆಂಟು ವಿಧಗಳನ್ನು 
ವಾಹಕ . ಕುರುಕುಲವನ್ನು ನಾಶ ಮಾಡುವ 

ಗುರುತಿಸುತ್ತಾರೆ . ಬಹಳ ಮಟ್ಟಿಗೆ ಈ ವಿಂಗಡಣೆ 
ಭೀಮ - ಅರ್ಜುನರು ವಿಷಯ , ಅಸ್ತ್ರ ' ಶಾಸ'ಕೆ ಸಲುತದೆಯೇ ಹೊರತು ಸಂವೇದನಾ 
ಎಂಬುದು ವಾಹಕ . ಇಲ್ಲಿ ಕುರುಕುಲ ` ಮರದ 

ಶೀಲ ವಿಮರ್ಶೆಗಲ್ಲ. 
ಹಾಗಿದೆ' ಭೀಮ ಅರ್ಜುನರು ಅಸ್ತಗಳಂತಿ 

ಉಪಮೆ , ಇಮೇಜ್ ಉಲ್ಲೇಖಗಳನ್ನು ನೋಡಿ. 
ದ್ದಾರೆ ' ಎನ್ನದೆ ಈ ವಿಷಯ ಗಳನ್ನು 'ಬೇರು', 

ಹೆಚ್ಚಿನ ಓದಿಗೆ: Christine Brooke Rose: A Gram 
“ ಅಸ್ತಗಳೊಡನೆ ಅಭೇದದಿಂದ ಗುರುತಿಸಿರುವು 

mar ofMetaphor: I. A . Richards: The Philoso 
ದರಿಂದ ಇದು ಉಪಮೆಯಾಗದೆ ರೂಪಕ phy of Rhetoric . 
ವಾಗುತ್ತದೆ. (ಉಪಮೆ ನಮೂದುನೋಡಿ). ೧೬೦ . ರೆಟಾರಿಕ್ Rhetoric ಪಶ್ಚಿಮದ 
ಭಾವನೆಗಳು , ಭಾವಕೊಶಗಳು ಪ್ರಮುಖ ಸಾಹಿತ್ಯ ಚಿಂತನೆಯಲ್ಲಿ ರೆಟಾರಿಕ್‌ಗೆ ಎರಡು 
ವಾಗುವುದರಿಂದ ರೂಪಕಗಳು ' ಮಿಶ್ರ ' ಸಾವಿರ ವರ್ಷಗಳ ಚರಿತ್ರೆಯಿದೆ. ತನ್ನ 
ವಾದಷ್ಟೂ ಸ್ವಾರಸ್ಯ ಹೆಚ್ಚಬಹುದು. ಉದಾ., ರೆಟಾರಿಕ್ ಕೃತಿಯಲ್ಲಿ ಅರಿಸ್ಟಾಟಲ್ನು 

' ನಿರ್ದಿಷ್ಟ ವಿಷಯದ ಬಗ್ಗೆ ( ಇತರರ) 
ತಾಗಿದವು ಶರಿಕರ ಕಾಮನ 
ಲಾಗು ವೇಗವದೆಂತುಟೋ ತೆಗೆ 

ಮನವೊಲಿಸಿಕೊಳ್ಳಲು ದೊರೆಯುವ ಎಲ್ಲ 
ಹೂಗಣೆಗಳೆದಲ್ಲಿ ರೋಮಗಳೆಂಟು ಕೋಟಿಯಲಿ ಸಾಧ್ಯತೆಗಳ ಅನ್ವೇಷಣೆಯ (ಕಲೆ) ” ಎಂದು 
ತೂಗಿ ನೆಟ್ಟವು ಕಣೆಗಳೆಂಬವೊ 

ರೆಟಾರಿಕ್ ಅನ್ನು ವಿವರಿಸುತ್ತಾನೆ .ಶ್ರೀಗಳ 
ಲಾ ಗರುವನಳುಕಿದನು ಪ್ರಜ್ಞಾ 
ಸಾಗರುಗಳು ಮಧ್ಯಕಟ ಜಾನ್ವಂಫ್ರಿಮಿತವಾಯ್ತು 

ಮೇಲೆ ಬೌದ್ದಿಕ ಮತ್ತು ಭಾವುಕ ಪರಿಣಾಮ 
ಕುಮಾರವ್ಯಾಸ: ಆದಿಪರ್ವ ೫ - ೧೨ 

ಗಳನ್ನು ಉಂಟು ಮಾಡಿ ತನ್ನ ದೃಷ್ಟಿಕೋನವನ್ನು 

ಒಪ್ಪಿಕೊಳ್ಳುವಂತೆ ಮಾಡಲು ಭಾಷಣಕಾರ 
ರೂಪಕವು ಯಶಸ್ವಿಯಾಗಲು ಉಚಿತ 

ನಿಗಿರುವ ಉಪಾಯಗಳನ್ನು ಕುರಿತು ಚರ್ಚಿಸು 
ವೈದ್ಯಶ್ಯವೂ ಅಗತ್ಯ . “ ದಿನವ ಬಂಜೆ ಮಾಡದೆ ” 
ಎಂಬ ಕುಮಾರವ್ಯಾಸನ ಮಾತಿನಲ್ಲಿ ವೈದೃಶ್ಯ 

ತಾನೆ . ವ್ಯಾಕರಣ , ಅಲಂಕಾರಗಳು , ಚರ್ಚೆಯ 
ದಿಂದಲೇ ರೂಪಕ ಶಕ್ತಿಯುತವಾಗುವುದನ್ನು 

ತಂತ್ರ ಮತ್ತು ರೂಪಗಳು , ವಾಗ್ನಿಯ ಅಥವ 

ಲೇಖಕನ ವಿಶ್ವಾಸಾರ್ಹತೆ , ಶೋತೃಗಳೊಡನೆ 
ಗಮನಿಸಿ. 

ಆತನ ಸಂಬಂಧ , ಮನವೊಲಿಕೆಯ ಸಾಧನೆ 
ರೂಪಕವು ಉಪಮಾನಕ್ಕೆ ತೀರ ಹತ್ತಿರದ್ದಾಗ ಗಳು , ಬೌದ್ಧಿಕ ಮತ್ತು ನೈತಿಕ ಸತ್ಯಗಳು ಇವೆಲ್ಲ 
ಬಹುದು " ಹಸಿರು ಕೈಕೊಟ್ಟ ವಟವೃಕ್ಷ ನಮ್ಮಜ್ಜ”. ರೆಟಾರಿಕ್‌ನ ಪರಿಧಿಯೊಳಗೇ ಬರುವಂತಹವು. 
ಹಾಗೆಯೆ ಹೆಲಿಕೆಯ ಸ್ಪಷ್ಟತೆ ಹೊಸ ವಿದ್ಯಾರ್ಥಿ ಮಾಡಬಹುದಾದ 


೨೧೪ | ವಿಮರ್ಶೆಯ ಪರಿಭಾಷೆ 


ವ್ಯಾಕರಣ ಮತ್ತು ಉಚ್ಚಾರಣೆಯ ದೋಷ ಆನಂದ ನೀಡುವುದು ಆಗಿರುತ್ತದೆ , ಎರಡೂ 
ದಿಂದ ಹಿಡಿದು ಬೌದ್ಧಿಕ ಚರ್ಚೆಯ 'ಮೂಲ' ದ ಉದ್ದೇಶಗಳು ಸೇರಿರುವುದು ಅಪೇಕ್ಷಣೀಯ 
ಅನ್ವೇಷಣೆಯವರೆಗೆ ಇದರ ವಿಸ್ತಾರವಿರುವುದ ಎಂದು ಪ್ರತಿಪಾದಿಸಿದ . ಪ್ರಾಗ್ರಾಟಿಕ್ 
ರಿಂದ ಅಭಿಜಾತ ಯುಗದಿಂದ ಹಿಡಿದು ವಿಮರ್ಶೆಯ ಈ ನಿಲುವು ಕಾವ್ಯ ಮತ್ತು 
ಆಧುನಿಕ ಕಾಲದವರೆಗೆ ಎಲ್ಲ ರೆಟಾರಿಕ್ ರೆಟಾರಿಕ್ ನಡುವೆ ಅರಿಸ್ಟಾಟಲ್ ಗುರುತಿಸಿದ 
ಲೇಖಕರೂ ರೆಟಾರಿಕ್ ಅನ್ನು ಗಣಿತದಂತೆ ಭೇದವನ್ನು ಅಳಿಸಿಹಾಕುವಂಥದಾಗಿತ್ತು. ಉತ್ತರ 
ಒಂದು ಶಾಸ್ತ್ರ , ಸಾರ್ವತ್ರಿಕ ಸಾರ್ವಕಾಲಿಕ ಅಭಿಜಾತ ಕಾಲದಿಂದ ಹಿಡಿದು 
ಉಪಕರಣ ಎಂದೇ ಭಾವಿಸಿರುವಂತೆ ಹದಿನೆಂಟನೆಯ ಶ . ದ ಕೊನೆಯವರೆಗೆ 
ತೋರುತ್ತದೆ . ಈ ಅಂಶದ ಮಟ್ಟಿಗೆ ರೆಟಾರಿಕ್ 

ಪಶ್ಚಿಮದ ಕಾವ್ಯ ಚಿಂತನೆಯಲ್ಲಿ ಈ ಧೋರಣೆ 
ಸಂಸ್ಕೃತ ಅಲಂಕಾರ ಶಾಸ್ತ್ರದಂತೆಯೇ ಒಂದು ಒಂದಲ್ಲ ಒಂದು ರೂಪದಲ್ಲಿ ಪ್ರಕಟವಾಗಿದೆ. 
ಗೊಂಡಾರಣ್ಯ . ಈ ಲೇಖನದಲ್ಲಿ ರೆಟಾರಿಕ್‌ನ | 

ಕಾವ್ಯವನ್ನು ಕುರಿತ ಚರ್ಚೆಗಳು ರೆಟಾರಿಕ್‌ನ 
ಅಂಗೀಕೃತ , ಸ್ಕೂಲ ವಿವರಗಳನ್ನು ಮಾತ್ರ ಪರಿಭಾಷೆಗಳನ್ನು ಅರಗಿಸಿಕೊಂಡದ್ದಲ್ಲದೆ ಅವಕ್ಕೆ 
ಗಮನಿಸಿದೆ. 

ಹೆಚ್ಚಿನ ಅರ್ಥವ್ಯಾಪ್ತಿಯನ್ನೂ ಒದಗಿಸಿದವು. 
ಶೋತೃಗಳ ಮನವೊಲಿಸುವಿಕೆಯಲ್ಲಿ ಮೂರು ಕಾವ್ಯವನ್ನು ಓದುಗನ ಮೇಲೆ ಅಥವ ಶೋತೃ 
ಮುಖ್ಯ ಅಂಶಗಳನ್ನು ಗುರುತಿಸಬಹುದು. ವಿನ ಮೇಲೆ ನಿರ್ದಿಷ್ಟ ಪರಿಣಾಮಗಳನ್ನು 
ಅನ್ವೇಷಣೆ ( ಇನ್ವೆನ್ಷನ್) ವಾದಗಳನ್ನು ಮಾಡಿಸಲು ಬಳಸಿಕೊಳ್ಳುವ ಒಂದು ಕಲಾತ್ಮಕ 
ಸಮರ್ಥಿಸಲು ಆಧಾರಗಳನ್ನು ಹುಡುಕಿ ಮಾಧ್ಯಮ ಎಂಬ ದೃಷ್ಟಿ ಬೆಳೆಯಿತು. ಸಾಹಿತ್ಯ 
ಕೊಳ್ಳುವುದು ; ಪ್ರತಿಪಾದನೆ ( ಡಿಸ್ಪೋಸಿಶನ್) ವನ್ನು ರೆಟರಿಕಲ್ ದೃಷ್ಟಿಯಿಂದ ಪರಿಶೀಲಿಸು 
ಸಂಗ್ರಹಿಸಿದ ವಸ್ತುವನ್ನು ಒಂದು ಕ್ರಮದಲ್ಲಿ ವುದು ಬಳಕೆಗೆ ಬಂದಿತು. ೧೯ನೆಯ ಶ. ದ 
ಜೋಡಿಸಿ ಕೊಳ್ಳುವುದು; ಶೈಲಿ (ಸ್ಟೈಲ್) ಪದಗಳ , ಆರಂಭದಲ್ಲಿ ಕಾವ್ಯವನ್ನು ಅಭಿವ್ಯಕ್ತಿ ಎಂದು, 
ಅಲಂಕಾರಗಳ , ಲಯದ ಆಯ್ಕೆ . ರೆಟಾರಿಕ್‌ನಲ್ಲಿ ಲೇಖಕನ ವ್ಯಕ್ತಿತ್ವ , ಸ್ವಭಾವ, ಭಾವಗಳನ್ನು 
ಮೂರು ಮುಖ್ಯ ಪ್ರಭೇದಗಳನ್ನು ಗುರುತಿಸು ವ್ಯಕ್ತಪಡಿಸುವ ಸಾಧನ ಎಂದು ಪರಿಗಣಿಸುವ 
ತಾರೆ ; ಉದ್ದೇಶಪೂರ್ವಕ ( ಡೆಲಿಬರೇಟಿವ್ ) ದೃಷ್ಟಿ ಬೆಳೆದು ಬಂದಿತು. ೧೯೨೦ರ ದಶಕದಲ್ಲಿ 
ಸಾರ್ವಜನಿಕ ನೀತಿಯೊಂದರ ಅಂಗೀಕರಣೆ ಪ್ರಬಲವಾದ ಸಾಹಿತ್ಯ ಕುರಿತ ವಸ್ತುನಿಷ್ಠ ತತ್ವ 
ಅಥವ ತಿರಸ್ಕರಣೆಗಾಗಿಶೋತೃಗಳ ಮನವೊಲಿ ಕೃತಿಯನ್ನು ಸ್ವಯಂಪೂರ್ಣ ಅಸ್ತಿತ್ವವೆಂದೂ , 
ಸುವ ಭಾಷಣ ( ಶಾಸನ ಸಭೆಗಳ ಭಾಷಣ ಲೇಖಕನ ಮಾನಸಿಕ ನೈತಿಕ ಗುಣಗಳು ಅಥವ 
ದಂತೆ); ಚಿಕಿತ್ಸಕ ವ್ಯಕ್ತಿ ( ಫಾರೆಸ್ಟಿಕ್ ) ಯೊಬ್ಬನ ಓದುಗನ ಪ್ರತಿಕ್ರಿಯೆಗಳನ್ನು ವಿಮರ್ಶೆಯು 
ಕ್ರಿಯೆಯ ಸಮರ್ಥನೆ ಅಥವ ದೋಷಾ ಗಮನಿಸುವ ಅಗತ್ಯ ಇಲ್ಲ ಎಂಬ ಸಿದ್ದಾಂತಗಳು 
ರೂಪಣೆಯನ್ನು ಸಾಧಿಸುವ ಭಾಷಣ ಹೊರಟವು. ಈ ಕಾರಣಗಳಿಂದ ಸಾಹಿತ್ಯ 
(ನ್ಯಾಯಾಲಯದ ಭಾಷಣದಂತೆ); ಪ್ರಚಾರಾತ್ಮಕ ವಿಮರ್ಶೆಯಲ್ಲಿ ರೆಟಾರಿಕ್ ಕುರಿತ ಚರ್ಚೆಗೆ 
(ಎಪಿಡಯಕ್ಟಿಕ್) ವ್ಯಕ್ತಿ ಅಥವ ಗುಂಪುಗಳನ್ನು ಇದ್ದ ಪ್ರಾಮುಖ್ಯ ಕಡಿಮೆಯಾಗುತ್ತಾ ಬಂದು, 
ಹೊಗಳುವ , ನಿಂದಿಸುವ , ವಿಶೇಷ ರೆಟಾರಿಕ್ ಕಣ್ಮರೆಯಾಗುವ ಸ್ಥಿತಿಗೆ ಇಳಿಯಿತು. 
ಸಮಾರಂಭಗಳ ಮಾತಿನ ರೀತಿ, 

ಆದರೆ ೧೯೫೦ರಿಂದ ಈಚೆಗೆ ಸಾಹಿತ್ಯವನ್ನು 
ಹೊರೇಸನು ತನ್ನ ಆರ್ಟ್ ಆಫ್ ಪೊಯೆಟ್ರಿ ಲೇಖಕ ಮತ್ತು ಓದುಗರ ನಡುವಿನ ಸಂಪರ್ಕ 
ಯಲ್ಲಿ ಕವಿಯ ಉದ್ದೇಶ ಬೋಧನೆ ಅಥವ ವೇ ಪ್ರಮುಖವಾಗಿರುವ ' ಸಾರ್ವಜನಿಕ ಕ್ರಿಯೆ ' 


ವಿಮರ್ಶೆಯ ಪರಿಭಾಷೆ | ೨೧೫ 


ಎಂಬ ದೃಷ್ಟಿಯಿಂದ ಅಧ್ಯಯನ ಮಾಡುವ ವಿಷಯ ). ” ಕಾಲ್ಪನಿಕ ಗದ್ಯ , ನಿರೂಪಣಾತ್ಮಕ 
ಆಸಕ್ತಿ ಹೆಚ್ಚುತ್ತ ಬಂದಿರುವುದನ್ನೂ ಗಮನಿಸ ಮತ್ತು ನಿರೂಪಣಾತ್ಮಕವಲ್ಲದ ಕವನಗಳನ್ನು 
ಬಹುದು . ರೆಟಾರಿಕಲ್ ವಿಮರ್ಶೆ ಎಂಬ ವಿಮರ್ಶಿ ಸುವಾಗ ಇತ್ತೀಚಿನ ವಿಮರ್ಶಕರು 
ಪ್ರತ್ಯೇಕವಾದ ವಿಮರ್ಶೆಯ ಶಾಖೆ ಇತ್ತೀಚಿನ ಲೇಖಕನ ಅನೇಕ ತಂತ್ರಗಳಿಗೆ ವಿಶೇಷ ಗಮನ 
ವರ್ಷಗಳಲ್ಲಿ ಬೆಳೆದಿದೆ . ಇದು ಕೃತಿಯನ್ನೇ ತನ್ನ 

ನೀಡುತ್ತಾರೆ . ಅದರಲ್ಲೂ ವಾಯ್‌ಗೆ ಹೆಚ್ಚಿನ 
ಕಿರಣ ಕೇಂದ್ರವಾಗಿಟ್ಟು ಕೊಂಡರೂ , ಗದ್ಯ 

ಪ್ರಾಮುಖ್ಯ ಸಂದಿದೆ. ಓದುಗನಿಗೆ ಮಾಹಿತಿ 
ಮತ್ತು ಪದ್ಯ ರೂಪಗಳಲ್ಲಿ , ಓದುಗನನ್ನೇ ದೃಷ್ಟಿ 

ಒದಗಿಸಲು , ಅವನ ಕಲ್ಪನೆಯ ಅಂಗೀಕಾರ 

ಪಡೆದುಕೊಳ್ಳಲು, ಅವನ ಆಸಕ್ತಿ ಸೆರೆಹಿಡಿದು, 
ಯಲ್ಲಿಟ್ಟುಕೊಂಡು, ಲೇಖಕನು ಉಪಯೋಗಿ 

ಭಾವನಾತ್ಮಕ ಪ್ರತಿಕ್ರಿಯೆಗಳಿಗೆ ಒಂದು 
ಸುವ ಅಂಶಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸು 

ನಿರ್ದೆಶನ ನೀಡಲು ಲೇಖಕ ಬಳಸುವ 
ತದೆ. ರೆಟಾರಿಕಲ್ ವಿಮರ್ಶೆಯ ಅತ್ಯಂತ 

ತಂತ್ರಗಳ ಅಧ್ಯಯನ ರೆಟಾರಿಕಲ್ ವಿಮರ್ಶೆ 
ಮಹತ್ವಪೂರ್ಣ ಪುಸ್ತಕವಾದ ದಿ ರೆಟರಿಕ್ 

ಯಲ್ಲಿ ಮುಖ್ಯ ಆಸಕ್ತಿಯಾಗಿ ಬೆಳೆದಿದೆ. 
ಆಫ್ ಫಿಕ್ಷನ್ ( ೧೯೬೧) ನ ಮುನ್ನುಡಿಯಲ್ಲಿ 
ವೇಸ್ಟ್ ಸಿ : ಬೂತ್ ಹೀಗೆ ಹೇಳುತ್ತಾನೆ: “ ತನ್ನ 

Style, Persona, Tone and Voice ಉಲ್ಲೇಖಗಳನ್ನು 

ನೋಡಿ 
ಸೃಷ್ಟಿಯಾದ ಕಾಲ್ಪನಿಕ ಜಗತ್ತನ್ನು ಓದುಗನ 

ಹೆಚ್ಚಿನ ಓದಿಗೆ: C.S . Baldwin : Ancient Rhetoric 
ಮನಸ್ಸಿನ ಮೇಲೆ ಮುದ್ರಿಸಲು, ಮಹಾಕಾವ್ಯ , & Poetic ( ೧೯೨೪ ) ; 1. A , Richards : The Philoso 
ಕಾದಂಬರಿ ಅಥವ ಸಣ್ಣಕಥೆಗಳ ಲೇಖಕ , 

phy of Rhetoric ( ೧೯೩೬ ): M . H . Nicholas: 

Rhetoric & Criticism ( ೧೯೬೩ ) ; Edward P.J . 
ಪ್ರಜ್ಞಾಪೂರ್ವಕವಾಗಿ ಅಥವ ಅಪ್ರಜ್ಞಾಪೂರ್ವಕ 

Corbett ( Ed ); Rhetorical Analysis of Literary 
ವಾಗಿ ಪ್ರಯತ್ನಿಸುವಾಗ , ಅವನಿಗೆ ಲಭ್ಯವಿರುವ Works ( ೧೯೬೯ ). 
ರೆಟಾರಿಕಲ್ ಸಾಧನ ಸಂಪತ್ತು ( ಈ ಪುಸ್ತಕದ 


೧೬೧. ಲಿಟರೇಚರ್ ಆಫ್ ಸೆನ್ಸಿಬಲಿಟಿ Lit - ಸಾಮರ್ಥ್ಯ , ಭಾವನಾತ್ಮಕ ಪ್ರಜ್ಞೆ 
erature of Sensibility ಆಧುನಿಕ (ಎಮೋಶನಲ್ ಕಾನ್‌ಶಸ್‌ನೆಸ್ ) ಎಂಬ 
ವಿಮರ್ಶೆಯಲ್ಲಿ ಸೆನ್ಸಿಬಲಿಟಿ ಅಥವ ಸಂವೇದನೆ ವಿಶಾಲ ಅರ್ಥದಲ್ಲಿ ವಿವರಿಸಿದರು. ಸಮಾಜ 
ಎಂಬ ಪದ, ಯಾವುದೇ ಅನುಭವಕ್ಕೆ ವ್ಯಕ್ತಿ ದಲ್ಲಿ ನ್ಯಾಯವಾದದ್ದು ಯಾವುದು , ಪ್ರಕೃತಿಯಲ್ಲಿ 
ಯೊಬ್ಬನ ವಿಶಿಷ್ಟವಾದ , ಭಾವನಾತ್ಮಕ ಮತ್ತು ಜಗತ್ತಿನ ವ್ಯವಸ್ಥೆಯಲ್ಲಿ 'ಸುಂದರ' ವಾದದ್ದು 
ಭೌದ್ದಿಕ ಪ್ರತಿಕ್ರಿಯೆ ಎಂಬ ಅರ್ಥದಲ್ಲಿ ಬಳಕೆ ಯಾವುದು ಎಂಬುದನ್ನು ತಿಳಿಯುವುದಕ್ಕೆ 
ಯಾಗುತ್ತದೆ. ಡಿಸೋಸಿಯೇಶನ್ ಆಫ್ ಸೆನ್ಸಿಬಲಿಟಿಯಿಂದ ಸಾಧ್ಯ ಎಂಬ ನಂಬಿಕೆ 
ಸೆನ್ಸಿಬಲಿಟಿ ಎಂಬಂತಹ ಮಾತುಗಳನ್ನು ಬೆಳೆಯಿತು. ” ಇದು ಒಂದು ನೈತಿಕ ಪ್ರಜ್ಞೆಯೂ 
ಗಮನಿಸಿ . ಆದರೆ ಸಾಹಿತ್ಯ ಚರಿತ್ರೆಯಲ್ಲಿ ಹೌದು, ಆದರೆ ವೈಯಕ್ತಿಕ ಅಭಿರುಚಿಯ 
ಲಿಟರೇಚರ್‌ ಆಫ್ ಸೆನ್ಸಿಬಲಿಟಿ ಎಂಬುದು ತಳಪಾಯದ ಮೇಲೆ ನಿಂತಿರುವಂಥದು . ೧೮ನೆ 
ಇಂಗ್ಲೆಂಡಿನ , ೧೮ನೆಯ ಶ . ದ ಸಾಂಸ್ಕೃತಿಕ ಶ . ದ ಆರಂಭ ಕಾಲದ ಇಂಗ್ಲಿಶ್ ಸಾಹಿತ್ಯವನ್ನು 
ಸಾಹಿತ್ಯಕ ಬೆಳವಣಿಗೆಯ ಒಂದು ಘಟ್ಟವನ್ನು ಲಿಟರೇಚರ್ ಆಫ್ ಸೆನ್ಸಿಬಲಿಟಿ ಎಂದೇ 
ಸೂಚಿಸುತ್ತದೆ . 

ಗುರುತಿಸುತ್ತಾರೆ. 
ಗಣಿತಾತ್ಮಕ ವೈಚಾರಿಕತೆ ೧೭ನೆ ಶ . ದ ನಾರ್ಥೋಪ್ ಫೈ ಸಾಹಿತ್ಯವನ್ನು ಕುರಿತ 
ಯೂರೋಪಿನ ವೈಶಿಷ್ಟ್ಯ , ಇಂಗ್ಲೆಂಡಿನಲ್ಲಿ ದೃಷ್ಟಿಕೋನದಲ್ಲಿ ಎರಡು ಧೃವಗಳನ್ನು ಗುರುತಿಸು 
೧೭ನೆಯ ಶ. ದ ಕೊನೆಯ ಭಾಗವನ್ನು ವಿಜ್‌ ತ್ತಾನೆ. ಮೊದಲನೆಯದು ಸೌಂದರ್ಯದ 
ಆಫ್ ರೀಸನ್ ಎಂದೇ ಕರೆಯುತ್ತಿದ್ದರು. ಭೌತಿಕ ದೃಷ್ಟಿಕೋನ. ಅರಿಸ್ಟಾಟಲ್ ಇದರ ಮುಖ್ಯ 
ಜಗತ್ತಿನ ರಹಸ್ಯಗಳನ್ನು ಅರಿಯುವುದಕ್ಕೆ , ವಿಶ್ಲೇಷಿ ಪ್ರತಿಪಾದಕ. ಇದು ಸಾಹಿತ್ಯವನ್ನು ಪ್ರಾಡಕ್ಟ್ 
ಸುವುದಕ್ಕೆ ರೀಸನ್ ಸಹಾಯ ಮಾಡಿದೆ . ಅಂದರೆ ಉತ್ಪಾದನೆ' , 'ಕೃತಿ' ಎಂದು 
ಹಾಗೆಯೇ ಮೌಲ್ಯ ಮತ್ತು ನೀತಿಯನ್ನು ಕುರಿತ ಪರಿಗಣಿಸುತ್ತದೆ . ಓದುಗ , ಪ್ರೇಕ್ಷಕರಿಂದ 
ಚಿಂತನೆ , ಅನ್ವೇಷಣೆಗಳಲ್ಲೂ ಅದು ಬಹಳಷ್ಟನ್ನು ನಿರ್ದಿಷ್ಟ ದೂರ'ವನ್ನು ಬಯಸುತ್ತದೆ . 
ಸಾಧಿಸಬಲ್ಲುದು ಎಂಬುದು ಅಂದಿನ ಚಿಂತಕರ ಇನ್ನೊಂದು ದೃಷ್ಟಿಕೋನ ಮನಶ್ಯಾಸ್ತ್ರೀಯ 
ಅಭಿಪ್ರಾಯವಾಗಿತ್ತು . ಆದರೆ ಇಂಗ್ಲೆಂಡಿನಲ್ಲಿ ವಾದದ್ದು. ಇದು ಸಾಹಿತ್ಯವನ್ನು ಒಂದು ಪ್ರಕ್ರಿಯೆ 
ಕವಿಗಳು ಮತ್ತು ವಿಮರ್ಶಕರು ಎಂದೂ (ಪ್ರೊಸೆಸ್‌ ) ಎಂದು ನೋಡುತ್ತದೆ . ಓದುಗನಿಂದ 
ರೀಸನ್‌ಗೆ ಪ್ರಮುಖ ಸ್ಥಾನ ನೀಡಲಿಲ್ಲ . ಆ ತಲ್ಲೀನತೆಯನ್ನು ಬಯಸುತ್ತದೆ. ಲಾಂಜಿನಸ್‌ನ 
ಕಾಲದ ಕವಿ , ವಿಮರ್ಶಕರು ಯೂರೋಪಿನಲ್ಲಿ ಆನ್ ದಿ ಸಬ್ಸೈಮ್ ಈ ಎರಡನೆಯ 
ರೀಸನ್‌ಗೆ ನೀಡಲಾಗುತ್ತಿದ್ದ ಅತಿ ಪ್ರಾಮಖ್ಯ ದೃಷ್ಟಿಯನ್ನು ಪ್ರತಿಪಾದಿಸುತ್ತದೆ . ೧೮ನೆಯ ಶ. ದ 
ವನ್ನು ವಿರೋಧಿಸುವ ಯಾವುದೇ ನೈತಿಕ ಸೌಂದರ್ಯ ಚಿಂತನೆಯ ಪ್ರಮುಖ ಮೂಲ 
ಸಿದ್ದಾಂತವನ್ನು ಒಪ್ಪಲು ಸಿದ್ದರಿದ್ದರು. ಸಂವೇದನೆ ಈ ಪುಸ್ತಕ , ಸೆನ್ಸಿಬಲಿಟಿ ಈ ಮನಶ್ಯಾಸ್ತ್ರೀಯ 
ಯನ್ನು ಕುರಿತ ತತ್ವಗಳು ಅವರಿಗೆ ಇಂಥ ದೃಷ್ಟಿಯು ಪ್ರಮುಖ ಅಂಶ . ಇದನ್ನು 
ವಿರೋಧವನ್ನು ವ್ಯಕ್ತಪಡಿಸಲು ಸಹಾಯ ಆಧರಿಸಿಯೇ ೧೭ನೆಯ ಶ . ದ ಅಂತ್ಯದಿಂದ 
ಮಾಡಿದವು. ಸೆನ್ಸಿಬಿಲಿಟಿಯನ್ನು ಅಂತರಂಗದ ವಿಮರ್ಶೆಯ ಆಸಕ್ತಿಗಳಲ್ಲಿ ಪ್ರಮುಖ ವ್ಯತ್ಯಾಸ 


ವಿಮರ್ಶೆಯ ಪರಿಭಾಷೆ | ೨೧೭ 


ಗಳು ಆಗತೊಡಗಿದವು. ವಿಮರ್ಶೆ ಅಲ್ಲಿಯತನಕ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಹೆಚ್ಚು ಮಹತ್ವ 
ಸಾಹಿತ್ಯದ ಪ್ರಕಾರಗಳನ್ನು ಗುರುತಿಸುವ ದೊರೆಯತೊಡಗಿತು . 
ಅಧ್ಯಯನ ಮಾತ್ರವಾಗಿತ್ತು. ಕಲೆಯನ್ನು ಸೃಷ್ಟಿಸು ನೆತಿಕ ಸಿದ್ದಾಂತವು ಇದಕ್ಕೆ ಹಿನ್ನೆಲೆಯನು 
ವಾಗಿನ , ಅದಕ್ಕೆ ಪ್ರತಿಕ್ರಿಯಿಸುವಾಗಿನ ಮಾನಸಿಕ 

ಒದಗಿಸಿದೆ. ವಿಚಾರ ಮತ್ತು ಉದ್ರೇಕರಹಿತ 
ಕ್ರಿಯೆಗಳನ್ನು ಕುರಿತು ವಿಮರ್ಶೆಯ ಆಸಕ್ತಿ ಬೆಳೆ 

ಮನಸ್ಸುಗಳೇ ಒಳಿತಿನ ಗುರಿ ಎಂಬ ನಿಲುವಿಗೆ 
ಯಿತು. ಕಲಾವಿದ ಮತ್ತು ಕಲಾಸೃಷ್ಟಿಯನ್ನು ಪ್ರತಿಕ್ರಿಯೆಯಾಗಿ ಹೊಸ ನೈತಿಕ ಸಿದ್ಧಾಂತ 
ಕುರಿತ ಚರ್ಚೆಯಲ್ಲಿ ಜೀನಿಯಸ್ ಮುಖ್ಯ ೧೭ನೆ ಶ. ದಲ್ಲಿ ಬೆಳೆಯಿತು. ಥಾಮಸ್ ಹಾಬ್ 
ಪರಿಕಲ್ಪನೆಯಾಯಿತು . ಕಲಾವಿದನ ಮತ್ತು 

ತತ್ವಶಾಸ್ತ್ರವು - ಮನುಷ್ಯ ಸ್ವಾರ್ಥಿ; ಅಧಿಕಾರ , 
ಪ್ರೇಕ್ಷಕ ಓದುಗರ ಸಂಬಂಧವನ್ನು , ಅಂದರೆ ಅಂತಸಿನ ಆಸೆ ಸಹಿತ ಇವೇ ಅವನ 
ಓದುಗ- ಪ್ರೇಕ್ಷಕರ ಪ್ರತಿಕ್ರಿಯೆಗಳನ್ನು , ವಿವರಿ ವರ್ತನೆಗಳ ಮೂಲನೆಲೆ ಎಂದು ಪತಿ 
ಸಲು, ವಿಶ್ಲೇಷಿಸಲು ಸೆನ್ಸಿಬಲಿಟಿಯ ಪರಿಕಲ್ಪನೆ ಪಾದಿಸಿತು . ಆದರೆ ಪಾಪ್ ಬರಿ ಮತ್ತು 
ಆಧಾರವಾಯಿತು. ಸಂವೇದನೆ ಒಂದು ಇತರರು 'ಕರುಣೆ' ಮನುಷ್ಯನ ಮೂಲಭೂತ 
ಮಾನಸಿಕ ಪ್ರಕ್ರಿಯೆ . ಪ್ರಕ್ರಿಯೆಯು ಚರಿತ್ರೆ ಮತ್ತು ಭಾವನೆ , ಸದಾ ಬೇರೆಯವರಿಗೆ ಒಳಿತಾಗಬೇಕು 
ಪ್ರಕೃತಿಯಲ್ಲೂ ಕಂಡು ಬರುವುದರಿಂದ ಅದು ಎಂಬುದೇ ಅವನ ಇಚೆ ಮತ್ತು ಅವನ ಮೂಲ 
ಭೂತಕಾಲದ ಅರಿವನ್ನೂ ಒಳಗೊಂಡಿರುತ್ತದೆ ಪ್ರವೃತ್ತಿ, ಇದರಿಂದ ಸಹಜ , ಸ್ವಚ್ಛಂದವಾಗಿ 
ಎಂಬ ನಿಲುವೂ ರೂಪಿತವಾಯಿತು. ಚಿಮ್ಮುವ ಕ್ರಿಯೆಯೇ ಗುಣ ಎಂದು ವಾದಿಸಿ, 
ಷಾಫ್ಟ್ಬ ರಿ ಹೇಳುತ್ತಾನೆ : The Beautiful , the ಸಹಾನುಭೂತಿ ಮತ್ತು ಸಂವೇದನೆ ಯಾವುದೇ 
fair , the comely , were never in the Matter 

ನೈತಿಕ ಅನುಭವದ ಕೇಂದ್ರ ಬಿಂದುಗಳು 
but in the Art and Design ; never in Body 

ಎಂದರು . ಲಿಟರೇಚರ್ ಆಫ್ ಸೆನ್ಸಿಬಲಿಟಿಯ 
itself but in the form and Forming Power 
ಕಾಲ್ ರಿಜ್ ನಿರೂಪಿಸುವ ಪೆ ಮರಿ ತಾತ್ವಿಕ ಹಿನ್ನೆಲೆ ಇದು. 
ಇಮಾಜಿನೇಷನ್ ತತ್ವಕ್ಕೆ ಸೆನ್ಸಿಬಲಿಟಿಯ ತತ್ವ ಈ ವಿಚಾರಗಳು ಸಾಹಿತ್ಯದಲ್ಲಿ, ಮುಖ್ಯವಾಗಿ 
ಕೂಡ ಒಂದು ಮುಖ್ಯ ಆಧಾರ , ಆಡಂಸ್ಮಿತ್ ಹರ್ಷನಾಟಕ ಮತ್ತು ಕಾದಂಬರಿಗಳಲ್ಲಿ , 
ಸಂವೇದನೆಯೊಂದಿಗೆ ಸಹಾನುಭೂತಿಯ ಪ್ರತಿಫಲಿತವಾದವು. ಅಂತೆಯೇ ಆ ಕಾಲದ 
ಸಾಮರ್ಥ್ಯವನ್ನೂ ಅಳವಡಿಸಿದ. ಕವಿ ಕಾಮಿಡಿಯನ್ನು ಕಾಮಿಡಿ ಆಫ್ ಸೆನ್ಸಿಬಿಲಿಟಿ ಅಥವ 
ನಿಜವಾಗಿ ದೊಡ್ಡವನಾಗಬೇಕಾದರೆ ಅವನಲ್ಲಿ ಸೆಂಟಿಮೆಂಟರ್ ಕಾಮಿಡಿ ಎಂದು ಗುರುತಿಸುತ್ತಾರೆ . 
ಸಂವೇದನೆ ಮತ್ತು ಉತ್ಸಾಹಪೂರ್ಣ ಕಲ್ಪನೆಯ ಇದನ್ನು ಖಾಸಗಿ ಬದುಕಿನ ಗುಣಗಳ 
ಸಂತೋಷದ ' ಮಿಶ್ರಣ' ಇರಬೇಕು ಎಂಬ ಪ್ರದರ್ಶನ ; ಕೆಡುಕನ್ನು ಬಹಿರ೦ಗ 
ನ೦ಬಿಕೆ ಬೆಳೆಯಿತು. ಕಲ್ಪನಾ ಶಕ್ತಿ ಪಡಿಸುವುದಲ್ಲ , ನಮ್ಮ ಆಸಕ್ತಿಗೆ ಕಾರಣವಾಗು 
( ಇಮ್ಯಾಜಿನೇಶನ್ ) ಯ ಉನ್ನತ ರೂಪವಾದ ವುದು ಮಾನವ ಕುಲದ ವೇದನೆಯೇ ಹೊರತು 
ಭವ್ಯತೆ ( ಸಬ್ಸೈಮ್) ಗೆ ಸಂವೇದಿಸುವ ದೋಷಗಳಲ್ಲ. ಪಾತ್ರಗಳಲ್ಲಿ ನ್ಯೂಮರ್ 
ಸಾಮರ್ಥವೇ ಸೆನ್ಸಿಬಲಿಟಿ ಎಂದಾಯಿತು. ಈ ಇಲ್ಲದಿದ್ದರೂ , ( ಅವುಗಳಲ್ಲಿನ ಸೆಂಟಿಮೆಂಟ್ 
ಎಲ್ಲ ಸೌಂದರ್ಯ ಮೀಮಾಂಸೆಯ ಕೇಂದ್ರ ಮತ್ತು ಫೀಲಿಂಗ್ ಗಳನ್ನು ಹೊಗಳಿ ” ಎನ್ನುತ್ತಾ 
ಓದುಗ ಪ್ರೇಕ್ಷಕರ ಪ್ರತಿಕ್ರಿಯೆಯೇ ಆಗಿತ್ತು. ಗೋಲ್ಡ್ಸ್ಮಿತ್ ವಿವರಿಸುತ್ತಾನೆ. ಆದರೆ ಕ್ರಮೇಣ 
ಸಂವೇದನೆ ಎಂಬುದು ಪ್ರವೃತ್ತಿಜನ್ಯವಾದರೂ ಸೆನ್ಸಿಬಲಿಟಿ ಒಂದು ' ಪಂಥ' ವಾಗುತ್ತ ನಡೆದು 
ಅದನ್ನು ಬೆಳೆಸುವುದು ಸಾಧ್ಯ ಎಂಬುದರಿಂದ ಭಾವನೆಗಳನ್ನು ಕೆರಳಿಸುವ ಕಾಪಟ್ಯವಾಗುತ್ತ 


೨೧೮ | ವಿಮರ್ಶೆಯ ಪರಿಭಾಷೆ 


ಬಂತು. ರಿಚರ್ಡ್ಸ್ಸ್ಟೀಲ್‌ನ ದಿ ಕಸಿನ್ ಲವರ್ ಹುಟ್ಟುವಂಥದ್ದು . ಸಂಸ್ಕೃತ ಕಾವ್ಯ 
(೧೭೨೨) ಮತ್ತು ರಿಚರ್ಡ್ ಕಂಬರ್‌ ಮೀಮಾಂಸಕರು , ಈ ವ್ಯತ್ಯಾಸವನ್ನು 
ಲ್ಯಾಂಡ್‌ನ ದಿ ವೆಸ್ಟ್ ಇಂಡಿಯನ್ ( ೧೭೭೧) ಗುರುತಿಸುತ್ತಾರೆ. ಕಾವ್ಯಾನುಭವ , ಲೋಕಾನು 
ನಾಟಕಗಳಲ್ಲಿ ಕರುಣೆ, ಸಹಾನುಭೂತಿಗಳ ಭವಗಳ ವ್ಯತ್ಯಾಸ ಅಳಿಸಿಹೋದರೆ ಅದು 
ಸ್ಮಾರಕದಂತಿರುವ ನಾಯಕ ನಾಯಿಕೆಯರನ್ನೂ , ಒಂದು ದೋಷ ಎನ್ನುತ್ತಾರೆ . 
ಪ್ರೇಕ್ಷಕರ ಮನಕರಗಿಸುವ ಸಂಭಾಷಣೆಗಳನ್ನೂ , 

ಬದುಕಿನ ವಾಸ್ತವಿಕ ಅನುಭವಗಳು ಮತ್ತು 
ಸುಖಾಂತ್ಯದ ಮುನ್ನ ಹೇರಳವಾದ ಕೃತಕ ಕಷ್ಟ 

ಅದರಿಂದ ನಮ್ಮ ಮೇಲೆ ಆಗುವ ಪರಿಣಾಮ 
ಕಾರ್ಪಣ್ಯಗಳನ್ನೂ ನೋಡಬಹುದು. 

ಲೌಕಿಕ ಭಾವ , ಕಾವ್ಯ ನಾಟಕಗಳಲ್ಲಿ ಇದೇ 
ನಾವೆಲ್ ಆಫ್ ಸೆನ್ಸಿಬಿಲಿಟಿ | ನಾವೆಲ್ ಆಫ್ 

ಲೌಕಿಕ ಭಾವ ದೊರೆಯುವುದಾದರೆ ಅದು 
ಸೆಂಟಿಮೆಂಟಾಲಿಟಿ ಒಳ್ಳೆಯವರು ಮತ್ತು ಅವರ 

ದೋಷ. ಅಂದರೆ ಓದುಗ ಅಥವ ಪ್ರೇಕ್ಷಕ 
ಮಿತ್ರರು ಅನುಭವಿಸುವ , ಓದುಗರಲ್ಲಿ ಕಣ್ಣೀರಿನ 

ಕೃತಿಯಲ್ಲಿ ಪೂರ್ಣವಾಗಿ ಮಗ್ನನಾಗಿ ಅಲ್ಲಿನ 
ಧಾರೆಯನ್ನು ಉಕ್ಕಿಸುವ, ದುಃಖಗಳ ಚಿತ್ರಣ. 

ಅನುಭವಗಳನ್ನು ತನ್ನ ಬದುಕಿಗೆ ಅನ್ವಯಿಸಿ 
ಈ ಕಾದಂಬರಿಗಳ ಹೆಸರನ್ನು ನೋಡಿ: 

ಕೊಂಡು ಲೋಕದ ಅನುಭವಕ್ಕೆ ಹೇಗೋ 
ರಿಚರ್ಡ್‌ಸನ್‌ನ ಪಮೇಲಾ ಆರ್ ವರ್ಚ್ಯ 

ಹಾಗೆಯೇ ಪ್ರತಿಕ್ರಿಯೆ ಸೂಚಿಸುವುದು 
ರಿವಾರೆಡ್ (೧೭೪೦); ಲಾರೆನ್ಸ್ ಸೋರೆನ ಎ 

“ ರಸಾನುಭವಕ್ಕೆ ವಿಘ್ನವಾಗುತ್ತದೆ . ಹೀಗಾದಾಗ 
ಸೆಂಟಿಮೆಂಟಲ್ ಜರಿ ( ೧೬೭೧). 

ಅವನ ವಿಮರ್ಶಾ ಪ್ರಜ್ಞೆನಿದ್ರೆ ಹೋಗಿರುತ್ತದೆ . 
ಹೆಚ್ಚಿನ ಓದಿಗೆ: W .J. Bate : From Classic to Ro- ಇದು ರಸಾನುಭವದ ಸರಿ ಯಾದ ರೀತಿಯಲ್ಲ. 
mantic ( ೧೯೬೧) ; Ernest Bernbaum : The Drama 

ಲೌಕಿಕ ಭಾವ ಇರುವಾಗ ಕಾವ್ಯದ, ನಾಟಕದ 
of Sensibility ( ೧೯೧೫); IA, Moore: Back 

ಅನುಭವ “ ಸರಿಯಾದ ರೀತಿಯಲ್ಲಿ 
grounds of English Literature 1700 - 1760 
( ೧೯೫೩ ). 

ಆಗುವುದಾಗಲಿ ಅದರ ಮೌಲ್ಯ ಮಾಪನ 
೧೬೨. ಲೌಕಿಕಭಾವ ಕಾವ್ಯ , ನಾಟಕಗಳು 

ಮಾಡುವುದಾಗಲಿ ಸಾಧ್ಯವಿಲ್ಲ. ಆದರೂ ಕೆಲವು 
ಬದುಕಿನಿಂದಲೇ ತಮ್ಮ ಮೂಲಸಾಮಗ್ರಿಯನ್ನು 

ಬಾರಿ ಲೌಕಿಕಭಾವವೇ ವ್ಯಕ್ತವಾಗುವುದುಂಟು. 
ಒದಗಿಸಿಕೊಂಡರೂ ಬದುಕಿನಲ್ಲಿ ನಮಗೆ 

ಇದಕ್ಕೆ ಕಾರಣ ಕವಿಯೆ ? ಕೃತಿಯೆ ? ಅಥವ 
ಆಗುವ ಅನುಭವಗಳಿಗೂ , ಅದರಿಂದ ನಮಗೆ 

ಪ್ರೇಕ್ಷಕ ಓದುಗನೆ ? ಬಹುಶಃ ಕೃತಿಯ 
ಹುಟ್ಟುವ ಭಾವಗಳಿಗೂ , ಕಾವ್ಯ , ನಾಟಕಗಳಿಂದ 

ಧೋರಣೆ , ನಾಟಕದ ಪ್ರದರ್ಶನ ವಿಧಾನ , 
ದೊರೆಯುವ ಅನುಭವ , ಹುಟ್ಟುವ ಭಾವ 

ಓದುಗನ ಅಪ್ರಬುದ್ಧತೆಗಳು ಇದಕ್ಕೆ ಕಾರಣ 
ಗಳಿಗೂ ವ್ಯತ್ಯಾಸವಿದೆ. ಬದುಕಿನ ಅನುಭವ 

ವಾಗಿರಬಹುದು. 
ಯಾವ ಅರ್ಥದಲ್ಲಿ ವಾಸ್ತವವೊ ಅದೇ ಏಲಿಯನೇಶನ್ , ಇಂಪರ್ಸನಾಲಿಟಿ ನಮೂದುಗಳನ್ನು 
ಅರ್ಥದಲ್ಲಿ ಕಾವ್ಯದ ಅನುಭವ ವಾಸ್ತವವಲ್ಲ . ನೋಡಿ. 
ಕಾವ್ಯದ ಅನುಭವ “ ಭ್ರಮೆ ” ಮತ್ತು ಅದರಿಂದ 


೧೬೩ . ವಕ್ರೋಕ್ತಿಸೀಮಿತ ಅರ್ಥದಲ್ಲಿ ಒಂದು ಕುಂತಕನು ವಕ್ರೋಕ್ತಿಯನ್ನು ಒಂದು ಪರಿಕಲ್ಪನೆ 
ಅಲಂಕಾರದ ಹೆಸರಾಗಿಯೂ ವಿಶಾಲ ಅರ್ಥ ಯಾಗಿ ಬೆಳೆಸಿ , ಅದಕ್ಕೆ ವಿಶಾಲವಾದ ಅರ್ಥ 
ದಲ್ಲಿ ಕಾವ್ಯತತ್ವದ ಒಂದು ಪರಿಕಲ್ಪನೆ ವ್ಯಾಪ್ತಿಯನ್ನು ತಂದುಕೊಟ್ಟು ಕಾವ್ಯತತ್ವ 
ಯಾಗಿಯೂ ಬಳಕೆಯಾಗುವ ಪರಿಭಾಷೆ . ವೊಂದನ್ನು ನಿರೂಪಿಸಿದ. ಇವನ ಪ್ರತಿಪಾದನೆ 

ವಕ್ರೋಕ್ತಿ ವಾದ . ಇದನ್ನು ಅಂತರ್ಭಾವ ವಾದ 
ವಕೊಕ್ಕಿಗೆ, ಕೆಲವು ಸಂದರ್ಭಗಳಲ್ಲಿ , 

ಎಂದೂ ಕರೆಯುವುದುಂಟು. “ಲೋಕ 
ಅತಿಶಯೋಕ್ತಿ ಎಂಬ ಪರ್ಯಾಯ ಪದವೂ 

ರೂಢಿಯ ಮಾತಿನ ಸ್ಥಿತಿಯನ್ನು ದಾಟಿದ 
ಬಳಕೆಯಲ್ಲಿದೆ. “ಕಾವ್ಯದ ಶಬ್ದದಲ್ಲಿಯೂ , 

ಮನೋಹರವಾದ ಉಕ್ತಿಯೇ ವಕ್ರೋಕ್ತಿ... 
ಅರ್ಥದಲ್ಲಿಯೂ ಲೋಕರೂಢಿಗೆ ಮೀರಿದ | 

ವಕ್ರತ್ವವೆಂದರೆ ವೈಚಿತ್ರ . ಕಾವ್ಯದ ಶಬ್ದಾರ್ಥಗಳೆ 
ಒಂದು ಅತಿಶಯವಿರುವುದೇ ಅತಿಶಯೋಕ್ತಿ 

ರಡನ್ನೂ ಇದೇ ಅಲಂಕರಿಸತಕ್ಕದ್ದು. ” ಅಂದರೆ 
ಅಥವ ವಕ್ರೋಕ್ತಿ... ವಕ್ರೋಕ್ತಿಯಿಂದಲೇ 

ಕೃತಿಯು ಕಾವ್ಯತತ್ವವನ್ನು ಪಡೆಯಬೇಕಾದರೆ 
ಅರ್ಥವು ಸುಂದರವಾಗುವುದು; ಇದನ್ನು 

' ವರ್ಣ ವಿನ್ಯಾಸದಿಂದ ಹಿಡಿದು ಪೂರ್ಣ 
ತರುವುದಕ್ಕಾಗಿಯೇ ಕವಿಯು ಪ್ರಯತ್ನಿಸಬೇಕು; 

ಪ್ರಬಂಧದವರೆಗೆ ಎಲ್ಲ ಅಂಶಗಳಲ್ಲೂ 
ಇದನ್ನುಳಿದು ಎಂಥ ಅಲಂಕಾರ ” ಎಂಬುದು 

ವಕ್ರೋಕ್ತಿ ಅಗತ್ಯವಾಗಿ ಇರಬೇಕು. 
ಭಾಮಹನ ವಾದ. ಅವನ ಸಮಕಾಲೀನನಾದ 
ದಂಡಿ " ವಾಲ್ಮೀಯವು ಸ್ವಭಾವೋಕ್ತಿ, ವಕ್ರೋಕ್ತಿ 

ಕುಂತಕನು ತನ್ನ ವಾದದಲ್ಲಿ ಪ್ರತಿಭೆ , ರಸ , ಕವಿ 
ಎಂದು ಎರಡು ಬಗೆ ” ಎಂದು ಹೇಳಿ ಸ್ವಭಾವಗಳಿಗೆ ಪ್ರಮುಖ ಸ್ಥಾನಗಳನ್ನು 
ಸ್ವಭಾವೋಕ್ತಿಗೆ ಹೆಚ್ಚಿನ ಮನ್ನಣೆ ಸಲ್ಲಿಸುತ್ತ 

ನೀಡುತ್ತಾನೆ. ವಕ್ರತ್ವಕ್ಕೆ ಆಧಾರವಾಗಿರುವುದು 
ಸ್ವಭಾವೋತ್ತಿಯನ್ನುಳಿದು ಮಿಕ್ಕೆಲ್ಲ ಅಲಂಕಾರ 

ಕವಿಯ ಪ್ರತಿಭೆ . ಇದನ್ನು ವಕ್ರ ಕವಿ ವ್ಯಾಪಾರ, 
ಗಳು ವಕೋಕಿ ಎನುತಾನೆ ( ಸಬಾಮೋಕಿ ನಮೂದು ಕವಿ ವ್ಯಾಪಾರ ವಕ್ರತ್ವ, ಕವಿ ಕೌಶಲ ಎಂಬ 
ನೋಡಿ). ಅನಂತರ ಬಂದ ಅಲಂಕಾರಿ ಕರು 

ಹೆಸರುಗಳಿಂದಲೂ ಗುರುತಿಸಿದ್ದಾನೆ . ಪದಗಳ 
ವಕ್ರೋಕ್ತಿ ಎಂಬುದನ್ನು ಅಲಂಕಾರದ ಎರಡು 

ಆಯ್ಕೆ ಮತ್ತು ಪ್ರಯೋಗ, ಅಲಂಕಾರಗಳ 
ಬಗೆಗಳಿಗೆ ಹೆಸರಾಗಿ ಬಳಸಿಕೊಂಡರು . 

ಬಳಕೆ , ಕಥಾಭಾಗವನ್ನು ರಸ ಮತ್ತು 

ಪಾತ್ರಪೋಷಣೆಯ ದೃಷ್ಟಿಯಿಂದ ಪರಿಷ್ಕರಿಸು 
ರುದ್ರಟ , ಮಮ್ಮಟರು ಪ್ರಕಾರ ವಕ್ರೋಕ್ತಿ 

ವುದು , ಒಟ್ಟು ಕೃತಿಯಿಂದ ವಿಶೇಷ ಅರ್ಥ 
ಎಂಬುದು ಒಂದು ಶಬ್ದಾಲಂಕಾರ , ಒಂದು ಅಥವ ರಸವನ್ನು ಪ್ರಕಟಿಸುವುದು , ಸಾಮಾನ್ಯ 
ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆಡಿದ ಅದೇ ಭಾಷೆಯನ್ನು ಆಹ್ಲಾದಕಾರಿಯಾಗುವಂತೆ 
ಮಾತನ್ನು ಇನ್ನೊಬ್ಬ ಬೇರೆ ಅರ್ಥ ಬರುವಂತೆ ಪರಿವರ್ತಿಸುವುದು , ಕೃತಿಯ ನಾಮಕರಣ - 
ಬಳಸಿದಾಗ , ಆ ಬೇರೆ ಅರ್ಥಕ್ಕೆ ಶ್ರೇಷೆ ಈ ಎಲ್ಲ ಅಂಶಗಳಲ್ಲೂ ಕವಿಯ ಪ್ರತಿಭೆ 
ಕಾರಣವಾದರೆ ಅದು ವಕ್ರೋಕ್ತಿ. 

ಕಾರೊನುಖವಾಗಿರುತ್ತದೆ ಎನ್ನುತ್ತಾನೆ ಕುಂತಕ . 
ವಾಮನನು ಲಕ್ಷಣಾವೃತ್ತಿಯು ಸಾದೃಶ್ಯ ಮೂಲ “ ರಸದಿಂದಲೇ ಕವಿವಾಣಿ ಜೀವಿಸುವುದು... 
ವಾಗಿದ್ದಾಗ ಅದು ವಕ್ರೋಕ್ತಿ ಅಲಂಕಾರ ರಸತ್ವವೇ ಕಾವೈಕ್ಯಸಾರ ” ಎಂಬುದು ಕೂಡ 
ಎನ್ನುತ್ತಾನೆ. 

ವಕ್ರೋಕ್ತಿ ವಾದದ ಮುಖ್ಯ ಅಂಶ. ರಸಕ್ಕೆ ಭಂಗ 


೨೨೦ | ವಿಮರ್ಶೆಯ ಪರಿಭಾಷೆ 


ಬರದ ಹಾಗೆ , ಕೃತಿಯ ಪಾತ್ರಗಳ ಸ್ವಭಾವಕ್ಕೆ ೧೬೪ . ವಸ್ತು ೧ . ಸಂಸ್ಕೃತ ಕಾವ್ಯಮೀಮಾಂಸೆ 
ಅನುಗುಣವಾಗಿರುವಂತೆ ಕಾವ್ಯದ ಇತರ ಯಲ್ಲಿಕೃತಿಯ ವಿಷಯ ಸಬ್ಜೆಕ್ಟ್ ಮ್ಯಾಟರ್ 
ಅಂಶಗಳು ಪೋಷಕವಾಗಿರಬೇಕು. ಅಂದರೆ ೨ . ಆಧುನಿಕ ವಿಮರ್ಶೆಯಲ್ಲಿ ಥೀಮ್‌ಗೆ 
ವಕ್ರೋಕ್ತಿ ವಾದವು ಕಾವ್ಯವನ್ನು ಆರ್ಗಾನಿಕ್ ಸಂವಾದಿ ೩ ಕೃತಿಗೆ ಪ್ರೇರಣೆಯನ್ನು 
ಎಂದು ಪರಿಗಣಿಸುತ್ತದೆ ಎನ್ನಬಹುದು. ಒದಗಿಸುವ ವಸ್ತು ಆಬಜೆಕ್ಟ್ , ೪ , ಈ ಪದಕ್ಕೆ 
ವಕ್ರೋಕ್ತಿವಾದವು ಶೈಲಿಯನ್ನು ಪ್ರಾದೇಶಿಕತೆಯ 

ಇರು , ಸತ್ಯ ಎಂಬ ಅರ್ಥಗಳೂ ಇರುವಂತೆ , 
ಆಧಾರದ ಮೇಲೆ ವಿಂಗಡಿಸುವುದನ್ನು ಒಪ್ಪದೆ , 

ವಸ್ತುವಿನ ನಿಷ್ಪತ್ತಿಯಾದ ವಾಸ್ತವಿಕತೆ 
ಕವಿಯ ಸ್ವಭಾವವನ್ನು ಆಧರಿಸಿ ಸುಕುಮಾರ, 

ರಿಯಲಿಸಂಗೆ ಸಮಾನಾರ್ಥಕ ೫ . ವಸ್ತುನಿಷ್ಠತೆ 
ಮಧ್ಯಮ , ವಿಚಿತ್ರ ಎಂಬ ಪ್ರಕಾರಗಳನ್ನು ಎಂಬುದು ಆಬ್ಜೆಕ್ಟಿವಿಟಿಗೆ ಸಂವಾದಿ. ಈ 
ಗುರುತಿಸುತ್ತದೆ (ಶೈಲಿ-ನೋಡಿ). ವಕ್ರೋಕ್ತಿ 

ಲೇಖನದಲ್ಲಿ ಕೃತಿಯ ವಿಷಯ ಎಂಬ ಅರ್ಥ 
ವಾದವು ಧ್ವನಿತತ್ವದ ಅರ್ಧದಷ್ಟು ದಾರಿ 

ಕುರಿತು ವಿವೇಚಿಸಿದೆ . 
ಯನ್ನು ಕ್ರಮಿಸುತ್ತದೆ . ಕಾವ್ಯಭಾಷೆಯ ವಿಶಿಷ್ಟತೆ 

ಸಂಸ್ಕೃತ ಕಾವ್ಯಮೀಮಾಂಸಕರು ಕೃತಿಯ ಕಥಾ 
ಯನ್ನು, ಅದಕ್ಕೆ ಕಾರಣವಾಗುವ ಪ್ರತಿಭೆ, ಕವಿ 

ಭಾಗವನ್ನು ವಸ್ತು ಎಂದು ಗುರುತಿಸುತ್ತಾರೆ . 
ಸ್ವಭಾವಗಳನ್ನು ಗುರುತಿಸಿದರೂ , "ಕಾವ್ಯವು 

ಇತಿವೃತ್ತ ವಸ್ತುವಿನ ಸಮಾನಾರ್ಥಕ. ವಸ್ತುವಿನಲ್ಲಿ 
ಅ - ಸಾಮಾನ್ಯವಾದ ರೀತಿಯಲ್ಲಿ ಹೇಳುವ 

ಅಧಿಕಾರಿಕ, ಪ್ರಾಸಂಗಿಕ ಎಂದು ಎರಡು ವಿಧ. 
ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವುದೇಕೆ? ” 

ಕಾವ್ಯ ಅಥವ ನಾಟಕದ ಉದ್ದಕ್ಕೂ ಮುಖ್ಯವಾಗಿ 
“ ವೈಚಿತ್ರ ಮತ್ತು ಆಹ್ಲಾದಗಳು ಹುಟ್ಟುವ ಬಗೆ 

ಬರುವ ಕಥೆ ಅಧಿಕಾರಿಕ ಇದನ್ನು ವೃತ್ತಾಂತ 
ಹೇಗೆ ? ' ಎಂಬ ಪ್ರಶ್ನೆಗಳನ್ನು ಕುರಿತು 

ಎಂದೂ ಕರೆಯುತ್ತಾರೆ . ಅಧಿಕಾರಿಕದ ಅಂಗ 
ಚರ್ಚಿಸುವುದಿಲ್ಲ. 

ವಾಗಿಬರುವ ಉಪಕಥೆಗಳು , ಪ್ರಸಂಗಗಳು 
ಕವಿ ವ್ಯಾಪಾರ ವಕ್ರತೆ ಎಂಬ ವಿಶಾಲವಾದ ಪ್ರಾಸಂಗಿಕ , ಉದಾ., ರಾಮಾಯಣ ದಲ್ಲಿ 
ತತ್ವದಲ್ಲಿ ರೀತಿ, ಅಲಂಕಾರ , ರಸ , ಧ್ವನಿಗಳೆಲ್ಲ ರಾಮನ ಕಥೆ ಅಧಿಕಾರಿಕವಾದರೆ , ವಾಲಿ 
ವನ್ನೂ ಅಳವಡಿಸಲು ವಕ್ರೋಕ್ತಿವಾದವು ಸುಗ್ರೀವರ ಪ್ರಸಂಗ ಪ್ರಾಸಂಗಿಕವಾಗುತ್ತದೆ. 
ಪ್ರಯತ್ನಿಸಿತು . ಅಲಂಕಾರಗಳನ್ನು ವೈಜ್ಞಾನಿಕ ಅಂದರೆ ಅಧಿಕಾರಿಕ ಮತ್ತು ಪ್ರಾಸಂಗಿಕ ಎಂಬ 
ವಾಗಿ ವಿಂಗಡಿಸಲು ಪ್ರಯತ್ನಿಸಿತು . ಶೈಲಿಯ ಪದಗಳಿಗೆ ಪ್ಲಾಟ್ ಮತ್ತು ಸಬ್ - ಪ್ಲಾಟ್ 
ವಿವೇಚನೆಯಲ್ಲಿ ಕವಿಯ ಮನೋವ್ಯಾಪಾರ ಪದಗಳ ಪೈ ಅರ್ಥವ್ಯಾಪ್ತಿ ಇರುವಂತೆ 
ವನ್ನು ಮೊದಲ ಬಾರಿಗೆ ಪರಿಗಣಿಸಿತು. ರಸ ತೋರುತ್ತದೆ. ನಾಟಕ ವೊಂದರಲ್ಲಿ ಪ್ರಾಸಂಗಿಕವು 
ಮತ್ತು ಸಂದರ್ಭನಿಷ್ಠ ಪ್ರಾಯೋಗಿಕತೆಯ ಸಾಕಷ್ಟು ದೀರ್ಘ ವಾಗಿದ್ದರೆ ಅದು ಪತಾಕಾ . 
ಸೂಕ್ಷ್ಮ ವಿಮರ್ಶೆಯತ್ತ ಮೊದಲ ಹೆಜ್ಜೆ ಇಟ್ಟಿತು. “ನಡೆಯುತ್ತಿರುವ ಅಥವ ಮುಂದೆ ಬರುವ 
ಭಾರತೀಯ ಕಾವ್ಯಮೀಮಾಂಸೆಯ ಚರಿತ್ರೆ ವಿಷಯವನ್ನು ಅನ್ನೋಕ್ತಿ, ಸಮಾಸೋಕ್ತಿಗಳಿಂದ 
ಯಲ್ಲಿ ವಕ್ರೋಕ್ತವಾದದ್ದು ಹೊಸ ರೀತಿಯ ಸೂಚಿಸುವುದು ” ( ಅಂದರೆ , ಒಂದೇ ವಿಧವಾದ 
ಪ್ರಯತ್ನ , ಆದರೆ ಈ ಬಗೆಯ ಚರ್ಚೆಯಲ್ಲಿ ವೃತ್ತಾಂತ ಕಥನದಿಂದ ಅಥವ ಒಂದೇ 
ತೊಡಗಿದ ಕುಂತಕನು ಯಾವ ಅನುಯಾಯಿ ವಿಶೇಷಣ ಪ್ರಯೋಗದಿಂದ ಸೂಚಿಸುವುದು) 
ಗಳನ್ನೂ ಸಂಪಾದಿಸಿಕೊಳ್ಳದೆ, ಅವನ ' ವಕ್ರೋಕ್ತಿ ನಾಟಕದ ಪತಾಕಾ ಸ್ಥಾನ , ಪ್ರಾಸಂಗಿಕವು 
ಜೀವಿತ ' ಖಂಡನೆ , ಅಪಹಾಸ್ಯಗಳಿಗೆ ಗುರಿ ಚಿಕ್ಕದಾಗಿದ್ದರೆ , ಉದಾ., ಶಬರಿ , ಅಹಲೈಯರ 
ಯಾದದ್ದು ಆಶ್ಚರ್ಯ , ಅನ್ಯಾಯ . ಕಥೆಗಳು , ಅದು ಪ್ರಕರೀ , ಸಂಸ್ಕೃತದಲ್ಲಿ 


ವಿಮರ್ಶೆಯ ಪರಿಭಾಷೆ | ೨೨೧ 


ಅಧಿಕಾರಿಕ, ಪ್ರಾಸಂಗಿಕ , ಪತಾಕಾ , ಪ್ರಕರೀ ಬೇರೆ ಅರ್ಥಗಳಲ್ಲಿ ಬಳಕೆಯಾಗುತ್ತವೆ . ಸಾಹಿತ್ಯ 
ಎಲ್ಲವನ್ನೂ ' ವಸ್ತು ' ಎಂಬುದು ಒಳಗೊಂಡಿರು ವಿಮರ್ಶೆಯಲ್ಲಿ ಎರಡು ಭಿನ್ನ ಧೋರಣೆಗಳನ್ನು 
ವಂತೆ ಆ ಪದವನ್ನು ಬಳಸಲಾಗಿದೆ. ಅಂದರೆ ಸೂಚಿಸಲು ಈ ಪಾರಿಭಾಷಿಕ ಗಳ ನ್ನು 
ಪ್ಲಾಟ್ ಎಂಬ ಅರ್ಥದಲ್ಲಿ ' ವಸ್ತು ' ವಿನ ಉಪಯೋಗಿಸುತ್ತಾರೆ . 
ಉಪಯೋಗ ಆಗಿದೆ. ಆದರೆ ಈಗ ಕನ್ನಡದಲ್ಲಿ 

ವಸ್ತುನಿಷ್ಠತೆ ( Objectivity ಆಬೈಕ್ಟಿವಿಟಿ) ಮೂರು 
ವಸ್ತುವಿಗೆ ಥೀಮ್ ಎಂಬ ಅರ್ಥ ಬಂದಿರುವುದ 

ಭಿನ್ನ ಅರ್ಥಗಳಲ್ಲಿ ಬಳಕೆಯಲ್ಲಿದೆ. ೧ . ಬಾಹ್ಯ 
ರಿಂದ, ಪ್ಲಾಟ್‌ಗೆ ಸಂವಿಧಾನ ಎಂಬ ಪದ 

ವಸ್ತುಗಳನ್ನು ಕುರಿತದ್ದು. ೨ . ನಮ್ಮ ಆಲೋಚನೆ 
ರೂಪಗೊಂಡಿರುವುದರಿಂದ, ' ವಸ್ತು ' ವನ್ನು 

ಮತ್ತು ಭಾವನೆಗಳಿಂದ ಬೇರೆಯಾದ ' ಇರುವ 
ಪ್ಲಾಟ್ ಎಂಬ ಹಳೆಯ ಅರ್ಥದಲ್ಲಿ ಬಳಸು 

ಮತ್ತು ಇರುವಂತೆ ತೋರುವ ಸತ್ಯ . 
ವುದು ಗೊಂದಲಕ್ಕಷ್ಟೆ ಕಾರಣವಾಗಬಲ್ಲದು. 

೩ . ಮನಸ್ಸಿಗೆ ಹೊರತಾದ ವಸ್ತುಗಳನ್ನು ಕುರಿತ 
ವಸ್ತುವಿನ ಸ್ವರೂಪದಲ್ಲಿ ಮೂರು ಬಗೆಗಳನ್ನು ಆಸಕ್ತಿ . ಸಾಹಿತ್ಯದಲ್ಲಿ ವಸ್ತುನಿಷ್ಠ ಕೃತಿ ಎಂಬ 
ಗುರುತಿಸುತ್ತಾರೆ. ಪ್ರಖ್ಯಾತ - ರಾಮಾಯಣ , ಮಾತು ಲೇಖಕರ ಧೋರಣೆಯನ್ನು ಸೂಚಿಸು 
ಮಹಾಭಾರತ ಕಥಾಸರಿತ್ಸಾಗರಗಳಲ್ಲಿ ಉಕ್ತ ಇದೆ . ಬರಹಗಾರರು ವ್ಯಕ್ತಿತ್ವವನ್ನು ಪೂರ್ತಿಯಾಗಿ 
ವಾಗಿದ್ದು, ಅಲ್ಲಿಂದ ಆಯ್ದುಕೊಂಡಂಥದ್ದು, ಇಲ್ಲವಾಗಿಸಿಕೊಂಡು ಅಥವ ಅದನ್ನು 
ಪ್ರಸಿದ್ದ ಮೂಲದಿಂದ ಬಂದದ್ದು . ಉತ್ಪಾದ ಹಿಂಬದಿಗೆ ತಳ್ಳಿ ಕೃತಿಯ ಪಾತ್ರ , ಸನ್ನಿವೇಶ, 
ಕೃತಿಕಾರನ ಕಲ್ಪನೆಯಲ್ಲಿ ಜನ್ಮತಳೆದದ್ದು. ಮಿಶ್ರ ಕ್ರಿಯೆ , ಆಲೋಚನೆ , ಭಾವನೆಗಳನ್ನು , ತಮತನ 
ಪ್ರಖ್ಯಾತ ವಸ್ತುವನ್ನು ಕೃತಿಕಾರ ತನ್ನ ಕಲ್ಪನೆ ಮತ್ತು ವನ್ನು ತೋರಿಸುವ ಯಾವುದೇ ವ್ಯಾಖ್ಯಾನ 
ಕೃತಿಯ ಉದ್ದೇಶಗಳಿಗೆ ಅನುಗುಣವಾಗಿ, ವಿಲ್ಲದಂತೆ , ತಮ್ಮನ್ನು ಯಾವುದೇ ಒಂದು 
ಮಾರ್ಪಡಿಸಿಕೊಂಡಿರುವಂಥದ್ದು, ಇವುಗಳಲ್ಲಿ ಪಾತ್ರಕ್ಕೆ ಅಥವ ಆಲೋಚನೆಗೆ ಬದ್ದಗೊಳಿಸಿ 
ಪ್ರಖ್ಯಾತ ವಸ್ತುವಿನಲ್ಲಿ ನಾಯಕನ ಸ್ವರೂಪವನ್ನು ಕೊಳ್ಳದಂತೆ , ತಮ್ಮ ನಂಬಿಕೆ , ಭಾವನೆಗಳು 
ಆಧರಿಸಿ ಮತ್ತೆ ಮೂರು ಉಪವಿಭಾಗಗಳಿವೆ . ಪ್ರಕಟವಾಗದಂತೆ ರಚಿಸುವ ಕೃತಿ ವಸ್ತುನಿಷ್ಠ 
ದೇವವರ್ಗದ ಖ್ಯಾತ ನಾಯಕನಿರುವ ಕೃತಿ ಕೃತಿಯಾಗುತ್ತದೆ . ಟಾಲ್ಸ್ಟಾಯ್ನಕಾದಂಬರಿ 
ಯದು ದಿವ್ಯ ಪ್ರಖ್ಯಾತ ವಸ್ತು . ಮರ್ತ್ಯ ವರ್ಗದ ಗಳು , ಶೇಕ್ಸ್‌ಪಿಯರನ ನಾಟಕಗಳು ವಸ್ತು 
ಖ್ಯಾತ ನಾಯಕನಿರುವುದು ಮರ್ತ್ಯ ಪ್ರಖ್ಯಾತ ನಿಷ್ಠತೆಯ ಅತ್ಯುತ್ತಮ ಉದಾಹರಣೆಗಳು . 
ವಸ್ತು , ಇವೆರಡರ ಬೆರಕೆ ದಿವ್ಯಾದಿ ಪ್ರಖ್ಯಾತ 

ವ್ಯಕ್ತಿನಿಷ್ಠತೆ (Subjectivity ಸಭೆಕ್ಟಿವಿಟಿ) ಎಂಬುದು 
ವಸ್ತು . 

ಲೇಖಕರ ಅಥವ ಕೃತಿಯೊಂದರ ಪಾತ್ರದ 
Theme, Realism , Naturalism , Objectivity,tque ಧೋರಣೆಯನ್ನು ಕುರಿತು ಹೇಳುವ ಪದ. 
ಸಂವಿಧಾನ ನಮೂದುಗಳನ್ನು ನೋಡಿ, 

ವ್ಯಕ್ತಿನಿಷ್ಠ ಕೃತಿಯಲ್ಲಿ ಬರಹಗಾರರು ಸ್ವಂತ 
೧೬೫ . ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ Ob ಅನುಭವಗಳನ್ನು ಅಭಿವ್ಯಕ್ತಿಸುತ್ತಾರೆ . ಕೃತಿಯ 
jective and Subjectiveಆಕ್ಟಿವ್ ಮತ್ತು ಪಾತ್ರಗಳ ಬಗ್ಗೆ ತಮ್ಮದೇ ಆದ ಧೋರಣೆಗಳನ್ನು 
ಸಭೆಕ್ಟಿವ್ ಜರ್ಮನಿಯಲ್ಲಿ ಕ್ಯಾಂಟ್‌ನ ನಂತರ ಹೊಂದಿದ್ದು ಅವನ್ನು ಸ್ಪಷ್ಟವಾಗಿಯೂ ಹೇಳು 
ಬಂದ ಅವನ ತತ್ವಾನುಯಾಯಿ ವಿಮರ್ಶಕ ತ್ತಾರೆ. ಕೃತಿಯಲ್ಲಿ ವೈಯಕ್ತಿಕ ಅಭಿರುಚಿ , 
ರಿಂದ ಇಂಗ್ಲಿಷ್ ವಿಮರ್ಶಕರು ಈ ಮೌಲ್ಯಗಳು , ಭಾವನೆ , ತೀರ್ಮಾನಗಳಿಗೆ 
ಪಾರಿಭಾಷಿಕ ಗಳನ್ನು ಆಮದು ಮಾಡಿ ಪ್ರಾಮುಖ್ಯ ನೀಡುತ್ತಾರೆ . ಇಂಥ ಬರವಣಿಗೆ 
ಕೊಂಡರು. ಈ ಇಂಗ್ಲಿಷ್ ಪದಗಳು ಬೇರೆ ಯನ್ನು ಆತ್ಮಚರಿತ್ರೆಗಳಲ್ಲಿ, ಜೀವನ ಚರಿತ್ರೆಯ 


೨೨೨ | ವಿಮರ್ಶೆಯ ಪರಿಭಾಷೆ 


ಮಾದರಿಯ ಕಾದಂಬರಿಗಳಲ್ಲಿ , ವೈಯಕ್ತಿಕ ಕೃತಿಕಾರ ತನ್ನ ಮುಖಮರೆಸಿಕೊಳ್ಳುವ 
ಸ್ವರೂಪದ ಪ್ರಬಂಧಗಳಲ್ಲಿ ನೋಡಬಹುದು. ತಂತ್ರಗಳನ್ನು ಹುಡುಕಿಕೊಳ್ಳಬಹುದೇ ಹೊರತು 
ಉದಾ., ಕಾರಂತರ ಅಳಿದ ಮೇಲೆ, ಎ . ಎನ್ . ಕೃತಿಯಿಂದ ಸಂಪೂರ್ಣವಾಗಿ ಮಾಯವಾಗು 
ಮೂರ್ತಿರಾಯರ ಅಲೆಯುವ ಮನ. ರಮ್ಯ ವುದು ಸಾಧ್ಯವೇ ಇಲ್ಲ ' ಎನ್ನುತ್ತಾನೆ. 
ಪಂಥವು ವ್ಯಕ್ತಿನಿಷ್ಠ ಬರವಣಿಗೆಯನ್ನು ಪ್ರೋತ್ಸಾ 

- ಹೆಚ್ಚಿನ ಓದಿಗೆ: M . H , Abrams: The Mirror and 
ಹಸಿತು . ಏಕೆಂದರೆ ಒಬ್ಬ ರೋಮಾಂಟಿಕ್ಗೆ the Lamp ( ೧೯೫೩ ). Wayne C . Booth : The 
ತನ್ನ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಸು Rhetoric of Fiction (೧೯೬೧) 
ವುದೆಂದರೆ ತನ್ನ ವಿಶಿಷ್ಟತೆಯನ್ನು ಸಮರ್ಥಿಸಿ 

೧೬೬ . ವಸ್ತು ಪ್ರತಿರೂಪ Objective Cor 
ಕೊಂಡಂತೆ. ವ್ಯಕ್ತಿಯ ' ಒಳ ' ಜೀವನದ ಬಗ್ಗೆ 

relativeಆಬೈಕ್ಸಿವ್ ಕಾರಿಲೇಟಿವ್ ಟಿ.ಎಸ್ . 
ಕಾಳಜಿ ಹೆಚ್ಚಿದಂತೆ ರೋಮ್ಯಾಂಟಿಕ್ ಕಾವ್ಯ 

ಎಲಿಯಟ್ಟನು ಅ- ವೈಯಕ್ತಿಕ ಕಲೆಯ ಬಗ್ಗೆ 
ಖಾಸಗಿ ಅಭಿವ್ಯಕ್ತಿಯಾಗತೊಡಗಿತು . ಉದಾ 

ನಡೆಸಿದ ಚಿಂತನೆಯಲ್ಲಿ ವಸ್ತು ಪ್ರತಿರೂಪದ 
ಹರಣೆಯಾಗಿ ಡಿಲನ್ ಥಾಮಸ್‌ನ ಕವನ 

ಪ್ರತಿಪಾದನೆ ಒಂದು ಮಹತ್ವದ ಘಟ್ಟ. 
ಗಳನ್ನು ನೋಡಬಹುದು. 

೧೯೧೯ರಲ್ಲಿ ಆತ ಪ್ರಕಟಿಸಿದ ಹ್ಯಾಮ್ಮೆಟ್ 
ವ್ಯಕ್ತಿನಿಷ್ಠತೆ ಕೃತಿಯ ಪಾತ್ರಗಳ ಒಳಮನಸ್ಸಿನ ಅಂಡ್ ಹಿಸ್ ಪ್ರಾಬ್ಲಂಸ್ ಪ್ರಬಂಧದಲ್ಲಿ ಈ 
ಭಾವನೆ , ಆಲೋಚನೆಗಳ ಚಿತ್ರಣದಲ್ಲೂ ಕಾಣ ಪಾರಿಭಾಷಿಕವನ್ನು ಪ್ರಾಸಂಗಿಕವಾಗಿ ಬಳಸಿದ . 
ಬಹುದು. ಬ್ರೌನಿಂಗ್‌ನ ನಾಟಕೀಯ ಭಾವಗೀತೆ ಆನಂತರದಲ್ಲಿ ಶುದ್ಧಕಾವ್ಯದ ತಾಂತ್ರಿಕ 
ಗಳಲ್ಲಿ ನಿರೂಪಕ ಪಾತ್ರದ ಸ್ವಭಾವದ ವಿಧಾನವನ್ನು ಕುರಿತ ವಿವರಣೆಯಾಗಿ ಈ 
ಅನಾವರಣವನ್ನು ಗಮನಿಸಿ, ಸಾಹಿತ್ಯ ಪರಿಭಾಷೆ ಆಧುನಿಕ ವಿಮರ್ಶೆಯಲ್ಲಿ ಚಲಾವಣೆ 
ವಿಮರ್ಶೆಯಲ್ಲಿ ವ್ಯಕ್ತಿನಿಷ್ಠ' ಎಂಬ ಮಾತು ಪಡೆಯಿತು. 
ವಿಮರ್ಶಕರ ಖಾಸಗೀ ಅಭಿರುಚಿ , ಎಲಿಯಟ್‌ನ ಪ್ರಕಾರ “ಕಲೆಯ ರೂಪದಲ್ಲಿ 
ಪ್ರತಿಕ್ರಿಯೆಗಳನ್ನು ಅಂದರೆ ಇಂಪ್ರೆಷನಿಸ್ಟಿಕ್ 

ಭಾವನೆಗಳನ್ನು ಅಭಿವ್ಯಕ್ತಿಸಲು ಇರುವ ಒಂದೇ 
ವಿಮರ್ಶೆಯನ್ನು ಸೂಚಿಸುತ್ತದೆ. 

ಮಾರ್ಗವೆಂದರೆ ' ವಸ್ತುಪ್ರತಿರೂಪ'ವನ್ನು 
ವೇನ್ ಸಿ . ಬೂತ್‌ನು ನಿರೂಪಣೆ ( ಟೆಲಿಂಗ್ ) . ಕಂಡುಕೊಳ್ಳುವುದು . ಬೇರೆಯ ಮಾತಿನಲ್ಲಿ 
ಮತ್ತು ನಾಟೀಕರಣ (ಲೋಯಿಂಗ್) ಗಳಿಗೂ ವ್ಯಕಿ ಹೇಳುವುದಾದರೆ ಆ ವಿಶಿಷ್ಟ ಭಾವನೆಗೆ ಸೂತ್ರ 
ನಿಷ್ಠತೆ , ವಸ್ತುನಿಷ್ಠತೆಗಳಿಗೂ ಇರುವ ಸಂಬಂಧ ಪ್ರಾಯವಾದ ಒಂದು ವಸ್ತು ಸಮುಚ್ಚಯ , 
ಗುರುತಿಸುತ್ತಾನೆ. ದೃಷ್ಟಿಕೋನಕ್ಕೂ ವ್ಯಕ್ತಿ 

ಒಂದು ಸಂದರ್ಭ, ಒಂದು ಘಟನಾವಳಿಗಳನ್ನು 
ವಸ್ತುನಿಷ್ಠತೆಗಳಿಗೂ ಸಂಬಂಧವಿದೆ. ಸಾಮಾನ್ಯ 

ಕಂಡುಕೊಳ್ಳುವುದು . ಹೀಗಾಗಿ ಇಂದ್ರಿಯಾನು 
ವಾಗಿ ನಾಟೀಕರಣವನ್ನು ಕಲಾತ್ಮಕವೆಂದೂ , 

ಭವಗಳಲ್ಲಿ ಕೊನೆಗೊಳ್ಳುವ ಬಾಹ್ಯ ಸಂಗತಿ 
ನೇರ ನಿರೂಪಣೆಯು ವ್ಯಕ್ತಿನಿಷ್ಠವಾದ್ದರಿಂದ 

ಗಳನ್ನು ಕೊಟ್ಟಾಗ, ಭಾವನೆಯೂ ತಕ್ಷಣ 
ಅಷ್ಟು ಕಲಾತ್ಮಕವಲ್ಲವೆಂದೂ ಅಭಿಪ್ರಾಯಪಡು ಉದ್ದೀಪನಗೊಳ್ಳುತ್ತದೆ . ” 
ವುದನ್ನು ಆತ ಖಂಡಿಸುತ್ತಾನೆ. “ ಗುರುತಿಸುವ ವಸ್ತು ಪ್ರತಿರೂಪದ ಕಲ್ಪನೆ ಇಡೀ ಕೃತಿಯನ್ನೇ 
ಕಣ್ಣಿದರೆ ಕೃತಿಯಲ್ಲಿ ಲೇಖಕನ ತೀರ್ಮಾನಗಳನ್ನು ಒಂದು ಜೀವಂತ ವಿನ್ಯಾಸ ' ವೆಂದು 
ಉದ್ದಕ್ಕೂ ಕಾಣಬಹುದು. ಕೃತಿಯಲ್ಲಿ ಕೃತಿಕಾರನ ಪರಿಗಣಿಸುವುದಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತದೆ. 
ಅಸ್ತಿತ್ವ ಹೇಗೆ, ಎಷ್ಟು ಅಪಾಯಕಾರಿ ಎಂಬು - ಬರಹಗಾರರು ತಮ್ಮ ಮನಸ್ಸಿನಲ್ಲಿರುವ ಭಾವನೆ , 
ದನ್ನು ಸುಲಭವಾಗಿ ನಿರ್ಣಯಿಸಲಾಗುವುದಿಲ್ಲ. ಆಲೋಚನೆಗಳನ್ನು ಹಾಗೇ ನೇರವಾಗಿ 


ವಿಮರ್ಶೆಯ ಪರಿಭಾಷೆ | ೨೨೩ 


ಓದುಗರಿಗೆ ತಲುಪಿಸಲು ಸಾಧ್ಯವಿಲ್ಲ. ಅದಕ್ಕೆ ಫ್ರಾನ್ಸಿನ ಸಂಕೇತವಾದದ ಕವಿಗಳೆಂದು ಸ್ಪೂರ್ತಿ 
“ ವಸ್ತು ಸಮುಚ್ಚಯ , ಸಂದರ್ಭ , ಘಟನಾ ಪಡೆದಿರುವ ಎಲಿಯಟ್ಟನ ವಸ್ತು ಪ್ರತಿರೂಪ 
ವಳಿ ” ಗಳ ಮಧ್ಯಸ್ಥಿಕೆ ಬೇಕಾಗುತ್ತದೆ . ಈ ಸಿದ್ದಾಂತವು ಬರಹಗಾರನ 'ಕಸುಬುಗಾರಿಕೆಗೆ 
ಹಂತದಲ್ಲಿಯೇ ಬರಹಗಾರರು ಹೇಳಬೇಕಾಗಿರು ಅತಿ ಹೆಚ್ಚಿನ ಅ - ರಮ್ಯ ( ಆಂಟಿ-ರೊಮಾಂಟಿಕ್ ) 
ವುದು ' ವಸ್ತುರೂಪಗೊಳ್ಳುವುದು . ನಿಜವಾಗಿ ಪ್ರಾಮುಖ್ಯ ನೀಡುತ್ತದೆ. ಆದರೆ ಎಲಿಯಟ್ಟನ 
ವಿಮರ್ಶಕರ ಕಾಳಜಿ ಇರುವುದು ಕೂಡ ಈ ಪ್ರತಿಪಾದನೆಯನ್ನು ನೋಡಿದರೆ ಅಭಿವ್ಯಕ್ತಿ 
' ವಸ್ತು' ವಿನ ಗುಣ ಸ್ವರೂಪಗಳ ಬಗ್ಗೆಯೇ . ವಾದದ 8 

ವಾದದ ಭಾಷೆಗೆ ಒಲಿದಿರುವಂತೆ ತೋರುತ್ತದೆ . 
ಬರಹಗಾರರು ಏನು ಹೇಳಬೇಕೆಂದು ಬಯಸಿ ಯಾವುದೇ ವಸ್ತು ಅಥವ ಸನ್ನಿವೇಶ ತನ್ನಷ್ಟಕ್ಕೇ 
ದ್ದರು ಎಂಬುದರ ಬಗ್ಗೆ ನಾವು ಏನನ್ನು ಒಂದು ಭಾವನೆಯ ಸೂತ್ರವಾಗಲು ಸಾಧ್ಯ 
ಅರಿತರೂ ಅದು ಆ ' ವಸ್ತು' ವಿನ ಮೂಲ ವಿಲ್ಲ. ಅವುಗಳ ಮಹತ್ವ ಮತ್ತು ಪರಿಣಾಮ 
ದಿಂದಲೇ . 

ಬರಹಗಾರರು ಅವನ್ನು ಹೇಗೆ ಬಳಸಿಕೊಳ್ಳುತ್ತಾರೆ 

ಎಂಬುದನ್ನು ಮಾತ್ರ ಅವಲಂಬಿಸಿದೆ . ಹೀಗಿರು 
ಈ ಹಿನ್ನೆಲೆಯಲ್ಲಿ ಕನ್ನಡ ವಿಮರ್ಶೆಯ ಈ 

ವುದರಿಂದ ಎಲಿಯಟ್‌ನು ಕಾವ್ಯ ನಿರ್ಮಾಣದ 
ಮಾತುಗಳನ್ನು ಗಮನಿಸಿ : “ ಯಾವುದೋ 

ಕ್ರಿಯೆಯನ್ನು ಸುಳ್ಳಾಗಿ ವಿವರಿಸುತ್ತಿದ್ದಾನೆ. 
ಒಂದು ಘಟನಾ ವಿಶೇಷವು ಮನುಷ್ಯನು 

ಸೃಷ್ಟಿಕ್ರಿಯೆಗೆ ಸುಪ್ತಚೇತನ ತನ್ನದೇ ಆದ 
ಕ್ಷಣಿಕವಾದ ಸುಖಕ್ಕೆ ಆಸೆ ಪಟ್ಟು ಚಿತ್ತಚಾಪಲ್ಯಕ್ಕೆ 

ಮಹತ್ವದ ಕಾಣಿಕೆ ನೀಡುತ್ತದೆ . ಅದರ ಬಗ್ಗೆ 
ಒಳಗಾದರೆ, ಆದರಿಂದ ಮುಂದೆ ಎಷ್ಟು 

ವಸ್ತು ಪ್ರತಿರೂಪ ಸಿದ್ದಾಂತ ಏನನ್ನೂ ಹೇಳು 
ಅನರ್ಥ ಪರಂಪರೆಗಳು ಬರಬಹುದೆಂಬ 

ವುದಿಲ್ಲ - ಇದು ವಸ್ತು ಪ್ರತಿರೂಪ ಸಿದ್ದಾಂತ 
ಸೂಚನೆಯನ್ನೇ ... ಆಧಾರವಾಗಿಟ್ಟುಕೊಂಡು 

ವನ್ನು ಖಂಡಿಸುವವರ ನಿಲುವು. 
ಕಥೆಗಾರನು ಅಂಥ ಒಂದು ಪಾತ್ರವನ್ನೂ 

ಕಾವ್ಯದಲ್ಲಿ ಅಸ್ಪಷ್ಟತೆ ಮತ್ತು ಭಾವನೆಗಳ 
( ನಾಗೇಶ) ಚಾಪಲ್ಯವನ್ನುಂಟು ಮಾಡತಕ್ಕ 

ವಾಚ್ಯನಿರೂಪಣೆಯನ್ನು ವಿರೋಧಿಸಿ 
ಒಂದು ವಸ್ತು ವಿಶೇಷ( ಕುಂದ ನಂದಿನಿ) ವನ್ನೂ 

ಎಲಿಯಟ್ಟನು , ನಿರ್ದಿಷ್ಟತೆ, ವ್ಯಕ್ತಿತ್ವನಿರಸನ 
ಕಲ್ಪಿಸಿದನೆಂದು (ವಿಷವೃಕ್ಷ ಕಾದಂಬರಿಯಲ್ಲಿ) 

ಮತ್ತು ಮೂರ್ತ ವಿವರಣಾತ್ಮಕತೆಯನ್ನು 
ಹೇಳಬಹುದು. ” “ ' ವಿಷವೃಕ್ಷ' ದಲ್ಲಿ ಈ 

ಬಯಸಿದ ಬಂಡಾಯಗಾರನಾದ್ದರಿಂದ ಮತ್ತು 
ಮೂರುಜೊತೆ ಪಾತ್ರಗಳನ್ನೂ (ನಾಗೇಂದ್ರ - 

ನವ್ಯ ವಿಮರ್ಶೆಯ ಪಂಥದ ವಿಮರ್ಶಕರಿಂದ 
ಸೂರ್ಯಮುಖಿ ; ದೇವೇಂದ್ರ -ಹೀರೆ; ಶ್ರೀಶ ವಸ್ತು ಪ್ರತಿರೂಪ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರಚಾರ 
ಚಂದ್ರ ಕಮಲಮುಖಿ) ಸಮಸ್ತ ಘಟನಾವಳಿ ದೊರೆಯಿತು. 
ಯನ್ನೂ ಕಟ್ಟಿದ ಸೂತ್ರದಂತಿರುವ ಕುಂದೆ 

೧ . ARK , ಭಾಮಲೇ , ಪು. ೧೨೭ , ೨ . ಅದೇ , ಪು . 
ಯನ್ನೂ ಕಲ್ಪಿಸಿ... ಸಾಂಸಾರಿಕ ಕಥೆಯನ್ನು ೧೨೯ ೩ . GGR ಸಕ . ೩೯ . 
ಹೆಣೆದಿಟ್ಟಿದ್ದಾನೆ.''೨ ( ಯು . ಆರ್ . ಅನಂತ ಹೆಚ್ಚಿನ ಓದಿಗೆ: T.S. Eliot : Hamlet ( ಲೇ ) Selected 
ಮೂರ್ತಿ ಯವರ) ಎಂದೆಂದೂ ಮುಗಿಯದ Essays ( ೧೯೫೧); Elised Vivas : Creation and 
ಕಥೆ ಕಾಲದ ಅವಿರತ ಪ್ರವಾಹವನ್ನು 

Discovery ( ೧೯೫೫ ) 
ಚಿತ್ರಿಸಬೇಕೆಂಬ .. ಮಹತ್ವಾಕಾಂಕ್ಷೆಗೆ ತಕ್ಕದಾದ ೧೬೭. ವಾಚವಕ್ರತೆ ಯಾವುದೇ ಒಂದು ಭಾವ 
ಪ್ರಭಾವ ಪೂರ್ಣವಾದ ವಸ್ತು ಪ್ರತಿರೂಪ ಅಥವ ಆಲೋಚನೆಯನ್ನು ಅಭಿವ್ಯಕ್ತಿಸಲು 
ವಿಲ್ಲದೆ ... ಸೋಲುತ್ತದೆ. ” 

ಭಾಷೆಯಲ್ಲಿ ಪರ್ಯಾಯ ಪದಗಳಂತೆ 


೨೨೪ | ವಿಮರ್ಶೆಯ ಪರಿಭಾಷೆ 


ತೋರುವ ಹಲವಾರು ಪದಗಳು ಇದ್ದಾಗ, ವ್ಯತ್ಯಾಸ ಅಸ್ಪಷ್ಟವಾಗಿದೆ . ಬಹುಶಃ ಈ 
ಸನ್ನಿವೇಶಕ್ಕೆ ಅನುಗುಣವಾಗಿ ಅವುಗಳಲ್ಲಿ ಅಸ್ಪಷ್ಟತೆಯಿಂದಾಗಿಯೇ ಇದು ಒಂದು 
ಯಾವುದಾದರೂ ಒಂದು ಮಾತ್ರ ಕವಿಯ ಅಗತ್ಯದ ಪರಿಭಾಷೆಯಾಗಿರುವಂತೆ ತೋರು 
ಉದ್ದೇಶಿತ ಧ್ವನಿಗೆ, ವ್ಯಂಗ್ಯಕ್ಕೆ ಸೂಕ್ತವಾಗಿರುತ್ತದೆ. ತದೆ . ವಿಮರ್ಶೆಯ ಇತರ ಪಾರಿಭಾಷಿಕಗಳು 
ಆ ಪದವು “ ವಾಚಕ ' ವಾಗಿದ್ದರೂ (ಅಭಿದಾ ಕ್ರಿಯೆಯನ್ನು ಅಚ್ಚುಕಟ್ಟಾದ ವಿನ್ಯಾಸಗಳಲ್ಲಿ 
ವೃತ್ತಿ ಇದ್ದರೂ ) ಆ ನಿರ್ದಿಷ್ಟ ಸಂದರ್ಭದಲ್ಲಿ ಅಡಕಗೊಳಿಸಬಲ್ಲ ಬಂಧ - ಶಿಲ್ಪಗಳ ಚೌಕಟ್ಟಿ 
ವಕ್ರತೆಯನ್ನು ಪಡೆದುಕೊಂಡು ವಾಚಕವಕ್ರತೆ ನಲ್ಲಿ ಆಲೋಚಿಸಬಲ್ಲ ಮನುಷ್ಯನ ಸಾಮರ್ಥ್ಯ 
ಯನ್ನು ಸೃಷ್ಟಿಸುತ್ತದೆ. ಉದಾ., 

ದತ್ತ ನಮ್ಮ ಗಮನ ಸೆಳೆಯುತ್ತವೆ . ಆದರೆ 

ವಾತಾವರಣ ಎಂಬ ಪರಿಭಾಷೆ ವಿಶ್ಲೇಷಣೆಯ 
ಅರಿಯೆಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡೀವಿಯಲು 
- ಪಿನಾಕಪಾಣಿಯುಂ | 

ಎಚ್ಚರವನ್ನು ಅಮಾನತ್ತಿನಲ್ಲಿಡಬಲ್ಲ ನಮ್ಮ 
ನೆರೆಯನಿದಿರ್ಚೆ ನಿಮ್ಮೊಡನೆ ಕಾದಿ ಗೆಲಲ್ಕದು... 

ಸಾಮರ್ಥ್ಯದತ್ತ ಗಮನ ಸೆಳೆಯುತ್ತದೆ. 
- ಗದಾಯುದ್ಧ ೪ - ೪೯ 

ವಾತಾವರಣವೇ ಪ್ರಧಾನವಾದ ಕೃತಿಯು 

ಬಹುಶಃ, ಶಿಲ್ಪ , ಬಂಧ , ಸ್ವರೂಪಗಳ 
ಶಿವನಿಗೇ ದ್ರೋಣನ ಎದುರು ಯುದ್ಧ ಮಾಡಿ 

ಬಂಧನವನ್ನು ದಾಟಿ ಭಾವ ಪ್ರಪಂಚದಲ್ಲಿ 
ಗೆಲ್ಲಲು ಸಾಧ್ಯವಿಲ್ಲದಿರುವಾಗ ಅರ್ಜುನನಿಗೆ 

ವಿಹರಿಸುವ ನಮ್ಮ ಆನಂದದ ಬಯಕೆಗಳನ್ನು 
ಸಾಧ್ಯವೇ ಎಂದು ದುರ್ಯೋಧನ ಇಲ್ಲಿ 

ತೃಪ್ತಿಪಡಿಸಲು ಯತ್ನಿಸುತ್ತದೆ. “ಗೋಕಾಕರ 
ಹೇಳುತ್ತಿದ್ದಾನೆ. ಆದರೆ ಅರ್ಜುನ ಮತ್ತು 

'ಇಜೋಡು' ಕಾದಂಬರಿಯಲ್ಲಿ ಪಾತ್ರಸೃಷ್ಟಿ 
ಶಿವನಿಗೆ ಇರುವ ಹಲವಾರು ಪರ್ಯಾಯ 

ಮತ್ತು ವಾತಾವರಣ ಮುಖ್ಯವಾದುವೆಂದು 
ಪದಗಳಲ್ಲಿ ಬಿಲ್ಲು ಎಂಬ ಅರ್ಥಗಳನ್ನು 

ಅವರೇ ಹೇಳಿದ್ದಾರೆ . ಇಂಥ ಕೃತಿಯಲ್ಲಿ ವಸ್ತು 
ಹೊಂದಿರುವ ಮತ್ತು ಆ ಮೂಲಕ ಬಿಲ್ಲು 

ಶೈಥಿಲ್ಯವು ಅನಿವಾರ ಮತ್ತು ಕ್ಷಮ್ಯ ''೧ 
ವಿದ್ಯೆಯ ಗುರುವಾದ ದ್ರೋಣನ ಹಿರಿಮೆಯನ್ನು 

ಎಂಬಂತಹ ತೀರ್ಮಾನಗಳನ್ನು ಗಮನಿಸಿ. 
ಧ್ವನಿಸುವ , ಪಿನಾಕಪಾಣಿ, ಗಾಂಡೀವಿ ಎಂಬ 
ಪದಗಳು ಅತ್ಯಂತ ಪರಿಣಾಮಕಾರಿಯಾಗಿ 

ಈ ಪರಿಭಾಷೆಯ ಅರ್ಥವನ್ನು ಹೀಗೆ ವಿವರಿಸ 
ಬಳಕೆಯಾಗಿವೆ. ಪಿನಾಕಪಾಣಿ, ಗಾಂಡೀವಿ 

ಬಹುದು. ಒಂದು ಕೃತಿಯು ಓದುಗನಲ್ಲಿ ಅಥವ 
ಪದಗಳು ವಾಚಕಗಳಾಗಿದ್ದರೂ ಈ ಸಂದರ್ಭ 

ಪ್ರೇಕ್ಷಕನಲ್ಲಿ ಮೂಡಿಸುವ ಭಾವನೆಗಳು ಮತ್ತು 

ನಿರೀಕ್ಷೆಗಳು ( ಚಿತ್ತಾಲರ ಹೆಚ್ಚಿನ ಕಥೆಗಳು ತಮ್ಮ 
ದಲ್ಲಿ ತಮ್ಮ ಅರ್ಥ ಪರಿವೇಷದಿಂದಾಗಿ ವಕ್ರತೆಗೆ 
ಕಾರಣಗಳಾಗಿವೆ. ವಾಚಕವಕ್ರತೆ ಎಂಬುದು 

ಸತ್ವ ಹಾಗೂ ಸತ್ವಗಳಿಗಾಗಿ ... ವಾತಾವರಣದ 

ಅಪೂರ್ವತೆಯನ್ನೇ ಅವಲಂಬಿಸಿರುತ್ತದೆನ್ನು 
ಕುಂತಕನ ಪರಿಭಾಷೆ. 

ವುದು ಗಮನಿಸಬೇಕಾದ ವಿಷಯ '' ೨) ; 
೧೬೮ , ವಾತಾವರಣ Atmosphere ವಸ್ತುವಿನ ಪ್ರತಿಪಾದನೆಯನ್ನು ಬಹಳ ಮಟ್ಟಿಗೆ 
ಅಟ್ಮಾಸ್‌ಫಿಯರ್ ಇಂಗ್ಲಿಶ್ ಸಾಹಿತ್ಯ ನಿಯಂತ್ರಿಸುವ , ಕೃತಿಯಲ್ಲಿ ವ್ಯಾಪಕವಾಗಿ 
ವಿಮರ್ಶೆಯ ಸಂಪರ್ಕದಿಂದ ಈ ಪರಿಭಾಷೆ ಹರಡಿರುವ ಭಾವನೆ ( ಕಾದಂಬರೀ ಕಾವ್ಯದಲ್ಲಿ 
ಕನ್ನಡಕ್ಕೆ ಪರಿಚಯವಾಗಿದೆ. ಇದು ಮೂಲತಃ ಪ್ರಧಾನ ಸನ್ನಿವೇಶಗಳು ಮಾತ್ರವಲ್ಲದೆ ಸಮಗ್ರ 
ಹವಾಮಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಪದ. ಕಥಾಭಿತ್ತಿಯೂ ತಪೋವನಗಳ ಪರಿವೇಶದಿಂದ 
ಸಾಹಿತ್ಯೇತರ ಸಂದರ್ಭಗಳಲ್ಲೂ ಈ ಪದ ಸುವೃತವಾಗಿದೆ ” ); ಒಂದೊಂದು ಕೃತಿಗೂ 
ಬಳಕೆಯಾಗುತ್ತಿದ್ದು , ಈ ಪದದ ಸಾಹಿತ್ಯಕ ಇರುವ ತನ್ನದೇ ಆದ , ಓದುಗನು ಪ್ರವೇಶಿಸಿ 
ಮತ್ತು ಸಾಹಿತ್ಯೇತರ ಅರ್ಥಗಳ ನಡುವಿನ ಅನುಭವ ಪಡಬೇಕಾದ ಭಾವಪ್ರಪಂಚ. 


ವಿಮರ್ಶೆಯ ಪರಿಭಾಷೆ | ೨೨೫ 


ಮೂಡ್, ಅಮೀಯನ್ಸ್ , ಸನ್ನಿವೇಶ, ಪರಿವೇಶ ವಿವೇಕವೂ ನಿಷ್ಠೆಯೂ ಸಾಮರ್ಥ್ಯವೂ ಒಟ್ಟು 
ಎಂಬ ಪದಗಳು , ಅಸಮರ್ಪಕವಾಗಿ ಗೂಡಿದರೆ ಅದೇ ನಮ್ಮ ವಾತಾವರಣದಲ್ಲಿ 
ಅಟ್ಮಾಸ್ಫಿಯರ್‌ನ ಸಮಾನಾರ್ಥಕಗಳಾಗಿ ಒಂದು ವಿಶೇಷ ಶಕ್ತಿಯಾಗುತ್ತದೆ. ಆ 
ಬಳಕೆಯಾಗುತ್ತಿವೆ. 

ಶಕ್ತಿಯಿಂದಲೇ ಉತ್ತಮ ಸಾಹಿತ್ಯಕ್ಕೆ ಬೇಕಾದ 

ಪುಷ್ಟಿ ... ಲೇಖಕ , ಭಾಷೆಯನ್ನಾಡುವ ಓದುವ 
ಒಂದು ಕೃತಿಯ ವಾತಾವರಣ ನಿರ್ಮಾಣ 

ಸಮಸ್ತರೂ ಅವನಿಗೆ ತಕ್ಕ ವಾತಾವರಣವನ್ನು 
ವೆಂಬುದು ಅಲ್ಲಿನ ಪಾತ್ರಗಳ ಭಾವನೆಗಳು 

ಕಲ್ಪಿಸುವುದರಲ್ಲಿ ಭಾಗಸ್ಥರಾಗುತ್ತಾರೆ .” 
ಮತ್ತು ಕ್ರಿಯೆಗೆ ತಕ್ಕ ಸೂಚನೆ ಮತ್ತು 
ಸಿದ್ಧತೆಗಳನ್ನು ಒದಗಿಸುವ ತಂತ್ರವೂ ಹೌದು. ೧ . RSM ಸಾತ್ಯೋಪಾ. ಪು. ೬೯ , ೨ . GGR 
ಉದಾ. . “ ರಾಮಚಂರ್ದ ಶರ್ಮ ರು ಸಕಹೊ . ಪು. ೫೩ ೩ . K . V.P, ತಪೋನಂ. ಪು. ೯ 

೪ . GGR , ಸಕಹೊ . ಪು . ೭೨ ೫ . DVG ಸಾಶಕ್ತಿ ಪು. 
' ಸಂಗಮ ' ದಲ್ಲಿ ಧೋ ಎಂದು ಸುರಿಯುತ್ತಿ 

೧೩೩ - ೧೩೪ 
ರುವ ಮುಂಗಾರು ಮಳೆಯ ವಾತಾವರಣವನ್ನು 
ನಿರ್ಮಿಸಿ ಅದರ ಹಿನ್ನೆಲೆಯಲ್ಲಿ ಮೂರೂ 

೧೬೯ . ವಾಸ್ತವತಾವಾದ Realism 
ವ್ಯಕ್ತಿಗಳ ಪ್ರತಿಕ್ರಿಯೆಗಳನ್ನು ಮೇಳವಿಸುವ 

ರಿಯಲಿಸಂ ವಾಸ್ತವಿಕತೆ ಎಂಬುದು ಸಾಹಿತ್ಯ 
ಪ್ರಯತ್ನ ಮಾಡಿದ್ದಾರೆ '' , ಮುಗ್ಧತೆ, 

ದಲ್ಲಿ ಒಂದು ಧೋರಣೆಯನ್ನು ಸೂಚಿಸುವ 
ಗಾಂಭೀರ್ಯ, ದುರಂತ ಇತ್ಯಾದಿಗಳ 

ಪದ. ಸಾಧ್ಯವಾದಷ್ಟೂ ಪ್ರಾಮಾಣಿಕವಾಗಿ , 
ವಾತಾವರಣವನ್ನು ಭಾಗಶಃ ಛಂದಸ್ಸು ಮತ್ತು 

ಬದುಕಿನ ಮತ್ತು ಪ್ರಕೃತಿಯ ಎಲ್ಲ ( ಅಥವ 
ಪ್ರತಿಮೆಗಳಿಂದ , ಭಾಗಶಃ ಆಯಾ ಸಂದರ್ಭದ 

ಸಾಧ್ಯವಿರುವಷ್ಟು) ಮುಖಗಳನ್ನು ಚಿತ್ರಿಸುವ, 
ವಸ್ತುಗಳ ವರ್ಣನೆಯಿಂದ ಮತ್ತು ಭಾಗಶಃ 

ಪುನಃ ಸೃಷ್ಟಿಸುವ ಪ್ರಯತ್ನ, ಸೌಂದರ್ಯಕ್ಕಾಗಿ 
ಶೈಲಿಯ ಸಹಾಯದಿಂದ ಸೃಷ್ಟಿಸಬಹುದು . 

' ಸತ್ಯ ' ದ ಆದರ್ಶಕರಣ , ಭಾಷೆಯ ಶೈಲೀಕರಣ 
' ತೆಂಕಣ ಗಾಳಿಯಾಟ' ಕವನದಲ್ಲಿ ಛಂದಸ್ಸು , 

ಮತ್ತು ಅತಿಮಾನುಷ, ಆಧ್ಯಾತ್ಮ ವಿಷಯಗಳ 
ವರ್ಣನೆ ಮತ್ತು ಶೈಲಿಗಳು ಒಟ್ಟಿಗೆ ಸೇರಿ 

ತಿರಸ್ಕಾರ - ಈ ಧೋರಣೆಯ ಲಕ್ಷಣಗಳು. 
ಸೃಷ್ಟಿಸುವ ವಾತಾವರಣವನ್ನು ಗಮನಿಸಿ, ಸೂಕ್ತ 

ಈ ಅರ್ಥದಲ್ಲಿ ವಾಸ್ತವಿಕತೆಯ ಧೋರಣೆ 
ಭಾವ ಪ್ರಪಂಚದ ನಿರ್ಮಾಣವಾಗುವುದು 

ಯನ್ನು ಸಾಹಿತ್ಯ ಮತ್ತು ಕಲೆಗಳ ಚರಿತ್ರೆ 
ಆಯಾ ಸಂದರ್ಭದ ಅನುಭವಗಳ ಮತ್ತು 

ಯುದ್ದಕ್ಕೂ , ಅಲ್ಲಲ್ಲಿ ಗುರುತಿಸಬಹುದು. ಎಲ್ಲ 
ಅಭಿವ್ಯಕ್ತಿಯ ತೀವ್ರತೆಯಿಂದ, ವಾತಾವರಣ 

ನಾಗರಿಕತೆ ಗಳೂ ಬೆಳವಣಿಗೆಯ ಒಂದು ಹಂತ 
ನಿರ್ಮಾಣ ಹೇಗೆ ಬರಹಗಾರರ ತಂತ್ರಕ್ಕೆ ತಲುಪಿದಾಗ , ಅಂದರೆ ಸಾಕಷ್ಟು ಬೆಳವಣಿಗೆ 
ಸಂಬಂಧಿಸಿದೆ . ಹಾಗೆಯೇ ಅದರ ಹೊಂದಿದ ಮೇಲೆಯೇ , ವಾಸ್ತವಿಕತೆಯ 
ಸಾರ್ಥಕತೆ ಓದುಗರ , ಪ್ರೇಕ್ಷಕರ ಸಾಮರ್ಥ್ಯ ದೃಷ್ಟಿಕೋನ ಪ್ರಬಲಿಸುವುದನ್ನು ಕಾಣಬಹುದು . 
ಮತ್ತು ಮನಸ್ಥಿತಿಗಳನ್ನು ಅವಲಂಬಿಸಿರು 

ವಾಸ್ತವಿಕತೆ ಎಂಬುದು ಸ್ವಯಂಪ್ರಜ್ಞೆಯುಳ್ಳ 
ವಂಥದೂ ಹೌದು. 

ಒಂದು ಸಾಹಿತ್ಯಕ ಚಳುವಳಿಯಾಗಿ 
ವಿಶಾಲ ಅರ್ಥದಲ್ಲಿ ಸಾಹಿತ್ಯ ಸಂದರ್ಭವನ್ನು ಯೂರೋಪಿನಲ್ಲಿ , ೧೮೩೦ರ ಫ್ರೆಂಚ್ 
ಕುರಿತೂ ವಾತಾವರಣ ಎಂಬ ಪದ ಬಳಕೆ ಕ್ರಾಂತಿಯ ನಂತರ ಕಾಣಿಸಿಕೊಂಡಿತು . 
ಯಾಗುತ್ತದೆ : “ ನಮ್ಮ ದಿನಚರಿಯ ಮಾರ್ಗ ೧೮೫೦ರಿಂದ ೧೮೮೦ರವರೆಗೆ ಇಡೀ ಪಶ್ಚಿಮ 
ಗಳಲ್ಲಿ , ನಮ್ಮ ಸಾಮಾನ್ಯ ಕರ್ತವ್ಯಗಳ ಆಚರಣೆ ಜಗತ್ತಿನ ಪ್ರಮುಖ ಸಾಹಿತ್ಯಕ ಧೋರಣೆ 
ಯಲ್ಲಿ.... ತೋರಿಸುವ ಪರಿಜ್ಞಾನವೂ ಯಾಗಿತ್ತು . ಹಿಂದಿನ ಕಾಲದ ಪ್ರಸಿದ್ದ 


೨೨೬ | ವಿಮರ್ಶೆಯ ಪರಿಭಾಷೆ 


ಕಲಾಕೃತಿಗಳ ನಿಷ್ಠಾವಂತ ಅನುಕರಣೆಯಲ್ಲ, ಎಲ್ಲ ಶಾಖೆಗಳಿಗಿಂತ ಸಮಾಜಶಾಸ್ತ್ರಕ್ಕೆ ಹೆಚ್ಚಿನ 
ಪ್ರಕೃತಿ ನಮಗೆ ಒದಗಿಸುವ ಮಾದರಿಗಳ ಪ್ರಾಮುಖ್ಯವುಂಟೆಂದು ಹೇಳಿದ . ೧೮೪೧ರಲ್ಲಿ 
ಅನುಕರಣೆ ಎಂಬುದು ಈ ಚಳವಳಿಯ ಸ್ಕೂರ್‌ಬ್ಯಾಷ್ನು ಧರ್ಮವನ್ನು ಮಾನವ 
ಪ್ರಮುಖ ತತ್ವ , ಅಭಿಜಾತ ಸಾಹಿತ್ಯ ಕೃತಿಗಳ ಶಾಸ್ತದ ದೃಷ್ಟಿಯಿಂದ ವಿಮರ್ಶಿಸತೊಡಗಿದ. 
ಅವಲಂಬನೆ, ರಮ್ಯಪಂಥದ ವೈಯಕ್ತಿಕತೆಗಳನ್ನು ಶಾಶ್ವತ 'ಕ್ಕೂ ಮನುಷ್ಯನಿಗೂ ಸಂಬಂಧ 
ತಿರಸ್ಕರಿಸಿ, 'ಕಲೆಗಾಗಿ ಕಲೆ' ಎಂಬುದಕ್ಕಿಂತ - ಇಲ್ಲವೆಂದೂ , ಪ್ರಪಂಚ ಪರಿಸರವೇ ಮನುಷ್ಯನ 
ಭಿನ್ನವಾದ ಕರ್ತವ್ಯವನ್ನು ಕಲಾವಿದನಿಗೆ ಸ್ಥಿತಿಗತಿಗಳಿಗೆ ಕಾರಣವೆಂದೂ ಪ್ರತಿಪಾದಿಸಿದ. 
ಆರೋಪಿಸಿತು. ಕಲಾವಿದನಾದವನು ತನ್ನ ತನ್ನ ಸುತ್ತಲ ಜಗತ್ತನ್ನು ರೂಪಿಸುವುದು ಮತ್ತು 
ಕಾಲದ ಮಹತ್ವದ ಘಟನೆಗಳಲ್ಲಿ ಕ್ರಿಯಾ ಸುಧಾರಿಸುವುದು ಮನುಷ್ಯನದೇ ಹೊಣೆ 
ಶೀಲನಾಗಿ ತೊಡಗುವುದಷ್ಟೆ ಅಲ್ಲ ಅವುಗಳ ಎಂದು ಹೇಳಿದ. ಜೊತೆಗೆ, ಅದುವರೆಗೆ 
ಮೌಲ್ಯಮಾಪನವನ್ನೂ ತನ್ನ ಕೃತಿಗಳಲ್ಲಿ ವಿವರಿಸಲು ಸಾಧ್ಯವಾಗದಿದ್ದ ಪ್ರಕ್ರಿಯೆಗಳ 
ಮಾಡಬೇಕು. ಅಭಿಜಾತ ಸಾಹಿತ್ಯವು ಸಾಮಾನ್ಯ ಮೇಲೆಯೂ ವಿಜ್ಞಾನವು ಪ್ರಭುತ್ವ ಸ್ಥಾಪಿಸಿ 
ಮನುಷ್ಯನ ( ಅಂದರೆ ಈ ಚಳವಳಿಯ ಕಾಲದ ಮುನ್ನಡೆಯ ತೊಡಗಿತು . ಹಾಗಾಗಿ 
ಅರ್ಥದಲ್ಲಿ ಕೆಳ ಮಧ್ಯಮ ವರ್ಗದ ಮನುಷ್ಯನ) ಕಲಾವಿದನೂ ತನ್ನ ಸುತ್ತಲ ಜಗತ್ತಿನ ಸಾಧನೆ 
ಬದುಕು , ಸಮಕಾಲೀನ ವಿಚಾರಗಳನ್ನು ದೂರ ಗಳತ್ತ ಗಮನ ಹರಿಸಿ, ಅವುಗಳ ಚಿತ್ರಣದಲ್ಲಿ 
ತಳ್ಳಿತು ಅಥವ ಹರ್ಷನಾಟಕ , ಜನಪ್ರಿಯ ತನ್ನತನದ ಅಭಿವ್ಯಕ್ತಿಯನ್ನು ಮಾಡತೊಡಗಿದ. 
ಕತೆಗಳಂತಹ ಕೀಳು' ಪ್ರಕಾರಗಳಿಗೆ ಮಾತ್ರ ಡಾಗ್ತಿರೆ ೧೮೩೯ರಲ್ಲಿ ಫೋಟಾಗ್ರಫಿಯನ್ನು 
ಯುಕ್ತ ಎಂದು ಭಾವಿಸಿತು. ವಾಸ್ತವಿಕತೆಯ ಸಂಶೋಧಿಸಿದ. ಛಾಯಾ ಚಿತ್ರಗಳು ಲೇಖಕನಿಗೆ 
ಚಳವಳಿಯಲ್ಲಿ, ' ಸಹ್ಯ ' ವಾದ ಅಥವ ಅಸಹನೀ ವಾಸ್ತವಿಕತೆಗೆ ಸಮೀಪವಾದ , ಖಚಿತವಾದ, 
ಯವೂ ಆದ ಬದುಕಿನ ಎಲ್ಲ ಸಮಸ್ಯೆಗಳು , ಪ್ರತಿನಿಧಿ ಸ್ವರೂಪದ (ರೆಪ್ರೆಸೆಂಟೇಶನಲ್ ) 
ಪ್ರಾದೇಶಿಕ ವೈವಿಧ್ಯಗಳು , ಸಮಕಾಲೀನ ಶೈಲಿಯ ಸೂಚನೆಗಳನ್ನು ಒದಗಿಸಿದವು. 
ಸಂಪ್ರದಾಯ ರಿವಾಜುಗಳು ಸಾಹಿತ್ಯಕ ಅಂತೆಯೇ ಪತ್ರಿಕೋದ್ಯಮದ ಬೆಳವಣಿಗೆ 
ವಿಮರ್ಶಾತ್ಮಕ ಪರಿಶೀಲನೆಗೆ 'ಯೋಗ್ಯ' ಸಡಿಲ ಶೈಲಿ , ಸೂಕ್ಷ್ಮ ನಿರೀಕ್ಷಣೆ , ಚಿತ್ರಣಗಳಿಗೆ 
ವಸ್ತುಗಳಾದವು. ಬಾಲ್ಟಾಕ್‌ನ ದಿ ಹೂಮನ್ ಸರ್ತಿ ನೀಡಿತು . ಕಾರ್ ಬೆಟ್ನು 
ಕಾಮಿಡಿ, ಡಿಕನ್ಸ್ನ ಕಾದಂಬರಿಗಳು ಸಾಹಿತ್ಯವು ಸಮಕಾಲೀನ ಬದುಕಿನ ಎಲ್ಲ ಮುಖಗಳನ್ನೂ 
ವಾಸ್ತವಿಕತೆಗೆ ಪರಿವರ್ತನೆ ಹೊಂದುತ್ತಿದ್ದುದ್ದರ ವಿಚಾರಗಳನ್ನು ಕಲಾವಿದ ತನ್ನದೇ ಭಾಷೆಗೆ 
ಸೂಚಕಗಳಾಗಿ ಕಾಣುತ್ತವೆ. 

* ಅನುವಾದಿಸಿಕೊಳ್ಳಬೇಕು' ಎಂದು 
೧೯ನೇ ಶ. ದ ತತ್ವಶಾಸ್ತ್ರದ ಬೆಳವಣಿಗೆಗಳೂ ಒತ್ತಾಯಿಸಿದ. ಚಾಂಪ್ಫೈರಿ ಈ ತತ್ವವನ್ನು 
ವಾಸ್ತವಿಕ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿವೆ. ಸಾಹಿತ್ಯಕ್ಕೆ ಅನ್ವಯಿಸಿ ಕಾದಂಬರಿಗಳು ವಿಶಿಷ್ಟ 
ವಿಶೇಷವಾಗಿ ಕಾಯ್ದೆಯ ' ಪಾಸಿಟಿವಿಸಂ' ನ ಅಥವ ' ದೈತ್ಯ ' ನಾಯಕರನ್ನು ತ್ಯಜಿಸಿ ಸಾಮಾನ್ಯ 
ಪ್ರಭಾವ ಅಧಿಕವಾಗಿದೆ. “ ಪರಿಶೀಲಿತ ಸಂಗತಿ ” ಮನುಷ್ಯರನ್ನು ಕುರಿತಾಗಿರಬೇಕೆಂದು ಹೇಳಿದ . 
( ಅಸರೆ ನ್ ಫ್ಯಾಕ್ ) ಗಳು ಮಾತ್ರವೇ ಸತ್ಯದ ಆ ಸಾಮಾನ್ಯ ಯೋಗ್ಯ ಅಥವ ಅಪರಾಧಿ 
ಮಾನದಂಡವೆಂದು ಕಾವೈ ಹೇಳಿದ. 

ಯಾಗಿರಲಿ, ಸುಂದರನಾಗಿರಲಿ, ಕುರೂಪಿ 
ತತ್ವಶಾಸ್ತ್ರವು ವೈಜ್ಞಾನಿಕ ಅನ್ವೇಷಣೆಗಳನ್ನು ಯಾಗಿರಲಿ ಬದುಕಿನ ಸತ್ಯಕ್ಕೆ ನಿಷ್ಠವಾದ ಚಿತ್ರಣ 
ಆಧರಿಸಿರಬೇಕೆಂದು ಪ್ರತಿಪಾದಿಸಿ , ವಿಜ್ಞಾನದ ವಾಗಿರಬೇಕೆಂದು ಪ್ರತಿಪಾದಿಸಿದ. ೧೮೫೭ರಲ್ಲಿ 


ವಿಮರ್ಶೆಯ ಪರಿಭಾಷೆ | ೨೨೭ 


ಬಂದ ಫ್ಲಾಬೋನ ಮಡಾಂ ಬಾವರಿ ಪ್ರಾಥಮಿಕ ಕರ್ತವ್ಯ . ಸ್ಟಾಲಿನ್ ಕಲಾವಿದನನ್ನು 
ಯೂರೋಪಿನಲ್ಲಿ ವಾಸ್ತವಿಕತೆಯ ಚಳವಳಿಯ “ ಮನುಷ್ಯನ ಆತ್ಮಗಳ ಎಂಜಿನಿಯರ್‌'' 
ಬೆಳವಣಿಗೆಗೆ ಕಾರಣವಾಯಿತು. 

ಎನ್ನುತ್ತಾನೆ . ಸಮಾಜವಾದಿ ವಾಸ್ತವಿಕತೆಯು 
೧೯ನೇ ಶ. ದ ವಾಸ್ತವಿಕತೆ ದಿಗ್ರಮೆ ಹುಟ್ಟಿಸು 

ಬೂರ್ಜ್ವಾ ವಾಸ್ತವಿಕತೆಯನ್ನು ಕ್ರಿಯಾತ್ಮಕ 

ವಲ್ಲದ, ರೂಪಕ್ಕೆ ಗಮನ ನೀಡುವ, ಕೇವಲ 
ವಷ್ಟು ವೈವಿಧ್ಯವನ್ನೂ ರಾಷ್ಟ್ರೀಯ ವೈವಿಧ್ಯ 
ಗಳನ್ನೂ ಹೊಂದಿದ್ದು ಆ ಚಳವಳಿಯ ಎಲ್ಲ 

ವಿಮರ್ಶೆಯಲ್ಲಿ ಮುಗಿದುಬಿಡುವ ಧೋರಣೆ 
ಕತಿಗಳನೂ ಸೂತರೂಪದಲಿ ಸರಳವಾಗಿ ಎಂದು ಟೀಕಿಸುತ್ತದೆ . ಎ . ಟಾಲ್‌ಸ್ಟಾಯ್ , 
ವಿವರಿಸುವುದು ಅಸಾಧ್ಯ . ಫ್ರಾನ್ಸಿನಲ್ಲಿ ಫ್ಲಾಬೋ 

ಶೋಲೊಕೋವ್, ಫಡೆಯೇವ್ ಸಾಮಾಜಿಕ 
ಮತ್ತು ಬಾಲಾಕ್ ; ರಷಿಯಾದಲ್ಲಿ ಟರ್ಜಿನೀವ್ , 

ವಾಸ್ತವಿಕತೆಯ ಪ್ರಮುಖ ಲೇಖಕರು . 
ಗಾನ್ಸ್ಷರೊಫ್ , ಟಾಲ್‌ಸ್ಟಾಯ್ ಮತ್ತು ವಿಮರ್ಶೆಯಲ್ಲಿ ವಾಸ್ತವಿಕತೆ ಎಂಬುದು ಒಂದು 
ಡಾಸ್ಸಾವ್ ಕೀ ; ಇಂಗ್ಲೆಂಡಿನಲ್ಲಿ ಥ್ಯಾಕರೆ , ಪಾರಿಭಾಷಿಕವಾಗಿ ಕಾದಂಬರಿಯನ್ನು ಕುರಿತ 
ಜಾರ್ಜ್ ಎಲಿಯಟ್ , ಆರ್ನಾಲ್ಡ್ ಬೆನೆಟ್ ; ಚರ್ಚೆಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತದೆ. 
ಜರ್ಮನಿಯಲ್ಲಿ ಗಾಟ್‌ ಹೆಲ್ಸ್ , ಕೆಲ್ಲರ್ , ವಾಸ್ತವಿಕತೆ ಕಾದಂಬರಿ ಪ್ರಕಾರದ ಪ್ರಮುಖ 
ಫಾಂಟೇನ್ ಮತ್ತು ಥಾಮಸ್ಮಾನ್ - 

ಲಕ್ಷಣ . ಇತರ ಯಾವುದೇ ಸಾಹಿತ್ಯ 
ಮೊದಲ ಕೃತಿಗಳಲ್ಲಿ ವಾಸ್ತವಿಕತೆಯ ಮಾಧ್ಯಮ 

ಪ್ರಕಾರಕ್ಕಿಂತ ಕಾದಂಬರಿಯಲ್ಲಿ ಕಾಲ ಮತ್ತು 
ದಲ್ಲಿ ಮಹತ್ವದ ಸಾಧನೆಗಳನ್ನು ಸಾಧಿಸಿದ 

ಸ್ಥಳದ ಆಯಾಮಗಳ ಮೇಲೆ ಹೆಚ್ಚಿನ ಒತ್ತು 
ಲೇಖಕರು. ಸಾಮಾಜಿಕ ವಿಮರ್ಶೆಯನ್ನು ಇರುತ್ತದೆ. ಇತರ ಯಾವುದೇ ಪ್ರಕಾರಕ್ಕಿಂತ 
ಒಳಗೊಂಡಿದ್ದರೂ , ನಿರ್ಲಿಪ್ತತೆ ಮತ್ತು 

ಹೆಚ್ಚು ಸ್ಪಷ್ಟವಾಗಿ ಮನುಷ್ಯನನ್ನು ಭೌತಿಕ 
ಸಂಯಮ ಹೊಂದಿದ ಬರವಣಿಗೆ; ಉತ್ತೇಕ್ಷೆ 

ಜಗತ್ತಿನ ಪರಿಸರವನ್ನು ಸೃಷ್ಟಿಸಿ , ಅದರ ನಡುವೆ 
ಯಿಲ್ಲದ ಸಹಾನುಭೂತಿಯುಕ್ತ ವ್ಯಂಗ್ಯ ; 

ಹಿನ್ನೆಲೆಯಲ್ಲಿ ನೋಡುತ್ತದೆ . ವಾಸ್ತವಿಕತೆಯನ್ನು 
ವೈಚಾರಿಕತೆ ಮತ್ತು ಆಶಾವಾದವನ್ನೊಳಗೊಂಡ 

ಕುರಿತ ಸಿದ್ದಾಂತಗಳೆಲ್ಲ ಕಾದಂಬರಿ ವಾಸ್ತವವನ್ನು 
ಮಾನವೀಯತೆ ಈ ಗುಣಗಳನ್ನು ಮೇಲಿನ ಎಲ್ಲ 

(ರಿಯಾಲಿಟಿ) ಅನುಕರಿಸುತ್ತದೆ ಎಂಬ ಪೂರ್ವ 
ಕಾದಂಬರಿಕಾರರಲ್ಲಿ ಗುರುತಿಸಬಹುದು. ಆದರೆ 

ಗ್ರಹಿಕೆಯನ್ನೇ ಹೊಂದಿವೆ ಮತ್ತು ಈ ವಾಸ್ತವ 
ಈ ಎಲ್ಲ ಲೇಖಕರ ಕೃತಿಗಳೂ ಪ್ರತ್ಯೇಕವಾಗಿ 

ಹೆಚ್ಚು ಕಡಮೆ ಸ್ಥಿರವಾದದ್ದು, ' ಸುಲಭವಾಗಿ 
ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿವೆ ಎಂಬುದನ್ನು 

ಕೈಗೆ ಸಿಗುವಂಥದ್ದು ಎಂದು ನಂಬುತ್ತವೆ. ಆದರೆ 
ಮರೆಯಬಾರದು . 

ಕೇವಲ ಅನುಕರಣೆ ಎಂದಲ್ಲದೆ ಕಾದಂಬರಿ 
ಆಧುನಿಕ ಪಾಶ್ಚಾತ್ಯ ವಾಸ್ತವಿಕತೆ ಸಮಾಜದಲ್ಲಿ ಯನ್ನು ವಾಸ್ತವದ ಸಂಬಂಧವನ್ನು ಕಾಲ್ಪನಿಕ 
ವೈಫಲ್ಯ ಮತ್ತು ವಿದಳನಗಳನ್ನು ಹೆಚ್ಚಾಗಿ ಪ್ರತಿಸೃಷ್ಟಿ ಎಂದೂ ಗುರುತಿಸಲು ಸಾಧ್ಯವಿದೆ . 
ಕಾಣುತ್ತಿದೆ. ಹೆಚ್ಚು ಡಿಫೀಟಿಸ್ಟ್ ಆಗುತ್ತಿದೆ. ಕಾದಂಬರಿಯಲ್ಲಿನ ಜಗತ್ತು ವಾಸ್ತವ ಜಗತ್ತಿನ 
ಆದರೆ ರಷಿಯದಲ್ಲಿ ವಾಸ್ತವಿಕತೆ ಸಾಮಾಜಿಕ ಪ್ರತಿಕೃತಿಯಾಗಿರುವುದಕ್ಕಿಂತ ಹೆಚ್ಚಾಗಿ ಕಾಲ್ಪನಿಕ 
ವಾಸ್ತವಿಕತೆ (ಸೋಷಿಯಲ್ ರಿಯಲಿಸಂ) ಚಳವಳಿ ಪ್ರತಿಸೃಷ್ಟಿಯಾಗಿರುತ್ತದೆ. ಈ ರೀತಿಯಲ್ಲಿ 
ಯಾಗಿ ಬೆಳೆದಿದೆ. ಮಾರ್ಕ್ಸ್ನ ತತ್ವಗಳ ಕಲಾತ್ಮಕ ವಾಸ್ತವ ಮತ್ತು ಕಾದಂಬರಿಯ ಸಂಬಂಧವನ್ನು 
ಅಭಿವ್ಯಕ್ತಿ ಸಾಮಾಜಿಕ ವಾಸ್ತವಿಕತೆ ಎನಿಸಿ ಗುರುತಿಸಿದಾಗ , ವಾಸ್ತವಿಕತೆಯ ಚಳವಳಿಯ 
ಕೊಳ್ಳುತ್ತದೆ. ಸಮಾಜವಾದೀ ಸಮಾಜದ ಕಾದಂಬರಿಗಳ ಮೌಲ್ಯಮಾಪನಕ್ಕೆ ಬಳಸುತ್ತಿದ್ದ 
ಪ್ರಗತಿಗೆ ಸಹಾಯಕವಾಗುವುದು ಕಲೆಯ ಸತ್ಯ - ಅಸತ್ಯದ ಮಾನದಂಡಕ್ಕಿಂತ ಬೇರೆ 


೨೨೮ | ವಿಮರ್ಶೆಯ ಪರಿಭಾಷೆ 


ಯಾದ ವಿಮರ್ಶಾತ್ಮಕ ಮಾನದಂಡಗಳನ್ನು ಲೇಖಕ ಅದ್ಭುತ ಅಥವ ಅಸಂಗತವಾದ ಹಾಸ್ಯ 
ಗುರುತಿಸಬಹುದು. ನಿರೂಪಣೆಯ ನಿರ್ದಿಷ್ಟ ಅಥವ ಚತುರತೆಯನ್ನು ಆಯುಧವಾಗಿ 
ತೆಯ ದಂಡದಿಂದ ವಾಸ್ತವಿಕ ಚಳವಳಿಯ ಬಳಸಿಕೊಂಡು ತನ್ನ ವಸ್ತುವಿನ ಮೇಲೆ ದಾಳಿ 
ಕಾಲದಲ್ಲಿ ಕಾದಂಬರಿಗಳ ಯಶಸನ್ನು ಅಳೆಯು ಮಾಡುತ್ತಾನೆ . ತಮಾಷೆ , ತಿರಸ್ಕಾರ , 
ತಿದ್ದರೆ ಈಗ, ಕಾದಂಬರಿಯು ವಾಸ್ತವದ ಮೂದಲಿಕೆ, ಕೋಪ, ಅಪಹಾಸ್ಯ ಇವು 
ಕಾಲ್ಪನಿಕ ಪ್ರತಿಸೃಷ್ಟಿ ಎಂಬುದನ್ನು ಒಪ್ಪಿರು 

ವಿಡಂಬನೆಕಾರನ ಧೋರಣೆಗಳಾಗಿರುತ್ತವೆ. 
ವುದರಿಂದ, ನಿರೂಪಣೆಯ ಶಿಲ್ಪ, ಭಾಷೆಯ 

ಹೀಗಳಿಕೆ ಅಥವ ವಿಕಟ ಹಾಸ್ಯವೇ ಸೆಟ್ಟೆರ್ 
ಸಂಕೀರ್ಣತೆ ಇತ್ಯಾದಿಗಳನ್ನು ಪ್ರಮುಖವಾಗಿ 

ಅಲ್ಲದಿದ್ದರೂ , ಇವೆರಡರಲ್ಲಿ ಯಾವುದಾದ 
ಗಮನಿಸಲಾಗುತ್ತಿದೆ. 

ರೊಂದು ವಿಡಂಬನೆಯ ಮುಖ್ಯ ಲಕ್ಷಣ 
ಕನ್ನಡ ಸರ್ವಜ್ಞ ರತ್ನಾಕರವರ್ಣಿ ಮುಂತಾದ ವಾಗಿರುತ್ತದೆ . ಹಾಸ್ಯ - ದಿ ಕಾಮಿಕ್‌ಗೂ 
ಕವಿಗಳಲ್ಲಿ ವಾಸ್ತವಿಕತೆಯ ಅಂಶಗಳನ್ನು ಸಟೈರ್‌ಗೂ ಒಂದು ಮುಖ್ಯ ವ್ಯತ್ಯಾಸವಿದೆ. 
ಗುರುತಿಸಬಹುದು. ಆದರೆ ಕನ್ನಡದಲ್ಲಿ ವಾಸ್ತವಿಕ ಮನುಷ್ಯನ ಅ - ಪರಿಪೂರ್ಣತೆ, ದೌರ್ಬಲ್ಯ 
ವಾದ ನಿಜವಾಗಿ ಕಾಲಿಟ್ಟಿದ್ದು ೨೦ನೇ ಶ . ದಲ್ಲೇ . ದೋಷಗಳನ್ನು ನಗೆಗೆ ವಸ್ತುವನ್ನಾಗಿ ಮಾಡಿ 
ಗುಳವಾಡಿಯವರ ಇಂದಿರೆ ಕನ್ನಡದ ಮೊದಲ ಕೊಳ್ಳುವಾಗಲೂ ಹಾಸ್ಯ ' ತಾಳೆ ' ಯನು 
ವಾಸ್ತವಿಕ ಕಾದಂಬರಿ. ಕಾರಂತರ ಕಾದಂಬರಿ 

ಕಳೆದುಕೊಳ್ಳುವುದಿಲ್ಲ. ನಗೆ , ವಿನೋದವೇ 
ಗಳಲ್ಲೂ ವಾಸ್ತವಿಕತೆಗೇ ಹೆಚ್ಚು ಪ್ರಾಮುಖ್ಯ . 

ಅದರ ಅಂತಿಮ ಗುರಿ . ವಿಡಂಬನೆ ನಗೆಯನ್ನು 
ಹ . ಪಿ . ಜೋಷಿಯವರ ಮಾವಿನತೋಪು 

ಒಂದು ಆಯುಧವಾಗಿ ಬಳಸುತ್ತದೆ. 
ವಾಸ್ತವಿಕವಾದದ ಒಂದು ಮೇರುಕೃತಿ 

ವಿಂಡಬನೆಗೆ ಗುರಿಯಾಗುವ ವಸ್ತು ವ್ಯಕ್ತಿಯಾಗಿರ 
ಎನ್ನುತ್ತಾರೆ ಶಾಂತಿನಾಥ ದೇಸಾಯಿ . ಹಾಗೆಯೇ 

ಬಹುದು - ಆಗ ಅದನ್ನು ವೈಯಕ್ತಿಕ ವಿಡಂಬನೆ 
ಗೋಕಾಕರ ಇಜೋಡು, ರಾವ್ ಬಹದ್ದೂರರ 
ಗ್ರಾಮಾಯಣ, ಕುವೆಂಪು ಅವರ ಮಲೆಗಳಲ್ಲಿ 

( ಪರ್ಸನಲ್ ಸಟೈರ್ ) ಎನ್ನುತ್ತಾರೆ ; ವ್ಯಕ್ತಿಗಳ 
ಮದುಮಗಳು ಕನ್ನಡ ವಾಸ್ತವಿಕತೆಯ ಮುಖ್ಯ 

ಗುಂಪು, ವರ್ಗ , ಸಂಸ್ಥೆ, ರಾಷ್ಟ್ರ ಅಥವ ಇಡೀ 
ಕೃತಿಗಳು . 

ಮಾನವಕುಲ ಆಗಿರಬಹುದು . ವಿಡಂಬನೆ 

ವಾಸ್ತವವನ್ನು ಆದರ್ಶದೊಂದಿಗೆ ಬೆಸೆಯಲು 
ನ್ಯಾಚುರಲಿಸಂ ಉಲ್ಲೇಖ ನೋಡಿ 
ಹೆಚ್ಚಿನ ಓದಿಗೆ: A .S , Mc Dowall: “ Realism ” ಪ್ರಯತ್ನಿಸುತ್ತದೆ. ಅದ್ದರಿಂದಲೇ ಇನ್‌ವೆಕ್ಟಿವ್ 
( ೧೯೧೮); G. Lucacs : Studies in European Re- ಗಿಂತ ಮೇಲ್ಪಟ್ಟದ್ದು ಎನ್ನಬಹುದು. ಹಾಗಾಗಿ 
alism ” ( ೧೯೫೦ ); R . Stang: “ The Theory of ವಸ್ತುವನ್ನು ನೋಡುವಲ್ಲಿ ಎರಡು ಭಿನ್ನ 
Novel in England '(೧೮೫೦ - ೧೮೭೦( ೧೯೬೧) ; 

ದೃಷ್ಟಿಕೋನಗಳು ವಿಡಂಬನೆಯಲ್ಲಿ ಜೊತೆ 
Ian Watt: “ The Rise of the Novel ” ( ೧೯೫೭); 

ಜೊತೆಗೇ ಇರುವುದರಿಂದ ಈ ಪ್ರಕಾರಕ್ಕೆ ಕೆಲವು 
ತೀನಂಶ್ರೀ : ಸಣ್ಣ ಕಥೆಯಲ್ಲಿ ವಾಸ್ತವಿಕತೆಯ ಸ್ಥಾನ ( ಲೇ ) 
ಸಮಾಲೋಕನ , ಟಿ . ಪಿ . ಅಶೋಕ: ವಾಸ್ತವತಾವಾದ ವಿಶಿಷ್ಟ ಲಕ್ಷಣಗಳು ಪ್ರಾಪ್ತವಾಗುತ್ತವೆ. 
( ೧೯೮೯ ) 

ತೋರಿಕೆಗೂ ವಾಸ್ತವಕ್ಕೂ ಇರುವ ವ್ಯತ್ಯಾಸ 
೧೭೦ , ವಿಡಂಬನೆ Satire ಸಟೈರ್ ಒಂದು ಗಳನ್ನು ಅನ್ವೇಷಿಸುವಲ್ಲಿ ವ್ಯಂಗ್ಯ ಪ್ರಮುಖ 
ಪ್ರಕಾರವಾಗಿ ವಿಡಂಬನೆಯನ್ನು ವಿವರಿಸುವಾಗ, ಉಪಕರಣವಾಗುತ್ತದೆ. ಎರಡನೆಯದಾಗಿ 
ವಿವರಣೆಯು, ಪೂರ್ಣವಾಗಿ ಅಲ್ಲದಿದ್ದರೂ ವಿಡಂಬನೆ ತೀರ ಸ್ವಲ್ಪಮಟ್ಟಿಗಾದರೂ 
ಪ್ರಮುಖವಾಗಿ , ಅದರ ' ಅಂತರಂಗ' ದ ಭ್ರಮಾತ್ಮಕತೆಯನ್ನು ಅಪೇಕ್ಷಿಸುತ್ತದೆ . 
ಸ್ವರೂಪವನ್ನು ಆಧರಿಸಿರುತ್ತದೆ . ವಿಡಂಬನೆಯಲ್ಲಿ ಮೂರನೆಯದಾಗಿ ಓದುಗನು ಹಾಸ್ಯಾಸ್ಪದ 


ವಿಮರ್ಶೆಯ ಪರಿಭಾಷೆ | ೨೨೯ 


ವೆಂದು ಗುರುತಿಸುವಂತಹ ವಸ್ತು ಬೇಕಾಗುತ್ತದೆ . ರಚಿಸಿದರು . ಇವೆರಡು ವಿಡ೦ಬನೆ 
ಎಲ್ಲಕ್ಕಿಂತ ಹೆಚ್ಚಾಗಿ ಅನುಕ್ತವಾಗಿಯಾದರೂ ಪ್ರಕಾರಗಳಲ್ಲಿನ ವ್ಯತ್ಯಾಸ ವಿಡಂಬನ ಕಾರನ 
ಇರುವಂತಹ ನೈತಿಕ ಮಾನದಂಡವೊಂದು ಪಾತ್ರದ ಸ್ವಭಾವ , ಮತ್ತು ಓದುಗರನ್ನು ಕುರಿತ 
ವಿಡಂಬನೆಯಲ್ಲಿ ಇರಲೇಬೇಕಾಗುತ್ತದೆ. ಧೋರಣೆ ಗಳಲ್ಲಿದೆ . ಹೆರೇಶಿಯನ್ 

ಮಾದರಿಯ ವಿಡಂಬನಕಾರ ನಾಗರಿಕನಾಗಿದ್ದು 
ವಿಡಂಬನೆಯು ಒಂದು ಸಾಹಿತ್ಯ ಪ್ರಕಾರ 
ವಾಗಿರುವಂತೆಯೇ ಇತರ ಸಾಹಿತ್ಯ ಕೃತಿಗಳಲ್ಲಿ 

ವಿದಗ್ಗನೂ , ಲೌಕಿಕ ಚತುರತೆಯುಳ್ಳವನೂ 

ಆಗಿರುತ್ತಾನೆ . ಮನುಷ್ಯರ ದೋಷಗಳು , 
ಪಾತ್ರ , ಸನ್ನಿವೇಶ, ಸಮಕಾಲೀನ ಅಥವ 

ಅಪ್ರಾಮಾಣಿಕತೆ ಇತ್ಯಾದಿಗಳನ್ನು ಕುರಿತು ಸಿಟ್ಟಿ 
ಬದುಕನ್ನು ಕುರಿತ ವ್ಯಾಖ್ಯಾನಗಳ ಸಂದರ್ಭದಲ್ಲಿ 

ಗಿಂತ ಹೆಚ್ಚಾಗಿ ಒಂದು ಬಗೆಯ ಹುಳಿ ಹಾಸ್ಯ 
ಆಂಶಿಕವಾಗಿ ಕಾಣುವ ಗುಣವೂ ಹೌದು. 
ವಿಡಂಬನೆಯ ಪ್ರಕಾರದಲ್ಲಿ ವಿಮರ್ಶಕರು 

ಕಂಡುಬರುತ್ತದೆ. ಬಿಡುವಾದ ಅನೌಪಚಾರಿಕ 

ಭಾಷೆಯನ್ನು ಬಳಸಿ ಮನುಷ್ಯರನ್ನು ಕುರಿತು 
ಎರಡು ಸ್ಕೂಲ ವಿಭಾಗಗಳನ್ನು ಗುರುತಿಸುತ್ತಾರೆ . 

ಕೆಲವು ಸಾರಿ ತನ್ನನ್ನೂ ಸೇರಿಸಿಕೊಂಡು 
ನೇರ ವಿಡಂಬನೆ ( ಫಾರಲ್ ಡೈರೆಕ್ಟ್ ಸಟೈರ್‌) ಮತ್ತು 

ವಿಡಂಬನೆ ಮಾಡುತ್ತಾನೆ. ಜುವೆನಲ್ 
ಪರೋಕ್ಷ ವಿಡಂಬನೆ ( ಇನ್‌ಡೈರೆಕ್ಟ್ ಸಟೈರ್‌) , ನೇರ 
ವಿಡಂಬನೆಯಲ್ಲಿ ಉತ್ತಮ ಪುರುಷದ 

ಮಾದರಿಯ ರಚನೆಗಳಲ್ಲಿ ವಿಡಂಬನೆಕಾರ 

ಗಂಭೀರನೂ ನೈತಿಕವಾದಿಯೂ ಆಗಿರುತ್ತಾನೆ . 
ಬಳಕೆಯಾಗುತ್ತದೆ. ನಿರೂಪಣೆ ನೇರವಾಗಿ 

“ ಗೌರವಯುತವಾದ ಸಾರ್ವಜನಿಕ ಶೈಲಿ ” 
ಓದುಗನನ್ನೆ ಕುರಿತಿರುತ್ತದೆ ಅಥವ ಕೃತಿಯಲ್ಲಿನ 
ಪಾತ್ರವೊಂದರ ಜೊತೆಯಲ್ಲಿ ನಡೆಸುವ 

ಯನ್ನು ಬಳಸುತ್ತಾನೆ. ದೋಷಗಳು , ಕೆಡುಕು 
ಸಂಭಾಷಣೆಯ ರೂಪದಲ್ಲಿರುತ್ತದೆ. ನಿರೂಪಕನ 

- ಗಳು ಹಾಸ್ಯಾಸ್ಪದವಾಗಿದ್ದರೂ ಆ ಕಾರಣ 
ವ್ಯಾಖ್ಯಾನವನ್ನು ಆಹ್ವಾನಿಸಿ ಅದಕ್ಕೆ ಒಂದು 

ದಿಂದಲೇ ಅವು ಕಡಿಮೆ ಅಪಾಯಕಾರಿಯಲ್ಲ 
“ ದಿಕ್ಕನ್ನು ತೋರಿಸುವ ಪಾತ್ರಗಳನ್ನು 

ಎಂಬ ನಿಲುವನ್ನು ಹೊಂದಿರುತ್ತಾನೆ . ಇಂತಹ 
ಅಡ್ವರ್ಸರೀಸ್ ಎನ್ನುತ್ತಾರೆ . ಉದಾ., 

ದೋಷ ದೌರ್ಬಲ್ಯಗಳನ್ನು ಕುರಿತು ಓದುಗರಲ್ಲಿ 
ಪೋಪ್‌ನ ಮಾರಲ್ ಎಸ್ಸೆಸ್ ಮತ್ತು 

ತಿರಸ್ಕಾರ , ದುಃಖ ' ನೈತಿಕ ಕೋಪ' ಗಳನ್ನು 
ಎಪಿಸಲ್ ಟು ಡಾ . ಆರ್‌ಬುತ್ತಾಟ್ , ನೇರ 

ಹುಟ್ಟಿಸುವ ಧೋರಣೆ ಇರುತ್ತದೆ. ಉದಾ., 
ವಿಡಂಬನೆಯಲ್ಲಿ ಎರಡು ಬಗೆಗಳಿವೆ . 

ಜಾನ್‌ಸನ್‌ನ ದಿ ವ್ಯಾನಿಟಿ ಆಫ್ ಕ್ಯೂಮನ್ 
ಇವುಗಳನ್ನು ಆಯಾ ಪ್ರಕಾರದ ಪ್ರಸಿದ್ದ ಲೇಖಕರ 

ವಿಶಸ್ . 
ಹೆಸರಿನಿಂದ ಹೊರೇಶೀಯನ್ ಸಟೈರ್ ಮತ್ತು ಪರೋಕ್ಷವಿಡಂಬನೆಯಲ್ಲಿ ವಿಡಂಬನೆಯ ವಸ್ತು 
ಜೂವಿನಿಲಿಯಾನ್ ಸಟೈರ್ ಎಂದು ಕರೆಯುತ್ತಾರೆ . ಕೃತಿಯ ಪಾತ್ರಗಳಾಗಿ ಕಾಣಿಸಿಕೊಳ್ಳುತ್ತದೆ. 
ಹೊರೇಸ್‌ನು ವಾಸ್ತವಿಕತೆ ಪ್ರಧಾನವಾದ ಅವರ ಆಲೋಚನೆ , ಮಾತು, ಕ್ರಿಯೆ , ಅವುಗಳ 
ಹಾಸ್ಯ ತುಂಬಿದ ಸಾಮಾಜಿಕ ದೋಷಗಳನ್ನು ಮೇಲೆ ಲೇಖಕನ ವ್ಯಾಖ್ಯಾನ ಮತ್ತು ಅವನ 
ಕುರಿತ ವಿಡಂಬನೆಯ ಕವನಗಳನ್ನು ಬರೆದ. ಶೈಲಿ ಹಾಸ್ಯಕ್ಕೆ ಕಾರಣವಾಗುತ್ತದೆ. ಈ ಬಗೆಯ 
ಜುವೆನಲ್ನು ವಿಡಂಬನೆಯಲ್ಲಿ ಆಲಂಕಾರಿಕ ಬರಹವನ್ನು ಮೊದಲು ಬರೆದ ಗ್ರೀಕಿನ ಸೈನಿಕ್ 
ಭಾಷೆಯ ಶಕ್ತಿ ಮತ್ತು ದುರಂತದ ಛಾಯೆಗಳನ್ನು ಮೆನಿಪಸ್ ಮತ್ತು ಅವನನ್ನು ಅನುಕರಿಸಿದ 
ತರುವುದರಲ್ಲಿ ಯಶಸ್ವಿಯಾದ. ಇಂಗ್ಲಿಶ್‌ನಲ್ಲಿ ರೋಮ್‌ನ ವೆರೊ ಮತ್ತು ಅವರ ಹೆಸರಿನಿಂದ 
ಡನ್ , ಡೈಡನ್ , ಜಾನ್‌ಸನ್ ಮುಂತಾದವರು ಮೆನಿಪಿಯನ್ ಸಟೈರ್‌ ಮತ್ತು ವೆರೂನಿಯನ್ ಸಟೈರ್ 
ಜುವೆನಲ್ ಮಾದರಿಯ ವಿಡಂಬನೆಗಳನ್ನು ಎಂದು ಕರೆಯುತ್ತಾರೆ . 


೨೩೦ | ವಿಮರ್ಶೆಯ ಪರಿಭಾಷೆ 


ಯಾವುದೇ ನಿರೂಪಣೆ ಅಥವ ಸಾಹಿತ್ಯ ಪ್ರಕಾರ ಸಾಹಿತ್ಯವನ್ನು ಕುರಿತ ಪರಿಕಲ್ಪನೆ , ಮಾನದಂಡ, 
ಗಳನ್ನು ಅಪರೋಕ್ಷವಿಡಂಬನೆಗೆ ಬಳಸಿಕೊಳ್ಳು ತತ್ವ , ವಿಮರ್ಶಿಸಲು ಬೇಕಾದ ನಿಯಮ ; 
ವುದು ಸಾಧ್ಯವಿದೆ. ಉದಾ., ಡೈಡನ್‌ನ ಇತ್ಯಾದಿಗಳೆಲ್ಲ ಬೇಕಾಗುತ್ತದೆ. ಇವನ್ನು ಗುರುತಿಸಿ 
ಆಬೊಲಾಮ್ ಅಂಡ್ ಅಕಿಟಫಿಲ್ ಹಳೆ ಕೊಳ್ಳುವುದೂ ವಿಮರ್ಶೆಯೆಂದೇ ಕರೆಸಿಕೊಳ್ಳು 
ಒಡಂಬಡಿಕೆಯ ಚರಿತ್ರೆಯನ್ನು ಸಮಕಾಲೀನ | ತದೆ . ವಿಮರ್ಶೆಗೆ ಆಧಾರವಾದ ಈ ಅಂಶಗಳು , 
ರಾಜಕೀಯದ ವಿಡಂಬನೆಗೆ ಅನ್ನೋಕ್ತಿಯಾಗಿ ಅವುಗಳ ಅರ್ಥ ಪ್ರತಿ ತಲೆಮಾರಿಗೂ ವ್ಯತ್ಯಾಸ 
ಬಳಸಿಕೊಳ್ಳುತ್ತದೆ . ಸ್ವಿಫ್ಟ್ನ ಗಲಿವರ್ ಟ್ರಾವೆಲ್ಸ್ ಹೊಂದುತ್ತಲೂ ಹೋಗುತ್ತವೆ. ಹಾಗಾಗಿ 
ಸಮಕಾಲೀನ ಪ್ರವಾಸ ಸಾಹಿತ್ಯವನ್ನು ವಿಮರ್ಶೆಯ ಗುರಿ ಮತ್ತು ಉದ್ದೇಶ ಕಾಲಕ್ಕೆ 
ವಿಡಂಬನೆಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತದೆ . ಮತ್ತು ದೇಶಕ್ಕೆ ಬದ್ಧವಾದದ್ದು. ಈ ಲೇಖನದಲ್ಲಿ 
ಅಡಿಸನ್ ಪ್ರಬಂಧಗಳ ರೂಪದಲ್ಲಿ, ಬೈರನ್ ವಿಮರ್ಶೆಯ ಹಲವಾರು ಪ್ರಮುಖ ಬಗೆಗಳನ್ನು 
ಕಾವ್ಯ ರೂಪದಲ್ಲಿ ವಿಡಂಬನೆಗಳನ್ನು ಬರೆದಿ ವಿವರಿಸಲು ಪ್ರಯತ್ನಿಸಿದೆ. 
ದ್ದಾರೆ . ಷಾನ ಆ‌ನ ಅಂಡ್ ದಿ ಮ್ಯಾನ್ 
ವಿಡಂಬನೆಯ ನಾಟಕ ; ಗೆಯ ಬೆಗ್ಗರ್ ಒಪೆರ 

ವಿಮರ್ಶೆಯ ವೈವಿಧ್ಯಕ್ಕೆ ಅದರ ಗುರಿ ಮತ್ತು 
ವಿಡಂಬನೆಯ ಒಪೆರ ಆಗಿದೆ. 

ಉದ್ದೇಶಗಳೇ ಕಾರಣ . ಅವುಗಳ ಆಧಾರದ 

ಮೇಲೆ ಬಾಹ್ಯ ವಿಮರ್ಶೆ ( ಎಕ್ಸ್ಟೆನ್ಸಿಕ್ ಕ್ರಿಟಿಸಿಸಂ) 
ಬರ್ಲ್ಸ್ಸ್ಟ್ , ಐರನಿ , ವಿಟ್ , ಹೂಮರ್ ನಮೂದು 

ಮತ್ತು ಆಂತರಿಕ ವಿಮರ್ಶೆ ( ಇಂಟ್ರೆನ್ಸಿಕ್ ಕ್ರಿಟಿಸಿಸಂ) 
ಗಳನ್ನು ನೋಡಿ 
ಹೆಚ್ಚಿನ ಓದಿಗೆ: R. C. Elliot: The Power of Satire 

ಎಂದು ಸ್ಕೂಲವಾದ ವ್ಯತ್ಯಾಸಗಳನ್ನು ಗುರುತಿಸ 
( ೧೯೬೦); John Russell and Ashely Brown ಬಹುದು. ಬಾಹ್ಯ ವಿಮರ್ಶೆಯು ಸಾಹಿತ್ಯ 
( Eds ): Satire: A Critical Anthology ( ೧೯೬೭ ); ಕೃತಿಗಳನ್ನು ಸಾಹಿತ್ಯೇತರ ಕಾರಣ ಮತ್ತು 
Northrop Frye : Anatomy of Criticism ; Worces 

ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತದೆ. ಕವಿಯ 
ter : The Art of Satire ( ೧೯೪೦ ). 

ಮನೋಧರ್ಮ , ಓದುಗರ ಅಥವ ಕವಿಯ 
೧೭೧. ವಿಮರ್ಶೆ Criticism ಕ್ರಿಟಿಸಿಸಂ 

ಸಮಾಜ , ಮನಶ್ಯಾಸ್ತ್ರ , ನೀತಿ, ಧರ್ಮ 
ಗ್ರೀಕ್ ಭಾಷೆಯ ಕ್ರಿಟಿಕೋಸ್ - ನ್ಯಾಯಾಧೀಶ 

ಇತ್ಯಾದಿಗಳ ಬಗ್ಗೆ ಸಾಹಿತ್ಯಕೃತಿಗಳ ಮೂಲಕ 
ಎಂಬ ಪದದಿಂದ ಇಂಗ್ಲಿಷಿಗೆ ಬಂದದ್ದು . ಹೊಸದಷಿಯನು ಪಡೆಯಲು ಬಾಹ.ವಿಮರ್ಶೆ 
ಸಾಹಿತ್ಯ ಕೃತಿಗಳನ್ನು ಸ್ಪಷ್ಟಗೊಳಿಸುವ , ಯತಿಸುತದೆ. ಸಾಹಿತ್ಯ ಕೃತಿಗೆ ಹೊರಗಿನದಾದ 
ಲಕ್ಷಣಗಳನ್ನು ತಿಳಿಸುವ, ವಿಂಗಡಿಸುವ , 

ಸಮಾಚಾರ ಗಳು , ಸ೦ಗತಿಗಳು ಈ 
ಹೊಲಿಸುವ, ವಿಶ್ಲೇಷಿಸುವ , ವಿವರಿಸುವ , ವಿಮರ್ಶೆಯ ಮುಖ್ಯ ಆಸಕ್ತಿಗಳು . ಇದನ್ನು 
ಮೌಲ್ಯಮಾಪನ ಮಾಡುವ ಬಗ್ಗೆ ನಡೆಸುವ 

ಮೆಟಾ ಕ್ರಿಟಿಸಿಸಂ ಎಂದೂ ಗುರುತಿಸುವು 
ಪ್ರಯತ್ನಗಳು ವಿಮರ್ಶೆ ಎನಿಸಿಕೊಳ್ಳುತ್ತವೆ . 

ದುಂಟು. ಆಂತರಿಕ ವಿಮರ್ಶೆ ಸಾಹಿತ್ಯಕೃತಿ 
ವಿಮರ್ಶೆ ಎಂಬ ಪದದ ವ್ಯಾಪ್ತಿ ದಿಗಿಲು 

ಯೊಂದರ 'ಸ್ವಭಾವ ಮತ್ತು ಬೆಲೆಯನ್ನು 
ಹುಟ್ಟಿಸುವಷ್ಟು, ಗೊಂದಲ ಹುಟ್ಟಿಸುವಷ್ಟು 

ಸಾಹಿತ್ಯಕವಾಗಿ , ನಿರ್ಧರಿಸಲು ಪ್ರಯತ್ನಿಸುತ್ತದೆ. 
ವಿಶಾಲವಾಗಿಬಿಟ್ಟಿದೆ . 

ಸಾಹಿತ್ಯೇತರ ಅಂಶಗಳ ತಿಳಿವಿಗೆ ಸಾಹಿತ್ಯವನ್ನು 
ಸಾಹಿತ್ಯದ ಅಥವ ಒಂದು ಕೃತಿಯ , ಮಹತ್ವ ಆಧಾರಭೂತವೆಂದು ಸಾಮಾನ್ಯವಾಗಿ ಪರಿಗಣಿ 
ಎಷ್ಟು ? ಏಕೆ ? ಮತ್ತು ಹೇಗೆ ಆ ಮಹತ್ವ ಸುವುದಿಲ್ಲ . ಆಂತರಿಕ ವಿಮರ್ಶೆಯು ಸಾಹಿತ್ಯ 
ಲಭಿಸಿದೆ ? ಇವು ವಿಮರ್ಶೆಯ ಮೂಲಭೂತ ಕೃತಿಗಳನ್ನು ವಿಮರ್ಶಾತ್ಮಕವಾಗಿ ಮೆಚ್ಚುವ ” 
ಆಸಕ್ತಿಗಳು . ಆದರೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಮುನ್ನ , ಅದಕ್ಕೆ ಉಚಿತವಾದ, ಅಗತ್ಯವಾದ 


ವಿಮರ್ಶೆಯ ಪರಿಭಾಷೆ | ೨೩೧ 


ಅನೇಕ ಅಂಶಗಳನ್ನು ಬಾಹ್ಯವಿಮರ್ಶೆಯಿಂದಲೇ (ಸಬ್ಜೆಕ್ಟಿವ್ ಕ್ರಿಟಿಸಿಸಂ) ವಸ್ತುನಿಷ್ಠ ವಿಮರ್ಶೆ 
ಪಡೆಯಬೇಕಾಗುತ್ತದೆ . ಹಾಗೆಯೇ ಆಂತರಿಕ (ಆಬ್ಜೆಕ್ಟಿವ್ ) ಎಂಬ ಧೋರಣೆಗಳನ್ನು 
ವಿಮರ್ಶೆಯಿಂದ ಸಿದ್ಧವಾದ , ಸ್ಥಾಪಿತವಾದ 

ಗುರುತಿಸಬಹುದು . ಬಾಹ್ಯವಿಮರ್ಶೆ 
ಸಾಹಿತ್ಯಕ ಅಂಶಗಳು ಮತ್ತು ಮೌಲ್ಯಗಳು 

ಸಹಜವಾಗಿಯೇ ಅತ್ಯಂತ ಸುಲಭವಾಗಿ 
ಸಾಹಿತ್ಯೇತರ ಚರ್ಚೆಗಳಿಗೆ ದಾರಿಮಾಡಿ ವಸ್ತುನಿಷ್ಠತೆಯನ್ನು ಪಡೆದು ಕೊಳ್ಳುತ್ತದೆ. 
ಕೊಡುತ್ತವೆ. ಬಾಹ್ಯ ವಿಮರ್ಶೆಗೆ ಅಗತ್ಯ 

ಆಂತರಿಕ ವಿಮರ್ಶೆಯಲ್ಲಿ ರೂಪವನ್ನು 
ವಾಗುತ್ತವೆ. ವಿಮರ್ಶೆಯ ಆಂತರಿಕ, ಬಾಹ್ಯ 

ಕುರಿತಂತೆ ವಸ್ತುನಿಷ್ಠತೆ ಹೆಚ್ಚು ಸುಲಭವಾಗಿ 
ಚಟುವಟಿಕೆಗಳು ಪರಸ್ಪರ ಪೂರಕವಾದರೂ 

ದಕ್ಕುತ್ತದೆ. 
ವ್ಯತ್ಯಾಸಗಳನ್ನು ಖಚಿತ ಪಡಿಸಿಕೊಳ್ಳುವುದು ವಿಮರ್ಶೆಯ ಈ ವಿಶಾಲ ವ್ಯತ್ಯಾಸಗಳನ್ನು 
ಅಗತ್ಯ . ಸಾಹಿತ್ಯೇತರ ಉದ್ದೇಶ ಆಂತರಿಕ ಗಮನಿಸಿದ ಮೇಲೆ ಚಾರಿತ್ರಿಕವಾಗಿ ಬೆಳೆದು 
ವಿಮರ್ಶೆಯನ್ನು ಪೂರ್ವಾಗ್ರಹಗಳಿಗೆ ಒಳಗು ಬಂದಿರುವ ವಿಮರ್ಶೆಯ ಇತರ ಬಗೆಗಳನ್ನು 
ಮಾಡಬಾರದು (ಉದಾ. ಗೆ , ಕೃತಿಗೆ ಕೇಂದ್ರ ನೋಡಬಹುದು. 
ವೆಂದು ಭಾವಿಸುವ ಅಂಶಗಳ ಆಯ್ಕೆಯಲ್ಲಿ) 

ಥಿಯರೆಟಿಕಲ್ ಕ್ರಿಟಿಸಿಸಂ ತಾತ್ವಿಕ ವಿಮರ್ಶೆ | ಸಾಹಿತ್ಯ 
ಅಥವ ಬಾಹ್ಯವಿಮರ್ಶಕನು , ಕೃತಿಯನ್ನು 

ಸೌಂದರ್ಯಶಾಸ್ತ್ರ (ಲಿಟರರಿ ಈಸ್ಥೆಟಿಕ್ಸ್ ) ೧೫೭೦ರ 
ಅರ್ಥಮಾಡಿಕೊಳ್ಳಲು ಇರಬಹುದಾದ, ತಾನು 

ಸುಮಾರಿನಲ್ಲಿ, ಸ್ಪೇನ್ ಮತ್ತು ಇಟಲಿಯ 
ಒಪ್ಪಿರುವುದಕ್ಕಿಂತ ಬೇರೆಯದಾದ , ಇತರ ವಿಮರ್ಶಕರ ಪ್ರಭಾವದಿಂದ , ಇಂಗ್ಲೆಂಡಿನಲ್ಲಿ 
ಸಾಧ್ಯತೆಗಳ ಬಗ್ಗೆ, ಇತರ ಮಾನದಂಡಗಳ ಬಗ್ಗೆ ಆರಂಭವಾಯಿತು . ಕಾವ್ಯಸತ್ಯದಂತಹ 
ಕುರುಡಾಗಬಾರದು. ಯಾಕೆಂದರೆ ಸಾಹಿತ್ಯಕೃತಿ ಪೆಟಾನಿಕ್ ವಿಷಯದಿಂದ ಹಿಡಿದು , ಮನ 
ಬಹುಮುಖಿಯ ಅನೇಕಾರ್ಥಗಳನ್ನು 

ಶ್ಯಾಸ್ತ್ರೀಯ ಪ್ರಶ್ನೆಯಾದ ಸೃಜನಶೀಲ ಕಲೆಯ 
ಒಳಗೊಂಡದ್ದೂ ಆಗಿರುತ್ತದೆ . 

ಸ್ವರೂಪದವರೆಗೆ ಇದರ ಹರವು, ಕಾಲ್‌ರಿಜ್ 
ಬಾಹ್ಯವಿಮರ್ಶೆ ಎಂಬ ಪದವನ್ನು , ಆಂತರಿಕ 

ನಲ್ಲಿ ಈ ಪರಂಪರೆ ಕೊನೆಗೊಂಡಿತು . ಈ 
ವಿಮರ್ಶೆಯು ಸಾಮಾನ್ಯವಾಗಿ ಗಮನಿಸದ , ಶ . ದಲ್ಲಿ ಐ . ಎ . ರಿಚರ್ಡ್ಸ್ ಮತ್ತು ಇತರ 
ಕೃತಿಯ ಹೊರಗಿನ ಅಂಶಗಳನ್ನು ಬಹಳವಾಗಿ ತಾತ್ವಿಕರು ಈ ಬಗೆಯ ವಿಮರ್ಶೆಗೆ ಮತ್ತೆ 
ಅವಲಂಬಿಸಿದ ವಿಮರ್ಶೆ ಎಂದೂ ಗುರುತಿಸು ಕೈಹಾಕಿದರು . ಸಾಮಾನ್ಯ ತತ್ವಗಳ ಆಧಾರದ 
ವುದುಂಟು. ಇವೇ ಪದಗಳನು ಕತಿಯ ಮೇಲೆ ಸುಸಂಗತ ವಿಮರ್ಶಾಪರಿಭಾಷೆಯನ್ನು 
“ ತಿರುಳನ್ನು ”- ಅಂದರೆ ವಿಷಯ , ದೃಷ್ಟಿಕೋನ, ನಿರ್ಮಿಸುವುದು ; ವಿವಿಧ ಬಗೆಯ ಸಾಹಿತ್ಯಕ 
ವಿಚಾರ - ಕುರಿತ ಮತ್ತು ಕೃತಿಯ ರೂಪ ( ಫಾರಂ) ವ್ಯತ್ಯಾಸಗಳನ್ನು ಗುರುತಿಸುವುದು ; ಸಾಹಿತ್ಯ 
ಕುರಿತ ವಿಮರ್ಶೆಗಳ ವ್ಯತ್ಯಾಸವನ್ನು ಸೂಚಿ ಪ್ರಕಾರಗಳ ವರ್ಗಿಕರಣ , ನಿಯಮಗಳ 
ಸಲೂ ಬಳಸುತ್ತಾರೆ . ಹಾಗಾಗಿ ಇವನ್ನು ವಿಷಯ ಸ್ಥಾಪನೆ; ಈ ಎಲ್ಲ ಅಂಶಗಳನ್ನು ಸಾಹಿತ್ಯ 
ವಸ್ತು ವಿಮರ್ಶೆ (ಕಂಟೆಂಚುಯಲ್ ಕ್ರಿಟಿಸಿಸಂ) ಮತ್ತು ಕೃತಿಗಳ ಅಧ್ಯಯನ ಮತ್ತು ವಿಶ್ಲೇಷಣೆಗಳಿಗೆ 
ರೂಪ ವಿಮರ್ಶೆ ( ಫಾರಲ್ ಕ್ರಿಟಿಸಿಸಂ) ಎಂದೂ ಬಳಸುವುದು , ಜೊತೆಗೆ ಕೃತಿಗಳ ಮತ್ತು 
ಕರೆಯುವುದುಂಟು. ಈ ವಿಮರ್ಶೆಗಳ ನಡುವಿನ ಲೇಖಕರ ಮೌಲ್ಯಮಾಪನಕ್ಕೆ ಆಧಾರವಾಗು 
ವ್ಯತ್ಯಾಸ ಕೃತಿಯನ್ನು ಕುರಿತ ಅವುಗಳ ವಂಥ ಮಾನದಂಡಗಳನ್ನು ನಿರ್ಮಿಸುವುದು 
ಧೋರಣೆಯಲ್ಲಿ ಮಾತ್ರ ಕಾಣುವಂಥದ್ದು. ತಾತ್ವಿಕ ವಿಮರ್ಶೆಯ ಪ್ರಮುಖ ಆಸಕ್ತಿಗಳು. 
ಆಂತರಿಕ ವಿಮರ್ಶೆಯಲ್ಲಿ ವ್ಯಕ್ತಿನಿಷ್ಠ ವಿಮರ್ಶೆ ಸಂರಚನಾವಾದ , ಸಂರಚನೋತ್ತರವಾದ, 


೨೩೨ | ವಿಮರ್ಶೆಯ ಪರಿಭಾಷೆ 


ನವಚಾರಿತ್ರಿಕವಾದಗಳು ಹೊಸ ಸಾಹಿತ್ಯ ಕೃತಿಯನ್ನು ಕುರಿತು ಅಲ್ಲ . ಅಲ್ಲದೆ ರಸ 
ತಾತ್ವಿಕತೆಯನ್ನು ರೂಪಿಸಲು ಯತ್ನಿಸಿವೆ . ವಿಮರ್ಶೆಯ ಯಶಸ್ಸು ವಿಮರ್ಶಕರ ವೈಯಕ್ತಿಕ 
ಉದಾ., ಅರಿಸ್ಟಾಟಲ್‌ನ ಪೊಯೆಟಿಕ್ಸ್ , ಅಭಿರುಚಿ ಮತ್ತು ಸಂವೇದನೆಗಳ ವೈಶಾಲ್ಯವನ್ನು 
ರಿಚರ್ಡ್ಸ್ನ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಅವಲಂಬಿಸಿರುತ್ತದೆ. ಆದ್ದರಿಂದಲೇ ರಸ 
ಕ್ರಿಟಿಸಿಸಂ , ನಾರ್ಥೋಪ್ ಫ್ರೆನ ಅನಾಟಮಿ ವಿಮರ್ಶೆ “ ಮಹಾಕೃತಿಗಳ ನಡುವೆ ಸಂವೇದನಾ 
ಆಫ್ ಕ್ರಿಟಿಸಿಸಂ . 

ಶೀಲ ಆತ್ಮವೊಂದರ ಸಾಹಸಯಾತ್ರೆ ” ಮಾತ್ರ 
ಪ್ರಾಯೋಗಿಕ ವಿಮರ್ಶೆಯು (ಇಂಪ್ರೆಶನಿಸಿಕ್ ವಾಗಿರುತ್ತದೆ. 
ಕ್ರಿಟಿಸಿಸಂ) ಅಥವ ( ಜುಡಿಶಿಯಲ್ ಕ್ರಿಟಿಸಿಸಂ) ನ ಜುಡಿಶಿಯಲ್ ಕ್ರಿಟಿಸಿಸಂ: ಸಾಹಿತ್ಯ ಕೃತಿಯನ್ನು 
ಧಾಟಿಯದಾಗಿರಬಹುದು. 

ಇತರ ಓದುಗರಿಗೆ ಅರ್ಥ ಮಾಡಿಸುವುದು ”, 
ಇಂಪ್ರೆಶನಿಸಿಕ್ಸ್ ಕ್ರಿಟಿಸಿಸಂ ಅಥವ ರಸ ವಿಮರ್ಶೆ: ವಿಶ್ಲೇಷಿಸುವುದು , ಕೃತಿಯ ಪರಿಣಾಮಗಳನ್ನು 
ವಿಮರ್ಶಕರು ವೈಯಕ್ತಿಕವಾಗಿ ಸಾಹಿತ, ವಸ್ತು , ಬಂಧ , ತಂತ್ರಗಳ ದೃಷ್ಟಿಯಿಂದ 
ಕೃತಿಯೊಂದರಿಂದ ಪಡೆದ ಅನುಭವಗಳನ್ನು , 

ವಿವರಿಸುವುದು ಮತ್ತು ಉತ್ತಮ ಸಾಹಿತ್ಯವನ್ನು 
ಕೃತಿ ಅವರಲ್ಲಿ ಮೂಡಿಸಿದ ಪ್ರತಿಕ್ರಿಯೆಗಳನ್ನು, 

ಕುರಿತಂತೆ ಇರುವ ಮಾನದಂಡಗಳನ್ನು ಆಧರಿಸಿ 
ಬಾಷೆಯಲಿ ವಿವರಿಸುವಂಥದು. ಈ ಬಗೆಯ ವೈಯಕ್ತಿಕ ತೀರ್ಮಾನಗಳನ್ನು ನೀಡುವುದು . 
ವಿಮರ್ಶೆಯು ಕತಿ ಓದುಗರಲಿ ನೇರವಾಗಿ ತಾರ್ಕಿಕವಾಗಿ ರಸ ವಿಮರ್ಶೆಗೂ , ಇದಕ್ಕೂ 
ಪ್ರಚೋದಿಸುವ ಭಾವಾತ್ಮಕ ಪ್ರತಿಕ್ರಿಯೆಗಳ , ವ್ಯತ್ಯಾಸಗಳನ್ನು ಗುರುತಿಸಿದರೂ , ವಿಮರ್ಶಾ 
ಆಲೋಚನೆಗಳ ಅಭಿವ.ಕಿ . ಹಾ .ಜಲಿಟ್ ತನ ಲೇಖನಗಳಲ್ಲಿ ವ್ಯತ್ಯಾಸಗಳು ಖಚಿತವಾಗಿ 
ಆನ್ ಜೀನಿಯಸ್ ಅಂಡ್ ಕಾಮನ್‌ಸೆನ್ಸ್ ಕಾಣುವುದಿಲ್ಲ . ಪೇಟರ್ ಮೊನಾಲೀಸಾ 
ಪ್ರಬಂಧದಲ್ಲಿ ಹೇಳುತ್ತಾನೆ: “ನೀವು ಭಾವನೆ 

ಕುರಿತು ಬರೆದಿರುವ ಲೇಖನ ರಸ ವಿಮರ್ಶೆಯ 
ಗಳಿಂದ ತೀರ್ಮಾನಿಸುತ್ತೀರಿ, ಆಲೋಚನೆ 

ಉತ್ತಮ ಉದಾಹರಣೆ , ಹಾಗೆಯೇ 
ಗಳಿಂದಲ್ಲ; ಅಂದರೆ ಮನಸ್ಸಿನ ಮೇಲೆ 

ವರ್ಜಿನಿಯಾ ವುಲ್ಸ್ ಮತ್ತು ಫಾಸ್ಟರ್‌ರ 
ಹಲವಾರು ವಸ್ತುಗಳು ಉಂಟು ಮಾಡುವ 

ವಿಮರ್ಶಾ ಲೇಖನಗಳೂ ಇದೇ ಗುಂಪಿಗೆ 
ಪರಿಣಾಮಗಳಿಂದ... ಆದರೂ ನಿಮಗೆ ಈ 

ಸೇರುತ್ತವೆ . ಕನ್ನಡ ನವೋದಯ ಕಾಲದ 
ಪರಿಣಾಮಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ 

ವಿಮರ್ಶೆ ಪ್ರಮುಖವಾಗಿ ರಸವಿಮರ್ಶೆಯೇ 
ವಿವರಿಸುವುದಾಗಲೀ ವಿಶ್ಲೇಷಿಸುವುದಾಗಲೀ ಆಗಿತ್ತು. 
ಸಾಧ್ಯವಾಗದೆ ಹೋಗಬಹುದು. ” ವಾಲ್ಟರ್ ವಿಮರ್ಶಾ ತತ್ವಗಳನ್ನು ಮತ್ತು ವಿಮರ್ಶಾ 
ಪೇಟರ್‌ನ ಪ್ರಕಾರ ವಿಮರ್ಶೆಯಲ್ಲಿ ವಸ್ತುವು ವಿಧಾನಗಳನ್ನು ಅನೇಕ ರೀತಿಗಳಲ್ಲಿ ವಿಂಗಡಿಸಿ 
ಅದು ನಿಜವಾಗಿ ಇರುವ ರೀತಿಯಲ್ಲೇ ಕೊಳ್ಳಬಹುದು . ವಿಮರ್ಶೆಯು ಸಾಹಿತ್ಯ 
ಅರಿತುಕೊಳ್ಳಲು ಮೊದಲನೆಯ ಹೆಜ್ಜೆ ಎಂದರೆ , ಕೃತಿಗೂ , ಹೊರಗಿನ ಜಗತ್ತಿಗೂ ಇರುವ 
ಅದು ನಮ್ಮ ಮೇಲೆ ಉಂಟುಮಾಡುವ ಸಂಬಂಧಕ್ಕೆ ಹೆಚ್ಚಿನ ಗಮನ ನೀಡಬಹುದು. 
ಪರಿಣಾಮಗಳನ್ನು ... ಅರ್ಥಮಾಡಿಕೊಳ್ಳು ಓದುಗರಿಗೂ ಸಾಹಿತ್ಯಕ್ಕೂ ಇರುವ ಸಂಬಂಧಕ್ಕೆ 
ವುದು , ಖಚಿತಪಡಿಸಿಕೊಳ್ಳುವುದು , ವಿಂಗಡಿಸಿ ಹೆಚ್ಚಿನ ಪ್ರಾಮುಖ್ಯ ನೀಡಬಹುದು. ಕೃತಿ 
ಕೊಳ್ಳುವುದು . ” ರಸವಿಮರ್ಶೆಯ ಪ್ರಮುಖ ಕಾರನಿಗೂ ಕೃತಿಗೂ ಇರುವ ಸಂಬಂಧಕ್ಕೆ ಹೆಚ್ಚಿನ 
ಆಸಕ್ತಿ ಕೃತಿಯ ಬಗ್ಗೆ ವಿಮರ್ಶಕರ ಪ್ರತಿಕ್ರಿಯೆ | ಒತ್ತನ್ನು ನೀಡಬಹುದು. ಸಾಹಿತ್ಯವನ್ನು ಒಂದು 
ಗಳನ್ನು ಕುರಿತದ್ದಾಗಿರುತ್ತದೆಯೇ ಹೊರತು ಪ್ರತ್ಯೇಕ ಅಸ್ತಿತ್ವ ಎಂದು ಗಮನಿಸಬಹುದು. 


ವಿಮರ್ಶೆಯ ಪರಿಭಾಷೆ | ೨೩೩ 


ಇವುಗಳಲ್ಲಿ ಯಾವ ಅಂಶಕ್ಕೆ ಹೆಚ್ಚಿನ ಒತ್ತುಬಿದ್ದಿದೆ ಸಲು ಅಮೇರಿಕೆಯ ವಿದ್ವಾಂಸರು ಈ ಶ. ದಲ್ಲಿ 
ಎಂಬುದು ವಿಮರ್ಶೆಯ ಧೋರಣೆಯನ್ನು , ಸಿದ್ಧಪಡಿಸುತ್ತಿರುವ ಪಠ್ಯಗ್ರಂಥಗಳು ಈ ಬಗೆಯ 
ಸಿದ್ದಾಂತವನ್ನು ನಿರ್ಣಯಿಸುವ ಅಂಶವಾಗು ವಿಮರ್ಶೆಗೆ ಉತ್ತಮ ಉದಾಹರಣೆ. ಸಂಸ್ಕೃತ 
ತದೆ . ಈ ದೃಷ್ಟಿಯಿಂದ ವಿಮರ್ಶೆಯನ್ನು ನಾಲ್ಕು ಅಲಂಕಾರಶಾಸ್ತ್ರದ ಬಹಳ ಭಾಗ ಇದೇ ಗುಂಪಿಗೆ 
ಪ್ರಮುಖ ಭಾಗಗಳಾಗಿ ವಿಂಗಡಿಸಿಕೊಳ್ಳ ಸೇರುತ್ತದೆ. 
ಬಹುದು . 

ಎಕ್ಸ್‌ಪ್ರೆಸಿವ್ ಮತ್ತು ಡಿಸ್ಕ್ರಿಪ್ಟಿವ್ ಕ್ರಿಟಿಸಿಸಂ 
ಮೈಮೆಟಿಕ್ ಕ್ರಿಟಿಸಿಸಂ ಸಾಹಿತ್ಯವು ಜಗತ್ತಿನ , ವಿವರಣಾತಕ ವಿಮರ್ಶೆ ಇವುಗಳಲ್ಲಿ 
ಮನುಷ್ಯನ ಕ್ರಿಯೆಗಳ ಅನುಕರಣೆ ಅಥವ ಮೊದಲನೆಯದು ಕೃತಿಗೂ ಲೇಖಕನಿಗೂ 
ಪ್ರತಿಬಿಂಬ ಎಂದು ನಂಬುತ್ತದೆ . ಜಗತ್ತಿನ ಇರುವ ಸಂಬಂಧವನ್ನು ಮುಖ್ಯವಾಗಿ 
ಪ್ರತಿಬಿಂಬ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದು ಗಮನಿಸುತ್ತದೆ. ಸಾಹಿತ್ಯ ಕವಿಯ ಭಾವನೆಗಳ 
ಪ್ರಮುಖ ಮಾನದಂಡ , ಪ್ಲೇಟೋನಲ್ಲಿ ಅಭಿವ್ಯಕ್ತಿ, ಪ್ರವಾಹ ಎಂದು ಭಾವಿಸುತ್ತದೆ. 
ಮೊದಲು ಕಾಣಿಸಿಕೊಂಡು ಅರಿಸ್ಟಾಟಲ್‌ನಲ್ಲಿ ಆಲೋಚನೆ , ಭಾವನೆ , ಕಾಣೆಗಳನ್ನು ಕವಿಯ 
ಪರಿಷ್ಕೃತಗೊಂಡಿತು. 

ಕಲ್ಪನೆ ಮತ್ತು ಪ್ರತಿಭೆಗಳು ಪರಿಷ್ಕರಿಸಿ ಕಾವ್ಯ 
ಪ್ರಾಗ್ರಾಟಿಕ್ ಮತ್ತು ಲೆಜಿಸ್ಟ್ರೇಟಿವ್ ವಿಮರ್ಶೆ ವನ್ನು ನಿರ್ಮಿಸುತ್ತವೆ ಎಂಬ ನಂಬಿಕೆ . ಕವಿಯ 
ಸಂತೋಷ, ರಸಾನುಭವ , ಉಪದೇಶ ಪ್ರಾಮಾಣಿಕತೆ , ಮನಸ್ಥಿತಿ , ವೈಯಕ್ತಿಕತೆ , 
ಇತ್ಯಾದಿಗಳನ್ನು ಓದುಗರ ಮೇಲೆ ಪರಿಣಾಮ ಜೀವನ ದೃಷ್ಟಿಗಳನ್ನು ಆಧರಿಸಿ , ಮೌಲ್ಯ 
ಕಾರಿಯಾಗುವಂತೆ ಮಾಡುವುದಕ್ಕಾಗಿಯೇ ಮಾಪನ ನಡೆಯುತ್ತದೆ. ಕವಿಯು ಪ್ರಜ್ಞಾ 
ಸಾಹಿತ್ಯ ಸೃಷ್ಟಿಯಾಗುತ್ತದೆ ಎಂಬುದು ಪೂರ್ವಕವಾಗಿ ಅಥವ ತನ್ನ ಅರಿವಿಲ್ಲದೆ 
ಪ್ರಾಗ್ರಾಟಿಕ್ ವಿಮರ್ಶೆಯ ನಿಲುವು. ಕೃತಿ ಅಭಿವ್ಯಕ್ತಿಸಿರುವ ತನ್ನ ಸ್ವಂತ ಭಾವನೆ ಮತ್ತು 
ಪರಿಣಾಮ ಬೀರುವುದರಲ್ಲಿ ಎಷ್ಟರಮಟ್ಟಿಗೆ - ಅನುಭವಗಳನ್ನು ಕಾವ್ಯದಲ್ಲಿ ಹುಡುಕಲು 
ಯಶಸ್ವಿಯಾಗಿದೆ ಎಂಬುದನ್ನು ಆಧರಿಸಿ ಪ್ರಯತ್ನಿಸುತ್ತದೆ. ವಿವರಣಾತ್ಮಕ ವಿಮರ್ಶೆ 
ಮೌಲ್ಯಮಾಪನ ನಡೆಯುತ್ತದೆ . ಲೆಜಿಸ್ಟಿಟೇಟಿವ್ ಸಾಹಿತ್ಯ ಕೃತಿಯನ್ನು ತನ್ನ ಮಾತುಗಳಲ್ಲಿ 
ವಿಮರ್ಶೆ ಲೇಖಕರಿಗೆ ಉತ್ತಮವಾಗಿ , ಸರಳಗೊಳಿಸಿ ವಿವರಿಸುವ, ಕೆಲವು ಬಾರಿ 
ಪರಿಣಾಮಕಾರಿಯಾಗಿ ಬರೆಯುವುದು ವಿಶ್ಲೇಷಣೆಯನ್ನು ಕೂಡ ನಡೆಸುವ ವಿಮರ್ಶೆ. 
ಹೇಗೆಂಬುದನ್ನು ಹೇಳಿಕೊಡಲು, ನಿಯಮ ಇದು ಅನೇಕ ಬಾರಿ ಕವಿಗಳು ತಮ್ಮ ಕೃತಿಯ 
ಗಳನ್ನು ವಿಧಿಸಲು ಯತ್ನಿಸುತ್ತದೆ. ಇದು ಬಗ್ಗೆಯೇ ಚರ್ಚಿಸಲು ತೊಡಗುವುದರಿಂದ 
ಲೇಖಕರನ್ನು ಕೇಂದ್ರವಾಗಿ ಉಳ್ಳವಿಮರ್ಶೆ, ಅಂತರ್‌ ಮುಖಿಯಾಗಿ ಪ್ರಾರಂಭವಾಗಿ 
ಆಸಕ್ತರು ಬರೆಯುವ ಕಲೆಯನ್ನು ಕಲಿತುಕೊಳ್ಳ ಲೆಜೆಸ್ಟೇಟಿವ್ ಅಥವ ತಾತ್ತಿಕ ವಿಮರ್ಶೆಯ 
ಬಹುದು, ಹೇಗೆಂಬುದರ ಮಾರ್ಗದರ್ಶನ ರೂಪಧಾರಣೆ ಮಾಡುತ್ತದೆ. ಇಲ್ಲಿ ವಿಮರ್ಶಕನು 
ಅಗತ್ಯ ಎಂಬುದು ಈ ವಿಮರ್ಶೆಯ ಧೋರಣೆ . ಕೃತಿಗೂ , ಓದುಗರಿಗೂ ನಡುವೆ ಅರ್ಥ ವಿವರಿ 
೧೭ನೆ ಶ. ದವರೆಗೆ ಈ ಬಗೆಯ ವಿಮರ್ಶೆ ಸುವ ದಳ್ಳಾಳಿಯಾಗುವ ಅಪಾಯ ತುಂಬ 
ಪ್ರಚಾರದಲ್ಲಿತ್ತು . ಲೇಖಕರು ಬಳಸುವ ಕಲಾತ್ಮಕ ಹೆಚ್ಚು . ಸುಳ್ಳು ಹೇಳುವುದು , ಓದುಗರಿಗೆ 
ತಂತ್ರಗಳನ್ನು ವಿವರಿಸುವ ರೆಟರಿಕಲ್ ಕ್ರಿಟಿಸಿಸಂ ಮೋಸ ಮಾಡುವುದು ವಿವರಣಾತ್ಮಕ ವಿಮರ್ಶೆ 
ಇದೇ ಜಾತಿಯದು. ಕಾಲೇಜು ವಿದ್ಯಾರ್ಥಿಗಳಿಗೆ ಯಲ್ಲಿ ಬಹಳ ಸುಲಭ. ಇದು ಸಾಮಾನ್ಯವಾಗಿ 
ಸೃಜನಶೀಲ ಬರವಣಿಗೆಯ ಕಲೆಯನ್ನು ಬೋಧಿ ರಸವಿಮರ್ಶೆಯೂ ಆಗಿಬಿಡುತ್ತದೆ . 


೨೩೪ | ವಿಮರ್ಶೆಯ ಪರಿಭಾಷೆ 


ಆಬ್ಜೆಕ್ಟಿವ್ ಕ್ರಿಟಿಸಿಸಂ ಅಥವ ಇಂಡಕ್ಟಿವ್ ಕ್ರಿಟಿಸಿಸಂ ಕಾಲದ ಸಮಾಜದ ಚಿತ್ರಣವನ್ನು ಎಷ್ಟರಮಟ್ಟಿಗೆ 
ಸಾಹಿತ್ಯಕೃತಿಯನ್ನು ಸ್ವಯಂಪರಿಪೂರ್ಣ ಎಂದು ಪ್ರಾಮಾಣಿಕವಾಗಿ ನೀಡಿದೆ; ತನ್ನ ಕಾಲದ 
ಭಾವಿಸುತ್ತದೆ. ಹೊರಗಿನ ಜಗತ್ತಿನಿಂದ, ಸಮಾಜಕ್ಕೆ ಎಷ್ಟರಮಟ್ಟಿಗೆ ಸಂಗತವೂ 
ಓದುಗನಿಂದ ಮತ್ತು ಕವಿಯಿಂದ ಪ್ರತ್ಯೇಕವಾದ ಮಹತ್ವದ್ದೂ ಆಗಿದೆ; ಸಮಾಜದ ಮೇಲೆ 
ಅಸ್ತಿತ್ವ ಕೃತಿಯೊಂದಕ್ಕೆ ಇದೆ. ಪ್ರತಿಯೊಂದು ಕೃತಿಯ ಧೋರಣೆ ಯಾವ ಪರಿಣಾಮ 
ಸಾಹಿತ್ಯ ಕೃತಿಯದೂ ಅದರದೇ ಆದ ಪ್ರತ್ಯೇಕ ಬೀರಬಹುದು; ಕೃತಿಕಾರನ ಧೋರಣೆ 
ಜಗತ್ತು . ಆದ್ದರಿಂದ ಪ್ರತಿಯೊಂದು ಕೃತಿಯ ಪ್ರತಿಗಾಮಿಯೇ , ಪ್ರಗತಿಪರವೇ - ಇವು 
ವಿಶ್ಲೇಷಣೆ ಮತ್ತು ಮೌಲ್ಯಮಾಪನಕ್ಕೆ ಬೇರೆ ಸಾಮಾಜಿಕ ವಿಮರ್ಶೆಯ ಪ್ರಮುಖ 
ಬೇರೆಯ ಮಾನದಂಡಗಳು ಬೇಕಾಗುತ್ತವೆ . ಇವು ಆಸಕ್ತಿಗಳು . ಮಾರ್ಕ್ಸ್‌ವಾದಿ ವಿಮರ್ಶೆ ಸಾಮಾಜಿಕ 
ಆಯಾ ಕೃತಿಗಳಲ್ಲೇ ಅಂತರ್ಗತವಾಗಿರುತ್ತವೆ. ವಿಮರ್ಶೆಯ ಒಂದು ಮುಖ್ಯ ಬೆಳವಣಿಗೆ. 
ಕೃತಿಯ ವಿವಿಧ ಅಂಗಗಳ ನಡುವಿನ ಸಂಬಂಧ , ಇದು ರಷಿಯಾದ ೧೯೧೭ರ ಕ್ರಾಂತಿಯ 
ಸಂಕೀರ್ಣತೆ, ಸಂಗತತೆ , ಸಮತೋಲನ , ನಂತರ ಹೆಚ್ಚು ಪ್ರಚಲಿತ , ಕಾರ್ಲ್ ಮಾರ್ಕ್ಸನ 
ಸಮಗ್ರತೆ ಇತ್ಯಾದಿಗಳನ್ನು ಆಧರಿಸಿ ಮೌಲ್ಯ 

ರಾಜಕೀಯ , ಆರ್ಥಿಕ ಸಿದ್ದಾಂತಗಳ ಆಧಾರದ 
ಮಾಪನ ಮಾಡಬೇಕು ಎಂಬುದು ವಸ್ತುನಿಷ್ಠ ಮೇಲೆ ಸಾಹಿತ್ಯ ವಿಮರ್ಶೆಯ ತತ್ವಗಳನ್ನು 
ವಿಮರ್ಶೆಯ ನಿಲುವು. ನವ್ಯವಿಮರ್ಶಕರು 

ರೂಪಿಸುವ ಪ್ರಯತ್ನ, ವರ್ಗ ಹೋರಾಟದ 
ಇದರ ಬೆಳವಣಿಗೆಗೆ ಕಾರಣರು. 

ಮೂಲಕವೇ ಮಾನವ ಸಮಾಜದ ಚರಿತ್ರೆ 
ಇವಲ್ಲದೆ ಸಾಹಿತ್ಯೇತರ ಸಿದ್ದಾಂತಗಳನ್ನು , ವಿಶಿಷ್ಟ ಮುಂದುವರಿಯುತ್ತ ಬಂದಿದೆ. ರಾಜ್ಯವು ಎಲ್ಲ 
ಅಧ್ಯಯನದ ಜ್ಞಾನವನ್ನು ಸಾಹಿತ್ಯ ಕೃತಿಗಳ 

ಬಗೆಯ ಶೋಷಣೆಯ ಕೇಂದ್ರವಾಗಿದೆ; 
ಅಧ್ಯಯನಕ್ಕೆ ಅಳವಡಿಸಿಕೊಂಡಿರುವ ಬಂಡವಾಳ ಶಾಹಿ ಪದ್ದತಿ ತನ್ನ ವಿನಾಶದ 
ವಿಮರ್ಶಾ ಪ್ರಕಾರಗಳೂ ಇವೆ . ಇದರ ಉದ್ದೇಶ ಬೀಜವನ್ನು ತನ್ನಲ್ಲೆ ಒಳಗು ಮಾಡಿಕೊಂಡಿದೆ ; 
ಸಾಹಿತ್ಯೇತರ ಅಧ್ಯಯನಗಳ ಹಿನ್ನೆಲೆಯಲ್ಲಿ ಶ್ರಮಜೀವಿಗಳ ರಾಜ್ಯಾಧಿಕಾರದ ನಂತರ 
ಮತ್ತು ಅವುಗಳ ಆಧಾರದಿಂದ ಸಾಹಿತ್ಯ 

ವರ್ಗರಹಿತ , ಶೋಷಣಾಯುಕ್ತ ಸಮಾಜ 
ಕೃತಿಯೊಂದರ ವಿಶಿಷ್ಟ ಲಕ್ಷಣಗಳನ್ನು , ಒಂದು 

ರಚನೆಯಾಗುತ್ತದೆ ಎಂಬ ಮಾರ್ಕ್ಸ್‌ನ 
ಕೃತಿ ಹಾಗೆಯೇಇರುವುದರ ಕಾರಣಗಳನ್ನು ಸಿದ್ದಾಂತಗಳ ಹಿನ್ನೆಲೆಯಲ್ಲಿ ವರ್ಗವಿಭಜನೆ , 
ಹುಡುಕುವುದು , ಕೃತಿಯ ಮೌಲ್ಯಮಾಪನವನ್ನು 

ವರ್ಗಗಳ ಮನೋಭಾವ, ಅರ್ಥಿಕರಚನೆ 
ಮಾಡುವುದು . ಚಾರಿತ್ರಿಕ ವಿಮರ್ಶೆ ( ಹಿಸ್ಟಾರಿಕಲ್ 

ಇವುಗಳ ಮತ್ತು ಕೃತಿಯ ಸಂಬಂಧವನ್ನು ಕುರಿತು 
ಕ್ರಿಟಿಸಿಸಂ) ಕೃತಿಯನ್ನು ಅದರ ಚಾರಿತ್ರಿಕ 

ಚರ್ಚೆ ನಡೆಯುತ್ತದೆ . 
ಸಂದರ್ಭದಲ್ಲಿ ಅಧ್ಯಯನ ಮಾಡುವ , ಮನಶಾಸ್ತ್ರೀಯ ವಿಮರ್ಶೆ (ಸೈಕಲಾಜಿಕಲ್‌ ಕ್ರಿಟಿಸಿಸಂ) 
ಚಾರಿತ್ರಿಕವಾಗಿ ಕೃತಿಯ ಪ್ರಾಮುಖ್ಯ ವನ್ನು ಇದು ಮುಖ್ಯವಾಗಿ ಆಸ್ಟ್ರಿಯಾದ 
ಗುರುತಿಸುವ ಅಧ್ಯಯನ. ಆರ್ಕಿಟೈಪಲ್ ಅಥವ ಸಿಗ್ರಂಡ್ಸ್ ಫ್ರಾನ್ಸ್‌ನ ಮನೋವಿಶ್ಲೇಷಣೆಯ 
ಮಿಥ್‌ ಕ್ರಿಟಿಸಿಸಂ ಚಿರಂತನ ಪ್ರತೀಕಗಳನ್ನು ಸಿದ್ಧಾಂತಗಳನ್ನು ಬಳಸಿಕೊಂಡು, ಸಾಹಿತ್ಯವನ್ನು 
ಸಾಹಿತ್ಯಕ್ಕೆ ಅನ್ವಯಿಸುವ ಯತ್ನ. ಇಂಥ ವಿಶಿಷ್ಟ ಸುಪ್ತಚೇತನದ ಅಭಿವ್ಯಕ್ತಿ ಎಂದು ಪರಿಶೀಲಿಸು 
ವಿಮರ್ಶೆಗಳ ಎರಡು ಮುಖ್ಯ ಪ್ರಕಾರಗಳನ್ನು ತ್ತದೆ. ಕೃತಿಯಲ್ಲಿ ಬರುವ ಸಂಕೇತಗಳನ್ನು 
ಇಲ್ಲಿ ಗಮನಿಸಿದೆ: ಸಾಮಾಜಿಕ ವಿಮರ್ಶೆ ಮನಸ್ಸಿನ ಅದುಮಿಟ್ಟ ಬಯಕೆಗಳ , ಲಿಬಿಡೊ 
(ಸೊಶಿಯಾಲಾಜಿಕಲ್ ಕ್ರಿಟಿಸಿಸಂ) ಕೃತಿಯು ತನ್ನ ಅಥವ ಕಾಮದ ಅಭಿವ್ಯಕ್ತಿ ಎಂದು ಭಾವಿಸಿ, 


ವಿಮರ್ಶೆಯ ಪರಿಭಾಷೆ | ೨೩೫ 


ಪಾತ್ರದ ಒಳಮನಸ್ಸಿನ ಆಲೋಚನೆಗಳನ್ನು ಹೇಡಿಗಳು ಸಾವಿಗೆ ಮುನ್ನ ಅನೇಕ ಬಾರಿ 
ವಿಶ್ಲೇಷಿಸಿ ಆ ಮೂಲಕ ಮನುಷ್ಯನ ಮನಸ್ಸಿನ ಸಾಯುತ್ತಾರೆ . 

- ಜೂಲಿಯಸ್ ಸೀಸರ್ 
ಸಾಧಾರಣೀಕರಣ; ಈ ವಿಮರ್ಶೆಯ ಸ್ವರೂಪ. 
ಅನಾಲಿಸಿಸ್ , ಎವಾಲ್ಯುಯೇಷನ್ ಮತ್ತು ಅನುಬಂಧ 

ದಿನನಿತ್ಯದ ಭಾಷೆಯ ಪರಸ್ಪರ ವಿರುದ್ದ ಬಳಕೆ 
ಆಧುನಿಕ ಸಾಹಿತ್ಯ ತತ್ವಗಳು ನೋಡಿ: 

ಗಳನ್ನು ಒಂದೆಡೆ ಕೂಡಿಸುವ ಪ್ಯಾರಡಾಕ್ಸ್ ಅನ್ನು 
ವಿಮರ್ಶೆ ಯ ಚರಿತ್ರೆಗೆ: George Sainstsbury: A ಆಕ್ಸಿಮ್ರಾನ್ ಎನ್ನುತ್ತಾರೆ . ಉದಾ., pleas 
History of Criticism and Literary Taste in Eu 

ingrains ”, “ loving hate ”, “ ತಣ್ಣನೆಯ 
rope (3 Volumes)0 € 0 0 - ; W .K . Wimsatt Jr 

ಬೆಂಕಿ ' ಇತ್ಯಾದಿ. ಎಲ್ಲ ಕವಿಗಳ 
ಮತ್ತು Cleanth Brookes : Literary Criticism : A 
Short History ( ೧೯೬೨); ವಿಮರ್ಶೆಯ ವಿಧಗಳು ಪ್ಯಾರಡಾಕ್ಸ್‌ನ್ನು ಬಳಸಿಕೊಂಡರೂ ೧೭ನೇ 
ಮತ್ತುಧೋರಣೆ ಬಗ್ಗೆ: Rene Wellek and Austin ಶ . ದ ಮೆಟಫಿಸಿಕಲ್ ಕಾವ್ಯದಲ್ಲಿ ಇದು 
Warren : Theory of Literary criticism (3rd Ed 

ಪ್ರಮುಖ ಕಾವ್ಯತಂತ್ರವಾಗಿತ್ತು. ೧೨ನೇ ಶ . ದ 
೧೯೬೩ ); M . H . Abrams: The Mirror and the 
Lamp ( ೧೯೫೩): ವಿಮರ್ಶೆಯ ವಿವಿಧ ಹಂತಗಳ ಕನ್ನಡದ ಬೆಡಗಿನ ವಚನಗಳಲ್ಲೂ ಪ್ಯಾರಡಾಕ್ಸ್ನ 
ಬಗ್ಗೆ: ಬೆಳವಣಿಗೆ ಕುರಿತು: JW , Atkins: Literary ಬಳಕೆ ಗುರುತಿಸಬಹುದು. 
Criticism in Antiquity ( 2 Vols ೧೯೩೪) ; J. W . 
Atkins; English Literary Criticism : The Renais 

೨ . ವಿಮರ್ಶೆಯ ಪರಿಭಾಷೆಯಾಗಿ ನವ್ಯ 
Sance ( ೧೯೪೬ ): Rene Wellek : A History of ವಿಮರ್ಶಕರಲ್ಲಿ ಪ್ಯಾರಡಾಕ್ಸ್ನ ಪರಿಕಲ್ಪನೆ 
Modern Criticism ( 5 Vols ೧೯೫೫); ಆಧುನಿಕ 

ಪ್ರಮುಖ ಸ್ಥಾನ ಪಡೆಯಿತು. ಬಹುಶಃ, 
ವಿಮರ್ಶೆ ಕುರಿತಂತೆ: S . E. Hyman: The Armed 
Vison ( ೧೯೪೮); E . D . Hirsh Jr: Validity in In - - 

೨೦ನೆಯ ಶತಮಾನದ ತತ್ವಶಾಸ್ತ್ರವು ಬಳಕೆ 
terpretation ( ೧೯೬೭ ); Raynold Williams : Lit ಯಾಗಿರುವ ಚಿಂತನ ವಿಧಾನಗಳ ಸವೆದ ದಾರಿ 
erature and Marxism ; Avnezis: Foundations of 

ಯನ್ನು ಬಿಟ್ಟು ವೈರುಧ್ಯಗಳನ್ನೂ ವಿರೋಧ ಅಂಶ 
Marx -Aesthetics ( €22 ); Lunacharsky: On 

ಗಳನ್ನೂ ಅಂಗೀಕರಿಸಿಕೊಂಡು ಬೆಳೆಯುತ್ತಿರು 
Literature and Art (OE 2 33); Socilaist Relaism 
in Literature ( ಸಂಕಲನ) ( ೧೯೭೧) ; ವಿಮರ್ಶೆಯ 

ವುದರ ಪರಿಣಾಮ ಹಾಗೂ ಪ್ರತಿಫಲನ 
ಉಪಯುಕ್ತ ಸಂಕಲನಗಳು: W .J. Bate : Criticism , ವಾಗಿಯೇ ಆಧುನಿಕ ಸಾಹಿತ್ಯ ವಿಮರ್ಶೆ ಈ 
Major Texts ( ೧೯೫೨); Walter Sutton and Ri 

ಪರಿಕಲ್ಪನೆಗೆ ಹೆಚ್ಚಿನ ಪ್ರಾಮುಖ್ಯ ನೀಡುತ್ತಿರು 
chard Foster : Modern Criticism : Theory and 
Practice ( ೧೯೬೩); Lionel Trling: Literary Criti 

ವಂತೆ ತೋರುತ್ತದೆ . ಶೋಫೆನ್ ಹೌರ್‌ನ 
cism An Introductory Reader (0520 ); 2 .7 . “ The more unintelligent a man is, the 
ಗೋಕಾಕ್ ಮತ್ತು ಆರ್ . ಜಿ . ಕುಲಕರ್ಣಿ ( ಸಂ ): less Imysterious existence seems to 
ವಿಮರ್ಶಾ ತತ್ವಗಳು ಮತ್ತು ಪ್ರಾಯೋಗಿಕ ವಿಮರ್ಶೆ him ” ಮತ್ತು ಶಾನ “ The man who lis 
( ೧೯೮೦) : ಎಚ್ . ತಿಪ್ಪೇರುದ್ರ ಸ್ವಾಮಿ : ಸಾಹಿತ್ಯ tens to reason is lost; reason enslaves 
ವಿಮರ್ಶೆಯ ಮೂಲತತ್ವಗಳು. 

all whose minds are notstrong enough 
೧೭೨ . ವಿರೋಧಾಭಾಸ Paradox to master her ಎಂಬ ಹೇಳಿಕೆಗಳಲ್ಲಿರುವ 
ಪ್ಯಾರಡಾಕ್ಸ್ ೧ . ಕಾವ್ಯತಂತ್ರ . ಮೇಲುನೋಟಕ್ಕೆ ಪ್ಯಾರಡಾಕ್ಸ್ , “ ಚಿಂತನೆ ” ಮತ್ತು “ ಅಸ್ತಿತ್ವದ 
ಪರಸ್ಪರ ವಿರುದ್ಧವಾದ ಅರ್ಥಗಳನ್ನು ಒಳ 

ನಡುವಿನ ವಿಚ್ಛಿನ್ನತೆಯನ್ನೂ , “ ಅ- ದೈತ 
ಗೊಂಡಂತಿರುವ ಅಥವ ಅಸಂಗತವೆಂಬಂತೆ 

2303 3 ” (unity of thought) JJ 
ತೋರುವ , ಆದರೆ ಸತ್ಯದ ಅಂಶವನ್ನು ಒಳ ಪರಿಧಿಯೊಳಗೇ ಈ ಸಮಸ್ಯೆಗಳ ಪರಿಹಾರ 
ಗೋಂಡಂತಿರುವ ಹೇಳಿಕೆ . 

ಪಡೆಯಲು ಯತ್ನಿಸುವ ಪ್ರಯತ್ನದ ವಿಫಲತೆ 


೨೩೬ | ವಿಮರ್ಶೆಯ ಪರಿಭಾಷೆ 


ಯನ್ನೂ ಸೂಚಿಸುತ್ತವೆ. ಮೆಟಫಿಸಿಕಲ್ ಕಾವ್ಯದ (ಮೋಡ್ಸ್ ಆಫ್ ಆ್ಯಕ್ಷನ್ ) ಯ ವಿವಿಧ 
ಮಹತ್ವವನ್ನು ವಿಮರ್ಶೆ ಹೊಸದಾಗಿ ಗುರುತಿಸಿ ಬಗೆಗಳನ್ನು ತೋರಿಸುವುದು ” ವಿಶ್ಲೇಷಣೆಯ 
ಕೊಂಡ ನಂತರ ಪ್ಯಾರಡಾಕ್ಸ್ನ, ಬೌದ್ಧಿಕತೆ ಉದ್ದೇಶ. ಕಾವ್ಯದ ಪರಿಣಾಮಗಳು “ ಮೌನ 
ಪ್ರಧಾನವಾದ, ಪರಿಕಲ್ಪನೆಯೂ ವಿಶಾಲ ಆಸ್ವಾದನೆಯ , ಮೆಚ್ಚುಗೆಯ ರಹಸ್ಯ 'ಗಳಲ್ಲ , 
ವಾಯಿತು. ವ್ಯಂಗ್ಯ ಮತ್ತು ಸಟೈರ್‌ಗೆ ಬದಲಿಗೆ , ವೈಚಾರಿಕತೆಯ ಹಿಡಿತಕ್ಕೆ ಸಿಗು 
ಸಂಬಂಧಿಸಿದಂತೆ ಬಳಕೆಯಾಗುತ್ತಿದ್ದ ಈ ಪದ , ವಂಥವು ಎಂಬುದು ಆಧುನಿಕ ವಿಮರ್ಶೆಯ 
ರೊಮಾಂಟಿಕ್ ಕವಿಗಳ ಅಸ್ತಿತ್ವವಾದಿ ' ನಂಬಿಕೆಗಳಲ್ಲಿ ಮುಖ್ಯವಾದುದು . ಕಾವ್ಯದ 
ಕವನಗಳ 'ಅಚ್ಚರಿ ' ಯನ್ನೂ ಒಳಗೊಂಡಿತು ಪರಿಣಾಮದ ಬಗೆಗಳನ್ನು ಭಾಷೆಯ ಪರಿಣಾಮ 
( ಪ್ಯಾರಡಾಕ್ಸ್ ಆಫ್ ವಂಡರ್ ). ಸಾಮಾನ್ಯ ಗಳ ಪರಿಭಾಷೆಯಲ್ಲಿ ವಿವರಿಸುವುದು ಸಾಧ್ಯ 
ಕಾಣ್ಯಗಳು , ಸಾಮಾನ್ಯ ಅಭಿಪ್ರಾಯಗಳಿಂದ ಎಂದು ತೋರಿಸಿಕೊಟ್ಟಿದ್ದು ಎಂಪ್ಪನ್ನ 
ಬೇರೆಯಾದ ಅಚ್ಚರಿ ಹುಟ್ಟುವ ಭಿನ್ನತೆಗಳು , 

ಸಾಧನೆ , ಸಾಹಿತ್ಯದ ಸ್ವರೂಪ ಮತ್ತು ಅರ್ಥ 
ಮಾರ್ಪಾಡುಗಳು , ಗುಣಾರೋಪಣೆಗಳನ್ನೂ 

ಭಾಷೆಯಲ್ಲಿ ಜನ್ಮತಾಳುವಂಥವು, ಶಾಬ್ಲಿಕ 
ಒಳಗೊಳ್ಳುವ ಅಂಶ ಪ್ಯಾರಡಾಕ್ಸ್ , ಈ 

ಸ್ವರೂಪದವು ಎಂಬ ನಂಬಿಕೆಯೇ 
ಅರ್ಥದಲ್ಲಿ ಕ್ಲಿಯಾಂತ್ ಬೂಕ್ಸ್ “ಕಾವ್ಯದ 

ವಿಶ್ಲೇಷಣೆಯು ಆಧುನಿಕ ವಿಮರ್ಶೆಯ ಕೇಂದ್ರ 
ಭಾಷೆ ಎಂದರೆ ವಿರೋಧಾಭಾಸದ ಭಾಷೆ ” 

ಪರಿಕಲ್ಪನೆಯಾಗಲು ಮುಖ್ಯ ಕಾರಣ . ಏಕೆಂದರೆ 
ಎನ್ನುತ್ತಾನೆ. ಅವನ ಪ್ರಕಾರ ಪ್ಯಾರಡಾಕ್ಸ್ 

ಕ್ಲಾಸಿಕಲ್ ನಂಬಿಕೆಯ ಪ್ರಕಾರ ಭಾಷೆಯು 
ಕವನದ ಮೂಲಭೂತ ಬಂಧವನ್ನು ಒದಗಿಸುವ 

ಚಿಂತನೆಯ ಉಡುಪು , ಹೊರ ಅಲಂಕಾರ 
ಅಂಶವೂ ಹೌದು. 

ಮಾತ್ರವಾಗಿತ್ತು . ಕೃತಿಯ ಅರ್ಥ ಭಾಷೆಗೆ 
ಹೆಚ್ಚಿನ ಓದಿಗೆ : Cleanth Brooks: “The Well ಹೊರಗಿನದು ಭಾಷೆಗೆ ಮೀರಿದ್ದು ಆಗಿರುವ 
Wrought Urn ” ( ೧೯೪೭), 

ವರೆಗೆ ಅದಕ್ಕೆ , ಅರ್ಥಕ್ಕೆ , ವಸ್ತುನಿಷ್ಠ ಅಸ್ತಿತ್ವವೇ 
೧೭೩ , ವಿಶ್ಲೇಷಣೆ/ ಅನಾಲಿಸಿಸ್: ಸಂಸ್ಕತ ಇರಲಿಲ್ಲ . ಹಾಗಾಗಿ ಅರ್ಥದ ವಿಶ್ಲೇಷಣೆಯೂ 
ಸಾಹಿತ್ಯ ವಿಮರ್ಶೆಯಲ್ಲಿ ವಿಶ್ಲೇಷಣೆಯ ಸಾಧ್ಯವಿರಲಿಲ್ಲ. ಹಾಗಾಗಿಯೇ ಸಾಂಪ್ರದಾಯಿಕ 
ಕೆಲಸ ವನ್ನು ಕುಂತಕನ೦ತಹ ಕಾವ್ಯ ಶೈಲಿ ವಿಜ್ಞಾನವು ಛಂದಸ್ಸು , ಭಾಷೆ, ರೂಪಕ 
ಮೀಮಾಂಸಕರು ಮಾಡಿದ್ದರೂ ಕನ್ನಡದಲ್ಲಿ ಇತ್ಯಾದಿಗಳ ವರ್ಗಿಕರಣಕ್ಕೆ ಹೋಲಿಕೆಗೆ ಗಮನ 
ವಿಮರ್ಶೆಯ ಪರಿಕಲ್ಪನೆ ಯಾಗಿ ಈ ನೀಡಿತೇ ಹೊರತು , ಕೃತಿಯ ಈ ಎಲ್ಲ 
ಪಾರಿಭಾಷಿಕದ ಬಳಕೆಯಾಗುತ್ತಿರುವುದು “ ಬಾಹ್ಯ ” ಅಂಶಗಳು ಕೃತಿಯ ' ಅರ್ಥ ' ವನ್ನು 
ಇಂಗ್ಲಿಷ್ ವಿಮರ್ಶೆಯ ಪರಿಚಯದಿಂದಾ ಸೃಷ್ಟಿಸುವುದಕ್ಕೆ ಹೇಗೆ ಸಹಕಾರಿಗಳೆಂಬುದನ್ನು 
ಗಿಯೇ , ಆಧುನಿಕ ಸಾಹಿತ್ಯ ವಿಮರ್ಶೆಯ ವಿವೇಚಿಸಲಿಲ್ಲ. ಅವರು ವಿವರಣೆ ಅಥವಾ 
ಅತಿಮುಖ್ಯ ಪರಿಕಲ್ಪನೆ ಇದು. 

ಎಕ್ಸ್ಪ್ಲಿಕೇಶನ್‌ಗೆ ಮಹತ್ವ ನೀಡಿದರು. ವಿವರ 
ವಿಲಿಯಂ ಎಂಪ್ಪನ್ ೧೯೩೦ರಲ್ಲಿ ಸೆವೆನ್ 

ಣೆಯ ಮೂಲಕ ಸರಳಗೊಳಿಸಿ ( ಅರ್ಥವನ್ನು 
ಟೈಪ್ ಆಫ್ ಆಸ್ಟಿನ್ಯುಯಿಟಿ ಮೂಲಕ , ಐ .ಎ . ತಿಳಿಯುವುದು ಸಾಮಾನ್ಯ ರೂಢಿಯಾಗಿತ್ತು. 
ರಿಚರ್ಡ್ಸ್ ೧೯೨೯ರಲ್ಲಿ ಪ್ರಾಕ್ಟಿಕಲ್ ಕ್ರಿಟಿಸಿಸಂ 

ಆದರೆ ಆಧುನಿಕ ವಿಮರ್ಶೆಯಲ್ಲಿ ವಿಶ್ಲೇಷಣೆ 
ಮೂಲಕ ವಿಮರ್ಶೆಯಲ್ಲಿ ವಿಶ್ಲೇಷಣೆಯ ಸಾಹಿತ್ಯಕ ಪ್ರಭಾವಗಳ ಸರಣಿಯನ್ನು ಬಿರ 
ಮಹತ್ವವನ್ನು ಪ್ರತಿಪಾದಿಸಿದರು. ಎಂಪ್ಪನ್‌ನ ಸಿಡುತ್ತಾ, ಪ್ರತಿಪಾದಿಸುತ್ತಾ ಮುಂದೆ ಸಾಗು 
ಪ್ರಕಾರ “ ಕಾವ್ಯದ ಪರಿಣಾಮ ವರ್ತನೆ ವಂಥದು . ಈ ಪ್ರತಿಪಾದನೆ ಅಥವ 


ವಿಮರ್ಶೆಯ ಪರಿಭಾಷೆ | ೨೩೭ 


ಎಕ್ಸ್‌ಪ್ಲನೇಶನ್ ಅನ್ನು ಡಬ್ಲ್ಯು .ಕೆ. ವಿಮ್ಸಟ್ ಸಾರ್ವಜನಿಕವಾದ ಅಸ್ತಿತ್ವವಿರುವುದರಿಂದ 
'ಸೂಚ್ಯವಾದದ್ದರ ವಿವರಣೆ ಅಥವ ಕವಿಯ ಅಥವ ಓದುಗನ ಮನೋಭಾವಗ 
ಸಂಗತತೆಯ ಅಂಶಗಳನ್ನು ಗಮನದಲ್ಲಿಟ್ಟು ಳಿಂದ ಮುಕ್ತವಾಗಿ ಕವನವನ್ನು ವಿಶ್ಲೇಷಿಸುವುದು 
ಕೊಂಡು ಶಿಲ್ಪ ಮತ್ತು ಸ್ವರೂಪವನ್ನು ಅರ್ಥವನ್ನು ಅರಿಯುವುದು ಸಾಧ್ಯ ಎಂಬ 
ವ್ಯಾಖ್ಯಾನಿಸುವ ಮೂಲಕ ಕಾವ್ಯದ ಸತ್ಯವನ್ನು 

ಹೊಸ ನಿಲುವು ಮನ್ನಣೆ ಪಡೆಯಿತು. 
ಅರಿಯುವುದು ” ಎಂದು ವಿವರಿಸುತ್ತಾನೆ. ರಿಚರ್ಡ್ಸ್ ಮತ್ತು ಎಂಪ್ಪನ್‌ರಿಂದ ಆರಂಭವಾದ 
ರೂಪ ( ಫಾರಂ) ಮತ್ತು ಸತ್ವ (ಕಂಟೆಂಟ್) ದ 

ವಿಶ್ಲೇಷಣೆಯ ಸಂಪ್ರದಾಯವು ಇಂಗ್ಲೆಂಡಿನಲ್ಲಿ 
ಭಿನ್ನತೆ ಯನ್ನು ಪ್ರತಿಪಾದಿಸುವ ಕ್ಲಾಸಿಕಲ್ 

ಪ್ರಾಕ್ಟಿಕಲ್ ಕ್ರಿಟಿಸಿಸಂ ಪ್ರಾಯೋಗಿಕ ವಿಮರ್ಶೆ 
ವಿಮರ್ಶೆಯ ನಿಲುವನ್ನು ರೊಮಾಂಟಿಕ್ 

ಎಂಬ ಹೆಸರನ್ನು ಪಡೆದರೆ , ಅಮೆರಿಕೆಯಲ್ಲಿ 

ನ್ಯೂ ಕ್ರಿಟಿಸಿಸಂ ನವ್ಯ ವಿಮರ್ಶೆ ಎಂದು 
ವಿಮರ್ಶೆ ವಿರೋಧಿಸಿತು. ಗಿಡ ಮತ್ತು ಮರಗಳ 

ಕರೆಸಿಕೊಂಡಿತು ಮತ್ತು ಶಬ್ದ ಅರ್ಥಗಳ 
ಸಾದೃಶ್ಯವನ್ನು ನೀಡಿ ಕಾಲ್‌ರಿಜ್ , ಮತ್ತು 

ಅನ್ವೇಷಣೆಯನ್ನು ಮುಖ್ಯ ಗುರಿಯಾಗಿರಿಸಿ 
ಆನಂತರದ ವಿಮರ್ಶಕರು ಕಾವ್ಯದ ಪೂರ್ಣತ್ವ 

ಕೊಂಡಿತು. ಆದ್ವಿಗ್ಯುಯಿಟಿ, ಟೆನ್‌ಶನ್ , 
ಮತ್ತು ' ಜೀವಂತ ಸ್ವರೂಪ' ಗಳ ಬಗೆಗೆ ಗಮನ 

ಪ್ಯಾರಡಾಕ್ಸ್ಗಳು ಈ ಬಗೆಯ ವಿಮರ್ಶೆಯ 
ಹರಿಸಿದರು . ಆದರೂ “ ಕಾವ್ಯದ ಅಂಗಗಳು 

ಅತಿಮುಖ್ಯ ಪಾರಿಭಾಷಿಕಗಳಾಗಿ ಬೆಳೆದವು. 
ಮತ್ತು ಪೂರ್ಣತ್ವ ” ಕೇವಲ ತಾತ್ವಿಕವಾದ 

ಸಾಹಿತ್ಯದಲ್ಲಿನ ಅರ್ಥದ ವೈವಿಧ್ಯವನ್ನೂ , 
ಅಮೂರ್ತ ಕಲ್ಪನೆಗಳಾಗಿದ್ದು ಅವುಗಳ 

ಸಂಕೀರ್ಣತೆಯನ್ನೂ ಕುರಿತ ಹೊಸ ಎಚ್ಚರವನ್ನು 
ಅಂತಸ್ಸಂಬಂಧ ವಿಶ್ಲೇಷಣೆಗೆ ಮೀರಿದುದಾ 

ಈ ಪರಿಭಾಷೆಗಳ ಹಿನ್ನೆಲೆಯಲ್ಲಿ ಗುರುತಿಸ 
ಗಿಯೇ ಇತ್ತು. ಪ್ರೀಗ್ ಮತ್ತು ವಿಟ್‌ಗೆನ್ 

ಬಹುದು. 
ಸ್ಟೀನ್‌ರು ತತ್ವಶಾಸ್ತ್ರದಲ್ಲಿ ಮಾಡಿದ ಕ್ರಾಂತಿಕಾರಿ 
ಪ್ರತಿಪಾದನೆಗಳಿಂದ, ಸಸೂರ್‌ನ ಭಾಷಾ 

ವಿಶ್ಲೇಷಣೆಯೇ ಪ್ರಧಾನವಾದ ಈ ವಿಮರ್ಶೆಯ 

ಪರಂಪರೆಯ ಬಗ್ಗೆ ಕೆಲವು ಗಂಭೀರ ಆಪಾದನೆ 
ಶಾಸ್ತ್ರದ ಅಧ್ಯಯನಗಳಿಂದ ಅರ್ಥ ಎಂಬುದು 
ಸಂಕೀರ್ಣವಾದ ಆಂತರಿಕ ಕ್ರಿಯೆಗಳ ಫಲಿ 

ಗಳು ಹುಟ್ಟಿಕೊಂಡವು: ಶಾಬ್ಲಿಕ ಸ್ವರೂಪದ ತೀರ 

ಕೆಳಗಿನ ಹಂತಗಳಿಗೇ ವಿಶ್ಲೇಷಣೆ ಹೆಚ್ಚಿನ ಗಮನ 
ತಾಂಶ ಎಂಬ ನಿಲುವಿಗೆ ಮನ್ನಣೆ ದೊರೆತಾಗ 

ನೀಡುತ್ತದೆ ; ಮೌಲ್ಯ ನಿರ್ಣಯದ ಬಗ್ಗೆ ಅಲಕ್ಷ್ಯ 
ಸಾಹಿತ್ಯ ವಿಮರ್ಶೆಯೂ ಹೊಸತಿರುವನ್ನು 

ತೋರುತ್ತದೆ; ದೀರ್ಘವಾದ ಕೃತಿಗಳ ವಿಶಾಲ 
ಪಡೆದುಕೊಂಡಿತು. ಒಂದು ವಿಶಿಷ್ಟ ಸಂದರ್ಭ 

ಸ್ವರೂಪಗಳನ್ನು ಕುರಿತು ಚಿಂತನೆ ನಡೆಸುವುದಕ್ಕೆ 
(ಕಾಂಟೆಕ್ಸ್ ) ದಲ್ಲಿ ಪದವು ಏನೆಲ್ಲ ಕಾರ್ಯ 

ಅಸಮರ್ಥವಾಗಿದೆ ; ಅನಿವಾರ್ಯವೋ 
ಗಳನ್ನು ನಿರ್ವಹಿಸುತ್ತದೆಯೋ ಅದೇ “ ಅರ್ಥ ? 

ಎಂಬಂತೆ ಕಿರಿದಾದ , ಸ೦ಕೀರ್ಣವಾದ 
ಎಂದಾದರೆ , ಕವನವೊಂದರ ಪದಗಳನ್ನು ಕುರಿತ 

ಭಾವಗೀತೆಗಳನ್ನಷ್ಟೇ ವಿಶ್ಲೇಷಿಸುತ್ತದೆ . ಆದರೆ 
ವಿಶ್ಲೇಷಣೆ ಆ ಕವನದ ವಿವರಣೆಗಿಂತ ಭಿನ್ನವಾಗಿ 

ನಿಜವಾಗಿ ಗಾಢ ವಿಶ್ಲೇಷಣೆಯ ಆದರ್ಶ ಮತ್ತು 
ರಲು ಸಾಧ್ಯವಿಲ್ಲ. ಈ ನಿಲುವಿನಿಂದಾಗಿ ಉಪಯೋಗಕೇವಲ ಶಾಬ್ಲಿಕ ವಿಶ್ಲೇಷಣೆಗಷ್ಟೇ 
ರೊಮ್ಯಾಂಟಿಕ್ ವಿಮರ್ಶೆಯು ಅಮೂರ್ತ, ಸೀಮಿತವಲ್ಲ. ಗಾಢವಾದ ವಿಶ್ಲೇಷಣೆಯಲ್ಲಿ 
ತಾತ್ತಿಕ ಪರಿಕಲ್ಪನೆಯಾಗಿ ಗುರುತಿಸಿದ್ದ ಕವನದ | ಭಾಷೆಯು " ಪರಾಮರ್ಶೆಯ ಸಿರ ಬಿಂದು ” 
ಸ್ವರೂಪವನ್ನೂ , ಭಾಷೆಯ ಶಾಬ್ಲಿಕ ಸ್ವರೂಪದ (ಸ್ಟೇಬಲ್ ರೆಫರೆನ್ಸ್ ಪಾಯಿಂಟ್ ) ವಾಗಿದ್ದು 
ವಾಸ್ತವಿಕತೆಗಳಲ್ಲಿ ಗುರುತಿಸಲು ಆಧುನಿಕ ವಿಶಾಲವಾದ ಬಂಧ , ಶಿಲ್ಪಗಳ ಅಧ್ಯಯನದ 
ವಿಮರ್ಶೆಗೆ ಸಾಧ್ಯವಾಯಿತು. ಭಾಷೆಗೆ ಆರಂಭ ಸ್ಥಾನವಾಗಿರುತ್ತದೆ. 


೨೩೮ | ವಿಮರ್ಶೆಯ ಪರಿಭಾಷೆ 


ಕನಡದ ವಿಮರ್ಶೆ ಯ ಬೆಳವಣಿಗೆಯಲಿ Monroe C Beardsley ; The Verbal Icon 

( ೧೯೫೪); T .S. Eliot ನ ಎರಡು ಲೇಖನಗಳು : 
ವಿಶ್ಲೇಷಣೆ ಮಹತ್ವದ ಪಾತ್ರವಹಿಸಬೇಕಾಗಿದೆ . 

Functions of Literary Criticism 
ಎಂ . ಜಿ .ಕೆ . ಯವರು ಹೇಳುವಂತೆ "ಕನ್ನಡ 

JITO 

Frontiers ofCriticism, Selected Essays 
ಸಾಹಿತ್ಯದಲ್ಲಿ ಪರಂಪರೆ ಹಾಗೂ ವೈಯಕ್ತಿಕತೆಯ ಗ್ರಂಥದಲ್ಲಿ , ಎಂ . ಜಿ . ಕೃಷ್ಣಮೂರ್ತಿ: ಆಧುನಿಕ 
ಬಗ್ಗೆ ಸಾಮಾನ್ಯ ತತ್ವಗಳನ್ನು ರೂಪಿಸುವುದಾ 

ಭಾರತೀಯ ಸಾಹಿತ್ಯ ( ೧೯೭೦); ಎಚ್ . ಎಂ . ಚನ್ನಯ್ಯ : 
ಗಲಿ , ಅಖೈರಾದ ಮಾತನ್ನು ಹೇಳುವುದಾಗಲಿ 

ಜಿಜ್ಞಾಸೆ ( ೧೯೭೪ ); ಗಿರಡ್ಡಿಗೋವಿಂದರಾಜ: ನವ್ಯ 

ವಿಮರ್ಶೆ ( ೧೯೭೫ ); ಯು . ಆರ್ . ಅನಂತಮೂರ್ತಿ: 
ತುಂಬ ಕಷ್ಟದ ಕೆಲಸ ... ( ಏಕೆಂದರೆ) ... ಭೂಮಿಗೀತ ಸಂಕಲನದ ಹಿನುಡಿ ಮತ್ತು ಮುನುಡಿಗಳು . 
ಅವಶ್ಯಕವಾದ ಎಲ್ಲ ಸಾಮಗ್ರಿಗಳ ಅಭಾವ . 
ಸಂಸ್ಕೃತ... ದ್ರಾವಿಡ ಭಾಷೆಗಳ ಸಂಬಂಧ 

೧೭೪ . ವೀಥಿ ದೃಶ್ಯಕಾವ್ಯದ ಹತ್ತು ಪ್ರಕಾರ 
ಸ್ವರೂಪದ ಬಗ್ಗೆ ಕಟ್ಟುನಿಟ್ಟಾಗಿ ಮಾತಾಡುವುದು 

ಗಳಲ್ಲಿ ಒಂದು. ಈ ಬಗೆಯ ಕೃತಿ ಸಿಕ್ಕಿಲ್ಲದಿರುವು 
ಅಸಾಧ್ಯ ... ಭಾಷೆಯ ವಿವಿಧ ಪದರುಗಳ 

ದರಿಂದ ವಸ್ತು ಯಾವ ಬಗೆಯದೆಂದು ಹೇಳಲು 
ಉಪಯೋಗದಿಂದ ಕನ್ನಡ ಕಾವ್ಯಕೃತಿಗಳಲ್ಲಿ 

ಸಾಧ್ಯವಿಲ್ಲ . ಉಳಿದ ಲಕ್ಷಣಗಳನ್ನು ಅಲಂಕಾರಿ 
ಸಂಭವಿಸಿದ ಪರಿಣಾಮಗಳನ್ನು ಅಭ್ಯಾಸ 

ಕರು ಕಡಮೆ ಸಂಖ್ಯೆಯ ಪಾತ್ರಗಳು ; ಶೃಂಗಾರ 

ರಸ ಪ್ರಾಮುಖ್ಯ ; ಕೈಶಿಕೀವೃತ್ತಿ; ಮುಖ ಮತ್ತು 
ಮಾಡುವಾಗ ಭಾಷೆಯ ಮೂಲಭೂತ ಸಮಸ್ಯೆ 

ನಿರ್ವಹಣಾ ಸಂಧಿಗಳು ಮಾತ್ರ ಇರುವಂಥದು 
ಗಳು ಬಗೆಹರಿದಿಲ್ಲ ( ಎಂಬ ತೊಡಕು). ” 

ಎಂದು ವಿವರಿಸುತ್ತಾರೆ . 
ಹೀಗಿರುವಾಗ, ಅವರೇ ಹೇಳುವಂತೆ ಒಂದು 
ಕಾಲಖಂಡದಲ್ಲಿ ಸೃಷ್ಟಿಯಾದ ಕಾವ್ಯ ಕೃತಿಗಳನ್ನು ೧೭೫ . ವೃತ್ತಿಗಳು ೧. ಶಾಸ್ತ್ರ ಗ್ರಂಥಗಳಲ್ಲಿ 
ಸ್ವತಂತ್ರ ಸಾರ್ಥಕ ಘಟಕಗಳೆಂದು... ಬಗೆದು ಸೂತ್ರಗಳಿಗೆ ಇರುವ, ಲೇಖಕನೇ ಬರೆದ ಅಥವ 
ಅವನ್ನು ವಿಶ್ಲೇಷಿಸಿ, ಪ್ರತಿಕ್ರಿಯೆ ತೋರಿಸುವುದ ಇತರರು ಬರೆದ , ಗದ್ಯ ರೂಪದ ವಿವರಣೆ 
ರಿಂದ ಕನ್ನಡದ ಕಾವ್ಯ ಸಂಪ್ರದಾಯದ ಕಿಂಚಿತ್ 

ವೃತ್ತಿ . 
ಸ್ವರೂಪವನ್ನಾದರೂ ನಾವು ಕಾಣಬಹುದು.'' 

೨ . ಶಬ್ದಕ್ಕೆ ಇರುವ ಅರ್ಥ ಕೊಡುವ ಸಾಮರ್ಥ್ಯ 
ಅಂತೆಯೇ ಕನ್ನಡದ ವಿಮರ್ಶೆಯಲ್ಲಿ ವಿಶ್ಲೇಷಣೆ 

ವೃತ್ತಿ. ( ಶಬ್ದ- ಅರ್ಥ ಉಲ್ಲೇಖ ನೋಡಿ). 
ಕೇವಲ ಶಾಬ್ಲಿಕ ಮಟ್ಟದಲ್ಲಿ ಉಳಿಯದೆ 

೩ . ನಾಟಕಕ್ಕೆ ಸಂಬಂಧಿಸಿದ ಪಾರಿಭಾಷಿಕ. 
ಕೃತಿಗಳ ಬಂಧ , ಪ್ರತಿಮಾ ಸಂವಿಧಾನ , 

ನಾಟಕವೊಂದರ ಪಾತ್ರಗಳ , ಮುಖ್ಯವಾಗಿ 
ಸೂಚ್ಯ ಹಾಗೂ ಅಷ್ಟು ಸೂಚಕವಲ್ಲದ ರಚನಾ 

ನಾಯಕ ಪಾತ್ರಗಳ ಸ್ವಭಾವವನ್ನು ಅನುಸರಿಸಿ 
ವಿನ್ಯಾಸ ಹಾಗೂ ಭಾಷೆಗಳಿಗೆ ” ವಿಮರ್ಶಕನ 
“ ಬೌದ್ಧಿಕ, ಭಾವನಾತ್ಮಕ ಹಾಗೂ ನೈತಿಕ 

ಮೂಡುವ ಕ್ರಿಯೆ ವರ್ತನೆಗಳನ್ನು ವೃತ್ತಿ ಎಂದು 
ಪ್ರತಿಕ್ರಿಯೆ ” ಗಳನ್ನೂ ದಾಖಲಿಸುವಂಥದಾಗ 

ಕರೆಯುತ್ತಾರೆ. ವೃತ್ತಿಯಲ್ಲಿ ನಾಲ್ಕು ಬಗೆಗಳು: 
ಬೇಕಾಗುತ್ತದೆ. ಈ ದಿಕ್ಕಿನಲ್ಲಿ ಕನ್ನಡ 

ಕೈಶಿಕೀ , ಸಾತ್ವತಿ, ಆರಭಟಿ ಮತ್ತು ಭಾರತೀ , ಕೈಶಿಕೀ 
ವಿಮರ್ಶೆಯಲ್ಲಿ ವಿಶ್ಲೇಷಣೆ ಸಾಧಿಸಬೇಕಾದದ್ದು 

ವೃತ್ತಿಯು ಹಾಡು , ನೃತ್ಯ , ವಿಲಾಸ ಇತ್ಯಾದಿ 
ಇನ್ನೂ ಬಹಳ ಉಳಿದಿದೆ. 

ಶೃಂಗಾರ ಕ್ರಿಯೆಗಳಿಂದ ಕೂಡಿದ ಮೃದುವರ್ತನೆ 

ಮತ್ತು ಕ್ರಿಯೆಗಳನ್ನು; ಸಾತ್ವತೀ ವೃತ್ತಿಯು ಸತ್ವ , 
೧ , ೨ , ೩ , MCK ಆಭಾಸಾ 

ಶೌರ್ಯ, ತ್ಯಾಗ , ದಯೆ ಇತ್ಯಾದಿ ಗುಣಗಳಿಂದ 
ಹೆಚ್ಚಿನ ಓದಿಗೆ : 1. A . Richards : Principles of 
Literary Criticism ( ೧೯೨೪ ); Practical ಕೂಡಿ ಗೆಲುವಿನ ಉಲ್ಲಾಸದ ಕ್ರಿಯೆಗಳನ್ನು 
Criticism ( ೧೯೨೯ ) W . K . Wimsatt and ಮತ್ತು ಆರಭಟಿಯು ಮಂತ್ರ , ತಂತ್ರ , ಜಗಳ , 


ವಿಮರ್ಶೆಯ ಪರಿಭಾಷೆ | ೨೩೯ 


ಕೋಪ ಕಲಹಗಳಿಂದ ಕೂಡಿದ ಉದ್ದತ ' ಹೊಗಳುವುದಕ್ಕಾಗಿ ಬೈಯುವುದು ಬೈಯು 
ಕ್ರಿಯೆಗಳನ್ನೂ ಸೂಚಿಸುತ್ತವೆ. ಈ ಮೂರು ವುದಕ್ಕಾಗಿ ಹೊಗಳುವುದು', ನಟನೆ, ಸೋಗು, 
ವೃತ್ತಿಗಳು ಕ್ರಮವಾಗಿ , ರತ್ನಾವಳೀ , ತೋರಿಕೆ ಎಂಬ ಅರ್ಥಗಳೂ ಇದ್ದವು. ಸಾಹಿತ್ಯ 
ನಾಗಾನಂದ, ವೇಣೀಸಂಹಾರ ನಾಟಕಗಳಲ್ಲಿ ಕೃತಿಗಳಿಗೆ ಅನ್ವಯವಾಗುವಂತೆ ನಾಟಕೀಯ 
ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತವೆ. ಆದರೆ ವ್ಯಂಗ್ಯದ ( ಡ್ರಾಮೆಟಿಕ್ ಐರನಿ ) ಪರಿಕಲ್ಪನೆ 
ಭಾರತೀ ವೃತ್ತಿಯು ಮಾತ್ರ ನಟರು ಆಡುವ ಮೂಡಿದ್ದು ೧೯ನೆ ಶ. ದಲ್ಲಿ , ೧೮ನೆ ಶ. ದ 
ಮಾತಿನ , ಶೈಲಿಯ ವೈಚಿತ್ರ ಗಳನ್ನು ಸೂಚಿಸು ಉತ್ತರಾರ್ಧ ಮತ್ತು ೧೯ನೇ ಶ . ದ ಜರ್ಮನಿ 
ತ್ತದೆ. ಸಾಮಾನ್ಯವಾಗಿ ಯಾವುದೇ ನಾಟಕದ ಯಲ್ಲಿ ತತ್ವಶಾಸ್ತ್ರ ಮತ್ತು ಸೌಂದರ್ಯ 
ಪ್ರಸ್ತಾವನೆಯಲ್ಲಿ ಬರುವ ಸೂತ್ರಧಾರ - ನಟರ ಶಾಸ್ತ್ರಗಳನ್ನು ಕುರಿತು ನಡೆದ ಚರ್ಚೆಯಲ್ಲಿ ಐರನಿ 
ಸಂಭಾಷಣೆ ; ಮುಖ್ಯ ಪಾತ್ರಗಳು ಪ್ರಯಾಣಕ್ಕೆ ಪದಕ್ಕೆ ಹೊಸ ಅರ್ಥ ಸಾಧ್ಯತೆಗಳು ಲಭಿಸಿದವು. 
ಸಿದ್ದರಾಗುವ ಸಂದರ್ಭ; ನಾಟಕದ ಮುಖ್ಯ ಫ್ರೆಡ್ರಿಚ್ ಫ್ರೆಗೆಲ್ , ಅವನ ಸಹೋದರ 
ಕ್ರಿಯೆಯ ಆರಂಭ - ಈ ಎಡೆಗಳಲ್ಲಿ ಗುರುತಿಸ ಎ . ಡಬು .. ಹೆಗೆಲ್ ಮತ್ತು ಕಾರ್ ಸೋಲರ್ 
ಬಹುದು. ಈ ನಾಲ್ಕು ವೃತ್ತಿಗಳಲ್ಲಿ ಕೈಶಿಕಿಯು ವ್ಯಂಗ್ಯವನ್ನು ಕುರಿತು ಚಿಂತಿಸಿದವರಲ್ಲಿ 
ಶೃಂಗಾರ ; ಸಾತ್ವತಿಯು ವೀರ; ಆರಭಟಿಯು ಪ್ರಮುಖರು. 
ರೌದ್ರ ಬೀಭತ್ಸ ರಸಗಳಲ್ಲಿ ಪ್ರಮುಖವಾಗಿ 
ಬರುತ್ತವೆಂದೂ , ಭಾರತೀವೃತ್ತಿ ಎಲ್ಲ 

ಎ.ಡಬ್ಲ್ಯು . ಫೆಗೆಲ್‌ನು “ ವ್ಯಂಗ್ಯವೆಂದರೆ ... ಏಕ 

ಮುಖವಾದ ಕಲ್ಪನೆ ಮತ್ತು ಭಾವನೆಗಳ 
ರಸಗಳಲ್ಲಿಯೂ ಬರಬಹುದೆಂದೂ ಲಾಕ್ಷಣಿಕರ 

ಅತಿರೇಕದ ಬಗ್ಗೆ, ಬಹಳ ಮಟ್ಟಿಗೆ ವ್ಯಕ್ತರೂಪ 
ಅಭಿಪ್ರಾಯ . 

ದಲ್ಲಿಯೇ ಇರುವ, ನಿರೂಪಣೆಯೊಂದಿಗೆ 
೧೭೬ . ವ್ಯಂಗ್ಯ Irony ಐರನಿ ಎಂಬ ಪದ 

ಐರನಿ ಎಂಬ ಪದ ಹಾಸುಹೊಕ್ಕಾಗಿರುವ ( ಅತಿರೇಕದಿಂದಾಗಿ 
ಹಳೆಯದಾದರೂ , ಅದು ಪರಿಕಲ್ಪನೆಯಾಗಿ ಕಳೆದುಹೋದ) ಸಮತೋಲನವನ್ನು ಮತ್ತೆ 
ಬೆಳೆದು ಐರನಿಯ ಪ್ರಕ್ರಿಯೆಗೆ ಅನ್ವಯವಾಗ ಸಾಧಿಸಲು ಸಾಧನವಾಗುವ ( ತಪ್ಪೋಪ್ಪಿಗೆಯ ) 
ತೊಡಗಿದ್ದು ಇತ್ತೀಚೆಗೆ , ಐರೊನಿಯಾ ಎಂಬ ನಿವೇದನೆ'' ಎನ್ನುತ್ತಾನೆ . ಶೇಕ್ಸ್‌ಪಿಯರನಲ್ಲಿ 
ಪದ ಒಂದು ಅಲಂಕಾರದ ಹೆಸರಾಗಿ , ಹರ್ಷ - ಸಮಾನಾಂತರ ಸಂವಿಧಾನಗಳು 
'ಸೋಗಿನಿಂದ ಕೂಡಿದ ಭಾಷೆಯ ಬಳಕೆ' (ಕಾಮಿಕ್ ಸಬ್ ಪ್ಲಾಟ್ ) ಹೇಗೆ ಮುಖ್ಯ 
ಎಂಬ ಅರ್ಥದಲ್ಲಿ ಗ್ರೀಕ್‌ನಲ್ಲಿ ಬಳಕೆಯಲ್ಲಿತ್ತು . ಸಂವಿಧಾನದ ಮೇಲೆ ವ್ಯಾಖ್ಯಾನ ಮಾಡಿ , 
ಚರ್ಚೆಯ ಎದುರಾಳಿಯನ್ನು ಕುರಿತ ಧೋರಣೆ , ಅಥವ ಅಣಕ ಮಾಡಿ ವ್ಯಂಗ್ಯವನ್ನು ಸಾಧಿಸು 
ಇಡೀ ವಾದದ ವಿನ್ಯಾಸದ ತಂತ್ರ ಎಂಬ ತವೆ - ಎಂಬುದನ್ನು ಗುರುತಿಸುತ್ತಾನೆ . ಐ . ಎ . 
ಅರ್ಥದಲ್ಲಿ ರೋಮನ್ ಭಾಷೆಯ ಐರೊನಿಯ ರಿಚರ್ಡ್ಸ್ನು , ಬಹುಶಃ ಈ ಮಾರ್ಗದಲ್ಲೆ 
ಪದ ಕಾಣಿಸಿ ಕೊಳ್ಳುತ್ತದೆ. ಇದು ಐರನಿಯಾಗಿ ನಡೆದು, “ ಸಮತೋಲನದ ಸ್ಥಾಯಿಯನ್ನು ” 
ಇಂಗ್ಲಿಶ್‌ನಲ್ಲಿ ಬಳಕೆಗೆ ಬಂದದ್ದು. ೧೫೦೨ರ ಸಾಧಿಸುವುದಕ್ಕಾಗಿ “ ಪರಸ್ಪರ ವಿರುದ್ಧವಾದ, 
ನಂತರ , ವ್ಯಾಪಕವಾಗಿ ಪ್ರಚಾರಕ್ಕೆ ಬಂದು ಪೂರಕವಾದ ಪ್ರವೃತ್ತಿಭಾವಗಳನ್ನು ಒಂದೆಡೆ 
೧೮ನೆ ಶ. ದ ನಂತರ , ಈ ಮೊದಲ ಇನ್ನೂರು ತರುವುದು ' ಎಂದು ವ್ಯಂಗ್ಯವನ್ನು ವಿವರಿಸು 
ವರ್ಷಗಳಲ್ಲಿ ' ವ್ಯಂಗ್ಯ ' (ಐರನಿ) ಅಲಂಕಾರ ತಾನೆ. ನವ್ಯವಿಮರ್ಶಕರ ವ್ಯಂಗ್ಯದ ಪರಿಕಲ್ಪನೆಗೆ 
ವೊಂದರ ಹೆಸರಾಗಿತ್ತು . ' ಮನಸ್ಸಿನೊಳಗಿರುವ ರಿಚರ್ಡ್ಸ್ನ ಈ ವಿವರಣೆಯೇ ತಳಹದಿ 
ಅರ್ಥಕ್ಕೆ ವಿರುದ್ಧವಾಗಿ ಮಾತನಾಡುವುದು', ಯಾಗಿದೆ. 


೨೪೦ | ವಿಮರ್ಶೆಯ ಪರಿಭಾಷೆ 


“ ಬದುಕಿನ ನಿಯತಿಯನ್ನು ಕುರಿತ ವಿಶಾಲ ಅವ ಶೇಕ್ಸ್‌ಪಿಯರ್ ಮಾತ್ರವಲ್ಲದೆ ಅರಿಸ್ಟೋಫೇ 
ಲೋಕನದಲ್ಲಿ ( ವ್ಯಂಗ್ಯದ) ಉಗಮ ”” ವೆಂದು ನಸ್‌ , ಷೆಟ್ರಾರ್ಕ್ , ಸೆರ್ವಾಂಟೆ, ಗಯಟೆಯ 
ಕಾರ್ ಸೋಲ್ಟರ್‌ನೂ , “ ಸಾರತಃ ಜಗತ್ತು ರಲ್ಲೂ ಗುರುತಿಸುತ್ತಾರೆ . ಫ್ರೆಡ್ರಿಕ್ ಪ್ಲಗೆಲ್ 
ವಿರೋಧಾಭಾಸಗಳಿಂದ ಕೂಡಿದ್ದು ಮತ್ತು ಕಲಾವಿದನಾಗಿರುವುದರಲ್ಲೇ ಹಲವಾರು 
ಪ್ರೀತಿ- ದ್ವೇಷಗಳ ದ್ವಂದ್ವ ಧೋರಣೆ ಮಾತ್ರವೇ ರೀತಿಯ ವ್ಯಂಗ್ಯಗಳು ಅಂತರ್ಗತವಾಗಿರುತ್ತವೆ ? 
( ಜಗತ್ತಿನ) ದ್ವಂದ್ವಾತ್ಮಕ ಪೂರ್ಣತೆಯನ್ನು ಗ್ರಹಿಸ ಎಂದ. ಮುಂದೆ ಇದೇ ವಿಚಾರ ಇನ್ನಷ್ಟು 
ಬಲ್ಲದು ಎಂಬ ತಿಳುವಳಿಕೆಯೇ ( ವ್ಯಂಗ್ಯ) ” ಸಂಕೀರ್ಣಗೊಂಡು ರೊಮಾಂಟಿಕ್ ಐರನಿಯ 
ಎಂದು ಫ್ರೆಡ್ರಿಕ್ ಫೆಗೆಲ್‌ನೂ ಹೇಳುತ್ತಾರೆ . ಪರಿಕಲ್ಪನೆ ಜನ್ಮತಾಳಿತು. 
ಮನುಷ್ಯ - ವಿಶ್ವ , ಸಾವು- ಬದುಕು , ಆಧ್ಯಾತ್ಮಿಕ 

ರೊಮಾಂಟಿಕ್ ಐರನಿಯು ಸಾಹಿತ್ಯವನ್ನು 
ಐಹಿಕ ಈ ಮೂಲಭೂತ ಅಸಾಂಗತ್ಯಗಳಲ್ಲೇ 
ವ್ಯಂಗ್ಯವಿದೆ ಎಂಬ ವಿಚಾರದಿಂದಲೇ ಪ್ರೇರಿ 

ವೈರುಧ್ಯಗಳಿಂದ ಕೂಡಿರುವ ಪ್ರಕ್ರಿಯೆ ಎಂದು 

ಪರಿಗಣಿಸುತ್ತದೆ. ಸಾಹಿತ್ಯಕೃತಿಯು ಸಂವಹ 
ತವಾಗಿ ವರ್ಲ್ಡ್ ಐರನಿ , ಕಾಸ್ಮಿಕ್ ಐರನಿ ಅಥವ 

ನೆಯೂ ಹೌದು, ಸಂವಹಿಸಲ್ಪಡುವ ವಸ್ತುವೂ 
ಫಿಲಸಾಫಿಕ್ ಐರನಿ ಎಂಬ ಪರಿಕಲ್ಪನೆಗಳು 

ಹೌದು. ಸಾಹಿತ್ಯ ಕೃತಿ ಜಗತ್ತಿನ ಅನೇಕ 
ಹುಟ್ಟಿಕೊಂಡವು. 

ವಸ್ತುಗಳಲ್ಲಿ ಒಂದು; ಆದರೆ ಅದು ತನ್ನದೇ 
ಬರಹಗಾರರಿಗೂ ಅವರ ಕೃತಿಗೂ ಇರುವ 

ಆದ ಪ್ರತ್ಯೇಕ ಜಗತ್ತೊಂದನ್ನು ಸೃಷ್ಟಿಸಿ 
ಸಂಬಂಧದಲ್ಲಿನ ವಸ್ತುನಿಷ್ಠತೆ , ಔದಾಸೀನ್ಯ ಕೊಳ್ಳುತ್ತದೆ . ಕಲೆಯ ಕೃತಕತೆಯನ್ನೂ , ಬದುಕಿನ 
ಸ್ವಾತಂತ್ರ ದ ಅಂಶಗಳನ್ನು ಕುರಿತು ಚರ್ಚಿಸು ಜೀವಂತಿಕೆಯನ್ನೂ ಒಳಗೊಂಡಿರುತ್ತದೆ . ಅಲ್ಲದೆ 
ವಾಗಲೂ ಈ ಜರ್ಮನ್ ಚಿಂತಕರು ವ್ಯಂಗ್ಯದ 

ಸಾಹಿತ್ಯ ಕೃತಿಯು ಸ್ಥಿರವೂ ಪರಿಮಿತವೂ 
ಪರಿಕಲ್ಪನೆಯನ್ನು ಬಳಸಿಕೊಳ್ಳುತ್ತಾರೆ . ಬಹಳಷ್ಟು ಆಗಿರುವುದರಿಂದ ಅದು ಲೇಖಕ ವ್ಯಕ್ತಿತ್ವದ 
ಜನ ಕಾದಂಬರಿಕಾರರು ಮತ್ತು ನಾಟಕಕಾರರು , ಅಥವ ಅಪರಿಮಿತ ಜಗತ್ತಿನ ಅಸಮರ್ಪಕ 
ಓದುಗರು ಸಹಾನುಭೂತಿ ಹೊಂದಬೇಕೆಂದು ಅಭಿವ್ಯಕ್ತಿಯಷ್ಟೆ ಆಗಬಲ್ಲದು. ಆದರೆ ಈ ' ಸಿರಿ 
ತಾವು ಅಪೇಕ್ಷಿಸುವ ಪಾತ್ರ ಅಥವ ವ್ಯಕ್ತಿತ್ವ ಮತ್ತು ' ಪರಿಮಿತ' ಗುಣಗಳಿಂದಲೇ ಕೃತಿಯು 
ಅಥವ ದೃಷ್ಟಿಕೋನದೊಂದಿಗೆ ತಮ್ಮ ಮಂಡಿಸುವ ' ಬದುಕಿಗೆ ಸ್ಪಷ್ಟತೆ , ನಿರ್ದಿಷ್ಟ 
ವೈಯಕ್ತಿಕತೆಯನ್ನು ಮೇಲೈಸುತ್ತಾರೆ. ಆದರೆ ರೂಪ, ಅರ್ಥ ಮತ್ತು ಮೌಲ್ಯಗಳು ಲಭಿಸಲು 
ಶೇಕ್ಸ್‌ಪಿಯರನ ನಾಟಕಗಳ ಬಗೆಯೇ ಬೇರೆ: ಸಾಧ್ಯವಾಗುತ್ತದೆ . ಆದ್ದರಿಂದಲೇ 
ಅವನ ಪಾತ್ರಗಳು ಜೀವಕಳೆಯಿಂದ ತುಂಬಿವೆ . ರೊಮಾಂಟಿಕ್ ಐರನಿಯು, ಸಾಹಿತ್ಯವು 
ನಾಟಕಕಾರನಿಗೂ ಅವುಗಳ ಬಗ್ಗೆ ಸಹಾನುಭೂತಿ 'ಸರಳವಾಗಿ ಅ - ಪರ್ಯಾಲೋಚಕವಾಗಿ 
ಇದೆ. ಹಾಗೆಯೇ ಆತ ಆ ಎಲ್ಲ ಪಾತ್ರಗಳಿಂದ ಇರುವುದು ಸಾಧ್ಯವಿಲ್ಲ ಎಂಬ , ಲೇಖಕನ 
ದೂರವಾಗಿಯೂ ನಿರ್ಲಿಪ್ತನಾಗಿಯ ಪ್ರಜ್ಞಾವಂತಿಕೆಯ ವ್ಯಂಗ್ಯವಾಗಿರುತ್ತದೆ. 
ನಿಲ್ಲುತ್ತಾನೆ. ಶೇಕ್ಸ್‌ಪಿಯರನ ನಾಟಕಗಳು ಅವನ ನೊವಾಸ್‌ನು ವ್ಯಂಗ್ಯವನ್ನು ಪ್ರಾಮಾಣಿಕವಾದ 
ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಸುವುದಿಲ್ಲ. ಇಡೀ ಪ್ರಜ್ಞೆ, ಮನಸ್ಸಿನ ನಿಜವಾದ ಎಚ್ಚರ ” ಎಂದು 
ಜಗತ್ತನ್ನು ನಮ್ಮ ಮುಂದೆ ಮಂಡಿಸುತ್ತವೆ. ವಿವರಿಸುತ್ತಾನೆ. ರೊಮಾಂಟಿಕ್ ಐರನಿಯಲ್ಲಿ 
ಲೇಖಕ ಹೀಗೆ ತನ್ನ ಕೃತಿಯ ಬಗ್ಗೆ ಆಸಕ್ತ ಲೇಖಕರ ಮನಸ್ಸಿನ ಎಚ್ಚರ ' ಕೃತಿಯ ಪ್ರಮುಖ 
ನಾಗಿದ್ದೂ “ದೇವರಂತೆ ನಿರ್ಲಿಪ್ತನಾಗಿರುವ ಅಂಶವಾಗುತ್ತದೆ . ಲೇಖಕನ ಕಲೆ , ಅವನ 
ವ್ಯಂಗ್ಯವನ್ನು ಪ್ರೆಗೆಲ್ ಸಹೋದರರು ಸ್ಥಿತಿಯಲ್ಲೇ ಇರುವ ವ್ಯಂಗ್ಯಗಳ ವ್ಯಂಗ್ಯಮಂಡನೆ 


ವಿಮರ್ಶೆಯ ಪರಿಭಾಷೆ | ೨೪೧ 


ಯಾಗಿರುತ್ತದೆ. ಅಂದರೆ : ಲೇಖಕರಿಗೆ ಗೊತ್ತು ವಿಮರ್ಶಾತ್ಮಕವಾಗಿ ವೀಕ್ಷಿಸಲು ಸಾಧ್ಯವಿರುವ 
- ಚೆನ್ನಾಗಿ ಬರೆಯಬೇಕಾದರೆ ಅವರು ಘಟನಾವಳಿಯೂ , ತಲ್ಲೀನನಾಗಿ ಅನುಭವಿ 
ಏಕಕಾಲದಲ್ಲಿ ಸೃಜನಶೀಲರೂ ವಿಮರ್ಶಕರೂ ಸಲು ಸಾಧ್ಯವಿರುವ 'ಕಥೆ' ಯೂ ಆಗಿರುತ್ತದೆ. 
ಆಗಿರಬೇಕು. ಆತ್ಮನಿಷ್ಠೆ - ವಸ್ತು ನಿಷ್ಟೆ , ಲೇಖಕ ತನ್ನ ವ್ಯಕ್ತಿತ್ವದ ಬಲದಿಂದ ಕೃತಿಯ 
ಉತ್ಸಾಹ- ವಾಸ್ತವದ ಅರಿವು, ಭಾವನಾತ್ಮಕತೆ- ಎಲ್ಲ ಅಂಶಗಳಲ್ಲಿ ಜೀವಕಳೆ ಉಕ್ಕಿಸಿಯೂ 
ವೈಚಾರಿಕತೆ , ಸುಪ್ತ ಪ್ರಜ್ಞೆಯ ಸ್ಫೂರ್ತಿ, ಕಲೆಯ ವಸ್ತುನಿಷ ನಿರೂಪಕನಾಗಿ ಕೃತಿಯನ್ನು ಮೀರಿ? 
ನಿಯಂತ್ರಣ ಇವೆಲ್ಲ ಅವರಲ್ಲಿ ಏಕಕಾಲದಲ್ಲಿ ನಿಲ್ಲುತ್ತಾನೆ . ( ಈ ಬಗೆಯ ವ್ಯಂಗ್ಯದ ಅತ್ಯುತ್ತಮ 
ಜಾಗ್ರತವಾಗಿರಬೇಕು. ತಮ್ಮ ಕೃತಿ, ಜಗತ್ತನ್ನು ಉದಾಹರಣೆ ವ್ಯಾಸಭಾರತ, ಕಾರಂತರ ಅಳಿದ 
ವಾಸ್ತವವನ್ನು ಕುರಿತದ್ದಾದರೂ , ಕೇವಲ ಮೇಲೆ, ಚಿತ್ತಾಲರ ಕಥೆಯಲ್ಲಿ ಬಂದಾತ , 
ಕಾಲ್ಪನಿಕವಾದದ್ದು ಎಂಬ ವ್ಯಂಗ್ಯ ಅವರ ಅರಿವಿ ಅನಂತ ಮೂರ್ತಿಯವರ ಭಾರತೀಪುರ , 
ನಲ್ಲಿರುತ್ತದೆ . ವಾಸ್ತವದ ಬಗ್ಗೆ ಪೂರ್ಣವಾದ ಲಂಕೇಶರ ಮುಸ್ಸಂಜೆಯ ಕಥಾ ಪ್ರಸಂಗಗಳನ್ನು 
ಅಥವ ಸತ್ಯವಾದ ನಿರೂಪಣೆಯನ್ನು ಈ ದಪಿಯಿಂದ ಪರಿಶೀಲಿಸುವದು ವಿಮರ್ಶೆಗೆ 
ಕೊಡಬೇಕೆಂಬ ಒತ್ತಾಯ , ಒತ್ತಡಗಳನ್ನು 

ಬೇಕೆಂದು ಒತ್ತಾಯ , ಒತ್ತಡಗಳನ್ನು ಲಾಭದಾಯಕವಾದೀತು). 
ಅನುಭವಿಸಿದರೂ ಅದು ಅಸಾಧ್ಯವೆಂಬುದೂ 
ಅವರಿಗೆ ಗೊತ್ತು. ಏಕೆಂದರೆ ವಾಸ್ತವವೆಂಬುದು 

ಕ್ಯಾನೋ ದ್ರಿಲ್ ವಾಲ್ ೧೮೩೩ರಲ್ಲಿ 
ಒಬ್ಬ ವ್ಯಕ್ತಿಯ ಅರಿವಿನ ಸಾಮರ್ಥ್ಯಕ್ಕೆ 

ಪ್ರಕಟಿಸಿದ ಆನ್ ದಿ ಐರನಿ ಆಫ್ 
ಮೀರಿದ್ದು. ವಿರೋಧಾಭಾಸಗಳಿಂದ ಕೂಡಿದ್ದು, 

ಸೊಫೋಕ್ಲೀಸ್ ಎಂಬ ದೀರ್ಘ ಪ್ರಬಂಧವು 
ಸದಾ ವರ್ತಮಾನದಲ್ಲಿ ಸಂಭವಿಸುತ್ತಲೇ 

ವ್ಯಂಗ್ಯದ ಪರಿಕಲ್ಪನೆಯ ಬೆಳವಣಿಗೆಯಲ್ಲಿ 
ಇರುವಂಥದು. ಆದ್ದರಿಂದಲೇ ವಾಸ್ತವದ ಬಗ್ಗೆ 

ಅನಂತರದ ಮುಖ್ಯ ಮತ್ತು , ಬಹುಶಃ, 
ಯಾವುದೇ 'ಸತ್ಯ' ನಿರೂಪಣೆಯೂ ಬರೆದು 

ಅಂತಿಮ ಘಟ್ಟ. ಈತ ಶಾಬ್ಲಿಕ (ವರ್ಬಲ್) 
ಮುಗಿಸಿದ ಕೂಡಲೇ ಭೂತಕಾಲಕ್ಕೆ ಸೇರಿ ಅಥವ ಅಲಂಕಾರಿಕ ( ರೆಟರಿಕಲ್ ) ವ್ಯಂಗ್ಯ 
' ಸುಳ್ಳಾಗಿ ಬಿಡುತ್ತದೆ. ಇಂತಹ ವ್ಯಂಗ್ಯಸ್ಥಿತಿ' ಯ 

ದೊಡನೆ ತಾರ್ಕಿಕ (ಡಯಲೆಕ್ಟಿಕಲ್ ) ಮತ್ತು 
ಅರಿವಿರುವ ಲೇಖಕರು ತನ್ನ ಆ ಅರಿವನ್ನು ಲೌಕಿಕ ( ಪ್ರಾಕ್ಟಿಕಲ್) ವ್ಯಂಗ್ಯಗಳನ್ನು ಗುರುತಿಸು 
ಕೃತಿಯೊಳಕ್ಕೂ ತಂದಿರುತ್ತಾರೆ . ತಾವು ಸೃಷ್ಟಿ ತ್ತಾನೆ . ಸಾಕ್ರೆಟೀಸ್‌ನ ಚರ್ಚೆಗಳಲ್ಲಿ ಕಾಣುವ 
ಸುತ್ತಿರುವುದು 'ಕಥೆ' ಯನ್ನಲ್ಲ 'ಕಥೆಗಾರಿಕೆ ' ಯನ್ನು; ವ್ಯಂಗ್ಯತಂತ್ರ ತಾರ್ಕಿಕ ವ್ಯಂಗ್ಯ . ಲೌಕಿಕವ್ಯಂಗ್ಯ 
ಈ ಕಥೆಗಾರಿಕೆ ಲೇಖಕನಲ್ಲಿ ಹುಟ್ಟಿ ಲೇಖನ ಸಾಹಿತ್ಯದಲ್ಲಿ ಮಾತ್ರವಲ್ಲದೆ ಬದುಕಿನಲ್ಲೂ 
ದೊಂದಿಗೆ , ಓದುಗರಲ್ಲಿ ಹುಟ್ಟಿ ಓದುವ ಕಾಣುವ೦ಥದ್ದು , ' ಮಾತಿನ ಕಟ್ಟನ್ನು 
ಕ್ರಿಯೆಯೊಂದಿಗೆ , ಶೈಲಿ ಮತ್ತು ಶೈಲಿಯ ಆಯ್ಕೆ ಮೀರಿದ್ದು ”. ಈ ಲೌಕಿಕವ್ಯಂಗ್ಯದ ಪ್ರಕ್ರಿಯೆಗೆ 
ಯೊಡನೆ ಕೊನೆಗಾಣುವ 'ಕಾಲ್ಪನಿಕತೆ ' ಯೇ ವ್ಯಂಗ್ಯಕಾರನ ಅಸ್ತಿತ್ವ ಅನಿವಾರ್ಯವಲ್ಲ . ವ್ಯಂಗ್ಯ 
ಹೊರತು ವಾಸ್ತವವಲ್ಲ ಎಂಬ ಅರಿವು ನಿರೀಕ್ಷಕನ ಧೋರಣೆಯಲ್ಲಿ ಅಥವ ಅದಕ್ಕಿಂತ 
ಓದುಗರಿಗೂ ಉಂಟಾಗುವಂತೆ ಮಾಡುತ್ತಾರೆ. ಮಿಗಿಲಾಗಿ ನಿರೀಕ್ಷಣೆಗೆ ಒಳಗಾದ ಸನ್ನಿವೇಶ 
ಈ ಬಗೆಯ ರೊಮಾಂಟಿಕ್ ಐರನಿಗೆ ದಲ್ಲಿಯೇ ವ್ಯಂಗ್ಯದ ಅಸ್ತಿತ್ವವಿರಬಹುದೆಂಬುದು 
ಕಾದಂಬರಿ ಪ್ರಕಾರದಲ್ಲಿ ಹೇರಳ ಅವಕಾಶಗಳು , ಇವನ ಮಹತ್ವದ ಸೂಚನೆ. ವಿರೋಧಾಭಾಸ 
ಸಾಧ್ಯತೆಗಳು ಇವೆ. ಓದುಗರ ಮಟ್ಟಿಗೆ ಇಂಥ ಮತ್ತು ಸಂದಿಗ್ಧತೆಗಳ ಮೂಲದಿಂದ ಹುಟ್ಟುವ 
ವ್ಯಂಗ್ಯವನ್ನು ಒಳಗೊಂಡ ಕೃತಿ , ತಟಸ್ಥನಾಗಿದ್ದು ವ್ಯಂಗ್ಯದ ಬಗೆಗಳನ್ನೂ ಈತ ಗುರುತಿಸುತ್ತಾನೆ . 


೨೪೨ | ವಿಮರ್ಶೆಯ ಪರಿಭಾಷೆ 


ಈ ಶತಮಾನದ ಮೊದಲ ಅರ್ಧದಲ್ಲಿ ಕೆಲವು ಶಪಿಸಿ ಅವನನ್ನು ಶಿಕ್ಷಿಸುವ ಶಪಥ ಮಾಡು 
ಬಗೆಯ ಗುಣಲಕ್ಷಣಗಳುಳ್ಳ ಸಾಹಿತ್ಯ ಕೃತಿಗಳನ್ನು ತಾನೆ , ಕೊನೆಗೆ ತಾನೇ ಆ ಕೊಲೆಗಾರ ಎಂಬ 
ಕುರಿತಂತೆ ' ವ್ಯಂಗ್ಯ ' ವೆಂಬ ಪದದ ಬಳಕೆ ನಿಜವನ್ನು ಅರಿಯುತ್ತಾನೆ ; ಕಿಸೆಗಳ್ಳನೊಬ್ಬನ 
ಆರಂಭವಾಯಿತು. ಬದುಕಿನ ಸಂಕೀರ್ಣತೆ ಜೇಬಿಗೆ ಇನ್ನೊಬ್ಬ ಕತ್ತರಿ ಹಾಕುತ್ತಾನೆ . ಈ 
ಅಥವ ಮೌಲ್ಯಗಳ ಸಾಪೇಕ್ಷತೆಯ ಬಗ್ಗೆ ಅರಿ ಎರಡು ಉದಾಹರಣೆಗಳಲ್ಲಿ ವ್ಯಂಗ್ಯವನ್ನು 
ವನ್ನು ವ್ಯಕ್ತಪಡಿಸಲು; ನೇರವಾದ ಹೇಳಿಕೆಗಿಂತ ಗುರುತಿಸಿದರೂ , ವಂಚನೆ ಅಥವ ಸೋಗು 
ವಿಶಾಲವೂ ಶ್ರೀಮಂತವೂ ಆದ ಅರ್ಥವನ್ನು ಎಲ್ಲಿದೆ ? ಬದುಕಿನಲ್ಲಿ ನಡೆಯುವ ಅನೇಕ 
ಅಭಿವ್ಯಕ್ತಿಸಲು; ಸರಳೀಕರಣ ಮತ್ತು ಮೌಡ್ಯದ ಸಂಗತಿಗಳಿಗೆ ಮನುಷ್ಟೇತರ ಶಕ್ತಿ - ದೇವರು, 
ಅಪಾಯವನ್ನು ತಪ್ಪಿಸಿಕೊಳ್ಳಲು, ಅಥವ ಇನ್ನು 

ದೆವ್ವ , ವಿಧಿ, ಅದೃಷ್ಟ, ಬದುಕು - ಕಾರಣ 
ಯಾವುದೇ ಕಾರಣಕ್ಕೆ ಸಾಹಿತ್ಯಕೃತಿಯ ಪರಸ್ಪರ ಎಂದು ನಂಬುವುದಾದರೆ ಆಗ ಆ ಅವ್ಯಕ್ತ 
ವಿರುದ್ಧ ಅರ್ಥಗಳನ್ನು , ವಿಭಿನ್ನ ದೃಷ್ಟಿಕೋನ 

ಶಕ್ತಿಯೇ , ಈಡಿಪಸ್ ಅಥವ ಕಿಸೆಗಳ್ಳನಂಥ 
ಗಳನ್ನು ವ್ಯಾಖ್ಯಾನರಹಿತವಾಗಿ ಮಂಡಿಸುವು 

ವ್ಯಂಗ್ಯ - ಆಹುತಿ ( ವಿಕ್ಟಿಮ್ಸ್ ಆಫ್ ಐರನಿ) ಗಳನ್ನು 
ದುಂಟು . ನವ್ಯ ವಿಮರ್ಶೆ ಇಂಥ ಕೃತಿಗಳನ್ನು 

ವಂಚಿಸುತ್ತದೆ ಎಂದು ಹೇಳಬಹುದೇನೋ ? 
' ವ್ಯಂಗ್ಯ 'ವೆಂದು ಗುರುತಿಸುತ್ತದೆ. 

ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ- ಮನುಷ್ಟೇ 
ವ್ಯಂಗ್ಯದ ಲಕ್ಷಣಗಳು: ಐರನಿಗೆ ತೀರ ಹಿಂದೆ ತರ ವ್ಯಂಗ್ಯಕಾರನನ್ನು (ನಾನ್ ಟ್ಯೂಮನ್ 
ಸೋಗು ಎಂಬ ಅರ್ಥ ಇದ್ದಿತಷ್ಟೆ . ಆ ಸೋಗಿನ ಐರನಿಸ್ಟ್ ) ಒಪ್ಪಿಕೊಳ್ಳದೆ ಯಾವುದಾದರೊಂದು 
ಅ೦ಶವನ್ನೆ ತಳಹದಿಯಾಗಿಟ್ಟುಕೊಂಡು ಘಟನೆ ಅಥವ ಸನ್ನಿವೇಶದ ವ್ಯಂಗ್ಯವನ್ನು 
ಎಲೆನಾರ್ ಹಚಿನ್ಸ್ ಚರ್ಚೆ ಮಾಡುತ್ತಾಳೆ . ಗುರುತಿಸುವುದು ಸಾಧ್ಯವಿಲ್ಲವೆ ? ಸಾಧ್ಯವಿದೆ 
“ ಉದ್ದೇಶಪೂರ್ವಕ ವಂಚನೆ ” ಆಕೆಯ ಪ್ರಕಾರ. ಎಂದು ಒಪ್ಪುವವರು ವ್ಯಂಗ್ಯವನ್ನು ಎರಡು 
ವ್ಯಂಗ್ಯದ ಮೂಲಭೂತ ಅಂಶ . ಸಾಕ್ರೆಟಿಸ್ , ಬಗೆಗಳಾಗಿ ವಿಂಗಡಿಸುತ್ತಾರೆ . ೧ . ವ್ಯಂಗ್ಯಕಾರನು 
ಛಾಸರ್ , ಸ್ವಿಫ್ಟ್ನಂತಹ ಲೇಖಕರು ಸರಳ ಉದ್ದೇಶಪೂರ್ವಕವಾಗಿ ತೊಡಗುವ/ ನಿರತ 
ರಂತೆ , ಮೂರ್ಖರಂತೆ , ಭೋಳೆಗಳಂತೆ ನಾಗುವ ವ್ಯಂಗ್ಯ -ಶಾಕ ವ್ಯಂಗ್ಯ ( ವರ್ಬಲ್ ಐರನಿ). 
ಸೋಗು ಹಾಕುವುದುಂಟು. ಆದರೆ ಎಲ್ಲ ಈ ಉದ್ದೇಶಪೂರ್ವಕ ವ್ಯಂಗ್ಯಕ್ಕೆ ಭಾಷೆ 
ವಂಚನೆಯನ್ನೂ ವ್ಯಂಗ್ಯ ಎಂದು ಕರೆಯುವುದು ಮಾತ್ರವೇ ಮಾಧ್ಯಮವಾಗಬೇಕಾಗಿಲ್ಲ - ಚಿತ್ರ , 
ಸಾಧ್ಯವೆ? ಸೋಗು ಅಥವ ವಂಚನೆ ಹಾವಭಾವಗಳು , ಸಂಗೀತಕೂಡ ಬಳಕೆಯಾಗ 
ಇಲ್ಲದೆಯೂ ವ್ಯಂಗ್ಯ ಇರಬಲ್ಲುದಲ್ಲವೆ ? ಎಂಬ ಬಹುದು . ಅಂತೆಯೇ ಶಾಬ್ಬಿಕ ವ್ಯಂಗ್ಯ 
ಪ್ರಶ್ನೆಗಳ ವಿವೇಚನೆ ಆಲನ್ ರೋಡ್ವೇಯ ಚರ್ಯಾತ್ಮಕ ವ್ಯಂಗ್ಯವೂ (ಬಿಹೇವಿಯರಲ್ ಐರನಿ) 
ಬರಹದಲ್ಲಿದೆ. ಸಾಮಾನ್ಯ ' ವಂಚನೆ' ಯಲ್ಲಿ 

ಹೌದು. ೨ . ವ್ಯಂಗ್ಯಕಾರನ ಅಸ್ತಿತ್ವವಿಲ್ಲದೆ ಘಟನೆ 
ವಂಚನೆಯೇ ಗುರಿಯಾಗಿರುತ್ತದೆ . ವ್ಯಂಗ್ಯದಲ್ಲಿ 

ಅಥವ ಸನ್ನಿವೇಶದಲ್ಲಿಯೇ ಅಂತರ್ಗತ 
ರುವ ವಂಚನೆ “ ಭೇದಿಸಿನೋಡುವುದಕ್ಕೆಂದೇ ” 

ವಾಗಿರುವ ಸನ್ನಿವೇಶ ವ್ಯಂಗ್ಯ ( ಸಿಚುಯೇಶನಲ್ 

ಐರನಿ) ಅಥವ ಅನುದ್ದೇಶಿತ ವ್ಯಂಗ್ಯ , ಇಲ್ಲವೆ 
ಇದ್ದು ಪಾರದರ್ಶಕವಾಗಿರುತ್ತದೆ. ವ್ಯಂಗ್ಯಕ್ಕೆ 

ಅಪ್ರಜ್ಞಾಪೂರ್ವಕ ವ್ಯಂಗ್ಯ ( ಅನ್‌ಇನ್‌ಟೆನ್‌ಶನಲ್ 
ಗುರಿಯಾಗಿರುವ ವ್ಯಕ್ತಿ “ ವಂಚಿತ ' ನಾಗಿರು 

ಅಥವಾ ಅನ್ಕಾನ್‌ಶಸ್ ಐರನಿ.) 
ತಾನೆಯೇ ಹೊರತು ಪ್ರೇಕ್ಷಕರು , ಓದುಗರು 
ಆ ಸೋಗನ್ನು ಭೇದಿಸಿ ನೋಡಬಲ್ಲವರಾ ಅಂದರೆ , ಉದ್ದೇಶಪೂರ್ವಕವಾಗಿ ವ್ಯಂಗ್ಯದಲ್ಲಿ 
ಗಿರುತ್ತಾರೆ. ಈಡಿಪಸ್ ದೊರೆಕೊಲೆಗಾರನನ್ನು ತೊಡಗುವ ವ್ಯಂಗ್ಯಕಾರ ಇಲ್ಲದೆಯೂ ವ್ಯಂಗ್ಯ 


ವಿಮರ್ಶೆಯ ಪರಿಭಾಷೆ | ೨೪೩ 


ಇರಬಲ್ಲುದಾದರೆ ವಂಚಕ ಅಥವಸೋಗುಗಾರ ಆಗಿರ ಬೇಕಾಗಿಲ್ಲ. ಅವರು ವಾಸ್ತವದ ಬಗ್ಗೆ 
ನಿಲ್ಲದೆಯೂ ವ್ಯಂಗ್ಯವಿರಬಲ್ಲುದಲ್ಲವೆ ? ವ್ಯಂಗ್ಯಕ್ಕೆ ಏನಂದು ಕೊಂಡಿದ್ದಾರೆ ಅದಕ್ಕಿಂತ 
ಆಹುತಿಯಾದವನು ಇನ್ನೊಬ್ಬನಿಂದ ವಂಚಿತ ” ಬೇರೆಯಾದ ' ನಿಜ ' ಇರಬಹುದೆಂಬುದನ್ನು 
ನಾಗಿರಬೇಕಿಲ್ಲ ಅಥವ ಸತ್ಯವೆಂದು ತೋರಿಕೆ ಅವರು ಕಲ್ಪಿಸಿಕೊಂಡೂ ಇಲ್ಲ ಎಂಬ ಅಂಶ 
ಯನ್ನು ನಂಬಿ ಮೋಸಹೋಗಿರಲಿಕ್ಕಿಲ್ಲ, ಮತ್ತು ಅವರ ಮಾತು ಮತ್ತು ಅಥವ ಕ್ರಿಯೆಯಲ್ಲಿ 
ಹಾಗಿದ್ದೂ ವ್ಯಂಗ್ಯಕ್ಕೆ ಗುರಿಯಾಗಬಹುದಾದರೆ ವ್ಯಕ್ತವಾದರೆ ಸಾಕು , ವ್ಯಂಗ್ಯ ಆಹುತಿಗಳ 
ಆ ಕಾರಣ ಯಾವುದಿರಬಹುದು ? ಗೊತ್ತಿಲ್ಲದೆ ವಿಶ್ವಾಸದ ಮೈಮರೆವು ಎಷ್ಟು ತೀವ್ರ 
ಬಾವಿಗೆ ಬೀಳುವ ಮನುಷ್ಯ ಅನುಕಂಪಕ್ಕೆ ಸ್ವರೂಪದ್ದಾಗುತ್ತದೆಯೋ ವ್ಯಂಗ್ಯವೂ ಅಷ್ಟೇ 
ಗುರಿಯಾಗುತ್ತಾನೆಯೇ ಹೊರತು ವ್ಯಂಗ್ಯಕ್ಕಲ್ಲ. ತೀವ್ರ ಸ್ವರೂಪದ್ದಾಗುತ್ತದೆ . ವ್ಯಂಗ್ಯದ ಈ . 
ಇದು ವ್ಯಂಗ್ಯ ಸನ್ನಿವೇಶವಾಗಬೇಕಾದರೆ ಬಾವಿಗೆ ಲಕ್ಷಣವನ್ನು ಅವಜ್ಞತೆ , ಮುಗ್ಧತೆ , ಅಥವ 
ಬೀಳುವವನ 'ತಪ್ಪಿ 'ಗಿಂತ, 'ಮೂರ್ಖತನ'ಕ್ಕಿಂತ ದೃಢವಿಶ್ವಾಸದ ಮೈಮರೆವು ” ಎಂದು 
ಹೆಚ್ಚಿನ ಅಂಶವೊಂದು ಸೇರಿರಬೇಕು. ಆತ ಆ ಗುರುತಿಸಬಹುದು. ಈ ಅಂಶ ವ್ಯಂಗ್ಯಕಾರನಿಗೂ 
ದಾರಿಯಲ್ಲಿ ಹಿಂದೆ ನಡೆದವನಾಗಿದ್ದರೆ , ಅನ್ವಯವಾಗುತ್ತದೆ . ನಿಪುಣನಾದ ವ್ಯಂಗ್ಯಕಾರ 
(ಹಗಲಲ್ಲೂ ರಾತ್ರಿಯಲ್ಲೂ ) , ಬಾವಿ ಇದೆ ತನ್ನ ಮಾತು ಅಥವ ಕ್ರಿಯೆಗೆ ತೋರಿಕೆಯ 
ಎಂದು ಇತರರು ಹೇಳಿದ್ದರೂ ರಾತ್ರಿ ಹೊತ್ತೇ ಅರ್ಥಕ್ಕಿಂತ ಭಿನ್ನವಾದ ನಿಜವಾದ ಅರ್ಥ 
ನಡೆಯುತ್ತೇನೆ, ಹಗಲಿನಲ್ಲಿ ಏನಂತೆ ಎಂದು ಇರುವುದು ತನಗೆ ಗೊತ್ತೇ ಇಲ್ಲ ಎಂದು ಆ 
ಕೊಂಡು ಹೋಗಿ “ ಇರುಳು ಕಂಡ ಬಾವಿಯಲ್ಲಿ ಬಗ್ಗೆ ತನ್ನ ಅವಜ್ಞತೆಯನ್ನು ನಟಿಸುವ ಮೂಲಕ 
ಹಗಲು ಬಿದ್ದರೆ ಅದು ವ್ಯಂಗ್ಯವಾಗುತ್ತದೆ . ವ್ಯಂಗ್ಯವನ್ನು ಸಾಧಿಸುತ್ತಾನೆ. 
ಅಂದರೆ ಇಲ್ಲಿ ಮೋಸ ಹೋಗುವುದರ “ಸತ್ಯಕೂ ತೋರಿಕೆಗೂ ಇರುವ ವ್ಯತ್ಯಾಸ 
ಜೊತೆಗೆ ನಾನು ಬಲ್ಲೆ ಎಂಬ ಕುರುಡು ಆತ್ಮ ಯಾವುದೇ (ಬಗೆಯ ) ವ್ಯಂಗ್ಯದ ಮೂಲಭೂತ 
ವಿಶ್ವಾಸ ಅಥವ ಗಂಭೀರ ಮೈಮರೆವು ಇರುತ್ತದೆ . ಅಂಶ ”- ಎನುತಾನೆ ಹಾಕನ್ ಪೊವೆಲಿಯರ್ . 
ಈಡಿಪಸ್ ದೊರೆಯಲ್ಲೂ ಈ ದೃಢವಿಶ್ವಾಸದ 

ವ್ಯಂಗ್ಯಕಾರ ಏನನ್ನು ಹೇಳುತ್ತಿರುವಂತೆ 
ಮೈಮರೆವು ” ಕಾಣುತ್ತದೆ . ಹಾಗೆಯೇ ಹಿಂದೆ 

'ತೋರುವುದೋ ಅದಕ್ಕಿಂತ ಭಿನ್ನವಾದ ಅರ್ಥ 
ಹೇಳಿದ ಕಿಸೆಗಳ್ಳನ ಉದಾಹರಣೆ . ಆ ನಿಪುಣ 

ಮಾತ್ರ ನಿಜವಾದ ಅರ್ಥವಾಗಿರುತ್ತದೆ . ಮೇಲೆ 
ಇನ್ನೊಬ್ಬರ ಜೇಬು ಕತ್ತರಿ ಸುತ್ತಿರುವಾಗಲೇ 

ಹೇಳಿದ ಸೋಗು- ಅವಜ್ಞತೆಯ ಅಂಶವನ್ನೂ 
ಅವನ ಕಿಸೆಗೆ ಮತ್ತೊಬ್ಬ ಕತ್ತರಿಹಾಕುವುದು 

ಒಳಗೊಳ್ಳುವಂತೆ ಈ ಮಾತನ್ನು ಪರಿಷ್ಕರಿಸಿ 
ವ್ಯಂಗ್ಯವಾಗುತ್ತದೆಯೇ ಹೊರತು ಅವನೆಲ್ಲೋ 

ಕೊಳ್ಳಬಹುದು - ವ್ಯಂಗ್ಯಕಾರ ಒಂದು 
ಕಸುಬಿನಲ್ಲಿರುವಾಗ ಮತ್ತೊಬ್ಬ ಅವನ 'ತೋರಿಕೆಯನ್ನು ಮಂಡಿಸಿ " ನಿಜ' ದ ಬಗೆ ತನಗೆ 
ಮನೆಯನ್ನು ದೋಚುವುದು ವ್ಯಂಗ್ಯವಾಗುವು ಅರಿವಿಲ್ಲ ಎಂದು ಸೋಗುಹಾಕುತ್ತಾನೆ. ವ್ಯಂಗಕ್ಕೆ 
ದಿಲ್ಲ . ಈ ದೃಢ ವಿಶ್ವಾಸದ ಮೈಮರೆವು ಗುರಿಯಾದ ವ್ಯಕ್ತಿ ತೋರಿಕೆಯಿಂದಲೇ 
ಆಹಂಕಾರದ , ಮುಗ್ಧತೆಯ , ಚಾತುರ್ಯದ , ಮೋಸ ಹೋಗಿ "ನಿಜ' ದ ಬಗೆ ಏನೇನೂ 
ಭೋಳೆತನದ, ತೆಳು - ನಿರುಮ್ಮಳತೆಯ * ಅರಿವಿಲ್ಲದವನಾಗಿರುತ್ತಾನೆ. ಇಲ್ಲಿ ಸತ್ಯ ಮತ್ತು 
ಬಣ್ಣಗಳನ್ನು ತಾಳಬಹುದು. ಅಂದರೆ ವ್ಯಂಗ್ಯಕ್ಕೆ ತೋರಿಕೆ ಎಂಬ ಪದಗಳು ಸಾಪೇಕ್ಷವಾದವು 
ಆಹುತಿಯಾಗುವ ಜನರು ಉದ್ದೇಶಪೂರ್ವಕ ಎಂಬುದು ಮುಖ್ಯ . ವ್ಯಂಗ್ಯಕಾರ ಮತ್ತು ವ್ಯಂಗ್ಯ 
ವಾಗಿಯೇ ಅಹಂಕಾರಿಗಳೊ , ಭೋಳೆಗಳೋ ನಿರೀಕ್ಷಕರು ಗಮನಿಸುವ ಸತ್ಯ ಮತ್ತು 


೨೪೪ | ವಿಮರ್ಶೆಯ ಪರಿಭಾಷೆ 


K 


ತೋರಿಕೆಗಳು ಎಂದಷ್ಟು ಮಾತ್ರ ಈ ಪದಗಳಿಗೆ ಪಡೆಯುವ ಅರ್ಥ , ಕವನದ ಸಂದರ್ಭದಲ್ಲಿ 
ಅರ್ಥ , ಈ ಸಾಪೇಕ್ಷತೆಯಿಂದಾಗಿಯೇ ಕವನದ ಇತರ ಅಂಶಗಳ ಸಹಯೋಗದಲ್ಲಿ 
ಯಾವುದೇ ವ್ಯಂಗ್ಯವೂ , ಇನ್ನೊಂದು ದೃಷ್ಟಿ ಅದು ಪಡೆಯುವ ಅರ್ಥಕ್ಕೂ ವ್ಯತ್ಯಾಸವಿದೆ . 
ಕೋನದಿಂದ, ಹೊಸ ವ್ಯಂಗ್ಯಕ್ಕೆ ವಸ್ತುವಾಗ ಈ ವ್ಯತ್ಯಾಸವೇ ' ವ್ಯಂಗ್ಯ ' ಎಂದು ಬೂಕ್ಸ್ನ 
ಬಲ್ಲದು. ಸತ ಮತ್ತು ತೋರಿಕೆಗಳ ವೈರುಧ್ಯವೂ ವಾದ. ಈ ನಿಲುವನ್ನು ಒಪ್ಪಿಕೊಂಡರೆ ಎಲ್ಲ 
ವ್ಯಂಗ್ರದ ಪ್ರಮುಖ ವಾದ ಅಂಶ. ಸಾಮಾನ್ಯ ಬಗೆಯ ಸಾಹಿತ್ಯ ಕೃತಿಗಳಿಗೂ , ಚರ್ಚೆಗಳಿಗೂ , 
ರೂಪವತಿಯನ್ನು ಸುಂದರಿ ಎನ್ನುವುದಕ್ಕಿಂತ , ಯಾವುದೇ ತಾರತಮ್ಯವಿಲ್ಲದೆ ವ್ಯಂಗ್ಯವೆಂಬ 
ಸಾಮಾನ್ಯ ಬುದಿವಂತನನ್ನು ಜಾಣ ಎನ್ನುವುದು ಪದವನ್ನು ಅನ್ವಯಿಸಬೇಕಾಗುತ್ತದೆ . ಏಕೆಂದರೆ , 
ಕ್ಕಿಂತ ಸುಂದರಳಲ್ಲದವಳನ್ನು 'ಊರ್ವಶಿ ' 

ಯಾವುದೇ ಬರಹದ, ಚರ್ಚೆಯ ಅಂಶಗಳು , 
ಎನ್ನುವುದೂ , ಅತಿದಡ್ಡನನ್ನು ' ಬೃಹಸ್ಪತಿ' 

ತಮ್ಮತಮ್ಮಸಂದರ್ಭಗಳಲ್ಲಿ ಅರ್ಥಪರಿಷ್ಕಾರ 
ಎನ್ನುವುದೂ ವಂಗ ವಾಗುತ್ತದೆಯಲ್ಲವೆ ? ವನ್ನು ಪಡೆದೇ ಪಡೆಯುತ್ತವೆ. ವ್ಯಂಗ್ಯವನ್ನು 
ಅಂದರೆ ಸತ್ಯ ಮತ್ತು ತೋರಿಕೆಗಳ ವೈರುಧ್ಯ 

ಕುರಿತು ಬಕ್ಸ್ನ ಪ್ರತಿಪಾದನೆಗಳು 
ತೀವ್ರವಾದಷ್ಟೂ ವ್ಯಂಗ ಮೊನಚಾಗುತ್ತದೆ . 

ಅತಿವ್ಯಾಪ್ತಿಯನ್ನು ಪಡೆದಿವೆ . 
ಆಧುನಿಕ ವಿಮರ್ಶೆಯಲ್ಲಿ ಯಾವುದೇ ಸಂದಿಗತೆ 

“ ವೃಂಗದಲ್ಲಿ ಭಾವನೆಗಳ ಘರ್ಷಣೆ ಇರುತ್ತದೆ . 
ಯನ್ನು ವ್ಯಂಗ್ಯವೆಂದು ಕರೆಯುವ ಅಭ್ಯಾಸ 

( ವ್ಯಂಗ್ಯವು) ಭಾವನಾತಕವೂ ಹೌದು 

ಬೌದಿಕವೂ ಹೌದು. ಅದನ್ನು ಗ್ರಹಿಸುವಾತ 
ಬೆಳೆಯುತ್ತಿದೆ. ಒಂದಕ್ಕಿಂತ ಹೆಚ್ಚು ಸಮಂಜಸ 

ನಿರ್ಲಿಪ್ತನೂ ಶಾಂತನೂ ಆಗಿರಬೇಕು; ಅದನ್ನು 
ಅರ್ಥಗಳನ್ನುಳ್ಳ ಹೇಳಿಕೆ , ಸಂದರ್ಭಗಳನ್ನು 
ವ೦ಗೆ, ಎಂದು ಗುರುತಿಸಲಾಗುತ್ತದೆ . 

ಅನುಭವಿಸಲು ( ವ್ಯಂಗ್ಯಕ್ಕೆ ಗುರಿಯಾದ ವ್ಯಕ್ತಿಯ 

ಬಗ್ಗೆ ಅಥವ ಭಗ್ನಗೊಂಡ ಆದರ್ಶದ ಬಗ್ಗೆ 
' ತಾತ್ಕಾಲಿಕ ' ದಲ್ಲಿ ವ್ಯವಹರಿಸುತ್ತ ಸಾರ್ವ 

ನೋವನ್ನು ಪಡುವ ( ಸಂವೇದನೆ ಬೇಕು). 
ಕಾಲಿಕತೆಯನ್ನೂ ಸಾಹಿತ್ಯ ಒಳಗೊಂಡಿರುತ್ತದೆ . 

“ಜೋಕ' ನ್ನು ನೋಡುತ್ತೇವೆ ಆದರೆ ನೋವನ್ನು 
ಪ್ರತಿಯೊಂದು ಸಾಹಿತ್ಯ ಕೃತಿಯ ತನಗೇ 

ಪಡುತ್ತೇವೆ... ಈ ವಿರುದ ಭಾವಗಳನ್ನು 
ವಿಶಿಷ್ಟ ವಾದವನ್ನು ಹೊ೦ದಿರುವ೦ತೆ 

ಪ್ರಚೋದಿಸದೆ ಇರುವಂಥದ್ದು ವ್ಯಂಗ್ಯ ಅಲ್ಲವೇ 
ಸಾಧಾರಣೀಕೃತವಾದದ್ದನ್ನೂ ಪಡೆದುಕೊಂಡಿರು 

ಅಲ್ಲ ' ಎನ್ನುತ್ತಾನೆ . ಏ . ಆರ್ . ಥಾಂವ್ನ್ 
ತದೆ. ಎಷ್ಟೇ ಅಲ್ಪ ಪ್ರಮಾಣದಲ್ಲಿಯಾದರೂ 

ಹರ್ಷ - ವೇದನೆಗಳ ಭಾವಪ್ರಚೋದನೆ ವ್ಯಂಗ್ರದ 
ತೋರಿಕೆಯ ಅರ್ಥಕ್ಕಿಂತ ಹೆಚ್ಚಿನದನ್ನು 

ಅತಿಮುಖ್ಯ ಲಕ್ಷಣವೆನ್ನುತ್ತಾನೆ . ಆದರೆ ವೇದನೆ 
ಸೂಚಿಸುವ ಸಾಮರ್ಥ್ಯ ಯಾವುದೇ ಸಾಹಿತ್ಯ 

ಯನ್ನು ವ್ಯಂಗ್ಯದ ಮೂಲಭೂತ ಲಕ್ಷಣವೆಂದು 
ಕೃತಿಯಲ್ಲಾದರೂ ಇರುತ್ತದೆ. ಹಾಗಾದರೆ ಎಲ್ಲ ಒಪ್ಪುವುದು ಕಷ್ಟ. ವೇದನೆಯ ಅಂಶವಿಲ್ಲದಿರುವ 
ಸಾಹಿತ್ಯವನ್ನೂ ವ್ಯಂಗ್ಯ ಎಂದು ಯಾಕೆ ಗುರುತಿಸ 

ಸಂದರ್ಭ ಸನ್ನಿವೇಶಗಳನ್ನು ಕುರಿತೂ ವ್ಯಂಗ್ಯ 
ಬಾರದು ? ನವ್ಯ ವಿಮರ್ಶೆಯ ಈ ಪ್ರವೃತ್ತಿಗೆ , 

ವೆಂಬ ಪದವನ್ನು ಬಳಸುವುದು ಅನೇಕ ಬಾರಿ 
ಕೃತಿಗಳಲ್ಲಿ ವ್ಯಂಗ್ಯದ ಬೇಟೆಗೆ ತೊಡಗುವ 

ಅನಿವಾರ್ಯವಾಗುತ್ತದೆ . ಮೂಲಭೂತ 
ಅಭ್ಯಾಸಕ್ಕೆ ಕ್ಸಿಯಾಂತ್ ಬೂಕ್ಸ್ನ ಪ್ರತಿಪಾದನೆ ವಿರುಧಗಳು , ಅಥವ ಅಸಂಬದತೆ ಅಸಾಂಗತ 
ಗಳು ಮುಖ್ಯ ಕಾರಣ. ಕವನದ ಒಂದು ಅಂಶ ಗಳು ಅಥವ ತೋರಿಕೆಯ ಮೈಮರೆವು ಹಾಸ್ಯದ 
ವನ್ನು ಪ್ರತ್ಯೇಕವಾಗಿ ಗಮನಿಸಿದಾಗ ( ಅಂದರೆ ಸೆಲೆಗಳಾಗಿರುವಂತೆ ವ್ಯಂಗ್ಯದ ಲಕ್ಷಣವೂ 
ತಾತ್ಪರ್ಯದಲ್ಲಿ ಅದನ್ನು ಗಮನಿಸಿದಾಗ ಅದು ಹೌದು. ಹರ್ಷಭಾವದ ಪ್ರಚೋದನೆಯನ್ನು 


ವಿಮರ್ಶೆಯ ಪರಿಭಾಷೆ | ೨೦ 


3 


3 


3 


3 


ಮಾತ್ರ ವೃಂಗದ ಮುಖ್ಯಗುಣವೆನ್ನಬಹುದೆಂದು ಸೂಚಿಸುತ್ತದೆಯಲ್ಲವೆ ? ವ್ಯಂಗ್ಯ ನಿರೀಕ್ಷಕ ಎಂಬ 
ತೋರುತ್ತದೆ . ಥಾಂಪ್ಸನ್ ಹೇಳುವ 'ವೇದನೆ ' ಪದವೂ ನಿರ್ಲಿಪ್ತತೆಯ ಅಂಶದತ್ತ ನಮ್ಮ ಗಮನ 
ವ್ಯಂಗ್ಯಕ್ಕೆ ಗುರಿಯಾದ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿ ಸೆಳೆಯುತ್ತದೆ . ವ್ಯಂಗ್ಯ ಘಟನೆ ಅಥವ 
ರುವ ಸಹಾನುಭೂತಿಯಿಂದ ಮೂಡುತ್ತದೆಯೇ ಸನ್ನಿವೇಶವನ್ನು ' ದೃಶ್ಯ ' ವೆಂದು ಭಾವಿಸಿ , ತಟಸ 
ಹೊರತು , ವ್ಯಂಗ್ಯದ ಗುಣವೇ 'ವೇದನೆ ' ಅಲ್ಲ . ನಾಗಿದ್ದು ನೋಡಿ ಮಂಡಿಸುವವನೇ ವ್ಯಂಗ್ಯ 
ಈ ಸಹಾನುಭೂತಿ ಪ್ರೇರಿತ ವೇದನೆಯು ನಿರೀಕ್ಷಕನಾದ್ದರಿಂದ ನಿರ್ಲಿಪ್ತತೆ ಅವನಿಗೆ 
ಪ್ರಚೋದನೆಗೊಳ್ಳುವುದೂ ಕೂಡ ವ್ಯಂಗ್ಯವು ಅನಿವಾರ್ಯವಾಗುತ್ತದೆ. ಈ ನಿರ್ಲಿಪ್ತತೆ ವ್ಯಂಗ್ಯ 
ಹೇಗೆ ಮಂಡಿತವಾಗುತ್ತದೆ ಎಂಬುದನ್ನು ನಿರೀಕ್ಷಣೆಯಿಂದ ಮನಸ್ಸಿನಲ್ಲಿ ಮೂಡುವ 
ಆಧರಿಸಿಯೇ . ಆದರೆ ಕೆಲವು ಸಂದರ್ಭಗಳಲ್ಲಿ ಭಾವವನ್ನು ಅಥವ ವ್ಯಂಗ್ಯ ನಿರೀಕ್ಷಕನ 
(ಉದಾ., ಮುಗಿದ ಯುದದ ಜಾನ್ಸನ್ ಮನಸ್ಥಿತಿಯ ಮುಖ್ಯ ಅಂಶಗಳನ್ನು 
ಮಾಸ್ತರ ಸಂದರ್ಭ, ಮರ್ಚೆಂಟ್ ಆಫ್ ಮೇಲರಿಮೆ , ಸ್ವಾತಂತ್ರ್ಯ ಮತ್ತು ವಿನೋದ 
ವೆನಿಸ್‌ನ ಲೈಲಾಕ್ ಪಾತ್ರದ ಸಂದರ್ಭ) ಎಂದು ಗುರುತಿಸಬಹುದು. " ವ್ಯಂಗ್ಯವು 
ಹರ್ಷಕ್ಕಿಂತ ವೇದನೆಯ ಅಂಶ ಹೆಚ್ಚಾಗಿರ ಮನುಷ್ಯನನ್ನು ಸುಖ ಅಥವ ಅ- ಸುಖ , ಒಳಿತು 
ಬಹುದು. ವ್ಯಂಗಕ್ಕೆ ಗುರಿಯಾಗುವವನ ಅಥವ ಅಥವ ಕೆಡುಕು , ಸಾವು ಅಥವ 
ವ್ಯಂಗ್ರಕಾರನ ದೃಷ್ಟಿಕೋನವನ್ನು ನಾವೂ , ಬದುಕುಗಳಿಗಿಂತ (ಉನ್ನತವಾದ ಸ್ಥಿತಿಗೆ) 
ಸಹಾನುಭೂತಿಯ ಮಟ್ಟದಲ್ಲಿ ಅಲ್ಲದಿದ್ದರೂ , ಏರಿಸುತ್ತದೆ ' ಎನ್ನುತ್ತಾನೆ ಗಯಟೆ. “ ವ್ಯಂಗವು 
ಸ್ವಲ್ಪವಾದರೂ ಹಂಚಿಕೊಳ್ಳಲೇಬೇಕಾಗುತ್ತದೆ. ಸರ್ವಂಕಷವಾದ ಸ್ಪಟಿಕ ಸ್ವಚ್ಛವಾದ, ಶಾಂತ 
ಹಾಗಿಲ್ಲದಿದ್ದರೆ ವ್ಯಂಗ್ಯ ಸಿದಿಸುವುದಿಲ್ಲ , ವಾದ ದೃಷ್ಟಿ. ಇದು ಕಲೆಯ ದೃಷ್ಟಿಗಿಂತ 
ಈಡಿಪಸ್ ನ ಕಥೆ ನಮಗೆ ಮೊದಲೇ ಭಿನ್ನವಾದದಲ್ಲ. ಅಂದರೆ , ಯಾವುದೇ ನೈತಿಕತೆ 
ಗೊತ್ತಿದರೂ , ತನ್ನದೇ ಸರಿ ಎಂಬ ಅವನ ದೃಢ ಯಿಂದ ಬಾಧಿತವಲ್ಲದ ಅತ್ಯಂತ ಸ್ವತಂತ್ರವಾದ 
ವಿಶ್ವಾಸವನ್ನು ನಾವು , ತಾತ್ಕಾಲಿಕವಾಗಿ ಶಾಂತವಾದ ವಸ್ತುನಿಷ್ಟ ದೃಷ್ಟಿ ” ಎನ್ನುವುದು 
ಯಾದರೂ , ನಂಬದಿದ್ದರೆ ಸತ್ಯ -ತೋರಿಕೆಗಳ ಥಾಮಸ್‌ಮನ್‌ನ ಅಭಿಪ್ರಾಯ . ವ್ಯಂಗ್ಯನಿರೀಕ್ಷ 
ವ್ಯತ್ಯಾಸವೇ ಮಾಯವಾಗಿ ವ್ಯಂಗ್ಯ ಮುಕ್ಕಾಗು ಕನಿಗೆ ತಾನು ಕೇವಲ ನಿರೀಕ್ಷಕ ಮಾತ್ರ ಎಂಬ 
ತದೆ . ರಾಬಿಕ ವ್ಯಂಗ್ಯದಲ್ಲಿಯೂ ಸೋಗಿನ ಅರಿವು ಇರುವುದರಿಂದ ಆತ ಗಾಂಭೀರ್ಯ, 
ಅರ್ಥ , ವಾಚ್ಯಾರ್ಥ, ಗಟ್ಟಿಮುಟ್ಟಾಗಿದ್ದರೆ ಉತ್ಸಾಹ , ಸ್ವಾತಂತ್ರ್ಯ ದ ಭಾವಗಳನ್ನು 
ನಿಜವಾದ ವ್ಯಂಗ್ಯಾರ್ಥಕ್ಕೂ ಬಲ ಬರುವುದು . ಅನುಭವಿಸಬಲ್ಲ, ವ್ಯ೦ಗ್ಯಕ್ಕೆ ಗುರಿಯಾಗುವ 
ನಿರ್ಲಿಪ್ತತೆ ವಂಗದ ಇನ್ನೊಂದು ಮುಖಲಕಣ. ವ್ಯಕ್ತಿಯಲ್ಲಿ ಅವಜ್ಞತೆ ಇರುತ್ತದೆ. ಆದರಿಂದಾಗಿ 
ವ೦ಗದ ಸೋಗಿನ ಪರಿಕಲನೆಲೆ ಆತ ಸನ್ನಿವೇಶದ 'ತೋರಿಕೆ' ಗೆ ಬದ್ದನಾಗಿರು 
ನಿರ್ಲಿಪ್ತತೆಯ ಅಂಶ ಅಂತರ್ಗತವಾಗಿರುವಂತೆ ತ್ತಾನೆ . ನಿಜ' ದ ಬಗ್ಗೆ ಅರಿವಿಲ್ಲದವನಾಗಿರು 
ತೋರುತ್ತದೆ . ಏಕೆಂದರೆ ವ್ಯ೦ಗಕಾರನಲ್ಲಿ ನಾವು ತಾನೆ , ಪೀಡಿತನೋ , ನರಳುವವನೊ 
ಗುರುತಿಸುವ ಸೋಗು ಆ ಸಂದರ್ಭಕ್ಕೆ ಆತ ಮೂರ್ಖನೂ ಆಗಿರುತ್ತಾನೆ . ಆದರೆ ನೀರಿಕ್ಷಕ 
ಸೂಚಿಸುವ ಪ್ರತಿಕ್ರಿಯೆಯೂ ಆಗಿರುತ್ತದೆ . ಆತ ನಿರ್ಲಿಪ್ತನಾಗಿದ್ದುಕೊಂಡು ವ್ಯಂಗ್ಯ - ಆಹುತಿಯ 
ಸೋಗು ಹಾಕುತ್ತಾನೆಂಬುದೇ ಕೋಪಇತ್ಯಾದಿ ಸನ್ನಿವೇಶವನ್ನು ಗಂಭೀರವಾಗಿ , ವೈಚಾರಿಕವಾಗಿ , 
ತತ್ ಕ್ಷಣದ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುವ ವಿಮರ್ಶಿಸಬಲ್ಲ, ನಗಲೂಬಲ್ಲ, ಸ್ವಾತಂತ್ರ 
ಸಾಮರ್ಥ್ಯ ಆತನಲ್ಲಿದೆ ಎಂಬುದನ್ನು ಪಡೆದಿರುತ್ತಾನೆ . 


೨೪೬ | ವಿಮರ್ಶೆಯ ಪರಿಭಾಷೆ 


ಕೊನೆಯದಾಗಿ , ಅವಜ್ಞತೆ ಅಥವ ದೃಢ ಗುರುತಿಸುವುದಷ್ಟೆ ಅಲ್ಲ ಹಾಗೆ ಗುರುತಿಸಿದ್ದಕ್ಕೆ 
ವಿಶ್ವಾಸದ ಮೈ ಮರೆವು, ಸತ್ಯ ಮತ್ತು ಆಕಾರ ಕೊಡುವ ಶಕ್ತಿಯನ್ನೂ ಈ ವ್ಯಂಗ್ಯತನ 
ತೋರಿಕೆಗಳ ವೈರುಧ್ಯ , ಹಾಸ್ಯದ ಪರಿಣಾಮ , ಒಳಗೊಳ್ಳುತ್ತದೆ; ಯಾವುದೇ ವ್ಯಕ್ತಿ , ಘಟನೆ 
ಮತ್ತು ನಿರ್ಲಿಪ್ತತೆಗಳಂತೆ “ಕಲೆಯ ಕೃತಕತೆ ” ಸನ್ನಿವೇಶ ಎದುರಾದಾಗ , ಅದಕ್ಕೆ ವ್ಯಂಗ್ಯ 
ವ್ಯಂಗ್ಯದ ಇನ್ನೊಂದು ಪ್ರಮುಖ ಲಕ್ಷಣ . ವೈದೃಶ್ಯವನ್ನೊದಗಿಸಬಲ್ಲ ಮತ್ತೊಂದನ್ನು ತಟ್ಟನೆ 
ವ್ಯಂಗ್ಯವು ಪರಿಣಾಮಕಾರಿಯಾಗಬೇಕಾದರೆ ಕಲ್ಪಿಸಿಕೊಳ್ಳುವ , ಅಥವ ಕಣ್ಣೆದುರಿಗಿರುವುದರಲ್ಲೆ 
ರೂಪಿತವಾಗಬೇಕು. ಅದರ ಯಶಸ್ಸು ಅಸ್ಪಷ್ಟವಾಗಿ ಅಂತರ್ಗತವಾಗಿರುವ ವೈದೃಶ್ಯ 
ಸಂಯೋಜನೆ , ಧೋರಣೆ , ಸಮಯಪ್ರಜ್ಞೆ ವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಒಳ 
ಗಳನ್ನು ಅವಲಂಬಿಸಿರುತ್ತದೆ. ಸಾಹಿತ್ಯದಲ್ಲದೆ 
ಬದುಕಿನಿಂದಲೇ ಆರಿಸಿದ ವ್ಯಂಗ್ಯದ ಉದಾಹರ 

ವ್ಯಂಗ್ಯದ ಬಗೆಗಳು: ವ್ಯಂಗ್ಯದ ವಿವಿಧ ಬಗೆಗಳಿಗೆ 
ಣೆಗಳನ್ನು ಮಂಡಿಸುವಾಗಲೂ , ಹೇಳುವಾತ 

ವಿದ್ವಾಂಸರು ಮಾಡಿರುವ ನಾಮಕರಣಗಳು 
ಅರಿವಿದೋ ಅರಿವಿಲ್ಲದೆಯೋ ತನ್ನ ಮನಸ್ಸಿ 

ಅಸ್ಪಷ್ಟವೂ ಅನೇಕವೂ ಆಗಿದ್ದು ಗೊಂದಲ ಹುಟ್ಟಿ 
ನಲ್ಲಿಯೇ ಮೊದಲು ಆ ಘಟನೆಗೆ ಆಕಾರ 

ಸುವಂತಿವೆ . ವ್ಯಂಗ್ಯದ ಬಗೆಗಳು ಪರಸ್ಪರ 
ಕೊಡುತ್ತಾನೆ ; ಅನಗತ್ಯ ಅಂಶಗಳನ್ನು ಕತ್ತರಿಸಿ 

ಬೆರೆತುಕೊಳ್ಳುವುದೂ ಗೊಂದಲಕ್ಕೆ ಕಾರಣ 
ಹಾಕಿ , ವೈರುಧ್ಯಗಳನ್ನು ಮೊನಚು ಮಾಡಿ , 

ವಾಗುತ್ತದೆ . ಉದಾ. ಗೆ ನಾಟಕೀಯ ವ್ಯಂಗ್ಯ 
ಅಸಂಬದ್ದತೆಯ ಅಂಶಗಳನ್ನು ಹತ್ತಿರತಂದು 

ಕೇವಲ ನಾಟಕಕ್ಕೆ ಮಾತ್ರ ಸೀಮಿತವಲ್ಲ. 
ಸಂಬಂಧ ಕಲ್ಪಿಸಿ , ಅಥವ ವ್ಯಂಗ್ಯ ಆಹುತಿಯ 

ಸಾಹಿತ್ಯದ ಇತರ ಪ್ರಕಾರಗಳಲ್ಲೂ ತಲೆಹಾಕ 
ಅವಜ್ಞತೆಯನ್ನು ಉತ್ಪ್ರೇಕ್ಷಿಸಿ ವ್ಯಂಗ್ಯವನ್ನು ಬಹುದು. ಬದುಕಿನ ಸನ್ನಿವೇಶಗಳಲ್ಲೂ 
'ರೂಪಿಸುತ್ತಾನೆ. “ ಸಹಜನಾದವನಿಗೆ ಅಥವ 

ನಾಟಕೀಯತೆಯನ್ನೂ ನಾಟಕೀಯ ವ್ಯಂಗ್ಯ 
ತೀರಭೋಳೆಯಾದವನಿಗೆ ಪ್ರಕೃತಿಯಲ್ಲಿ ವ್ಯಂಗ್ಯ ವನ್ನೂ ಗುರುತಿಸಲು ಸಾಧ್ಯ . ಇದರ ಉಪ 
ಕಾಣಿಸಿಕೊಳ್ಳುವುದಿಲ್ಲ, ಆದರೆ ವ್ಯಂಗ್ಯತನವನ್ನು 

ವಿಭಾಗದ ಹರ್ಷ ವ್ಯಂಗ್ಯ (ಕಾಮಿಕ್ ಐರನಿ) 
ಬೆಳೆಸಿಕೊಂಡಿರುವವನಿಗೆ ಮಾತ್ರ ಪ್ರತ್ಯಕ್ಷವಾಗು ದುರಂತ ನಾಟಕಗಳಲ್ಲೂ ನೆಲೆ ಗೊಂಡಿರ 
ಇದೆ... ( ವ್ಯಂಗ್ಯದ) ಗುಣ ಲಕ್ಷಣಗಳು ಪ್ರಕೃತಿ ಬಹುದು. ಸೊಫೆಕ್ತಿಯನ್ ಐರನಿ ಎಂಬ ಪದ 
ಯಲ್ಲಿರುವುದಿಲ್ಲ . ವ್ಯಂಗ್ಯತನವುಳ್ಳ ವ್ಯಕ್ತಿ ಅದನ್ನು ಟ್ರೆಜಿಕ್ ಐರನಿಗೆ ಸಮಾನಾರ್ಥಕವಾಗಿ ಆಗಾಗ 
ಪ್ರಕೃತಿಯಲ್ಲಿ ಗ್ರಹಿಸುತ್ತಾನೆ. ಹಾಗೆಯೇ ಎಲ್ಲ ಬಳಕೆ ಯಾಗುವುದುಂಟು . ಇದು 
ಬಗೆಯ ಇಂದ್ರಿಯಗಳ ವಂಚನೆಯನ್ನೂ ಸೋಫೋಕಿಸ್ನ ಕತಿಗಳು ಮಾತ್ರವಲ್ಲದೆ ಇತರ 
ಪ್ರಕೃತಿಯ ವ್ಯಂಗ್ಯವೆಂದು ಗುರುತಿಸಬಹುದು. 

ನಾಟಕಕಾರಲ್ಲೂ ಆಧುನಿಕ ಕಾದಂಬರಿಗಳಲ್ಲೂ 
ಆದರೆ ಇವುಗಳ ಬಗ್ಗೆ ಎಚ್ಚರ , ಅರಿವುಂಟಾಗ ಕಾಣಿಸಿಕೊಳ್ಳಬಹುದು. ನಿಯತಿ ವ್ಯಂಗ್ಯ ( ಐರನಿ 
ಬೇಕಾದರೆ ಪ್ರಜ್ಞೆಯಲ್ಲಿಯೇ ವ್ಯಂಗ್ಯತನವಿರ ಆಫ್ ಫೇಟ್) ಅದೃಷ್ಟವನ್ನು ನಂಬುವವರ 
ಬೇಕಾಗುತ್ತದೆ ” ಎಂದು ಕಿರ್ಕೆ ಗಾರ್ಡ್ ಮಟ್ಟಿಗೆ ಮಾತ್ರ ಬೆಲೆಯುಳ್ಳ ಪರಿಕಲ್ಪನೆ 
ಸನ್ನಿವೇಶ ವ್ಯಂಗ್ಯದ ಬಗ್ಗೆ ಹೇಳುತ್ತಾನೆ. ಅಂದರೆ ಯಾದೀತು. ಆತ್ಮ- ವ್ಯಂಗ್ಯ (ಸೆಲ್ಸ್ ಐರನಿ) ಎಂಬ 
ವ್ಯಂಗ್ಯತನ (ಸೆನ್ಸ್ ಆಫ್ ಐರನಿ) ಎಂಬುದು ಪದ ' ತನ್ನ ಬಗ್ಗೆ ತಾನೇ ವ್ಯಂಗ್ಯದೃಷ್ಟಿಯನ್ನು 
ನೆನಪು, ಸಂಯೋಜನೆ ಮುಂತಾದ ಗುಣಗಳನ್ನು ತಳೆದಿರುವುದು' ಎಂಬ ಅರ್ಥವನ್ನು ಸೂಚಿಸಿ 
ಇದ್ದು, ಪ್ರಜ್ಞಾಪೂರ್ವಕವಾಗಿ ಬೆಳಸಿಕೊಂಡದ್ದು; ದರೂ ಅರಿವಿಲ್ಲದೆ ತನ್ನ ಗುಪ್ತ ಉದ್ದೇಶವನ್ನು 
ಪ್ರಕೃತಿಯಲ್ಲಿ ಬದುಕಿನಲ್ಲಿ ವೈರುಧ್ಯಗಳನ್ನು ತಾನೇ ಬಯಲು ಮಾಡುವುದು' ಎಂಬ 


ವಿಮರ್ಶೆಯ ಪರಿಭಾಷೆ | ೨೪೭ 


ಅರ್ಥದಲ್ಲೇ ಬಳಕೆಯಾಗುತ್ತಿದೆ. ಅಂತೆಯೇ ವಾಗಿ ವ್ಯಂಗ್ಯವನ್ನು ಸೃಷ್ಟಿಸುತ್ತಾನೆ , ಚದುರಿ 
ಇನ್ನೂ ಎಷ್ಟೋ ಬಗೆಯ ವ್ಯಂಗ್ಯಗಳಿಗೆ ಹೋಗಿರುವ ಅನುಭವಗಳಿಗೆ ವ್ಯಂಗ್ಯದ ರೂಪ 
ನಾಮಕರಣವಾಗಿಯೇ ಇಲ್ಲವೆಂದ ನೀಡುತ್ತಾನೆ. ಆದ್ದರಿಂದಲೇ ಸನ್ನಿವೇಶ ವ್ಯಂಗ್ಯವು 
ತೋರಬಹುದು. ಆದ್ದರಿಂದ ಒಡೆದು ಕಾಣುವ ಅದರ ಶುದ್ದ ಸಹಜ ರೂಪದಲ್ಲಿ ಸಿಗುವುದು 
ವ್ಯತ್ಯಾಸಗಳಿರುವ ವ್ಯಂಗ್ಯ ಪ್ರಬೇಧಗಳನ್ನಷ್ಟೆ ಇಲ್ಲಿ ಅಪರೂಪವಾಗಿದ್ದು , ಇದರ ಯಾವುದೇ 
ಗಮನಿಸಿದೆ. 

ಉದಾಹರಣೆ ವ್ಯಂಗ್ಯನಿರೀಕ್ಷಕನ ದೃಷ್ಟಿಕೋನ 

ದಿಂದ ರೂಪ ಪಡೆದದ್ದೇ ಆಗಿರುತ್ತದೆ. ಶಾಬ್ಲಿಕ 
ಮೊದಲಿಗೆ ಶಾಬ್ಲಿಕ ವ್ಯಂಗ್ಯ ಮತ್ತು ಸನ್ನಿವೇಶ ವ್ಯಂಗ್ಯ 

ವ್ಯಂಗ್ಯವುತೋರಿಕೆಯ ಹಿಂದಿರುವ ಸತ್ಯವನ್ನು 
ಎಂಬ ಎರಡು ಬಗೆಯ ವ್ಯಂಗ್ಯ ವಲಯಗಳನ್ನು 

- ಬಯಲುಮಾಡುತ್ತದೆ. ಸನ್ನಿವೇಶ ವ್ಯಂಗ್ಯವು 
ಗುರುತಿಸಿಕೊಳ್ಳಬಹುದು. ಸಾಹಿತ್ಯದಲ್ಲಿ 

ಕೂಡತೋರಿಕೆಯ ಹಿಂದಿರುವ ವಾಸ್ತವವನ್ನು 
ಇವೆರಡೂ ಬೆರೆತುಕೊಳ್ಳುವ ಸಂಭವವೂ ಇದೆ: 

ಅನಾವರಣ ಮಾಡಿದರೂ ಅದು ಯಾವ 
ವ್ಯಂಗ್ಯಕಾರನು ಪಾತ್ರವೊಂದರ ಧರ್ಮಪರಾಯ 

' ಅರ್ಥ ' ವನ್ನೂ ಸಂವಹಿಸುವುದಿಲ್ಲ. ಏಕೆಂದರೆ 
ಣತೆಯನ್ನು ಹೊಗಳುತ್ತ ಪರೋಕ್ಷವಾಗಿ ಧರ್ಮ 
ಲಂಪಟತೆಯ ಮೇಲೆ ದಾಳಿ ಮಾಡಬಹುದು, 

ಸನಿವೇಶ ವ್ಯಂಗ್ಯದಲ್ಲಿ ಅನಾವರಣವಾಗುವ 
ಅಥವ ಧರ್ಮಪರಾಯಣನಾದ ವ್ಯಕ್ತಿ ತನ್ನಲ್ಲಿ 

ಸತ್ಯವು ಒಂದು ಇರುವಿಕೆ , ಒಂದು ಸ್ಥಿತಿ , 
ರುವ ಕಪಟವನ್ನು ತನ್ನ ಮಾತು ಕ್ರಿಯೆಗಳಲ್ಲಿ 

ಒಂದು ಕ್ರಿಯೆಯೇ ಹೊರತು 'ಹೇಳಿಕೆ' ಅಲ್ಲ. 
ಅರಿವಿಲ್ಲದೆ ವ್ಯಕ್ತಪಡಿಸುವಂತೆ ಚಿತ್ರಿಸಬಹುದು. 

ವ್ಯಂಗ್ಯ ನಿರೀಕ್ಷಕ ಮತ್ತು ಅವನ ದೃಷ್ಟಿಕೋನ, 
ಇಂಥಲ್ಲಿ ಪಾತ್ರವು ವ್ಯಂಗ್ಯಕಾರನ 'ತೋರಿಕೆಯ 

ವ್ಯಂಗ್ಯತನ ಇವುಗಳಿಂದಾಗಿ ಮಾತ್ರ ' ಅರ್ಥ' 
ಅಭಿಪ್ರಾಯದ ಪ್ರತಿನಿಧಿಯಾಗಿರುವಾಗಲೇ 

ನಮಗೆ ಲಭಿಸುತ್ತದೆ . ಬೀChiಯವರ ಸರಸ್ವತೀ 
ವ್ಯಂಗ್ಯಕಾರ ನಿಜವಾದ ಸ್ಥಿತಿಯ ಬಗ್ಗೆ ತನ್ನ 

ಸಂಹಾರ ಕಾದಂಬರಿಯ ವ್ಯಂಗ್ಯ ಅನಾವರಣ 
ಅಭಿಪ್ರಾಯಗಳನ್ನು ವ್ಯಂಗ್ಯವಾಗಿ ಮಂಡಿಸ 

ಮಾಡುವ ಸತ್ಯ ಹೇಳಿಕೆ ' ಯ ರೂಪದ್ದು , 
ಬಹುದು. ಸತ್ತವರ ನೆರಳು ನಾಟಕದ ವ್ಯಂಗ್ಯ 

ಲಂಕೇಶರ ಮುಸ್ಸಂಜೆಯ ಕಥಾ ಪ್ರಸಂಗ 
ಈ ಬಗೆಯದು. ಪಾತ್ರದ ಆಲೋಚನೆಗಳನ್ನು ಅನಂತಮೂರ್ತಿಯವರ ಸಂಸ್ಕಾರ , ಭಾರತೀ 
ಅದರ ಮಾತು ಕ್ರಿಯೆಗಳಲ್ಲಿ ವ್ಯಕ್ತಪಡಿಸಿ ಮತ್ತು ಪುರಗಳ ವ್ಯಂಗ್ಯ ಸಂಕೀರ್ಣವಾದ ವ್ಯಂಗ್ಯ 
ವ್ಯಂಗ್ಯಕಾರನೂ ನೇರವಾಗಿ ವ್ಯಾಖ್ಯಾನಮಾಡಿ ತನದಿಂದ ಮೂಡಿ ಸನ್ನಿವೇಶ ವ್ಯಂಗ್ಯದ 
ವ್ಯಂಗ್ಯವನ್ನು ಮಂಡಿಸಬಹುದು. ಬೀChi ವಲಯಕ್ಕೆ ಸೇರುವಂಥವು. ಶಾಬ್ಲಿಕ ವ್ಯಂಗ್ಯವು 
ಯವರ ದೇವರಿಗೇ ಪ್ರೀತಿಯ ಕಥೆಗಳ ವ್ಯಂಗ್ಯ ಅಲಂಕಾರಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು 
ಈ ಬಗೆಯದು. ಆದರೂ ಸೂಕ್ಷ್ಮ ವಿವೇಚನೆಗೆ ನಮ್ಮ ಮುಂದಿಡುತ್ತದೆ : ಶೈಲಿ, ನಿರೂಪಣೆ, 
ಶಾಬಿಕ ಮತ್ತು ಸನ್ನಿವೇಶ ವ್ಯಂಗ್ಯಗಳು ಪ್ರತ್ಯೇಕ ತಂತ್ರ , ವಿಡಂಬನೆಯ ಪ್ರಕಾರಗಳು ಇತ್ಯಾದಿ. 
ವಾಗಿಯೇ ನಿಲ್ಲುವುದು ಕಂಡುಬರುತ್ತದೆ. ಸನ್ನಿವೇಶ ವ್ಯಂಗ್ಯವನ್ನು ಪರಿಶೀಲಿಸುವಾಗ 
ವ್ಯಂಗ್ಯಕಾರನೊಬ್ಬ ವ್ಯಂಗ್ಯದಲ್ಲಿ ನಿರತನಾಗು ಹೆಚ್ಚಾಗಿ ಚಾರಿತ್ರಿಕ ಮತ್ತು ಧೈಯಾತ್ಮಕ 
ವುದು ಶಾಬಿಕ ವ್ಯಂಗ್ಯ . ಯಾವುದೇ ಕ್ರಿಯೆ ಪ್ರಶ್ನೆಗಳು ಎದುರಾಗುತ್ತವೆ: ಯಾವ ಲೇಖಕರು 
ಅಥವ ಸ್ಥಿತಿಯನ್ನು ವ್ಯಂಗ್ಯವೆಂದು ಗ್ರಹಿಸು ಯಾವ ಸಂಗತಿಯನ್ನು ವ್ಯಂಗ್ಯವೆಂದುಯಾಕೆ 
ವಂಥದ್ದು ಸನ್ನಿವೇಶ ವ್ಯಂಗ್ಯ . ಅಂದರೆ , ಪರಿಗಣಿಸುತ್ತಾರೆ ? ಹೀಗೆ ಲೇಖಕರು ಗುರುತಿ 
ವ್ಯಂಗ್ಯತನವುಳ್ಳ ವ್ಯಕ್ತಿ ಬದುಕಿನ ಮೂಲ ಸುವ ವ್ಯಂಗ್ಯಕ್ಕೆ ಇರುವ ಸಾಮಾಜಿಕ , 
ಸಾಮಗ್ರಿಯನ್ನು ಬಳಸಿಕೊಂಡು ' ಮಾನಸಿಕ ಸಾಂಸ್ಕೃತಿಕ ಕಾರಣಗಳು ಯಾವುವು ? 


೨೪೮ | ವಿಮರ್ಶೆಯ ಪರಿಭಾಷೆ 


ಎಂಬಂತಹ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ವ್ಯಂಗ್ಯವುತೋರಿಕೆಯ ವಾಚ್ಯಾರ್ಥ, ಸೂಚಿತ 
ಶಾಬಿಕ ವ್ಯಂಗ್ಯವನ್ನು ನಾವು ವ್ಯಂಗ್ಯಕಾರನ ವಾದ ನಿಜ - ಅರ್ಥ ಎರಡೂ ಸ್ತರಗಳಲ್ಲಿ ಏಕ 
ದೃಷ್ಟಿಯಿಂದ ನೋಡುತ್ತೇವೆ. ಹಾಗಾಗಿ ಶಾಬಿಕ ಕಾಲದಲ್ಲಿ ವ್ಯವಹರಿಸುವಂಥದ್ದು . ಕಟಕಿ 
ವ್ಯಂಗ್ಯ ಹೆಚ್ಚಾಗಿ ವಿಡಂಬನೆಗೆ ಒಲಿಯುವಂತ ನೇರವಾಗಿ ( ವಾಚ್ಯಾರ್ಥದ ತೋರಿಕೆ ಇದ್ದರೂ ) 
ಹುದು. ಬೀChi ಸೃಷ್ಟಿಸಿದ ತಿಮ್ಮನ ಜೋಕು ವಾಚ್ಯಾರ್ಥವನ್ನು ತಿರಸ್ಕರಿಸಿ ವ್ಯವಹರಿಸು 
ಗಳು , ಎಚ್ .ಎಲ್ . ಕೇಶವಮೂರ್ತಿಯವರ ವಂಥದು, ಆದುದರಿಂದಲೇ ಸರಳವಾದದ್ದು. 
ಕ್ಯಾತನ ಸಂಗತಿಗಳು ಶಾಬಿಕ ವ್ಯಂಗ್ಯ ಹೇಗೆ ಆದರೆ ಭಾಷೆಯಲ್ಲಿ, ಸಾಹಿತ್ಯದಲ್ಲಿ ಕಟಕಿಯೂ 
ವಿಡಂಬನೆಯಾಗುತ್ತವೆಂಬುದರ ಉದಾಹರಣೆ ಸಮರ್ಥರ ಕೈಗೆ ಸಿಕ್ಕು ಪರಿಣಾಮಕಾರಿ 
ಗಳು . ಅಂತೆಯೇ ಎಸ್ . ವಿ . ರಂಗಣ್ಣನವರು ಆಯುಧವಾಗಬಲ್ಲುದು. 
ವ್ಯಂಗ್ಯವನ್ನು ವಿಡಂಬನೆಯ ಒಂದು ಉಪ ಅವೈಯಕ್ತಿಕ ವ೦ಗ ( ಇಂಪರ್ಸನಲ್ ಐರನಿ) 
ವಿಭಾಗ ಎಂದಷ್ಟೇ ಪರಿಗಣಿಸಿ , ವ್ಯಂಗ್ಯದ ವ್ಯಂಗ್ರಕಾರನ ವ್ಯಕ್ತಿತ್ವದ 'ತೂಕವನ್ನು ಆಧರಿಸದೆ 

* ಇತರೆ ಸಾಧ್ಯತೆಗಳನ್ನು ಗಮನಕ್ಕೆ ತಂದು ವ್ಯಂಗ್ಯತನದಿಂದ ಕೂಡಿದ ಉಕ್ಕಿವಿಧಾನ. ಈ 
ಕೊಂಡಿಲ್ಲವೆಂಬಂತೆ ತೋರುತ್ತದೆ . ಸನ್ನಿವೇಶ 

ಬಗೆಯಲ್ಲಿ ಶೈಲಿ ಗಂಭೀರವಾಗಿರುತ್ತದೆ. 
ವ್ಯಂಗ್ಯವನ್ನು ನಾವು ವ್ಯಂಗ್ಯನಿರೀಕ್ಷಕನ ನಿರ್ಲಿಪ್ತ 

ಧ್ವನಿಯು (ಟೋನ್) , ತಾರ್ಕಿಕ , ವೈಚಾರಿಕ , 
ದೃಷ್ಟಿಕೋನದಿಂದ ನೋಡುತ್ತೇವೆ. ಹೀಗಾಗಿ ನಾಗರಿಕ , ಭಾವನಾವಶನಾಗದ ಮಾತುಗಾರನ 
ಸನ್ನಿವೇಶ ವ್ಯಂಗ್ಯ ಹೆಚ್ಚು ಶುದ್ದ ವಾದ ಹರ್ಷ , ಧ್ವನಿಯಾಗಿರುತ್ತದೆ . ತಗ್ಗು ನುಡಿ ( ಅಂಡರ್‌ 
ದುರಂತ ಅಥವ ತಾತ್ತಿಕ ವ್ಯಂಗ್ಯವಾಗಿ ಕಾಣಿಸಿ ಸ್ಟೇಟ್ ಮೆಂಟ್ ) ಅವೈಯಕ್ತಿಕ ವ್ಯಂಗ್ಯದ ಒಂದು 
ಕೊಳ್ಳುತ್ತದೆ. 

ಹೆಚ್ಚು ಪ್ರಚಲಿತ ಉದಾಹರಣೆ. ಕೆಲವು ಬಗೆಯ 
ಕಟಕಿ (ಸರ್‌ ಕ್ಲಾಸಂ): ಶಾಬಿಕ ವ್ಯಂಗ್ಯವು 

ವ್ಯಂಗ್ಯ ತಕ್ಷಣ ಅರಿವಿಗೆ ಬರುವಂತಿರುತ್ತದೆ: 
ವಿಡಂಬನೆಯ ರೂಪತಾಳುವುದು ಸುಲಭವಾದ ಕೆಲವು ವರ್ಷಗಳ ಹಿಂದೆ ನಮ್ಮ ಊರಿನ 
ರಿಂದ ಕಟಕಿಯನ್ನು ವ್ಯಂಗ್ಯದ ಒಂದು ವಿದ್ಯಾರ್ಥಿವೃಂದ ಯಾವ ಯಾವುದೋ 
ಬಗೆಯೆಂದು ಗುರುತಿಸುವುದು ಸಾಧ್ಯವೇ ಎಂಬ ಕಾರಣಗಳಿಗಾಗಿ ಅಹಿಂಸಾ ಸತ್ಯಾಗ್ರಹ 
ಪ್ರಶ್ನೆ ಎದುರಾಗಬಹುದು.ತೋರಿಕೆಯ ಅರ್ಥ 

ಮಾಡಿತು. ಇದರ ಪರಿಣಾಮವಾಗಿ ಕಾಲೇಜು 
ಮತ್ತು ನಿಜವಾದ ಅರ್ಥ ಎರಡರ 

ಕಟ್ಟಡಗಳಿಗೂ , ಸಾರ್ವಜನಿಕ ವಾಹನಗಳಿಗೂ , 
ಸಾಮರ್ಥ್ಯವೂ ನಮ್ಮ ಅರಿವಿಗೆ ಬರಬೇಕೆಂಬ 

ಬೀದಿ ದೀಪಗಳಿಗೂ , ಅಂಗಡಿ ಸಾಲುಗಳಿಗೂ 
ವ್ಯಂಗ್ಯದ ಲಕ್ಷಣವನ್ನು ಗಮನಿಸಿದರೆ ಕಟಕಿಯನ್ನು 

ಭಾರಿ ಜಖಂ ಉಂಟಾದರಿಂದ ಸರಕಾರಕ್ಕೆ 
ವ್ಯಂಗ್ಯವೆಂದು ಕರೆಯುವುದು ಅಸಾಧ್ಯ 

ತಲೆನೋವುಹಿಡಿಯಿತು.'' 
ವಾಗುತ್ತದೆ. ಪೂರ್ಣಚಂದ್ರ ತೇಜಸ್ವಿಯವರ 
ಆಡು ಮಾತು , ಲಂಕೇಶರ ದೇಶಭಕ್ತ ಸೂಳೆ ಹಾಗೆಯೇ ಓದುಗನು ಸ್ವಲ್ಪ ಶ್ರಮವಹಿಸಿ ಪತ್ತೆ 
ಮಗನ ಗದ್ಯಗೀತೆ ಇಂತಹ ಕವನಗಳು ಕಟಕಿಯ ಹಚ್ಚಬೇಕಾದ ಅರೆ- ಮರೆಯಾಗಿರುವ ವ್ಯಂಗ್ಯವೂ 
ಗುಂಪಿಗೆ ಸೇರುತ್ತವೆಯೇ ಹೊರತು ವ್ಯಂಗ್ಯ ಇದೆ . ವ್ಯಂಗ್ಯವನ್ನು ಅರ್ಧ ಮರೆಯಾಗಿಡುವುದು 
ವಾಗುವುದಿಲ್ಲ. ಮೇಲೆ ಹೆಸರಿಸಿದ ಕವನಗಳಲ್ಲಿ ವ್ಯಂಗ್ಯಕಾರನ ಕಲಾತ್ಮಕ ಉದ್ದೇಶವಾಗಿರು 
ಕವಿಗಳ ಧೋರಣೆ ನಿಜವಾದ ಅರ್ಥವನ್ನು ವಂತೆಯೇ ಅದನ್ನು ಪತ್ತೆ ಹಚ್ಚುವುದೇ ಬಹಳ 
ಎಷ್ಟು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆಯೆಂದರೆ ಮಟ್ಟಿಗೆ ಓದುಗನ ಸಂತೋಷಕ್ಕೂ ಕಾರಣ 
ಅಲ್ಲಿ ತೋರಿಕೆಯ ಅರ್ಥಕ್ಕೆ ಅವಕಾಶವೇ ಇಲ್ಲ. ವಾಗುತ್ತದೆ . ಕಿರ್ಕೆಗಾರ್ಡನಂತೂ ಅಲಂಕಾರಕ 


ವಿಮರ್ಶೆಯ ಪರಿಭಾಷೆ | ೨೪೯ 


ವಲ್ಲದ ನಿಜವಾದ ವ್ಯಂಗ್ಯವು ಸಾಮಾನ್ಯವಾಗಿ ಅವನ ವ್ಯಂಗ್ಯ ತಂತ್ರದ ಒಂದು ಭಾಗವೇ 
ಅರ್ಥವಾಗದಂತಿರುತ್ತದೆ ' ಎನ್ನುತ್ತಾನೆ. ಆಗಿರುತ್ತದೆ . ಸಾಕ್ರೆಟೀಸ್ ಮತ್ತು ಛಾಸರ್ ಇಂಥ 
ಉದಾ., ಶಿವರಾಮಕಾರಂತರ ಕ್ರಾಂತಿಯಿಂದ ವ್ಯಂಗ್ಯಕ್ಕೆ ಪ್ರಸಿದ್ದರು . ನಾಡಿಗೇರ ಕೃಷ್ಣರಾಯರ 
ಶಾಂತಿಯತನಕ ಎಂಬ ಲೇಖನ. ಈ ಅಂಶವು ಬಹಳಷ್ಟು ಹಾಸ್ಯ ಬರಹಗಳು ಇದೇ 
ವ್ಯಂಗ್ಯವನ್ನು ಗುರುತಿಸುವುದು ಹೇಗೆಂಬ ಪ್ರಶ್ನೆ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ . 
ಯನ್ನು ನಮ್ಮ ಮುಂದಿಡುತ್ತದೆ . ಬರವಣಿಗೆಯ 

ಭೋಳೆತನದ ವ್ಯಂಗ್ಯ (ಇನ್‌ಜೆನ್ನು ಐರನಿ): ಇದು 
ವಿಷಯ ವಿವಾದಾತ್ಮಕವಾಗಿದ್ದರೆ , ಲೇಖಕನ 

ಆತ್ಮಾವಹೇಳನೆಯ ವ್ಯಂಗ್ಯದ ಮತ್ತೊಂದು 
ಮತ್ತು ಅವನ ನಿಲುವಿನ ಬಗ್ಗೆ ನಮಗೆ ಪೂರ್ವ 

ರೂಪ, ವ್ಯಂಗ್ಯಕಾರ ತನ್ನನ್ನೆ ಭೋಳೆಸ್ವಭಾವದ 
ಸೂಚನೆಗಳು ಇಲ್ಲದಿದ್ದರೆ , ಪಠ್ಯದಲ್ಲಿ ಯಾವ 

ಪಾತ್ರವನ್ನಾಗಿ ಚಿತ್ರಿಸಿಕೊಳ್ಳುವ ಬದಲು ಒಂದು 
ಸುಳಿವೂ ಇಲ್ಲದಿದ್ದರೆ ವ್ಯಂಗ್ಯವನ್ನು ಗುರುತಿಸು 

ಛಳೆಪಾತ್ರವನ್ನು ಚಿತ್ರಿಸಿ ಆತ 
ವುದು ಸಾಧ್ಯವಾಗುವುದಿಲ್ಲ . ತೋರಿಕೆ ಮತ್ತು 

ವ್ಯಂಗ್ಯಕಾರನಿಗಿಂತಲೂ ಭಿನ್ನ ಎಂಬುದನ್ನು 
ಸತ್ಯಗಳ ವೈರುಧ್ಯವು ವ್ಯಂಗ್ಯದ ಮೂಲಭೂತ 

ಸೂಚಿಸುತ್ತಾನೆ. ಈತನ ಪ್ರಶ್ನೆ ಮತ್ತು 
ಗುಣವಾದ್ದರಿಂದ ವ್ಯಂಗ್ಯವನ್ನು ಅರಿಯಲು ಆ 

ವ್ಯಾಖ್ಯಾನಗಳ ಮೂಲಕ ವ್ಯಂಗ್ಯ ಆಹುತಿಗಳ 
ಸಂದರ್ಭದ ವೈರುಧ್ಯಗಳ ತಿಳಿವು ಅನಿವಾರ್ಯ 

ಮೇಲೆ ದಾಳಿ ನಡೆಸುತ್ತಾನೆ. ಮಾರ್ಕ್‌ಟೈನ್ 
ವಾಗುತ್ತದೆ. ಶಾಬಿಕ ವ್ಯಂಗ್ಯದಲ್ಲಿ ಪಠ್ಯ 

ಇಂಥ ವ್ಯಂಗ್ಯ ಬಳಸುತ್ತಾನೆ . ಕನ್ನಡದಲ್ಲಿ 
ಸಂದರ್ಭಕ್ಕೂ ವ್ಯತ್ಯಾಸಗಳಿರುತ್ತವೆ, ಅಥವ 

ಎಚ್ . ಎಲ್ . ಕೇಶವಮೂರ್ತಿ ಸೃಷ್ಟಿಸಿರುವ 
ಪಠ್ಯದಲ್ಲಿ ವೈರುಧ್ಯಗಳಿರುತ್ತವೆ. ಇಲ್ಲವೆ ಉತ್ತೇಕ್ಷೆ, 

ಕ್ಯಾತನ ಪಾತ್ರ , ಬೀಚಿಯವರ ತಿಂದು 
ಕಾಕು , ಸಂದಿಗತೆ ಇಂಥ ಯಾವುದಾದರೂ 

ಭೋಳೆತನದ ವ್ಯಂಗ್ಯಕ್ಕೆ ಉದಾಹರಣೆಗಳು . 
ಶೈಲಿಯ ಒಂದು ಅಂಶ ವ್ಯಂಗ್ಯದ ಸೂಚನೆ 
ಯನ್ನು ಕೊಡುತ್ತದೆ . 

ಸ್ವ - ವಂಚನೆ ಯು ವ್ಯಂಗ್ಯ ಐರನಿ ( ಆಫ್ 

ಸೆಲ್ - ಬಿಟ್ರೇಯಲ್): ಅವೈಯಕ್ತಿಕ ವ್ಯಂಗ್ಯಕಾರನ 
ಆತ್ಮಾವಹೇಳನೆಯ ವ್ಯಂಗ್ಯ (ಸೆಲ್ಸ್ ಡಿಸ್ಪರಾಜಿಂಗ್ 

ಮಾತಿನ ರೀತಿಯಲ್ಲಿ ಅಥವ ಸಂದರ್ಭದಲ್ಲಿ 
ಐರನಿ ): ಅ- ವೈಯಕ್ತಿಕ ವ್ಯಂಗ್ಯದಲ್ಲಿ ವ್ಯಂಗ್ರಕಾರನು 

ಪ್ರೇಕ್ಷಕ ನಿಜವಾದ ಅರ್ಥವನ್ನು ಗ್ರಹಿಸುತ್ತಾನೆ . 
ಮುಖವಾಡದ ಹಿಂದೆ ಮರೆಯಾಗಿರುತ್ತಾನೆ . 

ಆತ್ಮಾವ ಹೇಳನ ವ್ಯಂಗ್ಯಕಾರನು ತನ್ನನ್ನು 
ಅವನ ಮಾತಿಗೂ ಅಥವ ನಮಗಾಗಲೇ 

ಮತ್ತೊಬ್ಬನಿಗಿಂತ ಕಡಿಮೆ ಬುದಿವಂತನೆಂದು 
ತಿಳಿದಿರುವ ಸತ್ಯಕ್ಕೂ ಇರುವ ವೈರುಧ್ಯ ವ್ಯಂಗ್ಯದ 

ಚಿತ್ರಿಸಿಕೊಳ್ಳುವ ಮೂಲಕ ಆ ಮತ್ತೊಬ್ಬನ 
ಉಗಮಕ್ಕೆ ಕಾರಣವಾಗಿರುತ್ತದೆ . ಆತ್ಮಾವ 

ಹುಳುಕನ್ನು ಬಯಲು ಮಾಡುತ್ತಾನೆ . ಭೋಳೆ 
ಹೇಳನೆಯ ವ್ಯಂಗದಲ್ಲೂ ವ್ಯಂಗ್ರಕಾರ ತನದ ವಂಗದಲ್ಲಿ ಈ ಕಲ್ಪಕತೆ ಇನ್ನೂ ಮುಂದು 
ಮುಖವಾಡದ ಹಿಂದೆ ಮರೆಯಾಗಿರುತ್ತಾನೆ . ವರೆದು ವಂಗ ಕಾರನದಲ್ಲದ ಭೋಳೆಯಾದವ 
ಆದರೆ ಆತನೂ ಒಂದು ಪಾತ್ರವಾಗಿ ಕಾಣಿಸಿ ಕೊಲ್ಲನ ಚಿತ್ರಣ ಸಿಗುತ್ತದೆ. ಆತ ವೃ೦ಗಕಾರ 
ಕೊಳ್ಳುವುದು ಇಲ್ಲಿನ ವೈಶಿಷ್ಟ .. ಅವೈಯಕ್ತಿಕ ನಿಲ್ಲದಿದ್ದರೂ ಅವನ ಪರವಾಗಿ ಬರುವ ಪಾತ್ರ 
ವ್ಯಂಗ್ಯ ಕಾರನು ತಗ್ಗುನುಡಿ ಬಳಸಿ ವೈಂಗವನ್ನು ವಾಗಿರುತ್ತಾನೆ . ವಂಗತಂತ್ರದ ಬೆಳವಣಿಗೆಯ 
ಸಾಧಿಸಿದರೆ , ಆತ್ಮಾವಹೇಳನೆಯ ವ್ಯಂಗ್ರದಲ್ಲಿ ಮುಂದಿನ ಘಟ್ಟವೆಂದರೆ , ವ್ಯಂಗ್ರಕಾರನು ತನ್ನನ್ನು 
ಆತ ಒಂದು ಪಾತ್ರವಾಗಿ ತಾನೇ ತಗ್ಗಿ , ಪೂರ್ಣವಾಗಿ ಇಲ್ಲವಾಗಿಸಿಕೊಂಡು , ಅನೇಕ 
“ಕೀಳು ಗಳೆದುಕೊಂಡು ವರ್ತಿಸುತ್ತಾನೆ . ತನ್ನ ಬಗೆಯ ಪಾತ್ರಗಳನ್ನು ಸೃಷ್ಟಿಸುವ ಮೂಲಕ 
ಪಾತ್ರದ ಬಗ್ಗೆ ಆತ ಮೂಡಿಸುವ ಭಾವಗಳು ಅಪರೋಕ್ಷವಾಗಿ ತನ್ನನ್ನೂ ವ್ಯಂಗಕ್ಕೆ ಗುರಿಮಾಡಿ 


೨೫೦ | ವಿಮರ್ಶೆಯ ಪರಿಭಾಷೆ 


ಕೊಳ್ಳುವುದು . ಎಲೆನಾರ್ ಹಚಿನ್ಸ್ ಈ ಬಗೆಯ ಕೇಂದ್ರ ಹೀಗೆ ಅಸಂಖ್ಯಾತವಾದ ಸಂಘ 
ವ್ಯಂಗ್ಯವನ್ನು ವಿವರಿಸಲು ಅ- ಪ್ರಜ್ಞಾಪೂರ್ವಕ ಸಂಸ್ಥೆಗಳು ತಲೆಯೆತ್ತಿವೆ . ಇಡೀ ಪ್ರದೇಶಕ್ಕೆ 
ಸ್ವ - ವಂಚನೆ ಎಂಬ ಮಾತನ್ನು ಬಳಸುತ್ತಾಳೆ . ಶಾಂತಿ ಪ್ರತಿಷ್ಠಾನವೆಂಬ ಹೆಸರಿದೆ. ಮಹಾ 
“ ಬಹುಶಃ - ಪ್ರಾಮಾಣಿಕ', ' ಬಹುಶಃ - ದ್ವಾರದ ಮೇಲೆ'ಭ್ರಷ್ಟಾಚಾರಕ್ಕೆ ಪ್ರವೇಶವಿಲ್ಲ 
ಉದಾತ್ತ' ಆಗಿರುವ ಆಗಿರಬಹುದಾದ ಪಾತ್ರದ ಎಂಬ ನಿಯಾನ್ ಸೈನ್ ಕಂಗೊಳಿಸುತ್ತಿದೆ.'' ೧೩ 
ವಿರೋಧಾಭಾಸವನ್ನು ಒಳಗೊಂಡಿರುವ ಕಾರಿನಿಂದ ಇಳಿದು ಉಗ್ರಾಣಕ್ಕೆ ಹೋದೆವು, 
ಮಾತಿನಲ್ಲಿ , ಪ್ರತಿಪಾದನೆ , ಹೇಳಿಕೆಗಳಲ್ಲಿ ಈ ಅಲ್ಲಿದ್ದ ಗುಮಾಸ್ತಗೋಡಂಬಿ , ದ್ರಾಕ್ಷಿ, ತುಪ್ಪ , 
ಬಗೆಯ ವ್ಯಂಗ್ಯ ಕಾಣಿಸಿಕೊಳ್ಳುತ್ತದೆ. ಮೈದಾಹಿಟ್ಟು, ಬೆಣ್ಣೆ, ಚೈನಾಗ್ರಾಸ್ , ಅಕ್ಕಿಹಿಟ್ಟು 
ಸ್ವ - ವಂಚನೆಯ ವ್ಯಂಗ್ಯವು ನಾಟಕೀಯ ವ್ಯಂಗ್ಯ 

ಮೊದಲಾದವುಗಳನ್ನು ತೂಕಮಾಡುತ್ತಿದ್ದ. 
ಮತ್ತು ಘಟನೆಗಳ ವ್ಯಂಗ್ಯಗಳೊಡನೆ ಸಂಬಂಧ ' ನಾಳಿನಿಂದ ಸ್ವಾಮಿಗಳು ನಿರಾಹಾರವೆ ? 
ಹೊಂದಿದೆ. ನಾಟಕೀಯ ವ್ಯಂಗ್ಯದಲ್ಲಿ ಸಂದರ್ಭ ಧ್ಯಾನಮಗ್ನರಾಗುವರೇ ?' ಎಂದು ಕೇಳಿದೆ. 
ವನ್ನು ಕುರಿತ ವ್ಯಂಗ್ಯ - ಆಹುತಿಯ ಅನಿಸಿಕೆ 

“ಹೌದು, ನಿಮಗೆ ಹೇಗೆ ಗೊತ್ತು?' ಎಂದು 
ಗಳಿಗೂ ' ಸತ್ಯ'ಕ್ಕೂ ಇರುವ ವ್ಯತ್ಯಾಸದಲ್ಲಿ ವ್ಯಂಗ್ಯ 

ಕೇಳಿದ . 
ಹುಟ್ಟಿದರೆ ಘಟನೆಗಳ ವ್ಯಂಗ್ಯದಲ್ಲಿ ವಿಶ್ವಾಸವಿಟ್ಟು 
ನಿರೀಕ್ಷಿಸುತ್ತಿದ್ದುದಕ್ಕಿಂತ ಭಿನ್ನವಾದದ್ದು 'ಪೇಪರುಗಳಲ್ಲೆಲ್ಲಾ ಬಂದಿದೆ . 
ಸಂಭವಿಸುವ ಮೂಲಕ ವ್ಯಂಗ್ಯ ಹುಟ್ಟುತ್ತದೆ. ವ್ಯಂಗ್ಯ ದೃಷ್ಟಿ: ಶಾಬಿಕ ವ್ಯಂಗ್ಯ ಮುಖ್ಯವಾಗಿ 
ಈ ಬಗೆಯ ವ್ಯಂಗ್ಯಗಳು ನಾಟಕ ಪ್ರಕಾರದಲ್ಲಿ 

ಮೂರು ವಿಧಗಳಲ್ಲಿ ಬಳಕೆಯಾಗುತ್ತದೆ 
ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ . ಈ ಕುರಿತು 

೧ . ಅಲಂಕಾರಿಕ ತಂತ್ರವಾಗಿ ೨ . ಗಂಭೀರ 
ಹೆಚ್ಚಿನ ಚರ್ಚೆ ಇದೇ ಲೇಖನದಲ್ಲಿ ಮುಂದೆ 

ಹಾಸ್ಯ , ಪೆದ್ದುತನಗಳ ಅಭಿವ್ಯಕ್ತಿಗಾಗಿ 
ಬಂದಿದೆ. 

೩ . ವಿಡಂಬನೆಯ ಅಸ್ತವಾಗಿ, ಅಲಂಕಾರಿಕ 
ವೈರುಧ್ಯಗಳ ವ್ಯಂಗ್ಯ ( ಐರನಿ ಆಫ್ ಸಿಂಪಲ್ ತಂತ್ರವಾದಾಗ ವ್ಯಂಗ್ಯಾಕಾರನು ಒಂದು 
ಇಂಕಾಗ್ರುಯಿಟಿ): ಇದು ಯಾವುದೇ ವ್ಯಾಖ್ಯಾನ 

ದು ಯಾವುದೇ ವ್ಯಾಖ್ಯಾನ ' ಸುಳ್ಳನ್ನು ಮಂಡಿಸುತ್ತಾಕೇಳುಗನು ಮಾನಸಿಕ 
ವಿಲ್ಲದೆ ಎರಡು ಪರಸ್ಪರ ವಿರುದ್ದ ಹೇಳಿಕೆ 

ವಾಗಿ ಆ ಸುಳ್ಳಿಗೆ ವಿರುದ್ಧವಾದಕೋಪಅಥವ 
ಗಳನ್ನು , ಅಸಂಬದ್ಧ ಪ್ರತಿಮೆಗಳನ್ನು ಒಟ್ಟಿಗೆ 

ಹಾಸ್ಯದ ಪ್ರತಿಮಂಡನೆಯೊಂದನ್ನು ಸ್ಥಾಪಿಸಿ 
ಬೆಸೆಯುವ ಮೂಲಕ ವ್ಯಂಗ್ಯವನ್ನು ಸಾಧಿಸುವ 

ಕೊಳ್ಳುತ್ತಾನೆ ಎಂಬ ನಿರೀಕ್ಷೆ ಹೊಂದಿರುತ್ತಾನೆ. 
ತಂತ್ರ . ಉದಾ., “ ಅವರ ( ಸ್ವಾಮಿ ಚಿದಾಭಾಸ) 

ಈ ( ಮಾನಸಿಕ) ' ಪ್ರತಿಮಂಡನೆ' ಯೇ 
ಕೈವಾಡದಿಂದ ದಾಸನಳ್ಳಿ ಗುಡ್ಡ ಈಗ 

ವ್ಯಂಗ್ಯಕಾರನ ನಿಜವಾದ ಅರ್ಥವಾಗಿರುತ್ತದೆ. 
ನೆಲಸಮವಾಗಿದೆ . ಅಲ್ಲಿ ಬೆಳೆದಿದ್ದ ದಟ್ಟವಾದ 

ವ್ಯಂಗ್ಯವನ್ನು ವಿಡಂಬನೆಗೆ ಬಳಸುವಾಗ ವ್ಯಂಗ್ಯ 
ಕಾಡು ಮಾಯವಾಗಿದೆ. ಬದಲಾಗಿ ಸಾವಿರಾರು 

ಕಾರನಿಗೆ ಒಂದು ನೈತಿಕ ಉದ್ದೇಶವಿರುತ್ತದೆ. 
ಎಕರೆ ಪ್ರದೇಶದಲ್ಲಿ ಸಾರ್ವಜನಿಕರ ನೆರವಿನಿಂದ 

ಅದರ ಸಾಧನೆಗೆ ಸನ್ನಿವೇಶ ವ್ಯಂಗ್ಯವನ್ನು 
ನರ್ಸರಿ , ಪ್ರೆಮರಿ, ಟಿ . ಸಿ. ಎಚ್ . ಪ್ರೌಢಶಾಲೆ , 

ಅದರಲ್ಲೂ ಮುಖ್ಯವಾಗಿ ಸ್ವ- ವಂಚನೆ ಅಥವ 
ಜೂನಿಯರ್ , ಸೀನಿಯರ್ ಕಾಲೇಜುಗಳು , 

ಸಾಮಾನ್ಯ ವೈರುಧ್ಯಗಳನ್ನು ಬಳಸುತ್ತಾನೆ . 
ಧ್ಯಾನಮಂದಿರಗಳು, ದೇವ ಮಂದಿರಗಳು , 
ಮುದ್ರಣಾಲಯ , ಗ್ರಂಥ ಭಂಡಾರ , ಯೋಗ ಕುತೂಹಲದ ಸಂಗತಿ ಎಂದರೆ , ಸನ್ನಿವೇಶ 
ಕೇಂದ್ರ , ಆರೋಗ್ಯಕೇಂದ್ರ , ಕುಟುಂಬ ಕಲ್ಯಾಣ ವ್ಯಂಗ್ಯವನ್ನು ಉದ್ದೇಶರಹಿತವಾಗಿ ಕೇವಲ 


ವಿಮರ್ಶೆಯ ಪರಿಭಾಷೆ | ೨೫೧ 


ವ್ಯಂಗ್ಯಕ್ಕಾಗಿಯೇ ಮಂಡಿಸಲು ಸಾಧ್ಯವಿದೆ. ನಾಟಕೀಯ ವ್ಯಂಗ್ಯವು ರಂಗಭೂಮಿಯ 
ಏಕೆಂದರೆ ವ್ಯಂಗ್ಯ ನಿರೀಕ್ಷಕನಿಗೆ ವ್ಯಂಗ್ಯದ ಪ್ರಮುಖ ವ್ಯಂಗ್ಯಪ್ರಕಾರ. ಆದರೆ ಇದುಕೇವಲ 
ಸನ್ನಿವೇಶವು, ಅದು ಹರ್ಷದ್ದಾಗಿರಲಿ ಅಥವ ನಾಟಕಗಳಿಗೆ ಮಾತ್ರ ಸೀಮಿತವಲ್ಲ . ಮಹಾ 
ದುರಂತದ್ದಾಗಿರಲಿ , ಬೆಲೆಯುಳ್ಳ , ಗಮನಿಸ ಕಾವ್ಯ , ಕಾದಂಬರಿ, ಸಣ್ಣಕತೆ ಯಾವುದರಲ್ಲೂ 
ಬೇಕಾದ ' ದೃಶ್ಯ ' ಮಾತ್ರವಾಗಿರುತ್ತದೆ . ಶಾಬ್ಲಿಕ ಇದು ಕಾಣಿಸಿಕೊಳ್ಳಬಹುದು. ಹರಿಶ್ಚಂದ್ರನ ಕಥೆ 
ವ್ಯಂಗ್ಯದಲ್ಲಿ ನಾವು ಪದಗಳ ಅರ್ಥ ' ಇಲ್ಲ' ನಾಟಕೀಯ ವ್ಯಂಗ್ಯಕ್ಕೆ ಉದಾಹರಣೆಯಾಗು 
' ಸುಳ್ಳು ಎಂದೂ ಆ ಪದಗಳ ಅರ್ಥಕ್ಕೆ ವಿರುದ್ಧ ತದೆ. ಹರಿಶ್ಚಂದ್ರನಿಗೆ ತಾನು ವಸಿಷ್ಟ , 
ವಾದ ಅರ್ಥ ಮಾತ್ರ ಇದೆ ನಿಜ' ಎಂದೂ ವಿಶ್ವಾಮಿತ್ರರ ಪಂದ್ಯದ ಒಂದು ಪಣ ಎಂಬುದು 
ಗುರುತಿಸಿ ಸಂತೋಷಪಡುವಂತೆಯೇ ಸನ್ನಿವೇಶ 

ಕೊನೆಯವರೆಗೆ ಗೊತ್ತಾಗುವುದಿಲ್ಲ. ಅವನು 
ವ್ಯಂಗ್ಯದಲ್ಲಿ ವ್ಯಕ್ತಿಯೊಬ್ಬ ಬಿಕ್ಕಟ್ಟಿಗೆ ಸಿಕ್ಕಿ ಅನುಭವಿಸುವ ಕಷ್ಟಗಳು ಆದರ್ಶಮಾನವನ 
ಕೊಂಡಿರುವುದನ್ನು ನೋಡಿಯೂ ಸಂತೋಷ ಸತ್ಯಸಂಧತೆಯ ಮೇಲಿನ ಒತ ಡಗಳ 
ಪಡುತ್ತೇವೆ. ಅದರಲ್ಲೂ ಬಿಕ್ಕಟ್ಟು ಆ ವ್ಯಕ್ತಿ ನಿದರ್ಶನವಾಗಿರುವಂಥವು - ಪ್ರಯೋಗ 
ಭಾವಿಸಿಕೊಂಡಿರುವುದಕ್ಕಿಂತ ಭಿನ್ನವಾಗಿದ್ದಷ್ಟೂ 

ಶಾಲೆಯಲ್ಲಿ, ಇಲಿಗಳು ಎಷ್ಟು ಆಘಾತ 
ಸಂತೋಷ ಹೆಚ್ಚಾಗಿರುತ್ತದೆ. ಉದಾ., . 

ತಡೆಯಬಲ್ಲವೆಂದು ನಿರೂಪಿಸಲು ವಿದ್ಯುತ್ತನ್ನು 
ಪರ್ವತವಾಣಿಯವರ ವಾರ್ಷಿಕೋತ್ಸವ , 

ಹಾಯಿಸುವಂಥ ರೀತಿಯವು. ಹಾಗೆಯೇ 
ಉಂಡಾಡಿಗುಂಡ ನಾಟಕಗಳಲ್ಲಿ ಬರುವ 

ಅಳಿದ ಮೇಲೆ ಕಾದಂಬರಿಯಲ್ಲೂ ನಿರೂಪಕ , 
ಬಿಕ್ಕಟ್ಟುಗಳು , ಒಥೆಲೋ ಅನುಭವಿಸುವ 

ಯಶವಂತ , ದಾದಾ ಮತ್ತಿತರ ಪಾತ್ರಗಳ 
ಬಿಕ್ಕಟ್ಟುಗಳು . ಈ ಸ೦ತೋಷವನ್ನು 

ಸಂಬಂಧದಲ್ಲೂ ನಾಟಕೀಯ ವ್ಯಂಗ್ಯವನ್ನು 
' ಮಾನವೀಯ ' ದೃಷ್ಟಿಯಿಂದ ವಿವರಿಸುವುದು , 

ಗುರುತಿಸಬಹುದು. ಯಶವಂತನು ದಾದಾ , 
ಸಮರ್ಥಿಸುವುದು ಬಹುಶಃ ಅಸಾಧ್ಯ . ಆದರೆ 

ರೀಮಾರ ಸ್ವಭಾವ ಅರಿತಿಲ್ಲವಾದ್ದರಿಂದ 
ಈ ಸಂತೋಷ ಸಾಧ್ಯವಾಗುವುದು ಹಿಂದೆ 
ನೋಡಿದಂತೆ , ವ್ಯಂಗ್ಯ ನಿರೀಕ್ಷಕನ ನಿರ್ಲಿಪ್ತತೆ 

ಅವರನ್ನು ಸಹಿಸುತ್ತಾನೆಂದು ನಿರೂಪಕ 

ಭಾವಿಸಿರುತ್ತಾನೆ . ಆದರೆ ನಿಜವಾಗಿ ಅವರ 
ಯಿಂದ ಮತ್ತು ಸನ್ನಿವೇಶದ ಕಲಾತ್ಮಕತೆ 
ಬಿಕ್ಕಟ್ಟನ್ನು ವಸ್ತುನಿಷ್ಟಗೊಳಿಸುವುದರಿಂದ ಸ್ವಭಾವ 

ಸ್ವಭಾವ ಗೊತ್ತಿದ್ದೂ ಯಶವಂತ ಅವರನ್ನ 
ಉದಾ., ಒಥೆಲೋನ ಬಗ್ಗೆ ನಮಗೆ ಅಯ್ಯೋ 

ಸಹಿಸಿಕೊಂಡಿರುತ್ತಾನೆ. 
ಅನಿಸಿದರೂ ನಾವು ಅವನನ್ನು ಬೇರೆಯದೇ ನಾಟಕೀಯ ವ್ಯಂಗ್ಯ ಮತ್ತು ಘಟನೆಗಳ ವ್ಯಂಗ್ಯವು 
ಜಗತ್ತಿನ ವ್ಯಕ್ತಿಯಾಗಿ ನೋಡುತ್ತೇವೆ. ಆತ ಆ ಒಂದು ಇಡೀ ಸನ್ನಿವೇಶಕ್ಕೆ ಸಂಬಂಧಿಸಿದ್ದಾಗಿರು 
ಬೇರೆಯ ಜಗತ್ತಿನ ಕ್ರಿಯೆಗಳಿಗೆ ಬದ್ದನಾಗಿರು 

ತ್ತವೆ. ಪಾತ್ರಕ್ಕೆ ಗೊತ್ತಿರುವುದಕ್ಕಿಂತ ಹೆಚ್ಚಿನ 
ವವನು . ಆತ ಇದೆ ಅಂದುಕೊಂಡರೂ 

ಅರಿವನ್ನು ಓದುಗ ಪ್ರೇಕ್ಷಕರು ಲೇಖಕನೊಡನೆ 
ನಿಜವಾಗಿ ಅವನಿಗೆ ' ಸ್ವಾತಂತ್ರ ” ಇಲ್ಲ. 

ಹಂಚಿಕೊಳ್ಳುತ್ತಾರೆ . ೧ . ಪಾತ್ರವು ಸಂದರ್ಭಕ್ಕೆ 
ಆದ್ದರಿಂದಲೇ ವಾಲ್‌ಪೋಲ್ ಹೇಳಿದ: “ ಈ 

ಹೊಂದಿದ ಕ್ರಿಯೆಯಲ್ಲಿ ತೊಡಗಿದಾಗ 
ಜಗತ್ತು ಯೋಚಿಸಬಲ್ಲವರಿಗೆ ಕಾಮಿಡಿ, 

೨ . ಮುಂದೆ ಸಂಭವಿಸಲಿರುವ ಘಟನೆಗಳನ್ನು 
ಅನುಭವಿಸಬಲ್ಲವರಿಗೆ ಟ್ರಾಜಿಡಿ ” 

ಕುರಿತ ಅವನ ನಿರೀಕ್ಷೆ ಮತ್ತು ಅಪೇಕ್ಷಗಳು 
ನಾಟಕೀಯ ವ್ಯಂಗ್ಯ ಮತ್ತು ಘಟನೆಗಳ ವ್ಯಂಗ್ಯ ವಾಸ್ತವವಾಗಿ ಮುಂದೆ ಆಗಲಿರುವುದಕ್ಕಿಂತ 
( ಡ್ರಾಮೆಟಿಕ್ ಐರನಿ , ಐರನಿ ಆಫ್ ಈವೆಂಟ್ಸ್) : ಭಿನ್ನವಾಗಿದ್ದಾಗ ೩ . ಮುಂದೆ ಆಗುವುದನ್ನು 


೨೫೨ | ವಿಮರ್ಶೆಯ ಪರಿಭಾಷೆ 


) 


ಪಾತ್ರವು ತನಗೇ ಅರಿವಿಲ್ಲದೆ ತನ್ನ ಮಾತು ಎಂಬ ಪದ ಮತ್ತು ಪರಿಕಲ್ಪನೆ ಇತ್ತೀಚಿನವು. 
ಅಥವ ಕ್ರಿಯೆಯಲ್ಲಿ ವ್ಯಕ್ತಪಡಿಸಿದಾಗ ವ್ಯಂಗ್ಯವು ಒಂದು ಪ್ರಕ್ರಿಯೆ . ಇದನ್ನು ಖಚಿತ 
ನಾಟಕೀಯ ವ್ಯಂಗ್ಯ ಕಾಣಿಸಿಕೊಳ್ಳುತ್ತದೆ. ಇದು ವಾಗಿ , ಸೂತ್ರ ರೂಪದಲ್ಲಿ ವಿವರಿಸುವುದು 
ದುರಂತ ವ್ಯಂಗ್ಯವಾಗಿರಬಹುದು ಅಥವ ಅಸಾಧ್ಯ . ತಾತ್ವಿಕವಾಗಿ , ವ್ಯಂಗ್ಯ ಇನ್ನೂ 
ಹರ್ಷವ್ಯಂಗ್ಯವಾದರೂ ಆಗಿರ ಬಹುದು . ಬೆಳೆಯುತ್ತಿರುವ ಪರಿಕಲ್ಪನೆ , ವ್ಯಂಗ್ಯವು ತಾಳುವ 
ಈಡಿಪಸ್ ನಾಟಕ ದುರಂತ ವ್ಯಂಗ್ಯದ ಅನೇಕ ರೂಪಗಳನ್ನೂ , ಸಾಮಾನ್ಯ ಗುಣ 
ಸಂಕೀರ್ಣತೆಗೆ ಉತ್ತಮ ಉದಾ., ಇದರಲ್ಲಿ ಲಕ್ಷಣಗಳನ್ನೂ ಗುರುತಿಸಿಕೊಂಡರೆ ಅದು 
ಈಡಿಪಸ್ ಥೀಬ್ ನಗರದ ಸಂಕಷ್ಟಗಳಿಗೆ ಸಾಹಿತ್ಯಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ಕಾರಣವಾದ ಪಾಪಿಷ್ಟನನ್ನು ಬೇಟೆಯಾಡು ಪ್ರಾಮುಖ್ಯ ಪಡೆದಿರುವ ಪ್ರಕ್ರಿಯೆ ಎಂದು 
ವುದರಲ್ಲಿ ತೊಡಗುತ್ತಾನೆ . ಸ್ವತಃ ಬೇಟೆಗಾರನೇ ಗೊತ್ತಾಗುತ್ತದೆ . ಬದುಕಿನಲ್ಲಿ ಉಕ್ತ ವ್ಯಂಗ್ಯ 
ಈ ಬೇಟೆಯ ಮಿಕ ಎಂಬುದು ಕ್ರಮೇಣ ಅವನ ವಹಿಸುವ ಪಾತ್ರವೇನು ? ಅದರ ಉಪ 
ಅರಿವಿಗೆ ಬರುತ್ತದೆ. ಆದರೆ ಈ ಅರಿವು ರೂಪಗಳಾದ ಕಟಕಿ ಕೀಟಲೆ ಕುಚೋದ್ಯ ತಗ್ಗು 
ಪ್ರೇಕ್ಷಕರಿಗೆ ಮೊದಲೆ ಉಂಟಾಗಿರುತ್ತದೆ. ನುಡಿ ಇತ್ಯಾದಿಗಳು ಒಂದು ಸಂದರ್ಭದ 
ಭಯಂಕರ ಸತ್ಯ ತಿಳಿದಾಗ ಈಡಿಪಸ್ ತನ್ನನ್ನು ಮಾತಿನಲ್ಲಿ ಹೇಗೆ ಬೆರೆಯುತ್ತವೆ ? ಒಟ್ಟಿಗೆ 
ಶಿಕ್ಷಿಸಿಕೊಳ್ಳುತ್ತಾನೆ . ಶೇಕ್ಸ್‌ಪಿಯರನ ಟೈಲ್ಸ್ ಹಾಜರು ಅಥವ ಗೈರುಹಾಜರಾಗುತ್ತವೆ ? 
ನೈಟ್ ಹರ್ಷ ವ್ಯಂಗ್ಯಕ್ಕೆ ಒಂದು ಉದಾ., ಮಾತನ್ನು ಸೂಕ್ಷ್ಮ ಗೊಳಿಸುತ್ತವೆ ? ಎಂಬ 
ಘಟನೆಗಳ ವ್ಯಂಗ್ಯ ನಾಟಕೀಯ ವ್ಯಂಗ್ಯಕ್ಕೆ 

ಅನ್ವೇಷಣೆ ಕುತೂಹಲಕರ . ಆದರೆ ಆಡು 
ಅತ್ಯಂತ ಸಮೀಪದ್ದು. ಇಲ್ಲಿ ವ್ಯಂಗ್ಯಾಹತಿಯು 

ಮಾತಿನ ವ್ಯಂಗ್ಯದ ಭೌಗೋಳಿಕ ( ಅಂದರೆ 

ಪ್ರಾಂತೀಯ , ನಾಗರಿಕ , ಗ್ರಾಮೀಣ) , 
ಬಹಳ ಮಟ್ಟಿಗೆ , ವ್ಯಕ್ತರೂಪದಲ್ಲಿಯೇ ತಾನು 

ಸಾಮಾಜಿಕ , ಶೈಕ್ಷಣಿಕ , ಔದ್ಯೋಗಿಕ ಹಿನ್ನೆಲೆಗಳ 
ಒಂದು 'ನಿರೀಕ್ಷಿತ ಭವಿಷ್ಯತ್ತಿನ ಮೇಲೆ 

ಅಧ್ಯಯನಕ್ಕೆ ಒಂದು ತೊಂದರೆ ಇದೆ. 
ಅವಲಂಬಿತನಾಗಿರುವುದನ್ನು ಸಾರುತ್ತಾನೆ . 

ಸಂಶೋಧಕನ ಹಾಜರಾತಿಯೇ , ವ್ಯಂಗ್ಯಕ್ಕೆ ತೀರ 
ಆದರೆ ಘಟನೆಗಳ ತಿರುವು ಅತ್ಯಂತ ಅನಿರೀಕ್ಷಿತ 

ಅಗತ್ಯವಾದ ಸಾಮಾಜಿಕ ಆತ್ಮೀಯತೆಗೆ 
ವಾಗಿ ಅವನ ಯೋಜನೆ , ಆಸೆ , ಭಯ , 

ಮಾರಕವಾಗಿ ಬಿಡುತ್ತದೆ . ಬಹುಶಃ ಹಾಗಾಗಿ 
ಅಪೇಕ್ಷೆಗಳನ್ನು ಭಗ್ನಗೊಳಿಸುತ್ತವೆ . ತಾನು 

ಸಾಹಿತ್ಯ , ಕಲೆಗಳ ವ್ಯಂಗ್ಯ ಕುರಿತು ನಡೆದಷ್ಟು 
ಬಯಸಿದುದನ್ನು ಕಳೆದುಕೊಳ್ಳುತ್ತಾನೆ . ತಾನು 

ಚರ್ಚೆ , ವ್ಯಂಗದ ಸಾಮಾಜಿಕ ಸಾಂಸ್ಕೃತಿಕ 
ತ್ಯಜಿಸಿದ್ದು ತನಗೆ ಅನಿವಾರ್ಯವಾಗಿ ಅಗತ್ಯ 

ಮುಖಗಳ ಕುರಿತು ನಡೆದಿಲ್ಲ. 
ವಾಗಿತ್ತು ಎಂದು ತಿರುಗಿ ಪಶ್ಚಾತ್ತಾಪಪಡುತ್ತಾನೆ . 

ಸಾಹಿತ್ಯದ ಸ್ವರೂಪದಲ್ಲಿಯೇ ವ್ಯಂಗ್ಯ - ಗ್ರಹಿಕೆ , 
ಒಂದು ಗುರಿಯನ್ನು ತಲುಪಲು ಆ ಗುರಿಯಿಂದ 

ವ್ಯಂಗ್ಯ ಅಭಿವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ 
ದೂರಹೋಗುವ ದಾರಿಯನ್ನೆ, ಅರಿವಿಲ್ಲದೆ, 

ಗುಣಗಳೇನಾದರೂ ಇವೆಯೇ ? ಏಕೆಂದರೆ 
ಹಿಡಿಯುತ್ತಾನೆ. ಈ ಬಗೆಯ ವ್ಯಂಗ್ಯಕ್ಕೆ ಉತ್ತಮ 

ಸಾಹಿತೇತರ ಕಲೆಗಳು ಬಹಳ ಮಟ್ಟಿಗೆ ವ್ಯಂಗ್ಯ 
ಉದಾ., ಕಾರಂತರ ಕನ್ನಡಿಯಲ್ಲಿ ಕಂಡಾತ. 

ರಹಿತವಾಗಿರುವುದನ್ನು ಗಮನಿಸಬಹುದು . 
ವ್ಯಂಗ್ಯದ ಮಹತ್ವ : ನಾವು ನಿತ ಕಾಣುವ , ವೆಂಗ್ಯ ವಾಸ್ತುಶಿಲ್ಪ , ವ್ಯಂಗ್ಯ ತೋಟಗಾರಿಕೆ 
ಪ್ರತಿಕ್ರಿಯಿಸುವ , ತೊಡಗುವ ವ್ಯಂಗ್ಯ , ಲೌಕಿಕ ಯಂಥ ಕಲೆಗಳು ಸಾಧ್ಯವೇ ಇಲ್ಲ. ಇಂಥ 
ವ್ಯಂಗ್ಯ ' ಬಹಳ ಹಳೆಯದು. ಆದರೆ ವೈಂಗ ಸಾಹಿತ್ಯೇತರ ಕಲೆಗಳು ಏನನ್ನೂ ಪ್ರತಿನಿಧಿಸ 


ವಿಮರ್ಶೆಯ ಪರಿಭಾಷೆ | ೨೩ 


(ರೆಪ್ರೆಸೆ೦ಟ್ ) ವುದಿಲ್ಲ . ವಾಸ್ತವಿಕತೆಯನ್ನು ದರ್ಶಕ ಸ್ವರೂಪದ್ದು, ಅಥವ ಪಾರದರ್ಶಕ 
ನಮೂನೆಗಳಲ್ಲಿ ಸೃಷ್ಟಿಸುತ್ತವೆ - ಅವಕಾಶ ಗೆರೆ , ವಾಗಿರುವ ವಸ್ತುವಿನ ಅನುಭವದಲ್ಲಿ ನಮ್ಮನ್ನು 
ಬಣ್ಣ, ಕಲ್ಲು, ಚಿನ್ನ , ಸಂಗೀತದ ನಾದಗಳಲ್ಲಿ ಲೀನಗೊಳಿಸಿಕೊಳ್ಳುವಂಥದ್ದು . ವ್ಯಂಗ್ಯ ಕಲೆ 
ಆದರೆ ವ್ಯಂಗ್ಯ ಯಾವಾಗಲೂ ಬೇರೆ ಅಥವ ಸಾಹಿತ್ಯ ಮೇಲ್ಪದರದ ಜೊತೆಗೆ 
ಇನ್ನೊಂದು ವಸ್ತುವನ್ನು ಕುರಿತದ್ದು . ಆಳವನ್ನೂ ಹೊಂದಿರಬೇಕು. ರೂಪದ 
ಆದ್ದರಿಂದಲೇ ಅ - ಪ್ರಾತಿನಿಧಿಕ ( ನಾನ್ ಮಟ್ಟದಲ್ಲಿ ನಮ್ಮ ಗಮನ ಹಿಡಿದಿಟ್ಟು 
ರೆಪ್ರೆಸೆಂಟೇಶನಲ್‌ ) ಸ್ವರೂಪದ ಕಲೆಗಳಿಗಿಂತ ಕೊಳ್ಳುತ್ತಲೇ , ಆ ರೂಪ ಒಳಗೊಂಡಿರುವ 
ಪ್ರಾತಿನಿಧಿಕ ಸ್ವರೂಪದ ಸಾಹಿತ್ಯದಲ್ಲಿ ವ್ಯಂಗ್ಯದ ತಿರುಳಿನತ್ತಲೂ ನಮ್ಮ ಗಮನವನ್ನು ನಿರ್ದೆಶಿ 
ಸಾಧ್ಯತೆಗಳು ಅಪಾರವಾಗಿವೆ . ಸಾಹಿತ್ಯವು 
ಕೂಡಾ ವ್ಯಂಗ್ಯದ ಸಾಧ್ಯತೆಗಳನ್ನು ಯಾವಾ 

' ಸಾಹಿತ್ಯ ' ಸಹಿತವಾದ ಸಂಗೀತವನ್ನು ಹೊರತು 
ಗಲೂ ಬಳಸಿಕೊಳ್ಳುತ್ತದೆ ಅಥವ ಬಳಸಿ 

ಪಡಿಸಿದರೆ , ಸಂಗೀತದಲ್ಲಿ ವ್ಯಂಗ್ಯಕ್ಕೆ ಇರುವ 
ಕೊಳ್ಳಲೇಬೇಕು ಎಂದೇನು ಇಲ್ಲ. ಲೇಖಕನು 

ಅವಕಾಶ ತುಂಬ ಸೀಮಿತವಾದದ್ದು. ಸಂಗೀತದ 
ಏನನ್ನಾದರೂ 'ಸರಿ ' ಯಾಗಿ ' ಸಾಧಿಸುವುದರಲ್ಲಿ 

ಒಂದು ತುಣುಕು ಬೇರೊಂದು ಸಂಗೀತದ ಶೈಲಿ 
ತೊಡಗಿದ್ದಾಗ ( ಪರಿಪೂರ್ಣ ಕಲಾತ್ಮಕ ವಿನ್ಯಾಸ, ಅಥವ ಸಂಪ್ರದಾಯವನ್ನು ಅಣಕಿಸಿ ಉತೇಕಿಸಿ 
ಯಾವುದೇ ವಿಚಾರ ಅಥವ ಭಾವನೆಯ 

ಜಾಣತನದಿಂದ ಎರಡು ಸಂಗೀತ ಸಂಪ್ರದಾಯ 
ಪರಿಪೂರ್ಣ ಅಭಿವ್ಯಕ್ತಿ); ' ಆತ್ಮದ ವೈಯಕ್ತಿಕ ಗಳನು ಒಟ್ಟುಗೂಡಿಸಿ , ಉದುರಿಸಿ' ವ೦ಗವನು 
ಬದುಕಿನ ನಿಜವಾದ ದಾಖಲೆ; ಪೂರ್ಣವಾಗಿ ಸಾಧಿಸಲು ಸಾಧ್ಯವಿದೆ . ಉದಾ. , 
'ಸ್ಪೂರ್ತಿಯಿಂದ ಪ್ರೇರಿತವಾದ ರಚನೆ ಇಂಥವು 

ಚೆಕೊವಸ್ಕಿಯ ' ೧೮೧೨ ಒವರ್ಚ‌್ರ ' 
ಗಳಲ್ಲಿ ವ್ಯಂಗ್ಯ ಸಾಧ್ಯವಿಲ್ಲ. ಪರಿಪೂರ್ಣ ಚಿತ್ರಕಲೆಗಳಲ್ಲಿ ವ್ಯಂಗ್ಯಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ 
ವಿನ್ಯಾಸದ ಸಾಧನೆಯಲ್ಲಿ ತೊಡಗಿದಾಗ ಅವಕಾಶಗಳಿವೆ. ಚಿತ್ರವು, ಸಂಗೀತದಂತೆ , ಶೈಲಿ 
ಬರವಣಿಗೆ , ಭಾಷೆ ಒಂದು ನೆಪಮಾತ್ರವಾಗು ಸಂಪ್ರದಾಯದ ಅನುಕರಣೆಯ ಮೂಲಕ 
ತದೆ , ಮಿಕ್ಕ ಸಂದರ್ಭಗಳಲ್ಲಿ ವಿಷಯಕ್ಕೆ ಮಾತ್ರವಲ್ಲದೆ , ಸ್ವತಃ ಸ್ವತಂತ್ರವಾಗಿಯೂ ವ್ಯಂಗ್ಯ 
ಪ್ರಾಮುಖ್ಯ ಸಂದು ಅಭಿವ್ಯಕ್ತಿ ಕೇವಲ ಸನ್ನಿವೇಶವನ್ನು ಸೃಷ್ಟಿಸಬಹುದು. ಭಕ್ತಿಯಿಂದ 
ಮಾಧ್ಯಮವಷ್ಟೆ ಆಗುತ್ತದೆ. ಸಾಹಸ , ಪತ್ತೆದಾರಿ ದೇವರ ಮುಂದೆ ಪ್ರಾರ್ಥಿಸುತ್ತಿರುವವನ ಚಿತ್ರ 
ಕತೆಗಳಲ್ಲಿ, ರೊಮಾಂಟಿಕ್ ಕನಸುಗಾರಿಕೆಯ ದಲ್ಲಿ ಎತ್ತಿಡಲು ಮರೆತ ಹೆಣ್ಣಿನ ಒಳ ಉಡುಪು 
ರಚನೆಗಳಲ್ಲಿ , ದಾರ್ಶನಿಕ , ಪ್ರವಾದಿತನದ ಇಣುಕುತ್ತಿರಬಹುದು. ಚಿತ್ರಕಲೆ ಮತ್ತು 
ಬರವಣಿಗೆಗಳಲ್ಲಿ ವಿಷಯ ಪ್ರಮುಖವಾಗಿದ್ದು ಸಂಗೀತಗಳು , ಸಾಹಿತ್ಯದಷ್ಟು ವ್ಯಂಗ್ಯ ಸಾಧಿ 
ನೇರವಾಗಿ ನಮ್ಮ ಅನುಭವವಾಗುತ್ತದೆ . ಸಲು, ಒಳಗೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ 
ಹಾಗಾಗಿ ವ್ಯಂಗ್ಯಕ್ಕೆ ಅವಕಾಶವಿಲ್ಲ. ಅಪ್ರಾತಿ ಅವು ಗೆರೆ , ಬಣ್ಣ , ನಾದದಂತಹ , ಇಂದ್ರಿಯಕ 
ನಿಧಿಕ ಸ್ವರೂಪದ ಕಲೆ ನಮ್ಮ ಗಮನವನ್ನು ವಾದ , ಗಮನ ಹಿಡಿದಿರುವ ಮೇಲೆಯನ್ನು 
ಪೂರ್ತಿ ಆವರಿಸುವಂತೆ ಇಲ್ಲೂ ಅನುಭವಕ್ಕೆ ಹೊಂದಿವೆ. ' ಸಾಹಿತ್ಯದಂತೆ ಸ್ವಲ್ಪಮಟ್ಟಿ 
ನಮ್ಮ ಗಮನ ಪೂರ್ತಿ ಸಲ್ಲುತ್ತದೆ . ಈ ಏಕೈಕ ಗಾದರೂ ಸಂಗೀತ, ಚಿತ್ರಗಳು ವ್ಯಂಗ್ಯವನ್ನು 
ದೃಷ್ಟಿಯ ಸಾಹಿತ್ಯದ ಮೇಲೆ (ಸರ್‌ಫೆಸ್) ನಮ್ಮ ಸಾಧಿಸುತ್ತವೆ . ಯಾಕೆಂದರೆ ಇವೂ ' ಭಾಷೆ' 
ಎಲ್ಲ ಗಮನ ಹಿಡಿದಿಟ್ಟುಕೊಳ್ಳುವ ಅಪಾರ ಯನ್ನು (ತಮ್ಮ ಮಾಧ್ಯಮಗಳಲ್ಲಿನ ಅಖಂಡ 


೨೫೪ | ವಿಮರ್ಶೆಯ ಪರಿಭಾಷೆ 


ವಾದ ಪರಂಪರೆಯಲ್ಲಿ ಅಂಗೀಕೃತವಾದ ( ೧೯೪೯ ); ಭೀಮಸೇನರಾವ ತವಗ: ಹಾಸ್ಯ ದರ್ಶನ 
ಸಂಕೇತ ಅಥವ ಸಂಪ್ರದಾಯಗಳು ) ಬಳಸಿ 

( ೧೯೭೪ ) 
ಕೊಳ್ಳುತ್ತವೆ . ಸಾಹಿತ್ಯ ಜನರ ಮಾತನ್ನು , ೧೭೭. ವ್ಯಕ್ತಿತ್ವ , ದನಿ, ವಾಣಿ Persona, 
ಭಾಷೆಯನ್ನು ಬಳಸುವುದರಿಂದ ಅಲ್ಲಿ ವ್ಯಂಗ್ಯಕ್ಕೆ Tone and Voice ಪರ್ಸೋನ, ಟೋನ್ 
ಅಪರಿಮಿತ ಅವಕಾಶವಿದೆ. ಸಾಹಿತ್ಯವು ಸಂಗೀತ ಮತ್ತು ವಾಯ್ ಪರ್ಸೊನ - ಅಭಿಜಾತ 
ಚಿತ್ರಗಳಂತೆ , ಇನ್ನೊಂದು ಕೃತಿ , ಕಾಲ ಅಥವ ಗ್ರೀಕ್ ನಾಟಕದಲ್ಲಿ ನಟರು ಬಳಸುತ್ತಿದ್ದ 
ಶೈಲಿಯ ಅನುಕರಣ , ಸ್ವತಂತ್ರ ವ್ಯಂಗ್ಯ ಸನ್ನಿವೇಶ ' ಮುಖವಾಡ'. ಆಧುನಿಕ ವಿಮರ್ಶೆಯಲ್ಲಿ 
ಮಾತ್ರವಲ್ಲದೆ ಜನರ ಹೇಳಿಕೆ , ಚಿಂತನೆ , ಪರ್ಸೊನ ವ್ಯಕ್ತಿತ್ವ ಎಂಬ ವಿಶಾಲವಾದ 
ಭಾವನೆ, ನಂಬಿಕೆಗಳನ್ನು ನಿರ್ವಹಿಸುತ್ತದೆ . ಜನರ ಅರ್ಥದಲ್ಲಿ ಬಳಕೆಯಾಗುತ್ತಿದೆ . ಕೃತಿಯಲ್ಲಿ 
ಮಾತು- ಆಲೋಚನೆಗಳ ನಡುವಿನ ವ್ಯತ್ಯಾಸ , ಅಭಿವ್ಯಕ್ತವಾಗುವ ಕೃತಿಕಾರನ ವ್ಯಕ್ತಿತ್ವ ಪರ್ಸೊನ. 
ಜನರು ಏನು ನಂಬಿದ್ದಾರೆಯೋ ಮತ್ತು ತಾವು ಲೇಖಕನ ಈ ವ್ಯಕ್ತಿತ್ವ ದಿನನಿತ್ಯದ ನಿಜವಾದ 
ಏನು ನಂಬಿದ್ದೇವೆ ಎಂದುಕೊಂಡಿದ್ದಾರೆಯೋ 

ಅವನ ' ಸ್ವಾಭಾವಿಕ ವ್ಯಕ್ತಿತ್ವಕ್ಕಿಂತ ಭಿನ್ನವಾದದ್ದು. 
ಅವುಗಳ ನಡುವಿನ ವ್ಯತ್ಯಾಸ, ವಾಸ್ತವ - ಭ್ರಮೆ 

ಇದನ್ನು ಕೃತಿಕಾರನ ದ್ವಿತೀಯ ವ್ಯಕ್ತಿತ್ವ ಎಂದು 
ಗಳ ವ್ಯತ್ಯಾಸ ಇವುಗಳೆಲ್ಲವನ್ನೂ ಸಾಹಿತ್ಯ 

ಗುರುತಿಸ ಬಹುದು . ಉದಾಹರಣೆ ಗೆ 
ಭಾಷೆಯಲ್ಲಿ ನಿರ್ವಹಿಸುತ್ತದೆ. ಮತ್ತು ಇಲ್ಲೆಲ್ಲ 

ಭಾವಗೀತೆಗಳಲ್ಲಿ ಬರುವ ನಾನು , ನಿರೂಪಣೆ 
ವ್ಯಂಗ್ಯದ್ದೇ ಆಡಳಿತ. 

ಗಳಲ್ಲಿ ಬರುವ ' ನಾನು ', ಕಾದಂಬರಿಗಳಲ್ಲಿ 

ಬರುವ ' ನಾನು'. ಆಯಾಕವಿ , ಪ್ರಬಂಧಕಾರ , 
೧ . ಎ .ಡಬ್ಲ್ಯು . ಪೈಗೆಲ್ : Lectures on Dramatic 

ಕಾದಂಬರಿಕಾರ; ಅವರದೇ ಆದ ನಿಜ' ವ್ಯಕ್ತಿತ್ವ 
Art and Literature ೨೭೭ . ೨ . ಐ . ಎ . ರಿಚರ್ಡ್ಸ್ : 

ಎಂದು ತಿಳಿಯುವುದು ತಪ್ಪು. ಕವನವೊಂದರ 
Principles of Literary Criticim ೨೫೦ . ೩ . ರೆನಿ 
ಎಲೆಕ್ : A History of Modern Criticism : The ನಾನು ಕವಿಗಿಂತ ಭಿನ್ನವಾದ , ಕವನದ ಕಲಾತ್ಮಕ 
Romantic Age ೩೦೦ ೪ . ಅದೇ . ೧೭ . ೫ . ಅದೇ . . ಸಂದರ್ಭದಲ್ಲಿ ರೂಪ ಪಡೆಯುವ, ಓದುಗ 
೮೬ . ೬ . ಹಾಕಾನ್ ಷೆವೆಲಿಯ‌ : The Ironic Tem - ನೊಂದಿಗೆ ಸಂಭಾಷಿಸುವ , ಕವನವನು . 
per ೪೨. ೭ . ಕ್ಸಿಯಾಂತ್ ಬೂಕ್ಸ್: The Well , 

ನಿರೂಪಿಸುವ ಕಾಲ್ಪನಿಕ ಪಾತ್ರ ಅಷ್ಟೇ . 
Wrought Urn, ೧೯೧ ೮ . ಎ . ಆರ್ . ಥಾಂಪ್ಸ್ : 
The Dry Mock ೧೫ , ೯ ೧೦. ಥಾಮಸ್‌ಮನ್: . 

ಕಲಾವಿದನಾಗಿ ಲೇಖಕ ಮಾಡುವ ಎಲ್ಲ 
The Art of the Novel ( ) ೧೧ . ಕಿರ್ಕೆಗಾರ್ಡ್: ಪ್ರಜ್ಞಾಪೂರ್ವಕ ಆಯ್ಕೆಗಳ ಮೊತ್ತವನ್ನು 
Concept of Irony ೨೭೧- ೨ . ೧೨. ಬಿ . ಜಿ .ಎಲ್. ಪರ್ಸೊನ ಅಥವ ವ್ಯಕ್ತಿತ್ವ ಸೂಚಿಸುತ್ತದೆ . 
ಸ್ವಾಮಿ : ತಮಿಳು ತಲೆಗಳ ನಡುವೆ ೧೯೦ -೯೧ . ೧೩ . 
೧೪. ಆರಾಸೆ : ಸ್ವಾಮಿ ಚಿದಾಭಾಸರು ( ಲೇ ) 

ಮುಖವಾಡದ ಪರಿಕಲ್ಪನೆಯನ್ನೂ ಒಳ 
ಹೆಚ್ಚಿನ ಓದಿಗೆ : D . C . Muecke: Irony ( ೧೯೭೩); ಗೊಂಡು ಪರ್ಸೊನ ಪರಿಕಲ್ಪನೆ ಬೆಳೆಯಿತು. 
J. A . K . Thomson : Irony : An Historical Intro 

“ ದ್ವಿತೀಯ ವ್ಯಕ್ತಿತ್ವ ” ಎಂಬ ಅರ್ಥ ಪಡೆಯಿತು. 
duction ( ೧೯೨೬ ); A . R , Thompson : The Dry 

ನಟನ ವ್ಯಕ್ತಿತ್ವಕ್ಕೆ ಹೊರಗಿನದಾದ ಸಂಪೂರ್ಣ 
Mock : A study of Irony in Drama ( ೧೯೪೮) ; 
Norman Knox : The word IRONY and its Con 

ವಾಗಿ ಬೇರೆಯದೇ ಆದ ಅಸ್ತಿತ್ವವನ್ನು 
text , ೧೫೦೦ - ೧೭೫೫ ( ೧೯೬೧) : Glicksberg : ಮುಖವಾಡ ಪ್ರೇಕ್ಷಕರಿಗೆ ತೋರುತ್ತದೆ . ಇದು 
The Ironic Vision in Modern Literature 

' ಮಾಟ' ( ಮ್ಯಾಜಿಕ್ ) ದ ಪರಿಕಲ್ಪನೆಯೂ 
( ೧೯೬೯ ) ; Northrop Frye: Anatomy of Criticism 
( ೧೯೫೭); Cleanth Brooks: The Well Wrought ಹೌದು. ಮುಖವಾಡ ಧರಿಸುವ ಮನುಷ್ಯ 
Urn ( ೧೯೪೯ ); ಎಸ್ . ವಿ . ರಂಗಣ್ಣ : ವಿಡಂಬನ ತಾತ್ಕಾಲಿಕವಾಗಿ ಆ ' ಮುಖವಾಡ' ವೇ , ಅದು 


ವಿಮರ್ಶೆಯ ಪರಿಭಾಷೆ | ೨೫೫ 


ಸೂಚಿಸುವ ಭಿನ್ನ ವ್ಯಕ್ತಿತ್ವವೇ ಆಗುತ್ತಾನೆ. ವನ್ನು ; ಕೇಳುವವನ ಬಗ್ಗೆ ಮಾತನಾಡುವವನಿಗೆ 
ಮುಖವಾಡದ ಪರಿಕಲ್ಪನೆಯು ಕಲಾವಿದನು ಇರುವ ಧೋರಣೆಯನ್ನು ವ್ಯಕ್ತಪಡಿಸುತ್ತದೆ. 
ಮತ್ತೊಂದು ವ್ಯಕ್ತಿತ್ವಧಾರಣೆ ಮಾಡಿಕೊಳ್ಳುವ ಟೋನ್ ಈ ಎಲ್ಲ ಅಂಶಗಳನ್ನೂ ಒಳ 
ಮೂಲಕ ವಾಸ್ತವಿಕತೆಯಲ್ಲಿರುವುದಕ್ಕಿಂತ ಗೊಳ್ಳುತ್ತದೆ. ಮಾತಿನ ದನಿ ಔಪಚಾರಿಕತೆ , 
( ಅಸಂಗತವಾದ ನಿಜವಾದ ಬದುಕಿನಲ್ಲಿರು ಆತ್ಮೀಯತೆ, ನಿರ್ಭಿಡೆ , ಸಂಕೋಚ, ಕ್ಲಿಷ್ಟ , 
ವುದಕ್ಕಿಂತ) ಸುಸಂಘಟಿತವಾದ ' ದರ್ಶನ ' ಸರಳ , ಗಂಭೀರ, ಹುಡುಗಾಟಿಕೆ , ಅಹಂಕಾರ, 
ವೊಂದನ್ನು ಕಂಡುಕೊಳ್ಳಬಲ್ಲ ಎಂಬುದನ್ನು ಪ್ರಾರ್ಥನೆ, ಕೋಪ, ಪ್ರೀತಿ, ವ್ಯಂಗ್ಯ , ಕರುಣೆ 
ಸೂಚಿಸುತ್ತದೆ . ಅಹಂನ ಸಂಕುಚಿತ ಪ್ರಪಂಚ ಈ ಯಾವುದಾದರೂ ಆಗಿರಬಹುದು. ಎರಡು 
ದಿಂದ ಹೊರಬರುವ , ಇತರರೊಂದಿಗೆ ಮೂರು ಬಗೆಯ ದನಿಗಳ ಮಿಶ್ರಣವೂ 
ಸಂವಹಿಸಲು, ಹಂಚಿಕೊಳ್ಳಲು ಸಾಧ್ಯವಾಗುವ ಆಗಬಹುದು. ಮಾತುಗಾರನ ಮತ್ತು ಕೇಳುಗನ 
ವಸ್ತುನಿಷ್ಠ ದರ್ಶನವನ್ನು ಪಡೆಯುವ ಮಾರ್ಗ ಸಂಬಂಧ ಮತ್ತು ಪರಸ್ಪರ ಧೋರಣೆಗಳನ್ನು 
ವನ್ನೂ ಮುಖವಾಡ ತೋರಿಸಿಕೊಡುತ್ತದೆ . ಅನುಸರಿಸಿ ದನಿಯ ವೈವಿಧ್ಯ ಸಾಧ್ಯವಾಗುತ್ತದೆ . 
ವೈಯಕ್ತಿಕತೆಯ ಬಂಧಗಳಿಂದ ಬಿಡಿಸಿಕೊಂಡು ಉದಾ., (ಕುಬಿ ಮತ್ತು ಇಯಾಲ , ತಬರನ 
ಎಲ್ಲರಿಗೂ ಸಾಮಾನ್ಯವಾಗಿರುವಂತೆ ತನ್ನ ಕಥೆ) ಗಳಲ್ಲಿ ತೇಜಸ್ವಿಯವರು ಉದ್ವೇಗರಹಿತ 
ಅನುಭವಗಳನ್ನು ವಸ್ತುನಿಷ್ಟಗೊಳಿಸುವ ವಾದ ನಿರ್ಲಿಪ್ತ ಧಾಟಿಯನ್ನು ಪರಿಣಾಮಕಾರಿ 
ಕಲಾವಿದನ ಹಂಬಲವನ್ನು ಮುಖವಾಡದ ಯಾಗಿ ಬಳಸಿಕೊಂಡಿದ್ದಾರೆ . ” 
ಪರಿಕಲ್ಪನೆ ಒಳಗೊಂಡಿದೆ. ' ಪರ್ಸೊನ' ದ 

( ದೇವನೂರು ಮಹದೇವರ ' ಡಾಂಬರು 
ಕಲ್ಪನೆಯಾದರೂ ಅಷ್ಟೇ , 

ಬಂದುದು ' ಕಥೆ) ಆಸೆಟಕಾರಿಯಾದ 
ಲೇಖಕ ತನ್ನ ದ್ವಿತೀಯ ವ್ಯಕ್ತಿತ್ವದ ಮೂಲಕ ಶೋಷಣೆಯಂಥ ವಸ್ತುವನ್ನು ಒಳಗೊಂಡಿ 
ಟೋನ್ ಅಥವ ದನಿಯನ್ನು ಬಳಸಿಕೊಂಡು ದ್ದರೂ (ಲೇಖಕನ) ದನಿ ಎಲ್ಲೂ ಚೀರಾಟವಾಗಿ 
ಓದುಗನನ್ನು ತಲುಪುತ್ತಾನೆ. ( ಧ್ವನಿಯೊಂದಿಗೆ ಉಕ್ಕುವುದಿಲ್ಲ. ನಿರೂಪಣೆಯಲ್ಲಿ ಅಥವ 
ಗೊಂದಲವಾಗದಿರಲೆಂದು ದನಿ ಎಂಬ ಪದ ನಾಟಕದ ಪಾತ್ರಗಳ ಮಾತಿನ ಟೋನ್ ಕುರಿತ 
ಬಳಸಿದೆ. ಧಾಟಿ, ದಾಟಿ ಎಂಬ ಪದಗಳೂ ಚರ್ಚೆ ಸಾಧ್ಯವಿದ್ದರೂ ಹೆಚ್ಚಾಗಿ ಭಾವಗೀತೆ 
ಇದೇ ಅರ್ಥದಲ್ಲಿ ಬಳಕೆಯಲ್ಲಿವೆ) ದ್ವಿತೀಯ ಯಲ್ಲಿನ ವ್ಯಕ್ತಿತ್ವ ತನ್ನನ್ನು ಕುರಿತು ಹೇಳಿಕೊಳ್ಳು 
ವ್ಯಕ್ತಿತ್ವಕ್ಕೆ ಇರುವ “ಶೋತೃಗಳನ್ನು ಕುರಿತ 

ವಾಗಿನ , ಕತೆ ಹೇಳುವಾಗಿನ, ವಸ್ತುವನ್ನು 
ಧೋರಣೆ ” ಎಂದು ಟೋನ್ ಅನ್ನು ಐ . ಎ . 

ವರ್ಣಿಸುವಾಗಿನ , ಅಥವ ನೇರವಾಗಿ 
ರಿಚರ್ಡ್ ವಿವರಿಸುತ್ತಾನೆ . ಇದು ಮಾತಿನ 

ಓದುಗನು ಸಂಬೋಧಿಸುವಾಗಿನ ಟೋನ್ 
ಗತ್ತು , ಧಾಟಿ, ಧೋರಣೆಗಳನ್ನು ಒಳಗೊಂಡಿದ್ದು 

ಕುರಿತ ಚರ್ಚೆ ನಡೆದಿರುವುದೇ ಹೆಚ್ಚು. 
ವಿಷಯವನ್ನು ಕುರಿತ ಧೋರಣೆಯ ಟೋನ್ ಅನ್ನು ಇನ್ನೂ ವಿಶಾಲವಾದ 
ಆಗಿರಬಹುದು. ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥದಲ್ಲಿ ಕೆಲವರು ಬಳಸುವುದುಂಟು. ಆದರೆ 
ವ್ಯಕ್ತಿಯ ಮಾತನಾಡುವ ರೀತಿ ಅವನ ಈ ವಿಸೃತಾರ್ಥಕ್ಕೆ ವಾಯ್ ಎಂಬ ಪರಿಭಾಷೆ 
ಸಾಮಾಜಿಕ ಅಂತಸ್ತನ್ನು, ಬುದ್ದಿವಂತಿಕೆಯ ಇತ್ತೀಚೆಗೆ ರೂಢಿಗೆ ಬಂದಿದೆ. ಒಂದು ಕೃತಿಯ 
ಮಟ್ಟವನ್ನು ; ಅವನ ಮಾತನ್ನು ಕೇಳುತ್ತಿರುವವರ ಪಾತ್ರಗಳ ದನಿಯ ಹಿಂದೆ ಇನ್ನೊಂದು ಒಳದನಿ 
ಸಂವೇದನಾಶೀಲತೆಯನ್ನು; ಮಾತನಾಡು ಇದೆ: ಕೃತಿಯ ವ್ಯಕ್ತಿತ್ವಗಳ ಹಿನ್ನೆಲೆಯಲ್ಲಿ ' ನಾನು' 
ವವನಿಗೂ ಕೇಳುವವನಿಗೂ ಇರುವ ಸಂಬಂಧ ಎನ್ನುವ ನಿರೂಪಕ ಪಾತ್ರದ ಹಿನ್ನೆಲೆಯಲ್ಲಿಯೂ 


೨೫೬ | ವಿಮರ್ಶೆಯ ಪರಿಭಾಷೆ 


ಇನ್ನೊಂದು ವ್ಯಕ್ತಿತ್ವ ಇದೆ . ಕೃತಿಯ ವಿಷಯವನ್ನು ಆದ್ದರಿಂದ ಇಲ್ಲಿ ಕಥೆಯ ಯಶಸ್ಸನ್ನು ಆಂತರಿಕ 
ಆರಿಸಿಕೊಳ್ಳುವಲ್ಲಿ ವ್ಯಾಪಿಸಿಕೊಂಡಿರುವ, ಕೃತಿಗೆ ಭಾವ, ಲಯ , ಧಾಟಿಗಳ ಮೇಲೇ ನಿರ್ಧರಿಸ 
ಸಂಬಂಧಪಟ್ಟ ಎಲ್ಲವನ್ನೂ ತೀರ್ಮಾನಿಸುವ ಬೇಕಾಗುತ್ತದೆ.” “ ಬರಗೂರು ರಾಮಚಂದ್ರಪ್ಪ 
ನಿರ್ಣಾಯಕ ಬೌದ್ಧಿಕ ಸಾಮರ್ಥ್ಯ ಮತ್ತು ನೈತಿಕ ನವರ " ಸುಂಟರಗಾಳಿ ' ಯ ಕಥೆಗಳಲ್ಲೂ 
ಸಂವೇದನಾಶೀಲತೆಯೊಂದಿರುತ್ತದೆ. ಇದು ನವ್ಯಮಾರ್ಗದ ಚೌಕಟ್ಟಿನಲ್ಲೇ ಸಾಮಾಜಿಕ 
ಕೃತಿಕಾರನ ವಾಯ್‌ ಅಥವ ವಾಣಿ. ಈ ಶೋಷಣೆಯ ವಿರುದ್ಧ ಪ್ರತಿಭಟನೆಯ ದನಿ 
ವಾಯ್ ಎಲ್ಲ ರೀತಿಯ ಕೃತಿಗಳಲ್ಲೂ ಇದ್ದೇ ಸೇರಿಸುವ ಪ್ರಯತ್ನವಿದೆ. ” 
ಇರುತ್ತದೆ. ಲೇಖಕನ ವಾಯ , ವಾಣಿ, 

ಕೆಲವು ವಿಮರ್ಶಕರು ಲೇಖಕನ ನಿಜವಾದ 
ಒಳದನಿ , ಮನೋಭಾವ , ಸಂವೇದನಾಶೀಲತೆ 

ವಾಣಿ ” ಮತ್ತು “ ಸುಳ್ಳು ವಾಣಿ ' ಗಳ ನಡುವೆ 
ಗಳಲ್ಲಿ ಅಪಾರ ವೈವಿಧ್ಯವಿರುತ್ತದೆ . ಇದನ್ನು 

ವ್ಯತ್ಯಾಸಗಳನ್ನು ಗುರುತಿಸಲು ಯತ್ನಿಸುತ್ತಾರೆ . 
ಲೇಖಕನ , ಬರವಣಿಗೆಯ ಧ್ವನಿ ಎಂದೂ 

ನಿಜವಾದ ವಾಣಿ ಎಂದರೆ ಕೃತಿಕಾರನ 
ಕನ್ನಡದಲ್ಲಿ ಗುರುತಿಸುವುದುಂಟು. 

ಪ್ರಾಮಾಣಿಕ ಅಭಿವ್ಯಕ್ತಿ. ಲೇಖಕ ತನ್ನ ನಿಜವಾದ 
ವಾಯ್‌ಗೆ ಬದಲಾಗಿ ಕೆಲವು ವಿಮರ್ಶಕರು ವಾಯ್‌ನ್ನು ಕಂಡುಕೊಳ್ಳುವುದೆಂದರೆ ತನ್ನನ್ನೆ 
ಸೂಚಿತ ಕರ್ತ ( 

ಇಂಡ್ ಆಥರ್ ) ಎಂಬ ತಾನು ನಿಜವಾಗಿ ಕಂಡುಕೊಳ್ಳುವುದು. 
ಪದವನ್ನು ಬಳಸುತ್ತಾರೆ . ಕೃತಿಯಲ್ಲಿ ಲೇಖಕನ 

ಈ ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆ ಒಂದು 
ವಾಣಿ ಮಾತ್ರ ಕೇಳುವುದಿಲ್ಲ . ಅವನ 

ಅಂಶ ಮಾತ್ರ ನಿಜ. ಲೇಖಕನ ಮೌಲ್ಯಗಳು , 
“ ಮಾನವೀಯ ಅಸ್ತಿತ್ವ ' ವೂ ಓದುಗನ 

ನಂಬಿಕೆಗಳು , ನೈತಿಕ ದೃಷ್ಟಿ ಆತನ ಕೃತಿಯನ್ನು 
ಅನುಭವಕ್ಕೆ ಬರುತ್ತದೆ. ನಿಜವಾದ ವ್ಯಕ್ತಿಯ 

ನಿಯಂತ್ರಿಸುವ ಅದೃಶ್ಯ ಶಕ್ತಿಗಳಾಗಿರುತ್ತವೆ. ಇವು 
ಆದರ್ಶ ( ಐಡಿಯಲ್‌ ) ಸಾಹಿತ್ಯಕ ಸೃಷ್ಟಿರೂಪ” 

ಕೃತಿಯ ಉದ್ದಕ್ಕೂ ಸೂಚಿತವಾಗುತ್ತಲೇ 
ಎಂದು ಸೂಚಿತ ಕರ್ತವನ್ನು ಡಬ್ಲ್ಯು .ಸಿ. ಬೂತ್‌ 

ಇರುತ್ತವೆ. ಇದು ಕೃತಿಯಲ್ಲಿ ಕೃತಿಕಾರನ ಅಸ್ತಿತ್ವ , 
ವಿವರಿಸುತ್ತಾನೆ. ಅಂದರೆ ಕೃತಿಯ ಪಾತ್ರಗಳಂತೆ , ಕೃತಿಕಾರನ ವಾಣಿ. ಇದರ ದೃಢೀಕರಣ 
ನಿರೂಪಕನಂತೆ , ಲೇಖಕನ ನಿಜವಾದ 

ಪಡೆಯದ ಪದ್ಯ , ಕಾದಂಬರಿ ಅಥವ ನಾಟಕ 
ವ್ಯಕ್ತಿತ್ವವೂ ಒಟ್ಟು ಕೃತಿಯ ಒಂದು ಅಂಶವೇ ಕೇವಲ ಶಬ ಚಮತ್ಕಾರ ಮಾತ್ರವಾಗುತ್ತದೆ . 
ಆಗಿರುತ್ತದೆ. ಕೃತಿಯ ಸಂಯೋಜನೆಯಲ್ಲಿ, 

ಪರ್ಸೊನ ,ಟೋನ್, ವಾ , ಈ ಮೂರು 
ರಚನೆಯ ಕ್ರಿಯೆಯಲ್ಲಿಸೂಚಿತ ಕರ್ತ ರೂಪ 

ಪರಿಕಲ್ಪನೆಗಳ ಹಿಂದೆ ಸಾಹಿತ್ಯ ಕೃತಿಯ , ಅದು 
ತಾಳುತ್ತಾ ಹೋಗುತ್ತಾನೆ . ಈ ಸೂಚಿತ ಕರ್ತ 

ಯಾವ ಪ್ರಕಾರಕ್ಕೆ ಸೇರಿರಲಿ , " ಮಾತಿನ 
ಅನುಭವಕ್ಕೆ ಬರುವುದರಿಂದಲೇ ಓದುಗನಲ್ಲಿ 

ಒಂದು ವಿಧಾನ ” ಎಂಬ ಒಂದು ಸಾಮಾನ್ಯ 
ಲೇಖಕನ ಬಗ್ಗೆ ಒಂದು ಅಭಿಪ್ರಾಯ ಮೂಡು 

ನಂಬಿಕೆಯನ್ನು ಗುರುತಿಸಬಹುದು. ಮಾತು 
ತದೆ , ಒಟ್ಟು ಕೃತಿಯ ಪರಿಣಾಮ ಸಾಧ್ಯ 

ಎಂದಾಗ ಕೃತಿಯನ್ನು ಆಡುವ ” ಒಬ್ಬ 
ವಾಗುತ್ತದೆ. 

ಮಾತುಗಾರನನ್ನು ಒಪ್ಪಿಕೊಳ್ಳಬೇಕು. ಅವನಿಗೆ 
"( ಜಿ . ಎಸ್ . ಸದಾಶಿವ ಅವರ ' ಕತ್ತಲೆಯ ನಿರ್ದಿಷ್ಟವಾದ ವೈಯಕ್ತಿಕ ಗುಣಗಳಿರುತ್ತವೆ . 
ನೆರಳು ) ಇಂಥ ಕಥೆಯಲ್ಲಿ ಬರವಣಿಗೆಯ ತಾನು ಸೃಷ್ಟಿಸುವ ಪಾತ್ರಗಳ ಬಗ್ಗೆ, ಬಳಸಿ 
ಧಾಟಿ ಧ್ವನಿ ಬಹಳ ಮೆಚ್ಚುಗೆ ಪಡೆಯುತ್ತದೆ. ಕೊಳ್ಳುವ ವಿಷಯದ ಬಗ್ಗೆ, ಕೇಳುವ ಪ್ರೋತೃಗಳ 


ವಿಮರ್ಶೆಯ ಪರಿಭಾಷೆ | ೨೫೭ 


ಬಗ್ಗೆ ಅವನಿಗೆ ನಿರ್ದಿಷ್ಟವಾದ ಧೋರಣೆಗಳಿರು ೧೭೮ . ವ್ಯಾಯೋಗ ದಶರೂಪಕಗಳಲ್ಲಿ ಒಂದು. 
ತ್ತವೆ ಎಂಬುದನ್ನು ಒಪ್ಪಬೇಕು. ಅರಿಸ್ಟಾಟಲ್ ವಸ್ತು ಪ್ರಖ್ಯಾತ ; ಸ್ತ್ರೀಯ ಕಾರಣವನ್ನುಳಿದು 

ಇತರ ಯಾವುದೇ ನಿಮಿತ್ತದಿಂದ ಸಂಭವಿಸಿದ 
ತನ್ನ ರೆಟಾರಿಕ್ಸ್‌ನಲ್ಲಿ ಈಥೋಸ್ ಎಂಬ 

ಯುದ್ಧವನ್ನು ಕುರಿತದ್ದು; ಕಾಲಬದ್ದ ನಿರೂಪಣೆ; 
ತತ್ವವನ್ನು ಹೇಳುತ್ತಾನೆ. ಅವನ ಪ್ರಕಾರ 

ಘಟನೆಯು ಒಂದು ದಿನದ ಅವಧಿಯಲ್ಲಿ 
ಭಾಷಣಕಾರನ ವೈಯಕ್ತಿಕ ಸ್ವಭಾವವೇ ಕೇಳುಗರ 

ನಡೆದಂತೆ ಚಿತ್ರಿತ; ಪ್ರಸಿದ್ದ ಧೀರೋದತ 
ಮನ ವೊಲಿಸುವ ಪ್ರಬಲ ಸಾಧನ - 

ನಾಯಕ, ಕೇವಲ ಪುರುಷ ಸಹಾಯಕ 
ಈಥೋಸ್ ಆಗುತ್ತದೆ . ಅವನ ವಾದಕ್ಕೆ ಪುಷ್ಟಿ ಪಾತಗಳು: ರೌದ್ರ ರಸಕೆ ಪ್ರಾಮುಖ.: ಅದುತ. 
ಕೊಡುವ ಅಂಶವಾಗುತ್ತದೆ. ಬಹುಶಃ ಈ ಭಯಾನಕ ; ಬೀಭತ್ವಗಳು ಪೋಷಕ ರಸಗಳು . 
ತತ್ವವನ್ನೇ ಆಧರಿಸಿರುವ ಕೃತಿಯಲ್ಲಿ ಕೃತಿಕಾರ ಒಂದು ಅಂಕ ಮಾತ್ರ ; ಗರ್ಭ , ವಿಮರ್ಶನ 
ನಿಗಿರುವ ಅಸ್ತಿತ್ವದ ಸ್ವರೂಪವನ್ನು ಕುರಿತ ಸಂಧಿಗಳು ಇರುವುದಿಲ್ಲ. ಉದಾ., ಭಾಸನ 
ಚರ್ಚೆಯಲ್ಲಿ ಪರ್ಸೊನ , ಟೋನ್, ವಾಯ್ ಮಧ್ಯಮ ವ್ಯಾಯೋಗ, 
ಎಂಬ ಪರಿಕಲ್ಪನೆಗಳು ಹುಟ್ಟಿಕೊಂಡಿವೆ . ಈ ೧೭೯ . ವ್ಯುತ್ಪತ್ತಿ ಕವಿಗೆ ಅಗತ್ಯವಾದ ಮೂರು 
ಮೂರು ಪರಿಭಾಷೆಗಳನ್ನು ಕುರಿತ ಸ್ಕೂಲ ಗುಣಗಳಲ್ಲಿ (ಶಕ್ತಿ = ಪ್ರತಿಭೆ, ವ್ಯುತ್ಪತ್ತಿ , ಅಭ್ಯಾಸ) 
ವಿವರಣೆ ಮಾತ್ರ ಈ ಲೇಖನದಲ್ಲಿ ಸಾಧ್ಯ ಪ್ರಾಮುಖ್ಯ ದೃಷ್ಟಿಯಿಂದ ಕಾವ್ಯಮೀಮಾಂಸ 
ವಾಗಿದೆ. ಏಕೆಂದರೆ ಆಧುನಿಕ ತತ್ವಶಾಸ್ತ್ರ ಮತ್ತು 

ಕರು ಎರಡನೆ ಸ್ಥಾನವನ್ನು ವ್ಯುತ್ಪತ್ತಿಗೆ ನೀಡುತ್ತಾರೆ. 
ಸಾಮಾಜಿಕ ಮನಶಾಸ್ತ್ರದ ಕ್ಲಿಷ್ಟ ಪರಿಕಲ್ಪನೆಗಳಾದ 

ಪ್ರತಿಭೆಯಂತೆಯೇ ವ್ಯುತ್ಪತ್ತಿ , ಅಭ್ಯಾಸಗಳೂ 

ಕಾವ್ಯ ನಿರ್ಮಾಣಕ್ಕೆ ಅಗತ್ಯವೆಂಬ ಅಭಿಪ್ರಾಯ 
ತನ್ನತನ , ವೈಯಕ್ತಿಕತೆ , ಪಾತ್ರಧಾರಣೆ ಮತ್ತು 

ಅವರದು. “ಲೋಕದ ನಡವಳಿಕೆ , ಶಾಸ್ತ್ರ ಕಾವ್ಯ 
ಪ್ರಾಮಾಣಿಕತೆ ಮುಂತಾದ ವಿಚಾರಗಳೊಂದಿಗೆ 

ಮೊದಲಾದವುಗಳ ಪರಿಶೀಲನೆಯಿಂದ ಬರುವ 
ಪರ್ಸೊನ, ಟೋನ್, ವಾಯ್‌ಗಳಿಗೆ ನಿಕಟ 

ನಿಪುಣತೆಯನ್ನು ವ್ಯುತ್ಪತ್ತಿ ಎಂದೂ "ಕಾವ್ಯಜ್ಞರ 
ಸಂಬಂಧವಿದೆ. ಅಲ್ಲದೆ ಈ ಪಾರಿಭಾಷಿಕಗಳನ್ನು 

ಉಪದೇಶವನ್ನು ಪಡೆದು ಮತ್ತೆ ಮತ್ತೆ ಮಾಡಿದ 
ಬೇರೆ ಬೇರೆ ವಿಮರ್ಶಕರು ಭಿನ್ನ ಅರ್ಥ ( ಅಧ್ಯಯನ) ' ವನ್ನು ಅಭ್ಯಾಸ ಎಂದೂ 
ಗಳಲ್ಲಿಯೂ ಬಳಸುತ್ತಾರೆ . ಆ ಎಲ್ಲ ವಿಚಾರಗಳ ಅಲಂಕಾರಿಕರು ವಿವರಿಸುತ್ತಾರೆ. ಪ್ರತಿಭೆ 
ಚರ್ಚೆಗೆ ಇಲ್ಲಿ ಕೈಹಾಕಿಲ್ಲ. 

ಯೊಡನೆ ಈ ಎರಡು ಅಂಶಗಳೂ ಸೇರಿದರೆ 
೧. GGR ಸಕ . ೧೩೪.೨ . ಅದೇ . ೧೩೫ ೩ . 

ಮಾತ್ರ ಕಾವ್ಯ ನಿರ್ಮಿತಿ ಸಾಧ್ಯ . ಅದರಲ್ಲೂ 
ಅದೇ . ೮೩ . ೪ . ಅದೇ . ೧೩೮ 

ಪ್ರತಿಭೆಯ ನಂತರದ ಸ್ಥಾನ ವ್ಯುತ್ಪತ್ತಿಗೆ. ಇದನ್ನು 
ಹೆಚ್ಚಿನ ಓದಿಗೆ: Point of view , Narration ಮತ್ತು “ಬಹುಜ್ಜತಾ ವ್ಯುತ್ಪತ್ತಿ: ” - ಅನೇಕ ವಿಷಯ 
Rhetoricಉಲ್ಲೇಖಗಳನ್ನು ನೋಡಿReuben Brower ಗಳನ್ನು ತಿಳಿದಿರುವುದೇ ವ್ಯುತ್ಪತ್ತಿ ಎಂದು 
Fields of Light ( ೧೯೫೧); M . H , Abrams ( ಸಂ ): 

ವಿವರಿಸಲಾಗಿದೆ . ಮಮ್ಮಟನ ಪ್ರಕಾರ ಕವಿಗೆ 
Literature and Belief ( ೧೯೫೮) : W . C . Booth : 
The Rhetoric of Fiction ( ೧೯೬೧) ; J. 0 . Perry 

ಮೂರು ವಿಷಯಗಳಲ್ಲಿ ವ್ಯುತ್ಪತ್ತಿ ಇರಬೇಕು. 
( ಸಂ ) Approches to the Poem ( ೧೯೬೫ ) ; 

೧ . ಪ್ರಾಣಿ , ಪಕ್ಷಿ , ಗಿಡ ಮರಗಳನ್ನು ಒಳ 
ಎಲ್ .ಎಸ್ . ಶೇಷಗಿರಿ ರಾವ್ : ಕಾದಂಬರಿ ಮತ್ತು 

ಗೊಂಡಂತೆ ಲೋಕದ ತಿಳಿವಳಿಕೆ, ಲೋಕ 
ಸಾಮಾನ್ಯ ಮನುಷ್ಯ; ಗಿರಡ್ಡಿ ಗೋವಿಂದರಾಜ : ಜ್ಞಾನವೇ ಮೂಲಸಾಮಗ್ರಿ, ೨ . ಕಾವ್ಯ ರಚನೆಗೆ 
ಕಾದಂಬರಿ ವಸ್ತು ಮತ್ತು ತಂತ್ರ . 

ಸಹಾಯಕ ವಿಷಯಗಳಾದ ಛಂದಸ್ಸು , 


೨೫೮ | ವಿಮರ್ಶೆಯ ಪರಿಭಾಷೆ 


ವ್ಯಾಕರಣ , ನಿಘಂಟುಗಳು ಇತರ ಕಲಾಪ್ರಕಾರ ನೈಪುಣ್ಯವನ್ನು ಕುರಿತ ಪದ, ಕೆಲ ಸಂದರ್ಭ 
ಗಳ ; ವಿವಿಧ ಶಾಸ್ತ್ರ ಮತ್ತು ತತ್ವಜ್ಞಾನದ ಗಳಲ್ಲಿ ಮೆಚ್ಚುಗೆ ಸೂಚಿಸುವ ಮೌಲ್ಯವಾಚಕ 
ಪರಿಚಯ . ೩ . ಮಹಾಕಾವ್ಯ ಮತ್ತು ವಾಗಿಯೂ ಬಳಕೆ ಆಗುವುದುಂಟು. 
ಇತಿಹಾಸಗಳ ಜ್ಞಾನ ಅಂದರೆ ' ವ್ಯುತ್ಪತ್ತಿ ಎಂಬ ಪ್ರತಿಭೆ ನಮೂದುನೋಡಿ. 
ಪದ ಕವಿಯ ಪಾಂಡಿತ್ಯ ಮತ್ತು ತಾಂತ್ರಿಕ 


ಶ , ಷ 


೧೮೦ . ಶಬ್ದ ಮತ್ತು ಅರ್ಥ ಪದವೊಂದಕ್ಕೆ ಕುರಿತದ್ದಾದರೆ, ಲಕ್ಷಣಾವೃತ್ತಿಯು ವಾಕ್ಯ ಅಥವ 
ಇರುವ ಅರ್ಥ ಕೊಡುವ ಸಾಮರ್ಥ್ಯವನ್ನು ವೃತ್ತಿ ವಾಕ್ಯಖಂಡಗಳನ್ನು ಕುರಿತದ್ದು. ಲಕ್ಷಣಾವೃತ್ತಿ 
ಎನ್ನುತ್ತಾರೆ . ತಾನು ಸಂಕೇತಿಸುತ್ತಿರುವ ಯಿಂದ ಸೂಚಿತವಾಗುವ ಅರ್ಥ ಲಕ್ಷಾ ರ್ಥ . 
ಅರ್ಥವನ್ನು ನೇರವಾಗಿ ತಿಳಿಸುವ ಪದದ ಇದು ನಿತ್ಯದ ಬಳಕೆ ಮಾತಿನಲ್ಲಿ ಹೇರಳವಾಗಿ 
ಸಾಮರ್ಥ್ಯ ಅಭಿಧಾವೃತ್ತಿ. ಇಲ್ಲಿ ಒಂದು ಪದಕ್ಕೆ ಕಾಣಸಿಗುತ್ತವೆ . ಸಂಬಂಧಗಳು ಮತ್ತು ಸಾದೃಶ್ಯ 
ಒಂದೇ ಸಂಕೇತ, ಒಂದೇ ಅರ್ಥ ಎಂಬ ವ್ಯಾಪ್ತಿ ಗಳು ಲಕ್ಷಣಾವೃತ್ತಿಗೆ ಕಾರಣವಾಗಿರುತ್ತವೆ. 
ಇರುತ್ತದೆ. ಸೂರ್ಯ, ಮೇಜು, ಆಮ್ಲಜನಕ ೧ . ಅವನಿಗೆ ಕಾಫಿಯೇ ಪ್ರಾಣ ೨ . ಅವನು 
ಇಂಥ ಪದಗಳನ್ನು ಬಿಡಿ ಬಿಡಿಯಾಗಿ ಬಳಸಿ ನನ್ನ ಅನ್ನ ಕಿತ್ತುಕೊಂಡ ೩ . ಅವನ ಬುದ್ದಿ 
ದಾಗ ಇವುಗಳು ಸಂಕೇತಿಸುವ ಅರ್ಥದ ಬಗ್ಗೆ ಪಾದರಸ ೪ . ಯುದ್ದದಲ್ಲಿ ಬರ್ಜಿಗಳು 
ಯಾವ ಬಗೆಯ ಅನುಮಾನವೂ ಬರುವುದು ನುಗ್ಗಿದವು. ೫ . ... ಇಡೀ ಕೇರಿಯೇ ಕಣ್ಣೀರು 
ಸಾಧ್ಯವಿಲ್ಲ. ಹೀಗೆ ಕೇಳಿದ ಕೂಡಲೇ ತಟ್ಟನೆ | 

ಸುರಿಸಿತು. ಈ ಉದಾ. ಗಳನ್ನು ( ಎಲ್ಲವೂ ತೀನಂ. 
ಹೊಳೆಯುವ, ಒಂದು ಭಾಷೆಯನ್ನು ಬಳಸುವ ಶ್ರೀಯವರ ಭಾಕಾಮೀಯಿಂದ ಆಯವು) ಗಮನಿಸಿ . 
ಪಂಗಡದವರೆಲ್ಲರಿಗೂ ಸಾಮಾನ್ಯವಾಗಿರುವ 

ಮೊದಲ ಎರಡು ಉದಾ. ಗಳಲ್ಲಿ ಕಾರ್ಯ 
ಅರ್ಥವನ್ನು ಅಭಿಧೇಯಾರ್ಥ, ವಾಚ್ಯಾರ್ಥ ಅಥವ 

ಕಾರಣ ಸಂಬಂಧ ಕಾಣುತ್ತದೆ . ಕಾಫಿ ಕುಡಿದೇ 
ಮುಖ್ಯಾರ್ಥ ಎಂದು ಗುರುತಿಸುತ್ತಾರೆ . 

(ಕಾರಣ ) ಜೀವ ಹಿಡಿದ್ದಾನೆ (ಕಾರ್ಯ) , ನನ್ನ 
ಡಿನೊಟೇಷನ್ ಎಂಬುದು ವಾಚ್ಯಾರ್ಥದ 

ಉದ್ಯೋಗವನ್ನೂ , ಲಾಭವನ್ನೂ ಹಾಳು 
ಸಮಾನಾರ್ಥವಾದ ಇಂಗ್ಲಿಶ್ ಪದ . ಈ 

ಮಾಡಿದ (ಕಾರಣ) ನನ್ನ ಅನ್ನ ತಪ್ಪಿತು 
ವಾಚ್ಯಾರ್ಥದ ಬಗ್ಗೆ ಬರುವ ಅನುಮಾನಗಳನ್ನು 

(ಕಾರ್ಯ). ಇಂಥ ಯಾವುದೇ ಸಂಬಂಧಗಳಿಂದ 
ಬಗೆಹರಿಸಿ ಸರಿಯಾಗಿ ಅರಿತುಕೊಳ್ಳುವುದಕ್ಕೆ - 

ವಾಚ್ಯ ಮತ್ತು ಲಕ್ಷಾರ್ಥಗಳಿಗೆ ಸಂಬಂಧ 
ವ್ಯಾಕರಣ , ಹೋಲಿಕೆ, ನಿಘಂಟು , ಆಪ್ತರ 

ಏರ್ಪಟ್ಟಿದ್ದರೆ ಅದನ್ನು ಸಂಬಂಧ ಮೂಲಾ ಲಕ್ಷಣೆ 
ವಾಕ್ಯ , ಲೋಕ ವ್ಯವಹಾರ , ವಾಕ್ಯದ 

ಎನ್ನುತ್ತಾರೆ . ಇದರಲ್ಲಿ ಜಹಲ್ಲಕ್ಷಣಾ ಮತ್ತು 
ಮಿಕ್ಕಭಾಗ , ಅರ್ಥ ಗೊತ್ತಿರುವ ಪದದೊಡನೆ 

ಅಜಹಲ್ಲಕ್ಷಣಾ ಎಂಬ ಎರಡು ಒಳವಿಭಾಗ 

ಗಳಿವೆ. ಅಜಹಲ್ಲಕ್ಷಣಾ ಎಂಬುದು ಅಸಮಗ್ರ 
ಹೊಸದಾಗಿ ಎದುರಾದ ಪದಕ್ಕೆ ಇರುವ 
ಸಂಬಂಧದ ಬಗ್ಗೆ ಮಾಡುವ ಊಹೆ - ಈ 

ವಾದ ವಾಚ್ಯಾರ್ಥವನ್ನು ಪೂರ್ತಿಗೊಳಿಸುವ 
ಎಂಟು ವಿಧಾನಗಳಿವೆ ಎಂದು ಸಂಸ್ಕೃತ 

ಶಬ್ದವ್ಯಾಪಾರ - ೪ನೆಯ ಉದಾ., ಯಲ್ಲಿ 
ಕಾವ್ಯಮೀಮಾಂಸಕರು ಗುರುತಿಸುತ್ತಾರೆ . 

ಬರ್ಜಿ ಎಂಬುದು ಅಸಮಗ್ರವಾಗಿದೆ. ಅದರ 

ಲಕ್ಷಾರ್ಥ “ಬರ್ಜಿ ಹಿಡಿದ ಜನರು ” ಎಂದು . 
ವಾಚ್ಯಾರ್ಥಕ್ಕೆ ನಿಕಟವಾಗಿ ಸಂಬಂಧಪಟ್ಟಿರುವ, ವಾಚ್ಯಾರ್ಥಕ್ಕೆ ಸಂಬಂಧಪಟ್ಟಿದ್ದರೂ ಅದನ್ನು 
ಆದರೆ ವಾಚ್ಯಾರ್ಥವು ಸಮಂಜಸವಾಗಿ ಒಳಗೊಳ್ಳದೆ ಬೇರೆಯಾಗಿರುವುದು , 
ತೋರದಿರುವಾಗ ಅದಕ್ಕೆ ಸಂಬಂಧಿಸಿದ ವಾಚ್ಯಾರ್ಥವನ್ನು ಪೂರ್ತಿಯಾಗಿ ತಿರಸ್ಕರಿಸು 
ಬೇರೊಂದು ಸಮಂಜಸ ಅರ್ಥವನ್ನು ವುದು ಜಹಲ್ಲಕ್ಷಣಾ. ೫ನೇ ಉದಾ., ಯಲ್ಲಿ 
ಸೂಚಿಸುವ ಪದದ ಸಾಮರ್ಥ್ಯ ಲಕ್ಷಣಾ ವೃತ್ತಿ , 'ಕೇರಿ' ಪದದ ವಾಚ್ಯಾರ್ಥ ಪೂರ್ಣವಾಗಿ 
ಅಭಿಧಾವೃತ್ತಿಯು ಬಿಡಿಯಾದ ಪದಗಳನ್ನು ತಿರಸ್ಕೃತವಾಗುತ್ತದೆ. ಕೇರಿಯ ಜನ ಎಂಬ 


೨೬೦ | ವಿಮರ್ಶೆಯ ಪರಿಭಾಷೆ 


ಲಕ್ಷಾರ್ಥ ಸೂಚಿತವಾಗುತ್ತದೆ. ೩ನೆಯ ಹೀಗೆ ಸಂಸ್ಕೃತ ಕಾವ್ಯಮೀಮಾಸಂಕರ ಪ್ರಕಾರ 
ಉದಾ., ಯಲ್ಲಿ ಬುದ್ದಿಯ ಚುರುಕುತನಕ್ಕೂ ಅರ್ಥ ಮೂರು ವಿಧದ್ದು: ವಾಚ್ಯ , ಲಕ್ಷಣ , 
ಪಾದರಸಕ್ಕೂ ಇರುವ ಹೋಲಿಕೆಯಿಂದಾಗಿ 

ವ್ಯಂಗ್ಯ ಈ ಅರ್ಥಗಳನ್ನು ಕೊಡುವ ಶಬ್ದಗಳು , 
ಲಕ್ಷಾರ್ಥವು ದೊರೆಯುತ್ತದೆ . ಇದನ್ನು ಸಾದೃಶ್ಯ 

ಕ್ರಮವಾಗಿ: ವಾಚಕ , ಲಕ್ಷಕ , ವ್ಯಂಜಕ. ಇವುಗಳ 
ಮಲಾ ಲಕ್ಷಣೆ ಅಥವ ಗೌಣಿ ಎಂದು 
ಗುರುತಿಸುತ್ತಾರೆ . ಲಕ್ಷಣಾವೃತ್ತಿಯ ಈ ಮುಖ್ಯ 

ಸಾಮರ್ಥ್ಯ ಅಥವ ವೃತ್ತಿ , ಕ್ರಮವಾಗಿ : 
ವಿಭಾಗಗಳನ್ನು ಚಿತ್ರರೂಪದಲ್ಲಿ ತೋರಿಸ 

ಅಭಿಧಾವೃತ್ತಿ , ಲಕ್ಷಣಾ ವೃತ್ತಿ , ವ್ಯಂಜನಾವೃತ್ತಿ 
ಬಹುದು: 

೧. KVP ಶ್ರೀಮುಡಿ ೭೪ 


ಲಕ್ಷಣಾ ವೃತ್ತಿ 


ಸಂಬಂಧಮೂಲಾ 


ಸಾದೃಶ್ಯಮೂಲಾ(ಗೌಣಿ ) 


ಅಜಹಲಕ್ಷಣಾ - 


ಜಹಲ್ಲಕ್ಷಣಾ 


ವಾಚ್ಯಾರ್ಥ ಲಕ್ಷಾರ್ಥಗಳಲ್ಲದೆ ಕೆಲವು ಬಾರಿ ೧೮೧. ಶಬ್ದಾರ್ಥ್ ಸಹಿತಂ ಕಾವ್ಯಂ 
ಅದಕ್ಕೆ ಸಂಬಂಧಪಟ್ಟ ಆದರೆ ಕೇಳುವವನ ಕಾವ್ಯವನ್ನು ಕುರಿತ ಈ ವಿವರಣೆಯನ್ನು 
ಮನಸ್ಥಿತಿ , ಅನುಭವ, ವಯಸ್ಸು, ಪರಿಸರ , ಮೊದಲು ಪ್ರತಿಪಾದಿಸಿದವನು ಭಾಮಹ. 
ಬುದ್ದಿಗಳಿಗೆ ಅನುಸಾರವಾಗಿ ಮನಸ್ಸಿನಲ್ಲಿ 

ಕುಂತಕ ಈ ಪ್ರತಿಪಾದನೆಯನ್ನು ವಿಸ್ತರಿಸಿ ತನ್ನ 
ಮೂಡುವ ಅರ್ಥದ ಪರಿವೇಷ ವ್ಯಂಗ್ಯಾರ್ಥ . 

ವಕ್ರೋಕ್ತಿಯ ಪರಿಕಲ್ಪನೆಯ ಒಂದು ಅಂಶ 
ವ್ಯಂಗ್ಯವನ್ನು ಧ್ವನಿ, ಧ್ವನನ, ದ್ಯೋತನ ಎಂದೂ 

ವನ್ನಾಗಿಸಿಕೊಂಡ. “ ಶಬ್ದ , ಅರ್ಥಗಳು ಸೇರಿ 

ಕಾವ್ಯ ” ಎಂಬ ಈ ವಿವರಣೆಯ ಹಿಂದೆ 
ಕರೆಯುತ್ತಾರೆ. ಈ ಅರ್ಥವನ್ನು ಕೊಡುವ ಪದ 

ಕಾವ್ಯವನ್ನು ಅದರ ಮಾಧ್ಯಮವಾದ ಭಾಷೆಯ 
ವ್ಯಂಜಕ, ವ್ಯಂಗ್ಯ ಅರ್ಥವನ್ನು ಸೂಚಿಸುವ 

ಮೂಲಕ ಅರ್ಥ ಮಾಡಿಕೊಳ್ಳುವ, ವಿವರಿಸುವ 
ಪದದ ಸಾಮರ್ಥ್ಯ ವ್ಯಂಜನಾವೃತ್ತಿ , ಕುವೆಂಪು 

ಪ್ರಯತ್ನವಿದೆ. ರಮಣೀಯವಾದ ಕೇವಲ ಶಬ್ದಕ್ಕೆ 
ಅವರು , 

ಅಥವ ಕೇವಲ ಅರ್ಥಕ್ಕೆ ಕಾವ್ಯತ್ವ ಒದಗುವುದಿಲ್ಲ 
ಕೋಲಗುರುವಿನ ಮರಣವಾರ್ತಾ ಕಾಲ 

ಅವೆರಡೂ ಕೂಡಿದಾಗ ಮಾತ್ರ ಕಾವ್ಯತ್ವ ಲಭ್ಯ . 
ಸರ್ಪನ ತಂದು ಸಂಜಯ 

ಸಹಿತ ಎಂಬ ಪದ , ಇವೆರಡರಲ್ಲಿ ಯಾವ 
ಹೇಳಿಗೆಯನೀಡಾಡಿದನು ಧೃತರಾಷ್ಟ್ರನಿದಿರಿನಲಿ ಒಂದರಲ್ಲೂ ನ್ಯೂನತೆ ಇರಬಾರದೆಂಬುದನ್ನು 
ಎಂಬ ಕುಮಾರವ್ಯಾಸನ ಸಾಲುಗಳನ್ನು ಉದಾ ಸೂಚಿಸುತ್ತದೆ ಮತ್ತು “ ಗುಣ ವಿಶಿಷ್ಟವಾದ 
ಹರಿಸಿ “ಕಾಲಸರ್ಪ , ಹೇಳಿಗೆ , ಈಡಾಡು , 

ರಚನೆ ”, ಅಲಂಕಾರ ವಿನ್ಯಾಸ ಮತ್ತು ರಸ 
... ಅವುಗಳ ವಾಚ್ಯಾರ್ಥ ವಿಮುಖತ್ವದಿಂದಲೆ 

ಪರಿಪೋಷಣೆಗಳಲ್ಲಿ ಶಬ್ದ - ಅರ್ಥಗಳ 
ಸ್ಪುರಿಸುತ್ತದೆ ಆ ವ್ಯಂಗ್ಯಾರ್ಥ ಅಥವ ಧ್ವನಿ ”” . 

ತನಿ೧ ಸಾಮರಸ್ಯ , ಸಾಂಗತ್ಯವನ್ನೂ ಸೂಚಿಸುತ್ತದೆ . 
ಎನ್ನುತ್ತಾರೆ . ಧೃತರಾಷ್ಟ್ರನು ಕುರುಡ ಎಂಬ ೧೮೨. ಶ್ರತಿ ಮಧುರ ಮತ್ತು ಶೃತಿ ಕಷ್ಟ 
ಸಂಗತಿ ವ್ಯಂಗ್ಯಕ್ಕೆ ಮತ್ತಷ್ಟು ಮೊನಚು Euphony and Cacophony ಯೂಫೋನಿ 
ನೀಡುತ್ತದೆ. 

ಮತ್ತು ಕ್ಯಾಕೊಫೋನಿ ಈ ಪಾರಿಭಾಷಿಕಗಳು 


ವಿಮರ್ಶೆಯ ಪರಿಭಾಷೆ | ೨೬೧ 


ಸಾಹಿತ್ಯದಲ್ಲಿ ಬಳಕೆಯಾಗುವ ಭಾಷೆಯ ಇಲ್ಲಿನ ಶೃತಿ ಮಧುರತೆ ಉಚ್ಚಾರಣೆಯನ್ನಷ್ಟೆ 
ಪರಿಣಾಮಗಳನ್ನು ಕುರಿತಿವೆ. ಸಲೀಸಾಗಿ ಅಲ್ಲದೆ ಪದಗಳು ಮನಸ್ಸಿಗೆ ತಂದುಕೊಡುವ 
ಸಾಗುವ ' ಸಂಗೀತ' ಮಯವಾದ ಸಂತೋಷ ಬಾಲ್ಯದ ನೆನಪುಗಳ , ರುಚಿಯ , ಇತರ 
ಕರವಾದ ಪದ ಪ್ರಯೋಗಗಳನ್ನು ಶೃತಿ ಮಧುರ ಅನುಭವಗಳ ಸಂಯೋಜಿತ ಪರಿಣಾಮವೂ 
ಎಂದು; ಕಠಿಣ, ಒರಟು , ' ಸಂಗೀತ' ರಹಿತ ಹೌದು. 
ಎಂದು ತೋರುವ ಭಾಷೆಯನ್ನು ಶೃತಿ ಕಷ್ಟ ಶಬ್ದ ಸಂಯೋಜನೆ, ಉಚ್ಚಾರಣೆ ಮತ್ತು 
ಎಂದು ಗುರುತಿಸುತ್ತಾರೆ. ಆದರೆ, ಇವು ಅರ್ಥದ ಕಷ್ಟಗಳೆಲ್ಲ ಒಟ್ಟಿಗೆ ಸೇರಿ ಅಸಮಂಜಸ 
ತಮಷ್ಟಕ್ಕೆ ಗುಣವೂ ಅಲ್ಲ ದೋಷವೂ ಅಲ್ಲ. ತೆಯಿಂದ ಕೂಡಿದ ಶೃತಿ ಕಷ್ಟ ಕವಿಗೆ ಅರಿವಿಲ್ಲದೆ 
ಕೇವಲ ಕಿವಿಯನ್ನಷ್ಟೆ ಪ್ರಮಾಣವಾಗಿಟ್ಟು ಬರಬಹುದು. ಉದಾ., 
ಕೊಂಡು ಭಾಷೆ ಮಧುರವೊ , ಕಷ್ಟವೊ ಎಂದು ಬರುವಿರಣ್ಣ ಈ ಮನಕೆ ಥಟ್ಟನೆ 
ಹೇಳುವುದು ಅಸಾಧ್ಯ . ಪದಗಳ ಅರ್ಥ , ಶಬ್ದ 

ಹೇಳುವಂತೆ ಹೊಸದೊಂದು ಗುಟ್ಟನೆ 

ನಟಿಸಿ ಅಟಮಣಿಟಿಸಿ ಪುಟಿದು ಹೋಗುವಿರಿ 
ಸಂಯೋಜನೆಯಲ್ಲಿನ ಉಚ್ಚಾರಣೆಯ ಸೌಲಭ್ಯ 

ಅತಿಥಿಗಳು - ಅಡಿಗ 
ಇವುಗಳನ್ನೂ ಗಮನಿಸಬೇಕಾಗುತ್ತದೆ. ಎಲ್ಲಕ್ಕಿಂತ 
ಹೆಚ್ಚಾಗಿ ಲೇಖಕನ ಉದ್ದೇಶ ಏನಿತ್ತು ಉದ್ದೇಶಪೂರ್ವಕವಾಗಿರಬಹುದು. ಉದಾ., 
ಎಂಬುದನ್ನು ಗಮನಿಸಿ ಶೃತಿ ಮಧುರ ಅಥವ ಚಂಚದ್ದುಜಭ್ರಮಿತಚಂಡಗದಾಭಿಘಾತ ಸಂಚೂರ್ಣಿ 
ಶೃತಿಕಷ್ಟ ಭಾಷೆ ಗುಣವೊ ಶೃತಿ ಕಷ್ಟವೊ ತೋರುಯುಗಲಸ್ಯ ಸುಯೋಧನಸ್ಯ 
ಎಂಬುದನ್ನು ನಿರ್ಧರಿಸಬೇಕು. 

- ಭಟ್ಟ ನಾರಾಯಣ: ವೇಣೀಸಂಹಾರ 
“ ಆಗಾಗ , ಮುಗಿಲ ಹಂಡೆಯ ಮೊಗೆದು ಸಾಗಿತ್ತು ಇವಳ ಹೆಚ್ಚಿನ ಓದಿಗೆ : Northrop Fry ( ಸಂ ) Sound 
ಅಭ್ಯಂಜನ 

and Poetry ” ( ೧೯೫೬ ) 
ಗುಡುಗು ಮಿಂಚಿನ ತೊಡವು; ಕಡಲ ಕನ್ನಡಿಯಲ್ಲಿ 
ತಿಲಕ ತಿದುವ ಬಯಕೆ 

೧೮೩ . ಶೈಲಿ Style ಸ್ಟೈಲ್ ಪಾಶ್ಚಾತ್ಯ ಸಾಹಿತ್ಯ 
ಮಾತೆತ್ತಿದರೆ ಬಿರುಗಾಳಿಯುಸಿರು ; 

ವಿಮರ್ಶೆಯಲ್ಲಿ ಅತಿ ಪ್ರಾಚೀನವಾದ , ಮತ್ತು 
ಕಣ್ಣೆತ್ತಿ ನಿಂತು ಮಾತನಾಡಿಸಬಹುದೆ 

ಅತಿಯಾದ ಹಿಂಸೆಗೆ ಗುರಿಯಾಗಿರುವ 
ಇವಳನ್ನು ಯಾರಾದರೂ ! ” 

ಪರಿಭಾಷೆಗಳಲ್ಲಿ ಒಂದು. ಈ ಪದದ ಅರ್ಥ , 
ಶಾರದೆ- ಜಿ .ಎಸ್ . ಶಿವರುದ್ರಪ್ಪ 

ವಿವರಣೆಗಳು ವಿವಾದಾಸ್ಪದ; ಪರಿಕಲ್ಪನೆಯ 
ಇಲ್ಲಿನ ಶೃತಿಮಧುರತೆಯನ್ನು ಗಮನಿಸಿ . 

ಔಚಿತ್ಯ ಪ್ರಶ್ನಿತ. ಶೈಲಿ ಕುರಿತ , ತಕ್ಕಮಟ್ಟಿಗೆ 
ಮಧುರತೆ ಸೂಚಿಸುವ , ಪ್ರಕೃತಿಯ ಶಬ್ದಗಳು 

ಒಪ್ಪಿತವಾದ ವಿವರಣೆ - “ ಶೈಲಿ ಅಭಿವ್ಯಕ್ತಿಯ 
ನಿಜವಾಗಿ ತೀರ ಕರ್ಕಶ, ಭಯಂಕರ . ಆದರೆ 

ಒಂದು ವಿಧಾನ. ಭಾಷೆಯ ಒಂದು ಮುಖ . 
ಕವಿಯ ಮನೋವೃತ್ತಿ ಇಲ್ಲಿನ ಮಧುರತೆಗೆ 

ಇದಕ್ಕೆ ಮಹತ್ವ ಬರುವುದು ವೈಯಕ್ತಿಕ ಮತ್ತು 
ಕಾರಣವಾಗಿದೆ. 

ಸಾಂಸ್ಕೃತಿಕ ಅಂಶ ಗಳಿಂದಲೇ ಹೊರತು ಶಾಬ್ಲಿಕ 
“ತಾಯಿ ಮುತ್ತು ಕೊಟ್ಟ ಮನೆ , 

ಅಂಶಗಳಿಂದ ಅಲ್ಲ . ” 
ತಂದೆ ಎತ್ತಿಕೊಂಡ ಮನೆ; 
ಮನೆಗೆ ಬಂದ ನೆಂಟರೆಲ್ಲ 

ಶೈಲಿಶಾಸ್ತ್ರ ಸಾಹಿತ್ಯ ಅಧ್ಯಯನದ ಒಂದು 
ಕೂಗಿ ಕರೆದು ಕೊಬರಿ ಬೆಲ್ಲ 
ಗಳನ್ನು ಕೊಟ್ಟು, ಸವಿಯ ಸೋಲ್ಲ 

ಶಾಖೆಯಾಗಿಯೂ ಬೆಳೆದಿದೆ. ಇದು ಭಾಷೆ 
ನಾಡುತ್ತಿದ್ದ ನನ್ನ ಮನೆ' 

ಯನ್ನು ಕುರಿತ ( ವಾಕ್ಯರಚನೆ , ಶಬ್ದ ವಿನ್ಯಾಸ 
ನನ್ನ ಮನೆ - ಕುವೆಂಪು ಇತ್ಯಾದಿ) ಆಳವಾದ ಅಧ್ಯಯನವಲ್ಲ. ಸಾಹಿತ್ಯ 


೨೬೨ | ವಿಮರ್ಶೆಯ ಪರಿಭಾಷೆ 


ವಿಮರ್ಶೆಯಂತೆ ಚದುರಿಹೋದದ್ದಲ್ಲ. ಭಾಷಾ ಗ್ರಹಗಳು. ಶೈಲಿಶಾಸ್ತ್ರವು ಕೆಲವುಬಾರಿ ಸಾಹಿತ್ಯದ 
ಶಾಸ್ತ್ರ ಮತ್ತು ವಿಮರ್ಶೆಗಳಿಗಿಂತ ಹೆಚ್ಚು ವಿಭಜನಾತ್ಮಕ ಅಧ್ಯಯನವೂ ಆಗುತ್ತವೆ . ಭಿನ್ನ 
ಏಕಾಗ್ರವೂ , ಯಾಂತ್ರಿಕವೂ , ಆದದ್ದು. ಎಲ್ಲ ರೀತಿಯ ವರ್ಗಿಕರಣ ತತ್ವಗಳನ್ನು ಆಧರಿಸಿ 
ಬಗೆಯ ವಿವಾದಗಳ ನಡುವೆ ಶೈಲಿ ಎಂಬ ಲಿಂಗ್ವಿಸ್ಟಿಕ್ / ಫಾರಲ್ ಮತ್ತು ಎಕ್ಸ್ಟ್ರಾ 
ಪರಿಕಲ್ಪನೆ ಹೆಚ್ಚು ತಾಂತ್ರಿಕವಾಗುತ್ತ ನಡೆದಿದೆ. ಲಿಂಗ್ವಿಸ್ಟಿಕ್ / ಸಿಚುಯೇಶನಲ್ ಎಂಬ ವಿಧಗಳನ್ನು 
ಭಾಷೆಯ ಸ್ವರೂಪ ನಾವು ಅಭಿವ್ಯಕ್ತಿಸ 

ಸಾಹಿತ್ಯ ಕೃತಿಯಲ್ಲಿ ಗುರುತಿಸುತ್ತದೆ . 
ಬೇಕೆಂದಿರುವ ಪರಿಕಲ್ಪನೆಗಳಿಂದ ನಿಯಂತ್ರಿತ 

ಹೆಚ್ಚಿನ ಓದಿಗೆ: J. M . Murray: The Problem of 
ವಾಗುವಂಥದಲ್ಲ . ನಾವು ಹೇಳಬೇಕಾದುದಕ್ಕೆ 

Style ( ೧೯೨೫); Herbert Read : English Prose 

Style (0€ 90 ); Bonamy Dobree :Modern Prose 
ಶಾಬ್ಲಿಕ ರೂಪವನ್ನು ನೀಡುವಾಗ ನಮಗೆ 

Style (062 ); M . W . Croll ( Ed . J. Max 
ಹಲವಾರು ಆಯ್ಕೆಗಳ ಅವಕಾಶ ಇರುತ್ತದೆ. 

Patrick): Style, Rhetoric and Rhythm ( ೧೯೬೬); 
ನಮ್ಮ ಆಯ್ಕೆ ಭಾಷಾಶಾಸ್ತ್ರದ ನಿಯಮ , D .C . Freeman ( Ed ); Linguistics and Literary 
ತತ್ವಗಳನ್ನು ಮೀರಿ ನಡೆಯುವಂಥದು. “ಕಿಟಕಿ 

Style ( ೧೯೭೦); ಎಸ್ . ವಿ . ರಂಗಣ್ಣ : ಶೈಲಿ; 

ದೇ . ಜ . ಗೌ .: ಕನ್ನಡ ಗದ್ಯ ಶೈಲಿ . ಕೆ. ವಿ. ನಾರಾಯಣ: 
ಮುಚ್ಚು ” ಅಥವ “ಫೀಸ್ , ಕಿಟಕಿ 

ಶೈಲಿಶಾಸ್ತ್ರ, 
ಮುಚೀಯಾ” ಎಂಬ ಎರಡು ಹೇಳಿಕೆಗಳಲ್ಲಿ 
ಒಂದು ಹೇಳಿಕೆಯ ವಿಧಾನವನ್ನು ನಾವು 

೧೮೪ , ಶೋಕಗೀತೆ Elegy ಎಲಿಜಿ ಎಲಿಜಿ 
ಆಯ್ದುಕೊಳ್ಳುವಾಗ, ಆ ವಾಕ್ಯ , ಸಂವಹನೆ, 

ಎಂಬುದು ಕಾವ್ಯದ ಒಂದು ಜಾತಿವಾಚಕ ಪದ . 
ಒಂದು ನಿರ್ದಿಷ್ಟ ಸಂದರ್ಭದ ಅಂಶವಾಗಿದ್ದು , 

ವಸ್ತುವಿನ ದೃಷ್ಟಿಯಿಂದ ಭಾರತೀಯ ಸಾಹಿತ್ಯ 
ಸನ್ನಿವೇಶದ ಮತ್ತು ವೈಯಕ್ತಿಕ ಸಂಬಂಧಗಳ 

ದಲ್ಲೂ ಎಲಿಜಿ ಮಾದರಿಯ ರಚನೆಗಳನ್ನು 
ಸಂಕೀರ್ಣತೆಯ ಫಲವಾಗಿರುತ್ತದೆ . ಅಂದರೆ 

ಗುರುತಿಸಬಹುದು . ಆದರೆ ಇಂಗ್ಲಿಶ್‌ನಂತೆ 
ಅಭಿವ್ಯಕ್ತಿಯ ರೀತಿ 'ಶಬ್ದತರ ಕಾರಣಗಳಿಂದ ಸಂಸ್ಕೃತದಲ್ಲಿ ಅಥವ ಹಳಗನ್ನಡದಲ್ಲಿ ಶೋಕ 
ನಿಯಂತ್ರಿತ ವಾಗುತ್ತದೆ . ಶೈಲಿಶಾಸ್ತ್ರವು 

ಕಾವ್ಯ ಎಂಬ ಪ್ರತ್ಯೇಕ ಪ್ರಕಾರವಿರಲಿಲ್ಲ . 
ಸಂವಹನೆಯ ರೂಪದ ಮೇಲೆ ಪ್ರಭಾವ 

ಹೊಸಗನ್ನಡದಲ್ಲಿ ಬಹಳ ಮಟ್ಟಿಗೆ ಇಂಗ್ಲಿಶ್ 
ಬೀರುವ ಪರೇತರ ' ಪ್ರಭಾವಗಳು ' ಪ್ರವಸಿತ ಸಾಹಿತ್ಯದ ಪ್ರಭಾವದಿಂದ ಶೋಕಗೀತೆಗಳ 
ವಾಗಿ ಸಂಘಟಿತವಾಗಿರುತ್ತವೆಂದೂ , ' ಭಾಷಿಕ ಸೃಷ್ಟಿಯಾಗಿದೆ . 
ವ್ಯವಸ್ಥೆ ' ಗೆ ಕಾರಣವಾಗುವ ಈ ವ್ಯವಸ್ಥೆಗಳು 

ಜಾತಿವಾಚಕ ಪದವಾಗಿ ಎಲಿಜಿ ಎಂಬ ಪದಕ್ಕೆ 
ತಾವೇ ನಿರ್ದಿಷ್ಟ ವಿನ್ಯಾಸ ಮತ್ತು ಗುಣಸ್ವಭಾವ 

ವಿಚಿತ್ರವಾದ ಇತಿಹಾಸವಿದೆ. ಈ ಪದ 
ಗಳನ್ನು ಹೊಂದಿರುತ್ತವೆಂದು ನಂಬುತ್ತದೆ . 

ಬಂದದ್ದು ಎಲಿಜಿಯಾ ಎಂಬ ಪ್ರಯೋಗ 
ಅಂದರೆ ಶಬ್ದತರ , ಭಾಷೆಗೆ ಹೊರಗಿನ 

ದಿಂದ. ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ 
ಅಂಶಗಳು ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿರು 

ಇದು ಒಂದು ಛಂದಸ್ಸಿನ ಹೆಸರಾಗಿತ್ತೇ ಹೊರತು 
ತವೆ ಎಂಬ ನಂಬಿಕೆ. ಹಾಗಾಗಿ ಶೈಲಿಯನ್ನು 

ಕಾವ್ಯ ಪ್ರಕಾರವಾಗಿರಲಿಲ್ಲ. ಈ ಛಂದಸ್ಸಿನಲ್ಲಿ 
ಲೇಖಕನ , ಕಾಲದ, ರೆಟಾರಿಕ್‌ನ, ಪ್ರಕಾರದ 

ರಚಿತವಾದ ಯಾವುದೇ ಕವನವನ್ನು ಎಲಿಜಿ 
ವೈಶಿಷ್ಟ್ಯವೆಂದು ಗುರುತಿಸಲಾಗುತ್ತದೆ. 

ಎಂದು ಗುರುತಿಸಲಾಗುತ್ತಿತ್ತು. ಯುದ್ದ, ಪ್ರೇಮ, 
ಶೈಲಿಯನ್ನು ಕುರಿತು ಸಾಮಾನೀಕರಣ; ಶೈಲಿಯು ಉತ್ಸವದ ಸಂದರ್ಭ , ಶೋಕ, ಹೀಗೆ 
ಲೇಖಕನ 'ವೈಯಕ್ತಿಕತೆ'; “ ಭಾಷೆಯ ಬೆರಳಚ್ಚು” ಯಾವುದೇ ಸಂದರ್ಭ ಎಲಿಜಿಯ ವಸ್ತುವಾಗು 
ಇವು ಸಾಹಿತ್ಯಕ ಶೈಲಿಶಾಸ್ತ್ರದ ಕೆಲವು ಪೂರ್ವಾ ತ್ತಿತ್ತು. ಕಾವ್ಯಪ್ರಕಾರಗಳನ್ನು ಸೂಚಿಸುವ ಎಪಿಕ್ , 


ವಿಮರ್ಶೆಯ ಪರಿಭಾಷೆ | ೨೬೩ 


ಸಾನೆಟ್ ಇತ್ಯಾದಿ ಪದಗಳು ಆಧುನಿಕ ದೇವತೆಗಳು , ಅಪ್ಸರೆಯರು ಮೃತನ ಸಾವನ್ನು 
ಸಾಹಿತ್ಯದಲ್ಲಿ ಪಾರಿಭಾಷಿಕವಾಗಿ ಬಳಕೆಯಾಗ ಏಕೆ ತಪ್ಪಿಸಲಿಲ್ಲವೆಂದೂ ಆತ ಸಾಯುವಾಗ 
ತೊಡಗಿದಾಗ ಎಲಿಜಿ ತನ್ನ ಮೂಲದ ರೂಪ ಅವರೆಲ್ಲಿದ್ದರೆಂದೂ ಕೇಳುವ ಪ್ರಶ್ನೆಗಳು. 
ಮತ್ತು ಬಂಧಗಳಿಂದ ಬಿಡುಗಡೆ ಪಡೆದು ೬ . ದೈವಿಕ ನ್ಯಾಯ ಮತ್ತು ಪ್ರಪಂಚದ ನೈತಿಕತೆ 
ಕಂಪ್ಲೇಂಟ್, ಡರ್ಜ್, ಮಾನೊಡಿ, ಫ್ರೆನೊಡಿ ಎಂಬ ಯನ್ನು ಪ್ರಶ್ನಿಸುವುದು . ೭ . ಅಂತಿಮ ಯಾತ್ರೆಯ 
ಪದಗಳ ಅರ್ಥಸೀಮೆಗೆ ಪ್ರವೇಶ ಮಾಡಿತು. ಶೋಕತಪ್ತರ ಮೆರವಣಿಗೆ, ೮ . ಅಂತ್ಯ 
ಆದರೆ ಬಳಕೆಯಲ್ಲಿ ನಿರ್ದಿಷ್ಟ ವಿಷಯ ಮತ್ತು ಸಂಸ್ಕಾರಕ್ಕೆ ಸೂಕ್ತವಾದ ಹೂಗಳ ವರ್ಣನೆ. 
ಶೈಲಿಯನ್ನು ಒಳಗೊಂಡ ಕವನ ಗಳನ್ನು ಮಾತ್ರ ೯ . ಮೃತವಾದ ವ್ಯಕ್ತಿ ತನ್ನ ಸಾವಿನ ನಂತರ 
ಕುರಿತು ಪ್ರಯೋಗವಾಯಿತು. 

ಇನ್ನೂ ಉತ್ತಮವಾದ ಬದುಕನ್ನು ನಡೆಸುತ್ತಾ 

ನೆಂಬ ನಂಬಿಕೆ - ಇವು ಸಾಮಾನ್ಯ ಸಾಂಪ್ರದಾ 
೧೭ನೆಯ ಶ . ಮತ್ತು ಅನಂತರವೂ ಎಲಿಜಿ 

ಯಿಕ ಅಂಶಗಳಾಗಿ ಕಾಣಿಸಿಕೊಳ್ಳುತ್ತವೆ. 
ಎಂಬ ಪದ ಇಂಗ್ಲಿಶ್ ಸಾಹಿತ್ಯದಲ್ಲಿ ಗಂಭೀರ 

೧೬೩೭ರಲ್ಲಿ ಎಡ್ವರ್ಡ್ಕಿಂಗ್‌ನ ಸಾವನ್ನು 
ಚಿಂತನೆಯನ್ನು ಒಳಗೊಂಡ ಯಾವುದೇ ಕವನಕ್ಕೆ 

ಕುರಿತು ಮಿಲ್ಟನ್ ಬರೆದ ಲಿಸಿಡಾಸ್‌ ; ೧೮೨೧ 
ಅನ್ವಯವಾಗುತ್ತಿತ್ತು . ಕೋಲ್‌ರಿಜ್ನು 

ರಲ್ಲಿ ಕೀಟ್ಟನನ್ನು ಕುರಿತು ಶೆಲ್ಲಿ ಬರೆದ ಅಡೋನಿ 
ಎಲಿಜಿಯು ' ಚಿಂತನಶೀಲ ಮನಸ್ಸಿಗೆ ಸಹಜ 

ಯಸ್‌ ; ೧೮೬೭ರಲ್ಲಿ ಕ್ಲೋನನ್ನು ಕುರಿತು 
ವಾದ ಪ್ರಕಾರ ಎಂದು ಹೇಳಿದೆ. ಡನ್ ತನ್ನ ಆರ್ನಾಲ್ ಬರೆದ ಡೆರ್‌ಸಿಸ್ ಪಾ .ಸರಲ್ 
ಪ್ರೇಮಗೀತೆಗಳನ್ನು ಎಲಿಜಿ ಎಂದು ಕರೆದ . 

ಎಲಿಜಿಯ ಉತ್ತಮ ಉದಾಹರಣೆಗಳು . 
ಆಧುನಿಕ ಸಾಹಿತ್ಯ ವಿಮರ್ಶೆಯಲ್ಲಿ ವ್ಯಕ್ತಿ 

ಶೋಕಕಾವ್ಯದ ಅಸ್ತಿತ್ವವನ್ನು ಹಳಗನ್ನಡದ 
ಯೊಬ್ಬನ ಸಾವನ್ನು ಕುರಿತು ಶೋಕವನ್ನು ವ್ಯಕ್ತ 

ಮಹಾಕಾವ್ಯಗಳಲ್ಲಿಯೂ ಗುರುತಿಸಬಹುದು. 
ಪಡಿಸುವ , ತನ್ನದೇ ಆದ ರಾಚನಿಕತೆಯನ್ನು 

ಹೀಗೆ ಭಾಗಶಃ ಕಾಣಿಸಿಕೊಳ್ಳುವ ಇವನ್ನು “ವೀರ 
ಹೊಂದಿರುವ ಕವನ ಎಂಬ ಅರ್ಥದಲ್ಲಿ ಎಲಿಜಿ 

ಶೋಕಕಾವ್ಯ , ಪ್ರಣಯ ಶೋಕಕಾವ್ಯ ಹಾಗೂ 
ಬಳಕೆಯಾಗುತ್ತದೆ. ಡೈಜ್ , ಥನೋಡಿ, ಸೇಹ, ಭಕ್ತಿ ಮತ್ತು ವಾತಲಗಳಿಂದೋಡ 
ಮಾಗೋಡಿಗಳು ಕೂಡಶೋಕಗೀತೆಗಳೇ 

ಗೂಡಿದ ಶೋಕ ಕಾವ್ಯ - ಹೀಗೆಂದು ಸ್ಕೂಲ 
ಆದರೂ ಅವುಗಳ ದೀರ್ಘತೆಯಲ್ಲಿ ಮತ್ತು 

ವಾಗಿ ವಿಂಗಡಣೆ ಮಾಡಿ ಹೇಳಬಹುದು. ”೧ 
ಔಪಚಾರಿಕತೆಯಲ್ಲಿ ಮಾತ್ರ ಎಲಿಜಿಗಿಂತ 

ಪಂಪಭಾರತ ಮತ್ತು ರನ್ನನ ಗದಾಯುದ್ಧಗಳಲ್ಲಿ 
ಭಿನ್ನವಾದವು. 

ಬರುವ ದುರ್ಯೊಧನ ವಿಲಾಪ; ಪಂಪನ 
ಪ್ಯಾಸ್ಟೋರಲ್ ಎಲಿಜಿ ಇಂಗ್ಲಿಶ್‌ ಶೋಕ ಆದಿಪುರಾಣದಲ್ಲಿ ಬರುವ ಲಲಿತಾಂಗ ವಲ್ಲಭನ 
ಗೀತೆಗಳಲ್ಲಿ ಒಂದು ಮುಖ್ಯ ಉಪವಿಭಾಗ. ಸಾವಿನ ಅನುಭವ; ರಾಘವಾಂಕನ ಹರಿಶ್ಚಂದ್ರ 
ಇದು ಪ್ಯಾಸ್ಟೋರಲ್ ಸಂಪ್ರದಾಯವನ್ನು ಕಾವ್ಯದಲ್ಲಿ ಬರುವ ಚಂದ್ರಮತಿಯ ಪ್ರಲಾಪ; 
ಅನುಸರಿಸುತ್ತದೆ . ಅಂದರೆ ಈ ಮಾದರಿಯ ಮತ್ತು ರಾಜಶೇಖರ ವಿಳಾಸದಲ್ಲಿನ ತಿರು 
ರಚನೆಗಳಲ್ಲಿ ೧ . ಮೃತವಾದ ವ್ಯಕ್ತಿ ಮತ್ತು ಕೊಳವೆನಾಚಿಯ ಪ್ರಲಾಪ ಇವನ್ನು ಹಳ 
ದುಃಖಿಸುತ್ತಿರುವ ವ್ಯಕ್ತಿ ಇಬ್ಬರೂ ಕುರುಬರು ಗನ್ನಡದ ಪ್ರಾತಿನಿಧಿಕ ಶೋಕಗೀತೆಗಳೆಂದು 
ಮತ್ತು ಕವಿಗಳು ಎಂಬ ಕಲ್ಪನೆ ೨ . ಕಾವ್ಯದೇವಿ ಗುರುತಿಸಬಹುದು. ಹೊಸಗನ್ನಡದಲ್ಲಿ ಶೋಕ 
ಯನ್ನು ಕುರಿತು ಮಾಡುವ ಪ್ರಾರ್ಥನೆ , ಗೀತೆಗಳದೇ ಒಂದು ಪ್ರಕಾರವನ್ನೂ ಗುರುತಿ 
೩ . ಪೌರಾಣಿಕ ಉಲ್ಲೇಖಗಳು ೪ . ಪ್ರಕೃತಿಯೂ ಸುವುದು ಸಾಧ್ಯವಿದೆ. ಕಡೆಂಗೋಡ್ಲು ಶಂಕರ 
ದುಃಖದಲ್ಲಿ ಪಾಲ್ಗೊಳ್ಳುವುದು. ೫ . ವನ , ಜಲ ಭಟ್ಟರ ಮಾದ್ರಿಯ ಚಿತೆ , ಬೇಂದ್ರೆಯವರ 


೨೬೪ | ವಿಮರ್ಶೆಯ ಪರಿಭಾಷೆ 


ಪಾಡು , ತಿಲಾಂಜಲಿ , ರಸಿಕರಂಗರ ತಾಯೆ , ಪದ್ಯಗಳಲ್ಲಿ ಶ್ರೇಷೆ ಸಾಮಾನ್ಯ ನಿಯಮವೆಂಬಂತೆ 
ಮಾಸ್ತಿಯವರ ತಂದೆಯ ಅಕ್ಕ ತೀರಿಹೋದ ಕಾಣಿಸಿಕೊಳ್ಳುತ್ತದೆ . ಹಾಸ್ಯಕ್ಕೆಂದು ಶ್ಲೇಷೆಯ 
ಸಂಜೆ, ಗಂಗಾಧರ ಚಿತ್ತಾಲರ ದುಃಖಗೀತೆ 

ಬಳಕೆಯಾಗುವುದುಂಟು . ಎಚ್ . ಎಸ್ . 
ಇತ್ಯಾದಿಗಳು ಹೊಸಗನ್ನಡದ ಗಮನಾರ್ಹ 

ಬಿಳಿಗಿರಿಯವರ 'T' ಕುರಿತ ಪದ್ಯ ನೋಡಿ. 
ಶೋಕಗೀತೆಗಳಾಗಿವೆ . ನರಸಿಂಹಸ್ವಾಮಿಯವರ 

ಹಾಗೇ Anita Owen ಬರೆದ ಪದ್ಯ ಇದು. 
ಗಾಂಧೀಜಿಯವರ ಪಾದಕ್ಕೆ ಯಂತಹ 

0 dreamy eyes , 
ಕಾವ್ಯಾಂಶ ಕಡಿಮೆಯಾಗಿರುವ, ಸಾಂಪ್ರದಾ 

They tell Sweet lies of paradise ; 
ಯಿಕವಾದ , ಗಾಢ ವೈಯಕ್ತಿಕ ಸಂಬಂಧವಿಲ್ಲದೆ And in those eyes the love light lies 
ಸಾರ್ವತ್ರಿಕ ಆದರ್ಶ , ರಾಷ್ಟ್ರನಾಯಕ ವ್ಯಕ್ತಿತ್ವ 

And lies -and lies -and lies ! 
ಗಳೇ ಪ್ರಧಾನವಾದ ಅನೇಕಶೋಕಗೀತೆಗಳೂ ಇಲ್ಲಿ lie ಪದದ ' ಸುಳ್ಳು ಹೇಳು' ಮತ್ತು 
ಇವೆ . 

` ಮಲಗು ' ಎಂಬ ಅರ್ಥಗಳ ಚಮತ್ಕಾರವನ್ನು 
೧ . B . B . H , ಕಶೋಕಾ, ೬೭ 

ಗಮನಿಸಿ. 
ಹೆಚ್ಚಿನ ಓದಿಗೆ: Mary Lloyd: Elegies , Ancient and 

ಗಂಭೀರವಾದ ಶ್ಲೇಷೆ ಸಂದಿಗ್ಧ ಗುಣವನ್ನು ಒಳ 
Modern (0€ 02 ); A .E. Potts The Elegiac Mode 
( ೧೯೬೬); ಬುದ್ದಣ್ಣ ಹಿಂಗಮಿರೆ: ಕನ್ನಡದಲ್ಲಿ 

ಗೊಂಡಿರುತ್ತದೆ. ಬೇಂದ್ರೆಯವರ ಮೂವತ್ತು 
ಶೋಕಕಾವ್ಯ ( ೧೯೭೬) 

ಮೂರುಕೋಟಿಕವನದ ಈ ಭಾಗ ನೋಡಿ: 
೧೮೫ . ಶ್ರೇಷೆ Pun ಪನ್ ಇದು ಮೂವತ್ತು ಮೂರುಕೋಟಿ 

ಮೂವತ್ತು ಮೂರುಕೋಟಿ 
ಪದಗಳೊಡನೆ ಲೇಖಕ ಆಡುವ ಆಟ'. ಶಾಬ್ಲಿಕ 

- ಬಯಕೆಗಳು ಬಸಿರುಗಳು ಹಡೆದದ್ದು ಹಿಂಗಿದ್ದು 
ಸಾಮೀಪ್ಯ ಅಥವ ಸಾರೂಪ್ಯ ಇರುವ ಆದರೆ 

ಮೂವತ್ತು ಮೂರುಕೋಟಿ! 
ಅರ್ಥದಲ್ಲಿ ಭಿನ್ನವಾಗಿರುವ ಪದಗಳನ್ನು ಒಟ್ಟಿಗೆ ಸೂಲಗಳು 
ಬಳಸುವುದು 'ಕ್ಲೀಷೆ' ಅಥವ ಪನ್ . ಒಂದು ಮೂವತ್ತು ಮೂರುಕೋಟಿ!! 
ಅಲಂಕಾರವಾಗಿಯೂ ಶ್ಲೇಷೆಯ ಬಳಕೆಯಾಗು 

ಇಲ್ಲಿ 'ಸೂಲ' ಪದದ ' ಹೆರಿಗೆ ' ಮತ್ತು'ಶೂಲ' 
ತ್ತದೆ. ಒಂದೇ ಪದವನ್ನು ಎರಡು ಅರ್ಥಗಳಲ್ಲಿ 

ಎಂಬ ಎರಡೂ ಸಮಂಜಸ ಅರ್ಥಗಳು 
ಬಳಸುವುದು ಶ್ಲೇಷಾಲಂಕಾರ , ಗಂಭೀರ 

ಕವನದ ಧ್ವನಿಯನ್ನು ಅರ್ಥವ್ಯಾಪ್ತಿಯನ್ನು 
ಉದ್ದೇಶಗಳಿಗೆ, ಧ್ವನಿ ಪೂರ್ಣವಾಗಿ ಶ್ಲೇಷೆಯ ಹೆಚಿಸುತವೆ. ಸಪ ವಚನಗಳಿಂದ ಹೇಳಿದರೆ 
ಬಳಕೆಯಾದಾಗ ಶಬ್ದ ಶಕ್ತಿ ಮೂಲ ಧ್ವನಿ 

ಅಶ್ಲೀಲವಾಗಬಹುದೆಂಬ ಶಂಕೆಯಿರುವಾಗ 
(ಈವೋಕ್) ಯಾಗುತ್ತದೆ. " ಪಂಪಭಾರತದ ಸೂಚವಾಗಿ ಹೇಳಬಹುದು . ಅಂಥಾ 
ಮೊದಲನೆಯು ಮಂಗಳ ಪದ್ಯದಲ್ಲಿ ಅಪರೂಪ ಸಂದರ್ಭದಲ್ಲಿ ಶ್ರೇಷೆ ಸಹಾಯ 
' ನಾರಾಯಣ' ನಿಗಿ೦ತ ' ಚಾಲುಕ್ಯ ವಾಗುತ್ತದೆ. ರಸಪುಷಿಗೆ ಸಹಾಯವಾಗುತ್ತದೆ . 
ನಾರಾಯಣ ' ನು ಒಂದು ಕೈಮೇಲೆಂದು " ಅಹೋರಾಗವತೀ ಸ೦ಧ್ಯಾ ಜಹಾತಿ 
ಸೂಚಿಸಿರುವುದು ನಿಜ . ಆದರೆ ಅದು ಪಂಪನ ಸ್ವಯವ೦ಬರ೦ ' (ಕೆಂಪು ಬಣ್ಣದ 
ಕಾವ್ಯವನ್ನು ಕವಿದಿರುವ ರಾಜಕೀಯ ( ಅನುರಾಗವತಿ) ಸಂಧ್ಯೆ ತಾನಾಗಿ ಆಕಾಶವನ್ನು 
ಶ್ರೇಷೆ ' ಯ ಪ್ರಭಾವ; ಅವಹೇಳನದ ( ಬಟ್ಟೆಯನ್ನು ಬಿಡುತ್ತಾಳೆ ). ”೨ ಸಮಂಜಸ 
ಕುರುಹೇನೂ ಅಲ್ಲ. ” ಸಂಸ್ಕೃತ ಮತ್ತು ಅರ್ಥಗಳು ಕವನದ ಧ್ವನಿಯನ್ನು ಅರ್ಥವ್ಯಾಪ್ತಿ 
ಹಳಗನ್ನಡ ಕಾವ್ಯಗಳಲ್ಲಿ ಆರಂಭದ ಸ್ತುತಿ ಯನ್ನು ಹಿಗ್ಗಿಸುತ್ತವೆ . 


ವಿಮರ್ಶೆಯ ಪರಿಭಾಷೆ | ೨೬೫ 


ಪಾಂಡಿತ್ಯಪೂರ್ಣವಾದ ಉದ್ದೇಶಪೂರ್ವಕ ಗಳನ್ನು ಬಳಸಿ ಓದುಗನಿಗೆ ಬೌದ್ಧಿಕ ಕಸರತ್ತನ್ನು 
ಶ್ಲೇಷೆ ಬೇಸರ ಬರಿಸಿ ನೀರಸ ಎನಿಸುತ್ತದೆ. ಶ್ಲೇಷೆ ಒದಗಿಸುತ್ತದೆ. “ಶ್ಲೇಷಾಲಂಕಾರವು ಎಷ್ಟು 
ಸಂಸ್ಕೃತದ ಈ ಉದಾಹರಣೆ ನೋಡಿ, ರಾಜ ಸುಲಭವಾಗಿದ್ದರೂ ಪಾಂಡಿತ್ಯ ಬುದ್ದಿಯನ್ನು 
ಮತ್ತು ಚಂದ್ರನನ್ನು ಒಟ್ಟಿಗೆ ವರ್ಣಿಸುತ್ತದೆ . ಕೆರಳಿಸುವುದರಿಂದ ಅನುಭವ ತದೇಕಮುಖ 
ಅಸಾ ಉದಯವಾರೂಢಃ ಕಾಂತಿಮಾನ್ ರಕ್ತ ವಾಗಿದ್ದ ಮನಸ್ಸನ್ನು ವಿದ್ವನ್ಮಾತ್ರವಾದ 
ಮಂಡಲಃ ರಾಜಾಹರ ಲೋಕಸ್ಯ ಹೃದಯಂ ಮೃದುಭಿಃ ಆಲೋಚನೆಯ ಕಡೆಗೂ ತಿರುಗಿಸಿ ರಸದ ನಡೆಗೆ 

“ ಕರೈಃ ತಡೆಯಾಗುತ್ತದೆ ” ಎಂಬುದೇ ಶ್ಲೇಷೆಯನ್ನು 
ಇಲ್ಲಿ ಉದಯಾರೂಢ (ಉದಯಾಚಲ , ಕುರಿತ ಸಾಮಾನ್ಯ ಅಭಿಪ್ರಾಯವಾಗಿರುವಂತೆ 
ಉನ್ನತಿ) ; ಕಾಂತಿ (ಕಮನೀಯ ಮತ್ತು ತೇಜಸ್ವಿ) ; ತೋರುತ್ತದೆ. 
ರಾಜಾ ( ಅರಸ ಮತ್ತು ಚಂದ್ರ) ; ಮೃದು ೧ . TNS ಸಮಾಲೋ . ೧೦೨ ೨ . DVG ಕಾರಾಸ್ತ್ರ 
(ಕೊರವಲ್ಲದ ಮತ್ತು ತಂಪಾದ); ( ತೆರಿಗೆ ಮತ್ತು ೨೦ ೩ . KVP ತಪೋನಂ ೮೯ . 
ಕಿರಣ) ಎಂಬ ಎರೆಡೆರಡು ಅರ್ಥಗಳ ಪದ 


೧೮೬ . ಸಂಕೇತ ಮತ್ತು ಸಂಕೇತವಾದ Sym - ಸಂಸ್ಕಾರ ಕಾದಂಬರಿಯ ನಾರಣಪ್ಪ; ಅಥವ 
bol and Symbolism ಸಿಂಬಲ್ ಅಂಡ್ ಕೃತಿಯ ಭೂಮಿಕೆ , ಉದಾ. , ಗತಿಸ್ಥಿತಿ 
ಸಿಂಬಲಿಸಂ ವ್ಯಾಪಕವಾದ ಅರ್ಥದಲ್ಲಿ ಒಂದು ಕಾದಂಬರಿಯ ಹೆಸರಿಲ್ಲದ ಊರು- ಸಂಕೇತದ 
ಪದಾರ್ಥವನ್ನು ಒಂದು ಗುಣವನ್ನು , ಅಥವ ರೂಪವನ್ನು ತಾಳಬಹುದು. ಅಂದರೆ , ಸಾಹಿತ್ಯ 
ಒಂದು ಸಂಗತಿಯನ್ನು ಜ್ಞಾಪಕಕ್ಕೆ ತರುವ ಅದರ ಕೃತಿಯಲ್ಲಿನ ವಸ್ತು , ಪಾತ್ರ , ಸನ್ನಿವೇಶ, 
ಪ್ರತಿನಿಧಿರೂಪವಾದ ಚಿಹ್ನೆ ' ಯು ಸಂಕೇತ ಭೂಮಿಕೆಗಳು ತಮ್ಮ ವಾಚ್ಯಾರ್ಥಕ್ಕಿಂತ 
ಎನಿಸಿಕೊಳ್ಳುತ್ತದೆ . ಅಂದರೆ ಭಾಷೆಯೆ ಒಂದು ಮಿಗಿಲಾಗಿ ಅಥವ ತಮ್ಮ ವಾಚ್ಯಾರ್ಥವನ್ನು 
ಸಂಕೇತದ ವಿನ್ಯಾಸ, ಪದಗಳೆಲ್ಲವೂ ಸಂಕೇತ ತಿರಸ್ಕರಿಸಿ ಮತ್ತೊಂದು ವಿಶಾಲವಾದ ಅರ್ಥದ 
ಗಳೇ ಆಗುತ್ತವೆ . 

ಸೂಚನೆ ಕೊಡುವಂತಿದ್ದಾಗ ಅವು ಸಂಕೇತ 
ಸಾಹಿತ್ಯ ಮತ್ತು ವಿಮರ್ಶೆಯಲ್ಲಿ' ಸಂಕೇತ' ವನ್ನು 

ಗಳಾಗಿರುತ್ತವೆ. 
ಇನ್ನೂ ಸ್ವಲ್ಪ ಸೀಮಿತವಾದ ಅರ್ಥದಲ್ಲಿ ಸಂಕೇತಗಳು ಸಾರ್ವಜನಿಕ ಅಥವ ಸಾರ್ವತ್ರಿಕ 
ಬಳಸುತ್ತಾರೆ. ಸಂಕೇತವೂ ಕೂಡ ಒಂದು ಸಂಕೇತಗಳಾಗಿರಬಹುದು. ಉದಾ., ರಸ್ತೆಯ 
ಬಗೆಯ ಪ್ರತಿಮೆ , ರೂಪಕ , ಉಪಮೆ ಮತ್ತು ಕೆಂಪು ದೀಪ, ರಾಷ್ಟ್ರಧ್ವಜ, ಶಿಲುಬೆ , ಇತ್ಯಾದಿ; 
ಸಂಕೇತಗಳು ಪ್ರತಿಮೆಯ ಮುಖ್ಯವಾದ ಸಮಷ್ಟಿ ಸುಪ್ತಪ್ರಜ್ಞೆಯಿಂದ ಮೂಡುವ ಸಿಂಹ, 
ಮೂರು ರೂಪಗಳು . ಇವುಗಳಲ್ಲಿ ಸಂಕೇತ ದೇವ, ದಾನವ ಇಂಥವೂ ಸಾರ್ವತ್ರಿಕ 
ಅತ್ಯಂತ ಮಹತ್ವದ್ದಾಗಿದೆ. ಉಪಮೆಯಂತೆ ಸಂಕೇತಗಳೇ . ಸಂಕೇತಗಳ ಇನ್ನೊಂದು ಬಗೆ 
ಸಂಕೇತವು ಕೇವಲ ಹೋಲಿಕೆಯ ಒಂದು ಎಂದರೆ ವೈಯಕ್ತಿಕ ಸಂಕೇತಗಳದು. ಇವು 
ತಂತ್ರವಲ್ಲ . ಅದು ಒಂದು ಅರಿಯುವ ವಿಧಾನ , ವ್ಯಕ್ತಿಯೊಬ್ಬನ ವಿಶಿಷ್ಟ ಅನುಭವಗಳಿಂದ ಜನ್ಮ 
ಅನುಭವದ ವಿನ್ಯಾಸ, ಕವನವೊಂದರಲ್ಲಿ ತಾಳುತ್ತವೆ . ಈ ಸಂಕೇತಗಳ ಮಹತ್ವ ಮತ್ತು 
ಪ್ರತಿಮೆಯು ಸ್ವತಂತ್ರವಾಗಿ ಬಳಕೆಯಾಗಿದ್ದರೆ , ಅರ್ಥ ನಿರ್ದಿಷ್ಟ ಸಂದರ್ಭಕ್ಕೆ ಮಾತ್ರ ಬದ್ದ 
ಅದರದ್ದೇ ಆದ ವೈಶಿಷ್ಟ್ಯಗಳನ್ನು ಗುರುತಿಸಲು ವಾಗಿರುತ್ತದೆ. ಬೇಂದ್ರೆಯವರ ಹಕ್ಕಿ ಹಾರುತಿದೆ 
ಆಗುವಂತಿದ್ದರೆ , ತನ್ನ ಅರ್ಥವ್ಯಾಪ್ತಿಯನ್ನು ಆ ನೋಡಿದಿರಾ ಕವನದ ಹಕ್ಕಿ , ಪುತಿನ ಅವರ 
ಪ್ರತಿಮೆ ತಾನೇ ನಿರ್ಧರಿಸಿಕೊಳ್ಳುವಂತಿದ್ದರೆ ಆಗ ಮೇಲೊಂದು ಗರುಡ ಹಾರುತಿಹುದು ಎಂದು 
ಅದು 'ಸಂಕೇತ' ವೆಂಬ ಹೆಸರನ್ನು ಪಡೆಯುತ್ತದೆ. ಆರಂಭವಾಗುವ ನೆರಳು ಕವನದ ಗರುಡ, 
ಯಾವದೇ ಒಂದು ವಸು ಕವನದಲಿ ಸಂಕೇತ ಅಡಿಗರ ಹದ್ದು ಕವನದಲ್ಲಿ ಹದ್ದು, ಹಾಪ್ಕಿನ್ನನ 

ವಿಂಡ್‌ಹೋವರ್ ಕವನದ ಹದ್ದು - ಈ ಎಲ್ಲ 
ವಾಗಿ ಬಳಕೆಯಾಗಬಹುದು . ಉದಾ. , 
ಗೋಕಾಕರ ನೌಕಾರಾವಣ ಕವನದಲ್ಲಿ ಹಡಗು 

ಕವನಗಳಲ್ಲೂ ಹದ್ದು, ಹಕ್ಕಿಗಳ ಸಂಕೇತ ಪಡೆವ 

ಅರ್ಥ ಬೇರೆ ಬೇರೆಯಾಗಿದೆ . 
ಸಂಕೇತವಾಗಿದೆ. ಬೇಂದ್ರೆಯವರ ಹಕ್ಕಿ 
ಹಾರುತಿದೆ ನೋಡಿದಿರಾ ಕವನದಲ್ಲಿ ಹಕ್ಕಿ ಸಂಕೇತಗಳ ದೃಷ್ಟಿಯಲ್ಲಿ ಸುಪ್ತಮನಸ್ಸಿನ 
ಒಂದು ಸಂಕೇತವಾಗುತ್ತದೆ. ಹಾಗೆಯೇ ಚಟುವಟಿಕೆ ಪ್ರಧಾನವಾಗಿರುತ್ತದೆ . ಕನಸಿನಂಥ 
ಯಾವುದೇ ಒಂದು ಸನ್ನಿವೇಶ, ಉದಾ., ರಾಮ ಸ್ಥಿತಿಯಲ್ಲಿ; ತರ್ಕಾತೀತವಾದ ವಿಧಾನದಲ್ಲಿ 
ರಾವಣರ ಯುದ್ದ: ಯಾವುದೇ ಪಾತ್ರ ಉದಾ., ಸಂಕೇತಗಳನ್ನು ಸೃಷ್ಟಿಸಬಹುದು. ಪುರಾಣಗಳು 


ವಿಮರ್ಶೆಯ ಪರಿಭಾಷೆ | ೨೬೭ 


ಇಂಥ ಸಹಜ ಸಂಕೇತ ಸೃಷ್ಟಿಯ ಉದಾ., ಗಳು ಸಂಕೇತವಾದ ಎಂಬುದು ೧೯ನೆ ಶ . ದಲ್ಲಿ 
ಅಥವ ಕವಿಯೊಬ್ಬ ಬುದ್ಧಿಪೂರ್ವಕವಾಗಿ ಫ್ರಾನ್ಸಿನಲ್ಲಿ ಆರಂಭವಾದ ಸಾಹಿತ್ಯಕ ಚಳವಳಿ . 
ವಿಶ್ಲೇಷಣೆ ಸಂಯೋಜನೆಗಳ ಮೂಲಕ ತನ್ನ ಬಾದಿಲೇರ್ ಇದರ ಮುಂಚೂಣಿಯಲ್ಲಿದ್ದ. 
ಅಂತರಂಗವನ್ನು ಅರಿಯಲು ಪ್ರಯತ್ನಿಸಿ ಪ್ರಜ್ಞಾ ಅಮೆರಿಕೆಯ ಎಡ್ಗರ್ ಅಲನ್‌ ಪೋನ ವಿಚಾರ 
ಪೂರ್ವಕವಾಗಿಯೂ ಸಂಕೇತವನ್ನು ಸೃಷ್ಟಿಸ ಗಳಿಂದ ಬಾದಿಲೇರ್ ಪ್ರಭಾವಿತನಾದ . 
ಬಹುದು. ಇಂತಹ ಸಾಂಕೇತಿಕತೆ ಪ್ರಧಾನವಾದ ವೆರ್ಲೆನ್ , ರಿಂಗಾಡ್ ಮತ್ತು ಮಲಾರ್ಮ್ 
ಕವನದ ಎಲ್ಲ ಅಂಶಗಳೂ ನಿಕಟವಾದ ಭಾವ 

ಆ ಅವಧಿಯ ಇತರ ಪ್ರಮುಖ ಸಂಕೇತ 
ಸಾಹಚರ್ಯಗಳನ್ನು ಹೊಂದಿರುತ್ತವೆ; 

ವಾದಿಗಳು , ವ್ಯಕ್ತಿಯ ಅಂತರಂಗದ ಜಗತ್ತಿಗೂ 
ಛಂದಸ್ಸು , ಭಾಷೆ , ಪದಗಳು , ಲಯ 

ಬಾಹ್ಯ ಜಗತ್ತಿಗೂ ಇರುವ ವ್ಯತ್ಯಾಸವನ್ನು ಅಳಿಸಿ 
ಮುಂತಾದ ಎಲ್ಲ ಅಂಶಗಳೂ ಒಂದನ್ನೊಂದು 

ಹಾಕಲು ಅವರು ಪ್ರಯತ್ನಿಸಿದರು . ವಾಸ್ತವಿಕತೆ 
ಪ್ರತಿಫಲಿಸುತ್ತಿರುತ್ತವೆ; ಭಾವದ ಬೆಳವಣಿಗೆ 

ಎಂಬುದು ಕವಿಯ ಅಂತರಂಗದಲ್ಲಿದ್ದು ಅವನ 
ಗತಿ , ಸದಾ ಪರಿವರ್ತನಶೀಲವಾದ ಭಾವದ 

ಮೂಲಕ ಅಭಿವ್ಯಕ್ತವಾಗುತ್ತದೆ ಎಂದು 
ಜೇಡನ ಬಲೆ ' ಯಾಗಿರುತ್ತದೆ. ಸಂಕೇತ 

ನಂಬಿದರು. ಸೌಂದರ್ಯದ ಮಟ್ಟಿಗೆ ಇವರು 
ಪ್ರಧಾನವಾದ ನವ್ಯಕವನದಲ್ಲಿ ಎದುರಾಗುವ 
ಸಂಕೇತಕ್ಕೆ ಹಲವಾರು ಅರ್ಥಗಳಿರುತ್ತವೆ. 

ಆದರ್ಶವಾದಿಗಳಾಗಿದ್ದರು. ಸತ್ಯವುತೋರಿಕೆಗಳ 
ಕವನದ ಧೋರಣೆ ಸ್ಕೂಲವಾಗಿ ಅರ್ಥದ 

ಆಚೆಗೆ ಇರುತ್ತದೆಂದು ಪ್ರತಿಪಾದಿಸುವ 
ದಿಕ್ಕನ್ನು ಸೂಚಿಸಬಹುದು. ಆದರೆ ಸಂಕೇತದ 

ಅತೀಂದ್ರಿಯವಾದಿಗಳಾಗಿದ್ದರು . ಈ ವಿಚಾರ 
ಅರ್ಥವನ್ನು ಗಣಿತದ ಸೂತ್ರದಂತೆ ಖಚಿತವಾಗಿ 

ಗಳನ್ನು ಬಾದಿಲೇರ್‌ನ ಕರೆಸ್ಪಾಂಡೆನ್ಸಸ್ ಎಂಬ 
ವಿವರಿಸಲು ಯತಿಸುವುದು ವಿಮರ್ಶೆಯ ಕವನ ಪ್ರತಿಪಾದಿಸುತ್ತದೆ. ಕವಿಯು ತನ್ನ ಎಲ್ಲ 
ಅಪರಾಧವಾಗುತ್ತದೆ. ವೈಯಕ್ತಿಕ ಸಂಕೇತ ಇಂದ್ರಿಯಗಳ ಮೂಲಕ ಸತ್ಯವನ್ನು ಗ್ರಹಿಸ 
ಸಹೃದಯನ ಮನಸ್ಸನ್ನು ಅರ್ಥದ ಒಂದು 

ಬೇಕು. ಹಾಗೆ ಗ್ರಹಿಸಿದ ಸತ್ಯದ ಕಲಾತ್ಮಕ 
ನಿರ್ದಿಷ್ಟ ದಿಕ್ಕಿಗೆ ಸೆಳೆದು ಅರ್ಥದ ಅಭಿವ್ಯಕ್ತಿಯು ದೃಶ್ಯ , ಶಬ್ದ , ರುಚಿ , ಗಂಧ ಮತ್ತು 
ಕಾಂತವಲಯ ' ವನ್ನು ಸೃಷ್ಟಿಸುತ್ತದೆ. ಕನಸಿನ ಗ್ರಹಿಕೆಗಳ ಮಿಶ್ರಣವನ್ನು ಒಳಗೊಂಡಿರ 
ಸಂಕೇತವಾದ ಅಥವ ಸಿಂಬಲಿಸಂ ಎಂಬ ಪದ 

ಬೇಕು ಎಂಬ ತತ್ವವನ್ನು ಬಾದಿಲೇರ್‌ ಮತ್ತು 
ಕೊನೆಯ ಪಕ್ಷ ನಾಲ್ಕು ಭಿನ್ನ ಅರ್ಥಗಳಲ್ಲಿ ಬಳಕೆ 

ರಿಂಬಾಡ್ ರೂಪಿಸಿದರು. ಸಂಕೇತವಾದಿಗಳು 
ಯಾಗುತ್ತದೆ . ೧ . ೧೮೮೬ರ ಸುಮಾರಿನಲ್ಲಿ 

ಮನುಷ್ಯನ ಪ್ರಜ್ಞೆಯ ಆಳದಿಂದ ಕಲೆ ರೂಪಿತ 
ಫ್ರೆಂಚ್ ಸಾಹಿತ್ಯದಲ್ಲಿ ಕಾಣಿಸಿಕೊಂಡ ಒಂದು 

ವಾಗುತ್ತದೆ ಎಂದು ವಾದಿಸಿದರೂ ಅವರ ತತ್ವ 
ಚಳವಳಿ, ೨ . ಫ್ರೆಂಚ್ ಸಂಕೇತವಾದದಿಂದ ಮತ್ತು ನಂಬಿಕೆಗಳಿಗೂ , ಅವರ ಸಮಕಾಲೀನನೇ 
ಹೊಮ್ಮಿದ ದೃಷ್ಟಿಕೋನ ಮತ್ತು ತತ್ವಗಳನ್ನು ಆಗಿದ್ದ ಫ್ರಾನ ಮನಶ್ಯಾಸ್ತ್ರದ ಕುರಿತ 
ಆಧರಿಸಿದ ಯಾವುದೇ ಕೃತಿಯ ಧೋರಣೆ ಚಿಂತನೆಗಳಿಗೂ ಸಂಬಂಧವಿಲ್ಲವೆಂಬುದು 
೩ . ಇಡೀ ಯೂರೋಪಿನ ಸಾಹಿತ್ಯದ ಗಮನಾರ್ಹ. ರೊಮಾಂಟಿಸಿಸಂ ಮತ್ತು 
ಬೆಳವಣಿಗೆಯ ಒಂದು ಘಟ್ಟದ ಹಣೆಪಟ್ಟಿ, ನ್ಯಾಚುರಲಿಸಂನ ನಂತರ ಬಂದ ಚಳವಳಿ ಇದು. 
೪ . ಎಲ್ಲ ಕಾಲಗಳ , ಎಲ್ಲ ಭಾಷೆಗಳ ಸಾಹಿತ್ಯ ಸಂಕೇತವಾದದ ಮುಂದುವರೆದ ರೂಪ 
ದಲ್ಲಿ ಕಂಡುಬರುವ, ವಿಶೇಷವಾಗಿ ಧಾರ್ಮಿಕ , ಅಭಿವ್ಯಕ್ತಿವಾದ ಅಥವ ಎಕ್ಸ್‌ಪ್ರೆಶನಿಸಂ, ತಂತ್ರದ 
ತಾಂತ್ರಿಕ ಮತ್ತು ಶೃಂಗಾರ ಸಾಹಿತ್ಯಗಳಲ್ಲಿನ ಮಟ್ಟಿಗೆ ಸಂಕೇತವಾದಿಗಳು ಕಾವ್ಯಕ್ಕೆ ಸಂಗೀತದ 
ಸಂಕೇತಗಳ ಬಳಕೆಯ ವಿಧಾನವನ್ನು ಕುರಿತು . ಗುಣವನ್ನು ಮೇಲೈಸುವ ಪ್ರಯತ್ನ ಮಾಡಿದರು. 


೨೬೮ | ವಿಮರ್ಶೆಯ ಪರಿಭಾಷೆ 


ಕೇವಲ ಶೃತಿ ಮಾಧುರ್ಯ ಮಾತ್ರ ಸಂಗೀತ ಅನುಭವ ಮತ್ತು ಅರ್ಥಗಳನ್ನು ಅನುಮಿತಿಯ 
ಎಂದು ಗುರುತಿಸಿದ್ದರಿಂದ ಹೊಸ ಲಯಗಳ , ಕ್ರಮದಿಂದ ಸೂಚಿಸುವ, ಧ್ವನಿಸುವ ಪ್ರಕ್ರಿಯೆ ” 
ಕಾವ್ಯರೂಪಗಳ ಅವಿಷ್ಕಾರವಾಯಿತು. ಗದ್ಯ ಸಂಕೀರ್ಣತೆ ಎಂದು ಕರೆಸಿಕೊಳ್ಳುತ್ತದೆ. 
ರೂಪದ ಕವನ ಮತ್ತು ಮುಕ್ತ ಛಂದಸ್ಸು 

ಸಂಕೀರ್ಣತೆ ಎಂಬ ಪರಿಕಲ್ಪನೆಯ ಬೇರು 
ಪ್ರಮುಖವಾದವು. ರಿಂಬಾಡ್ನ ಇಲ್ಯುಮಿನೇ 

ರಿಚರ್ಡ್ಸ್ನ ಸಂದರ್ಭ ಸಿದ್ಧಾಂತ (ಕಾಂಟೆಕ್ಸ್ಟ್ 
ಶನ್ಸ್ ತಾಂತ್ರಿಕತೆಯ ದೃಷ್ಟಿಯಿಂದ ಮಹತ್ವದ 

ಥಿಯರಿ) ದಲ್ಲಿದೆ . ಯಾವುದೇ ಸಂದರ್ಭದಲ್ಲಿ 
ಕವನವಾಯಿತು. 

ಬಳಕೆಯಾಗುವ ಪದಗಳುಪರಸ್ಪರ ಉಜೀವಿತ 
ಸಂಕೇತ ಪ್ರಧಾನವಾದ , ಸಂಗೀತ ಗುಣಕ್ಕೆ ಗೊಳ್ಳುತ್ತವೆ. ಪ್ರಸ್ತುತ ಸಂದರ್ಭದ ಮಿತಿಯಲ್ಲಿ 
ಹತ್ತಿರವಿರುವ ಕವನಗಳು , ಸಂಗೀತದಂತೆಯೇ ತಮ್ಮ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತವೆ. 
ವಿಶ್ಲೇಷಣೆಗೆ ಸಹಜ ಪ್ರತಿರೋಧವನ್ನೊಡ್ಡುತ್ತವೆ . ಅಲ್ಲದೆ , ಹಿಂದೆ ಬೇರೆಬೇರೆ ಸಂದರ್ಭಗಳಲ್ಲಿ 
ಉದ್ದೇಶಪೂರ್ವಕವಾಗಿ ಆಯ್ದು ಜೋಡಿಸಿದ ಬಳಕೆಯಾಗಿದ್ದಾಗ ತಾವು ಪಡೆದಿದ್ದ ಅರ್ಥಶಕ್ತಿ , 
ಸಂಕೇತಗಳಿಂದ ತುಂಬಿದ ಕವನ ವಿಶಿಷ್ಟ 

ಯೋಗ್ಯತೆಗಳನ್ನು ಪ್ರಸ್ತುತ ಸಂದರ್ಭಕ್ಕೂ 
ಬಗೆಯ , ಸಿದ್ಧತೆ ಮತ್ತು ತಾಳ್ಮೆ ಹೊಂದಿರುವ ತಮೊಡನೆ ತರುತ್ತವೆ. ಹೀಗಾಗಿ ಪದ - 
ಓದುಗ ವರ್ಗವನ್ನು ಅಪೇಕ್ಷಿಸುತ್ತದೆ. ಅರ್ಥಗಳಿಗೆ ಸೂಕ್ಷ್ಮ ವಾದ, ಶ್ರೀಮಂತವಾದ 
೧೮೯೫- ೧೯೦೫ರ ಅವಧಿಯಲ್ಲಿ ಜರ್ಮನಿ ಸಂಕೀರ್ಣತೆ ಪ್ರಾಪ್ತವಾಗುತ್ತದೆ. ಹಾಗೆಯೇ 
ಮತ್ತು ಸ್ಪೇನಿನ ಸಾಹಿತ್ಯಗಳ ಮೇಲೆ, ಪ್ರಥಮ 

ಕಾವ್ಯದಲ್ಲಿ ಎರಡು ರೀತಿಯನ್ನು ಗುರುತಿಸ 
ಮಹಾಯುದ್ಧದ ನಂತರ ಇಂಗ್ಲಿಶ್ ಮತ್ತು ಇತರ ಬಹುದು. ಬಹಿಷ್ಕರಣ ಕಾವ್ಯ (ಪೊಯೆಟ್ರಿ ಆಫ್ 
ಯೂರೋಪಿಯನ್ ಸಾಹಿತ್ಯಗಳ ಮೇಲೆ ಎಕ್ಸ್ಲ್ಯೂಶನ್) ಮತ್ತು ಅಂಗೀಕರಣ ಕಾವ್ಯ 
ಸಂಕೇತವಾದದ ದಟ್ಟ ನೆರಳು ಬಿದ್ದಿತು. (ಪೊಯೆಟ್ರಿ ಆಫ್ ಇನ್ಶ ನ್) , ಭಾವುಕ ಪ್ರೇಮ 

ಕವನ ಬಹಿಷ್ಕರಣ ಕಾವ್ಯದ ಉದಾಹರಣೆ . 
ಕನ್ನಡ ಕಾವ್ಯ , ಕಾದಂಬರಿ, ಕಥೆಗಳಲ್ಲಿ ಸಂಕೇತದ 

ಇದು ತನ್ನ ಅಚ್ಚುಕಟ್ಟುತನಕ್ಕಾಗಿ, ಭಾವುಕ 
ಬಳಕೆ ಧಾರಾಳವಾಗಿ ಆಗಿದೆ. ಆದರೆ ಸಂಕೇತ 

ಪ್ರೇಮವೊಂದನ್ನು ಬಿಟ್ಟು ಮಿಕ್ಕೆಲ್ಲ ಅನುಭವ 
ವಾದ ಒಂದು ಪಂಥವಾಗಿ ಬೆಳೆದಿಲ್ಲ. 

ಗಳನ್ನೂ , ಸಂವೇದನೆಗಳನ್ನೂ ಕವನದಿಂದ 
ಹೆಚ್ಚಿನ ಓದಿಗೆ: C. M . BoWia: The Heritage of “ಕಮಬದವಾಗಿ ಬಹಿಷ್ಕರಿಸುತದೆ.'' ಓದುಗರು 
Symbolism ; Rene Wellek : Discriminations ; 
Arthur Symons : The Symbolist Movement in ಇಂಥ ರಚನೆಯನ್ನು ಒಂದು ಸೀಮಿತ 

ಬೆಳಕಿನಲ್ಲಿ, ಪರಿಮಿತ ದೃಷ್ಟಿಕೋನದಲ್ಲಿ 
Irwing Howe: Modernism in Literature . 

ನೋಡಿದಾಗ ಮಾತ್ರ ಕವನಯಶಸ್ವಿಯಾಗುತ್ತದೆ. 
೧೮೬ . ಸಂಕೀರ್ಣತೆ Complexity ಓದುಗರ ಅನುಭವ ಬೇರೆಯಾದಾಗ ವಿಶಾಲ 
ಕಾಂಪ್ಲೆಕ್ಸಿಟಿ ಸಂಕೀರ್ಣತೆ ಎಂಬ ಪಾರಿಭಾಷಿಕ ಸಂದರ್ಭದ ” ಭಿನ್ನರೀತಿಯ ದೃಷ್ಟಿಕೋನದಲಿ 
ನವ್ಯ ವಿಮರ್ಶಕರ ಪಂಥದ ಪರಿಚಯದಿಂದಾಗಿ ಪುನರ್ ಪರಿಶೀಲಿಸಿದಾಗ ಇಂತಹ ಭಾವುಕ 
ಕನ್ನಡದಲ್ಲಿ ಬಳಕೆಯಾಗುತ್ತಿದೆ. ಕಾಂಪ್ಲೆಕ್ಸಿಟಿ ಪ್ರೇಮಕವನಗಳು ತೀರ ತೆಳುವೆಂದು , 
ಎಂಬುದಕ್ಕೆ ಅನೇಕ ಭಾಗಗಳನ್ನು ಅನುಭವದ ಸರಳೀಕರಣವೆಂದು ತಿಳಿದು 
ಒಳಗೊಂಡದ್ದು , ಸರಳವಲ್ಲದ್ದು , ಜಟಿಲ ಬಿಡುತ್ತದೆ . ಅನುಭವದ ಸರಳೀಕರಣವೆಂದರೆ 
ವಾದದ್ದು , ಕಷ್ಟಕರವಾದದ್ದು ” ಎಂಬ ಸಾಮಾನ್ಯ ಭಿನ್ನ ರೀತಿಯ ವಿರುದ್ದ ಅನುಭವಗಳನ್ನು 
ಅರ್ಥವಿದೆ. ವಿಮರ್ಶೆಯಲ್ಲಿ ವಿವಿಧ ಗುರುತಿಸದೆ ಅವುಗಳ ಅಸ್ತಿತ್ವದ ಬಗ್ಗೆಯೇ 


Literature ; Edmund Wilson : Axel' s Castle ; 


ವಿಮರ್ಶೆಯ ಪರಿಭಾಷೆ | ೨೬೯ 


ಮೌನವಾಗಿದ್ದು ತಿರಸ್ಕರಿಸುವುದು. ಬಹಿಷ್ಕರಣ ಕಲ್ಪಿಸುತ್ತಾ ಕವನದ ಸಾಲುಗಳಲ್ಲಿಯೂ 
ಕಾವ್ಯದ ಸಂದರ್ಭ ಸೀಮಿತವಾದದ್ದು . ಸಂಕೀರ್ಣತೆಯನ್ನು ಗುರುತಿಸುತ್ತಾರೆ . 
ಅಂಗೀಕರಣ ಕಾವ್ಯವು ಭಿನ್ನ ರೀತಿಯ , ವಿಶಾಲ 

* (ಕನ್ನಡದ) ನವ್ಯ ಸಾಹಿತಿ , ಸಂಪ್ರದಾಯವನ್ನು 
ಅನುಭವಗಳ ಸಂದರ್ಭಗಳನ್ನು ಅಂಗೀಕರಿಸಿ 

ನಿರ್ಮಿಸಬೇಕೆನ್ನುವುದಕ್ಕಿಂತ ಹೆಚ್ಚಾಗಿ ತನ್ನ 
ತನ್ನಲ್ಲಿ ಒಳಗು ಮಾಡಿಕೊಳ್ಳುತ್ತದೆ. ಹೀಗಾಗಿ 

ವೈಯಕ್ತಿಕ ಅನುಭವದ ಶೋಧನೆಯ ಕಡೆಗೆ , 
ಓದುಗರ ಅನುಭವ ವ್ಯಾಪ್ತಿ ವಿಶಾಲಗೊಂಡಾಗ 

ತನ್ನನ್ನು ತಾನು ಕಂಡುಕೊಳ್ಳುವುದರ ಕಡೆಗೆ 
ಅವರು ಆ ಕಾವ್ಯದ ಪುನರ್‌ಪರಿಶೀಲನೆ 

ಒಲಿದಂತೆ ಕಾಣುತ್ತದೆ. ಆದುದರಿಂದ ಅನು 
ನಡೆಸಿದರೂ ಅದನ್ನು ತಾಳಿಕೊಳ್ಳುವ ' ಬಿರುಸು' 

ಭವ, ಅಭಿವ್ಯಕ್ತಿಯಲ್ಲಿ ಸಂಕೀರ್ಣತೆ ಅನಿವಾರ 
ಅದಕ್ಕೆ ಇರುತ್ತದೆ . ಭಿನ್ನರೀತಿಯ ಅನುಭವ 

ವಾಗುತ್ತಿದೆ. ಸಂಕೀರ್ಣತೆ ಯಾವಾಗಲೂ 
ಗಳನ್ನು , ದೃಷ್ಟಿಕೋನಗಳನ್ನು ತನ್ನಲ್ಲಿಯೇ 

ಸಾರ್ವಜನಿಕ ವಸ್ತುವಾಗುವುದು ಸಾಧ್ಯವಿಲ್ಲ. ” 
ಒಳಗೊಂಡಿರುವುದರಿಂದ, ವ್ಯಂಗ್ಯ ಕೃತಿಯಲ್ಲೇ 
ಅಂತರ್ಗತವಾಗಿರುವುದರಿಂದ , ಓದುಗರ ಆಧುನಿಕ ಕನ್ನಡ ವಿಮರ್ಶೆಯಲ್ಲಿ ಸಂಕೀರ್ಣ 
“ ವ್ಯಂಗ್ಯ ಪರಿಶೀಲನೆಯನ್ನು ತಾಳಿಕೊಳ್ಳುವ ತೆಯ ಪರಿಕಲ್ಪನೆ ಒಂದು ಮಾನದಂಡವಾಗಿ 
ಶಕ್ತಿ ಸಂಕೀರ್ಣತೆಗೆ ಇರುತ್ತದೆ . (ಉದಾಹರಣೆಗೆ ಕೆಲಸ ಮಾಡುತ್ತಿರುವಂತಿದೆ. ಉದಾ. , 
ಕನ್ನಡದ ಯಾವುದೇ ಜನಪ್ರಿಯ ಕಾದಂಬರಿಗೂ * (ಭೂಮಿಗೀತ) ಕವನದ ಭಾವ ಸಂಕೀರ್ಣ 
ಕಾರಂತ , ಚಿತ್ತಾಲರ ಕಾದಂಬರಿಗಳಿಗೂ ಇರುವ ಮತ್ತು ತೃಪ್ತಿದಾಯಕ.. ಭಾವ- ಭಾಷೆಗಳ 
ವ್ಯತ್ಯಾಸ) . 

ಸಂಕೀರ್ಣತೆ ಕವನದ ಭಾವ ಶುದ್ಧತೆಗೆ ಸಾಕ್ಷಿ .”೨ 
ರಿಚರ್ಡ್ನ ಈ ವಾದದ ಹಿನ್ನೆಲೆಯಲಿ " ( ಬೆರಳ್ಗೆ ಕೊರಳ್ ) ಕೃತಿಯ ಮಹತ್ವಕ್ಕೆ 
ಸಂಕೀರ್ಣತೆಯ ಪರಿಕಲನೆ ಜನ ತಾಳಿತು . ಅದರ ಸಂಕೀರ್ಣತೆಯೇ ಕಾರಣವಾಗಿದೆ 
ಉತಮಕಾವ, ಶ್ರೀಮಂತಿಕೆಯನ್ನು ಮತ್ತು ಯಷ್ಟೆ. ಮಾನವೀಯ ಸಮಸ್ಯೆಗಳ 
ಬಿರುಸನು ಪಡೆದಿರಬೇಕು. ಅರ್ಥ , ಅನುಭವ ಸಂಕೀರ್ಣತೆಯ ಕಲ್ಪನೆಯೇ ( ನವೋದಯದ 
ಗಳ ಶ್ರೀಮಂತಿಕೆ ಸಂದಿಗ್ಧತೆಯಿಂದ ಬರುತ್ತದೆ. ಎರಡನೆಯ ಪೀಳಿಗೆಯ ಲೇಖಕರಿಗೆ ಇಲ್ಲದ 
ಪುನರ್ ಪರಿಶೀಲನೆಯನ್ನು ತಾಳಿಕೊಳ್ಳುವ ರಿಂದ ... ಸಣ್ಣಕತೆಯ ಕಲಾ ವಿಧಾನದ ಮೇಲೆ 
ಬಿರುಸು , ಕವನ ಒಳಗೊಂಡಿರುವ ವ್ಯಂಗ್ಯದಿಂದ ಏನೂ ಪರಿಣಾಮವಾಗಲಿಲ್ಲ. 
ಬರುತ್ತದೆ. ಆದ್ದರಿಂದ ಸಂದಿಗ್ಧತೆ ಮತ್ತು 

ಸಂಕೀರ್ಣತೆಯ ಬಗ್ಗೆ ಕೆಲವು ಆಪಾದನೆಗಳೂ 
ವ್ಯಂಗ್ಯಗಳು ಸೇರಿ ಕಾವ್ಯಕ್ಕೆ ಸಂಕೀರ್ಣತೆ 

ಇವೆ. ಸಂಕೀರ್ಣತೆಯನ್ನು ಮಾನದಂಡವಾಗಿ 
ಪ್ರಾಪ್ತವಾಗುತ್ತದೆ . 

ಬಳಸುವ ವಿಮರ್ಶಕ ಪಕ್ಷಪಾತಿಯಾಗುವ 
ಕೆಲವು ವಿಮರ್ಶಕರು ಸಂಕೀರ್ಣತೆಯನ್ನು ತೀರ ಅಪಾಯ ವಿದೆ. ಆತ “ ಸರಳತೆ ಮತ್ತು 
ವಿಶಾಲ ಅರ್ಥದಲ್ಲಿ ಬಳಸುತ್ತಾರೆ . “ ಅತ್ಯಂತ ಭಾವುಕತೆ '' ಗಳನ್ನು ನಿರ್ಲಕ್ಷಿಸಲು ತೊಡಗ 
ಸರಳವಾದ ಭಾವವೂ ಮನುಷ್ಯನ ಅನುಭವ ಬಹುದು. ಸಂಕೀರ್ಣತೆಯನ್ನು ಕಂಡುಕೊಳ್ಳುವ 
ಗಳಿಗೆ ಸಂಬಂಧಿಸಿದಂತೆ ಸಂಕೀರ್ಣವಾಗು ಭರದಲ್ಲಿ ತನಗೆ ತೋರುವ ಅರ್ಥಗಳನ್ನೆಲ್ಲ 
ತದೆ. ” ಕವನವನ್ನು ಒಂದು ಘಟಕವೆಂದು ಕವನಕ್ಕೆ ಆರೋಪಿಸುತ್ತ ಹೋಗಬಹುದು. 
ಪರಿಗಣಿಸಿ ಅದರಲ್ಲಿ ಸಂಕೀರ್ಣತೆಯನ್ನು ಸಂಕೀರ್ಣತೆಯನ್ನು ಜಟಿಲತೆಯೊಂದಿಗೆ ಒಂದು 
ಗುರುತಿಸುವುದಕ್ಕಿಂತ ಮುಂದೆ ಹೋಗಿ ಮಟ್ಟದಲ್ಲಿ ಸಮೀಕರಿಸಿ ಆ ಪರಿಕಲ್ಪನೆಯ 
ಮನುಷ್ಯನ ಅನುಭವಗಳೊಡನೆ ಸಂಬಂಧ ವಿರುದ್ದ ಬಂದಿರುವ ಈ ಟೀಕೆಗಳನ್ನು ಗಮನಿಸಿ : 


೨೭೦ | ವಿಮರ್ಶೆಯ ಪರಿಭಾಷೆ 


“ ಒಂದು ಕಲಾಕೃತಿ ಸರಳವಾಗಿದ್ದುದರಿಂದಲೇ , ೫. KSK ಜಾನಗೀ , ೨ , ೬ . LSS ಕನೆದೆ ೨೦ 
ಸುಲಭ ಗ್ರಾಹ್ಯವೆನಿಸಿದ್ದರಿಂದಲೇ ಜಾನಪದ 

೬ . LSS ಸಾವಿಶೇ ೫೯ . 
ವೆನಿಸಬೇಕೇನು? ಜಟಿಲತೆ ಕ್ಲಿಷ್ಟತೆಗಳು ಉತ್ತಮ 

ಹೆಚ್ಚಿನ ಓದಿಗೆ: E. E. Burgum “ The Cult of the 

Complex in Poetry ” Science and Society XV 
ಕಲೆಯ ಲಕ್ಷಣವೇ ? ಅತಿ ಶ್ರೇಷ್ಠ ಶಿಲ್ಪವಾಗಲಿ , ಸಂಚಿಕೆಯಲ್ಲಿ ( ೧೯೫೧) ; Cleanth Brooks “Irony 
ಚಿತ್ರವಾಗಲಿ , ನೃತ್ಯವಾಗಲಿ ಸರಳವಾಗಿರಬಾರ as a Principle of Structure ” Literary Opinion in 
ದೆಂದಿಲ್ಲ. ಹಾಗೆ ನೋಡಹೋದರೆ ಯಾವುದು 

America (೧೯೫೧); William Empson : { The 

Structure of Compelx Words ” ( ೧೯೫೧) . 
ನೇರವಾಗಿ ತೀವ್ರವಾಗಿ ಪರಿಣಾಮ ಉಂಟು 

ಎಲ್ .ಎಸ್ . ಶೇಷಗಿರಿರಾವ್ : ಕಲೆಯಲ್ಲಿ ಮೇಲೆಯ 
ಮಾಡಬಲ್ಲುದೊ ಅದು ಹಿರಿಯ ಕಲೆ. ” 

ಮಾಪುಗೋಲು, ೧ ಮತ್ತು ೨ ( ಲೇ ) ವಿ .ಕೃ ಗೋಕಾಕ್ 
ಸಂಕೀರ್ಣತೆಯನ್ನು ಭಾಷೆಯ ಜಟಿಲತೆಗಷ್ಟೆ ಮತ್ತು ಆರ್ . ಜಿ . ಕುಲಕರ್ಣಿ ( ಸಂ ) ವಿಮರ್ಶೆಯ 
ಸೀಮಿತಗೊಳಿಸಿದಾಗಲೂ ಹಲ ಬಗೆಯ 

ತತ್ತಗಳು ಮತ್ತು ಪ್ರಾಯೋಗಿಕ ವಿಮರ್ಶೆ ( ೧೯೮೦ ) 
ಆಕ್ಷೇಪಣೆಗಳು ಏಳುತ್ತವೆ : “ ಅಭಿವ್ಯಕ್ತಿಯ 

ಪುಸ್ತಕದಲ್ಲಿ, 
ಜಟಿಲತೆಯನ್ನು ಅನುಭವದ ಜಟಿಲತೆಯೆಂದು ೧೮೮. ಸಂದಿಗ್ಧತೆ Ambiguity ಆಮ್ಮಿಕ್ಕು 
ಭಾರತೀಯ ಸಾಹಿತಿಗಳಾರೂ ಭಾವಿಸಲಿಲ್ಲ. ಯಿಟಿ: ' ಸ್ಪಷ್ಟತೆ ' ಎಂಬ ಪದದ ವಿರುದ್ದಾರ್ಥ 
ವಚನ ಸಾಹಿತ್ಯ , ದಾಸ ಸಾಹಿತ್ಯದಲ್ಲಿ ಜೀವನದ ಕವಾಗಿ ಸಂದಿಗ್ಧತೆ ಒಂದು ದೋಷ ಎಂದೇ 
ಅನುಭವದ ಜಟಿಲತೆ ಎಷ್ಟು ಸ್ಪಷ್ಟ ಸರಳ 

ಬಳಕೆಯ ಅರ್ಥ ಗದ್ಯ ಶೈಲಿಯಲ್ಲಿ ಇದು 
ಭಾಷೆಯಲ್ಲಿ ರೂಪುಗೊಂಡು ಜನಸಾಮಾನ್ಯ ಒಂದು ದೋಷವೂ ಹೌದು. ಉದಾ., 
ರನ್ನು ಮುಟ್ಟಿತು ಎನ್ನುವುದನ್ನು ಕಾಣುತ್ತೇವೆ. 

“ರಾಮಾನುಜನ್‌ರವರು ( ಹಳದಿ ಮೀನಿ'ನಲ್ಲಿ) 
ಈ ಸಂಪ್ರದಾಯದೊಂದಿಗೆ ನವ್ಯ ಸಾಹಿತ್ಯ - ಸೂಚಿಸಿರುವ ವಿಶ್ವಸಾಮಾನ್ಯವಾದ ಮೌಲ್ಯಗಳು 
ನವ್ಯವಿಮರ್ಶೆ ಸಂಬಂಧ ಕಡಿದುಕೊಂಡಿತು . ಯಾವುವು, ಅವುಗಳ ಅವಶ್ಯಕತೆ ಏನು 
ಅಭಿವ್ಯಕ್ತಿಯ ಜಟಿಲತೆಗೇ ಮಹತ್ವ ಕೊಟ್ಟಿತು.” ಎಂಬುದು ಸಂದಿಗ್ಧವಾಗಿಯೇ ಉಳಿಯು 
“ (ರಾಮಸ್ವಾಮಿ ಅಯ್ಯಂಗಾರ್ಯರ) ಕಥೆಗಳನ್ನು 
ಓದುವಾಗ ಸರಳ ತೆ ಕಳೆದುಕೊಂಡ ಆದರೆ ಆಧುನಿಕ ವಿಮರ್ಶೆ ಸಂದಿಗತೆಯನ್ನು 
(ಸೊಫಿಸ್ಟಿಕೇಶನ್ ತುಂಬಿದ) ನಮ್ಮ ಜಗತ್ತಿನಿಂದ ಒಂದು ಗುಣವನ್ನಾಗಿ ಪರಿವರ್ತಿಸಿಕೊಂಡಿದೆ. 
ಸರಳತೆ ವಾತಾವರಣದಲ್ಲಿ ಬೆರೆತು ಹೋಗಿ 

ಕಾವ್ಯವನ್ನು ಕುರಿತು ಮಾತನಾಡುವಾಗ 
ರುವ ಜಗತ್ತಿಗೆ ಕಾಲಿಡುತ್ತೇವೆ. ಈ ಅಂಶವೇ ಸಂದಿಗ್ಧತೆ ಎಂಬುದು ಅರ್ಥಶ್ರೀಮಂತಿಕೆಯ 
ಒಂದು ವಿಲಕ್ಷಣ ಸಂತೋಷವನ್ನುಂಟು ಸೂಚಕವಾಗುತ್ತದೆ . “ ಮಾತುಗಳನ್ನು ಎಳೆ 
ಮಾಡುತ್ತದೆ. ನಿಜವಾಗಿಯೂ ಎಷ್ಟು ಸರಳ ದಾಡದೆ, ತಿರಿಚದೆ , ಸ್ವಾಭಾವಿಕ ಮಾರ್ಗದಲ್ಲಿ 
ಎಂದು ಸಾಧಿಸಲು ಕೊಡುವ “ Ripeness is ನೋಡಿದಾಗ ಎರಡು ಮೂರರ್ಥಗಳು 
all ” “ ಇದು ಬರಿ ಬೆಳಗಲ್ಲೊ ಅಣ್ಣಾ ” - ಹೊಳೆದು, ಅವು ವಸ್ತು ಸಂದರ್ಭಕ್ಕೆ ಪ್ರತಿಕೂಲ 
ಇಂತಹ ಉದಾಹರಣೆಗಳು ತಮ್ಮ ಅರ್ಥ ವಾಗದೆ, ಅನೋನ್ಯ ವಿರುದ್ದಗಳಾಗದೆ , 
ಶ್ರೀಮಂತಿಕೆಯನ್ನು ತಮ್ಮ ತಮ್ಮ ಕೃತಿಗಳ ಅನುಕೂಲವಾಗಿಯೇ ಕಂಡಲ್ಲಿ , ಆ ಎರಡು 
ಸಾಹಿತ್ಯಕ ಸಂದರ್ಭದ ಬಲದಿಂದಲೇ ಮೂರರ್ಥಗಳೂ ಕವಿಯ ದೃಷ್ಟಿಯಲ್ಲಿದ್ದುವೆಂದು 
ಪಡೆಯುತ್ತವೆ ಎಂಬುದನ್ನು ಮರೆಯುವಂತಿಲ್ಲ. ನಾವು ಗ್ರಹಿಸುವುದರಲ್ಲಿ ದೋಷವಿಲ್ಲ. ಅದು 
೧ . GHN ಕಾಲೀನ. ೭ . ೨ . MGK ಅಭಾಸ, ೯೨ ಕಾವ್ಯದಲ್ಲಿ ಗುಣವೇ . ಅಂಥಾ ಕೂಟ ರುಚಿಯೇ 
೩ . KVR ಕನೆಬೆ ೧೫೭ ೪ , GGR ಸಕಹೊ . ೨೩ ಅರ್ಥ ಲಾವಣ್ಯ . ” 


ತ್ತದೆ.'' 


ವಿಮರ್ಶೆಯ ಪರಿಭಾಷೆ | ೨೭೧ 


ಬೇಂದ್ರೆಯವರ ಸಂಸಾರ ಕವಿತೆಯ 

ವಸ್ತು ” ಅಲ್ಲ. ಆದರೆ ಕಾವ್ಯದಲ್ಲಿ ಉನ್ನತಿಕೆ 
“ ನಿನ್ನ ಸ್ಪರ್ಶಹರ್ಷದಾ ಚಿಲುಮಿ - 

ಯನ್ನೂ ಮಹತ್ವವನ್ನೂ ಪಡೆಯುವ ಭಾಷೆಯ 
ಅಲ್ಲಿ ನೀರಾಟವಾಡತದ ಒಲುಮಿ 

ಒಂದು ಸಹಜ ಲಕ್ಷಣ. ರೂಪಕ್ಕೂ ( ಪದ) 
ನೀನಂತೀಯಂತ ನಾ ನೀರ 

ವಸ್ತುವಿಗೂ ಇರುವ ಸಂಬಂಧ ಪರೋಕ್ಷವೂ 
ನೀನ ಆ ಹಾರ | 

ಯಾದೃಚ್ಛಿಕವೂ ಆದದ್ದು. ಆದ್ದರಿಂದ ಅರ್ಥದ 
ಮತ್ತು ನನ ನೀರ| 
ಗಾಳಿಗೆ ಬೇರೆ ಮೈ ಸೋಂಕಿ ಹೊತ್ತಿತ ಬೆಂಕಿ 

ಆಕಸ್ಮಿಕಗಳು ಸಂಭವಿಸುವುದು ಸಾಧ್ಯ . ಅಂದರೆ , 
ಕಮ್ರನ ಕುಲುಮಿ ನಿನ ಸ್ಪರ್ಶದಾ ಚಿಲುಮಿ ” ಒಂದೇ ಶಾಬ್ಲಿಕ ಸಂಕೇತ ( ಪದ) ಎರಡು ಅಥವ 
ಎಂಬ ಸಾಲುಗಳಲ್ಲಿನ ಚಿಲುಮಿ ', 'ನೀರಾಟ ', 

ಹೆಚ್ಚು ಅರ್ಥಗಳನ್ನು ಒದಗಿಸಬಹುದು. ಭಾಷಾ 
'ನೀರು', 'ನೀರ', ' ಆ ಹಾರ ' ಈ ಪದಗಳಿಗೆ 

ಶಾಸ್ತ್ರದ ಪ್ರಕಾರ ಭಾಷೆಯ ಮೇಲ್ಪದರವು 
ಇರುವ ಒಂದಕ್ಕಿಂತ ಹೆಚ್ಚು ಅರ್ಥಗಳು ಪರಸ್ಪರ 

ತನ್ನೊಳಗೆ ಅರ್ಥದ ಹಲವಾರು ಒಳಪದರ 
ಪೂರಕವಾಗಿದ್ದು ಅರ್ಥಶ್ರೀಮಂತಿಕೆಗೆ 

ಗಳನ್ನು ಅಡಗಿಸಿಕೊಂಡಿರುತ್ತದೆ. ದಿನನಿತ್ಯದ 
ಕಾರಣವಾಗುತ್ತವೆ . 

ಮಾತುಕಥೆಗಳಲ್ಲೂ ಈ ಅನೇಕಾರ್ಥದ 

ಸಂದಿಗ್ಧತೆ ಇದ್ದರೂ ಮಾತಿನ ಸಂದರ್ಭ 
ಸಂದಿಗ್ಧತೆಗೆ ಗೌರವ ಪ್ರಾಪ್ತವಾದದ್ದು ಎರಡು 

ದಿಂದಾಗಿ ಹಲವಾರು ಪರ್ಯಾಯ ಅರ್ಥ 
ಕಾರಣಗಳಿಂದ . ಮೊದಲನೆಯದು ಭಾಷೆಯನ್ನು 

ಗಳಲ್ಲಿ ಒಂದನ್ನು ಮಾತ್ರ ಆರಿಸಿಕೊಳ್ಳುವುದರಿಂದ 
ಕುರಿತ ಐ . ಎ . ರಿಚರ್ಡ್ನ ಸಿದ್ದಾಂತಗಳು. 

ಸಂದಿಗ್ಧತೆಯನ್ನು ನಾವು ಗಮನಿಸುವುದಿಲ್ಲ. 
ವೈಜ್ಞಾನಿಕ ಭಾಷೆಗೂ ಕಾವ್ಯದ ಭಾಷೆಗೂ 

ಸಂದಿಗತೆ ಹಲವಾರು ರೀತಿಯದಾಗಬಹುದು. 
ವ್ಯತ್ಯಾಸವಿದೆ ಎಂದು ಅವನ ವಾದ. ವೈಜ್ಞಾನಿಕ 

ಎಂಪ್ಪನ್ ಏಳು ವಿಧಗಳನ್ನು ಗುರುತಿಸುತ್ತಾನೆ: 
ಭಾಷೆಯ ಸ್ಪಷ್ಟತೆ , ಸರಳತೆ ಮುಂತಾದ 

೧ . ಯಾವುದೇ ಒಂದು ವಿವರವು ಏಕ 
ಗುಣಗಳನ್ನೇ ಕಾವ್ಯಭಾಷೆಯೂ ಅಪೇಕ್ಷಿಸು 

ಕಾಲದಲ್ಲಿ ಹಲವುರೀತಿಗಳಲ್ಲಿ ಪರಿಣಾಮಕಾರಿ 
ವುದಿಲ್ಲ ಎಂದು ಅವನು ಪ್ರತಿಪಾದಿಸಿದ. 

ಯಾಗಿರುವುದು . ೨ . ಎರಡು ಅಥವ ಹೆಚ್ಚು 
ಎರಡನೆಯ ಕಾರಣ ವಿಲಿಯಂ ಎಂಪ್ಪನ್ ತನ್ನ 

ಅರ್ಥಗಳು ಸಂಪೂರ್ಣವಾಗಿ ಐಕ್ಯಗೊಂಡು 
ಸೆವೆನ್ ಟೈಮ್ಸ್ ಆಫ್ ಆಮ್ಲಯ್ಯುಯಿಟಿ 
( ೧೯೩೦) ಪುಸ್ತಕದಲ್ಲಿ ನಿರೂಪಿಸಿದ ಪರಿಕಲ್ಪನೆ 

ಒಂದೇ ಅರ್ಥವನ್ನು ಸೂಚಿಸುವುದು . 
ಗಳು . ಅಲ್ಲಿಂದ ಈಚೆಗೆ ಸಂದಿಗತೆ ಎಂಬುದು 

೩ . ಏಕಕಾಲದಲ್ಲಿಯೇ ಪರಸ್ಪರ ಸಂಬಂಧ 
ಕಾವ್ಯದ ಭಾಷಾ ಸ್ವರೂಪವನ್ನು ವಿವರಿಸುವ 

ವಿಲ್ಲದಂತೆ ತೋರುವ ಅರ್ಥಗಳನ್ನು 
ಮುಖ್ಯ ಪರಿಕಲ್ಪನೆಯಾಗಿದೆ. 

ಸೂಚಿಸಿರುವುದು . ೪ . ಲೇಖಕನ ಮನಸ್ಥಿತಿಯ 

ಗೊಂದಲವನ್ನು ತಿಳಿಗೊಳಿಸುವಂತೆ ಹಲವಾರು 
ಯಾವುದೇ ಒಂದು ಪದ ಅಥವ ಹೇಳಿಕೆಗೆ 

ಪರ್ಯಾಯ ಅರ್ಥಗಳು ಒಟ್ಟುಗೂಡುವುದು . 
ಎರಡು ಅಥವ ಹೆಚ್ಚು ಪ್ರತ್ಯೇಕ ಅರ್ಥಗಳು 

೫ . ಲೇಖಕ ತಾನು ಬರೆಯುವ 
ಅಥವ ಅರ್ಥ ಸೂಚನೆಗಳು ಇದ್ದು ಅವೆಲ್ಲವೂ 

ಕ್ರಿಯೆಯಲ್ಲಿಯೇ ' ವಿಚಾರ ' ದ ಶೋಧನೆಯಲ್ಲಿ 
ಆ ಕಾವ್ಯ ಸಂದರ್ಭದಲ್ಲಿ ಸಮಂಜಸ 

ತೊಡಗಿರುವಾಗ ಸಂಭವಿಸುವ ಆಕಸ್ಮಿಕ 
ವಾಗಿರುವುದುನ್ನು ಸಂದಿಗ್ಧತೆ ಎಂದು ಎಂಪ್ಪನ್ 

ಗೊಂದಲ ... ಅಥವ ತತ್‌ಕ್ಷಣದಲ್ಲಿ ಅವನ 
ಗುರುತಿಸುತ್ತಾನೆ . 

ಮನಸ್ಸಿನಲ್ಲಿರದಿದ್ದ ಅರ್ಥವನ್ನು ಸೂಚಿಸು 
ಸಂದಿಗತೆ ಎಂಬುದು ಇಚ್ಛಾನುಸಾರವಾಗಿ ವ೦ಥದು . ೬ . ಲೇಖಕನ ಹೇಳಿಕೆ 
ಬಳಸಲು ಬರುವಂತಹ ತಂತ್ರವಾಗಲೀ ಕಾವ್ಯಾ ವಿರೋಧಾಭಾಸದೂ , ಅಸಮಂಜಸವೂ 
ಲಂಕಾರವಾಗಲೀ ಅಲ್ಲ. ಪ್ರಯತ್ನಿಸಬಹುದಾದ ಆಗಿದ್ದು ಓದುಗನೇ ಅರ್ಥ ವಿಶ್ಲೇಷಣೆ , ಅನ್ವೇಷ 


೨೭೨ | ವಿಮರ್ಶೆಯ ಪರಿಭಾಷೆ 


ಣೆಗೆ ತೊಡಗಬೇಕಾದ ಒತ್ತಾಯವಿದ್ದಾಗ, ಅಂಶಗಳಾಗುತ್ತವೆ . ವಿಮರ್ಶಕರು ಹುಡುಕುವ, 
೭ . ಸಂಪೂರ್ಣ ವಿರೋಧಾಭಾಸಗಳಿದ್ದು ಕಂಡುಕೊಳ್ಳುವ ಅನೇಕಾರ್ಥಗಳಿಗೆ ಪರಸ್ಪರ 
ಲೇಖಕನ ಮನಸ್ಥಿತಿಯ ಸೂಚಕವಾಗಿರುವುದು ಅಂತಃಸಂಬಂಧದ ಸಮರ್ಥನೆ ಇರಬೇಕು. 
ಈ ಸಂದರ್ಭಗಳಲ್ಲೆಲ್ಲ ಸಂದಿಗ್ಧತೆಯನ್ನು ಯಾವುದೇ ನಿಯಂತ್ರಣವಿಲ್ಲದೆ ಕವನದ ಮೇಲೆ 
ಎಂಪ್ಪನ್ ಗುರುತಿಸುತ್ತಾನೆ . 

ಅರ್ಥಗಳನ್ನು ಹೇರುವುದಾಗಲೀ , ಒಂದು 
ಗದ್ಯ ಅಥವಾ ಸಂಭಾಷಣೆಗಳಿಗಿಂತ ಕಾವ್ಯವು 

ಅರ್ಥವನ್ನು ಒಪ್ಪಿಕೊಂಡು ಉಳಿದವನ್ನು 
ಹೆಚ್ಚಿನ ಸಂದಿಗ್ಧತೆಯನ್ನು ಹೊಂದಿರುತ್ತದೆ. 

ತಿರಸ್ಕರಿಸುವುದಾಗಲೀ ಸಂದಿಗ್ಧತೆಯ ತತ್ತದ 
ಕಾರಣಗಳು ಹಲವಾರು - ಕವನದಲ್ಲಿ ಪದಗಳ 

ಸರಿಯಾದ ಬಳಕೆಯಾಗುವುದಿಲ್ಲ. ನವ್ಯ 
ಪ್ರಯೋಗ' ಹೇರಳವಲ್ಲ; ಸಂದರ್ಭವೆನ್ನುವುದು 

ವಿಮರ್ಶಕರು ಬಳಸುವ ಟೆನ್‌ಶನ್ , ಐರನಿ , 
ಸುಲಭವಾಗಿ ಕೈಗೆ ಸಿಕ್ಕುವುದಿಲ್ಲ , ಅಥವ 

ಪ್ಯಾರಡಾಕ್ಸ್ ಎಂಬ ಪಾರಿಭಾಷಿಕಗಳೊಡನೆ 
ಅ - ಪ್ರಕೃತ; ಅರ್ಥದ ಹಲವಾರು ಪದರಗಳಿದ್ದು 

ಆಮ್ಪಿಗ್ಯುಯಿಟಿಗೆ ಹತ್ತಿರದ ಸಂಬಂಧವಿದೆ. 
ಹಲವಾರು ರೀತಿಗಳಲ್ಲಿ ವಿವರಿಸುವುದು ಸಾಧ್ಯ . 

ಆದರೆ ಪೂರ್ಣವಾಗಿ ಅಲ್ಲದಿದ್ದರೂ ಅವೆಲ್ಲವು 
ಯಾವುದೇ ಸಾಹಿತ್ಯ ಕೃತಿಯಲ್ಲಿ ಅನೇಕಾ 

ಗಳಿಗಿಂತ ಹೆಚ್ಚು ಸಮರ್ಪಕವಾಗಿ ಕಾವ್ಯದ 
ರ್ಥಗಳು ಇರುತ್ತವೆಂಬುದನ್ನು ಒಪ್ಪಿಕೊಳ್ಳುವು 

ಸಂಕೀರ್ಣತೆ ಮತ್ತು ವಿದಗ್ಧತೆಗಳ ಕಾರಣವನ್ನು 
ದರಿಂದ , ಕೃತಿಯಲ್ಲಿ ಇರಬಹುದಾದ, ಅಥವ 

ಭಾಷಾಶಾಸ್ತ್ರದ ದೃಷ್ಟಿಯಿಂದ ವಿವರಿಸುತ್ತದೆ . 
ಇಲ್ಲದಿರುವ ಅರ್ಥಗಳ ಬೇಟೆಗೆ ತೊಡಗುವ 

ಬಹುಶಃ ದಿನನಿತ್ಯದ ಬಳಕೆಯ ಪರಿಚಿತ 
ಸಾಧ್ಯತೆಯೂ ಇದೆ. ಇದು ಓವರ್ ರೀಡಿಂಗ್ 

ಮೂಲಗಳಿಂದಲೇ ಈ ಪರಿಕಲ್ಪನೆ ಹುಟ್ಟಿರು 
ಅಥವ ಅತಿರೇಕಾರ್ಥ, ಜಾಣತನದ, ಕೃತಿಗೆ 

ವುದೂ ಇದಕ್ಕೆ ಕಾರಣವಿರಬಹುದು. 
ಅಪ್ರಕೃತವಾದ ಅತಿರೇಕದ ವಿವರಣೆಗಳು ೧ . ಪರೀಕ್ಷೆ, ೬೨ , ೨. ಸಾಶಕ್ತಿ , ೩ . CSD ಕನೆದೆ 
ಸಂದಿಗ್ಧತೆಯನ್ನು ಬಹುಶಃ ತಪ್ಪಾಗಿ ಅರ್ಥಮಾಡಿ 

೧೨೨ , ೪ , KVP ತಪೋನಂ. ೨ . 

ಹೆಚ್ಚಿನ ಓದಿಗೆ: William Empson : Seven Types 
ಕೊಂಡಿದ್ದರ ಪರಿಣಾಮವೇ ಆಗಿರುತ್ತದೆ. 

of Ambiguity ( ೧೯೩೦) ; Elder Olson : William 
ಉದಾ., ( ಲಂಕೇಶರ 'ರೊಟ್ಟಿ' ಕತೆಯ ) Empson , Contemporary Criticism and Poetic 
ಹೆಂಗಸು ಒಂದು ಸಾಧಾರಣ ವ್ಯಕಿ... ಭಿಕುಕ Diction ( ಲೇ ) R .S . Crane ( ಸು ) Critics and 
ಹಸಿವಿನ ಮೂಕಧ್ವನಿ .. (ಹೀಗೆ) ಹೆಂಗಸು , Criticism ( ೧೯೫೨) 
ಭಿಕ್ಷುಕ ಮತ್ತು ಗುಂಪನ್ನು ಒಂದು ಸೂತ್ರಕ್ಕಿಳಿಸು ೧೮೯ , ಸಂಧಿಗಳು ನಾಟಕ ಕ್ರಿಯೆಯ 
ವುದು ಕಥೆಯನ್ನು ತೀರಾ ಸರಳಗೊಳಿಸಿ ಬೆಳವಣಿಗೆಯ ಘಟಗಳನ್ನು ಸೂಚಿಸುವ 
ದಂತಾಗಬಹುದು ಮತ್ತು ಕಥೆಯ ಉದ್ದೇಶವನ್ನು ಪಾರಿಭಾಷಿಕ, ಅರ್ಥ ಪ್ರಕೃತಿಗಳು , ಅವಸ್ಥೆಗಳು 
ಅತಿ ಅರ್ಥ ಮಾಡಿದಂತಾಗಬಹುದು.'' ಸೇರಿ ಸಂಧಿಗಳಾಗುತ್ತವೆ. ಕ್ರಿಯೆಯ ಬೆಳವಣಿಗೆ 
ಆದರೆ ಇತ್ತೀಚಿನ ವಾಚಕಾಭಿಮುಖ ಚಿಂತನೆ 

ಯನ್ನು ಕತೆಯ ದೃಷ್ಟಿಯಿಂದ ಅರ್ಥ ಪ್ರಕೃತಿ 
ಗಳಲ್ಲಿ ಅತಿರೇಕಾರ್ಥ ಎಂಬ ಕಲ್ಪನೆಯೇ ಯೆಂದೂ , ನಾಯಕನನ್ನು ಗಮನದಲ್ಲಿಟ್ಟು 
ಪ್ರಶ್ನಾರ್ಹವಾಗಿರುವುದನ್ನು ಗಮನಿಸಬಹುದು. 

ಕೊಂಡು ಅವಸ್ಥೆಗಳೆಂದೂ ವಿಭಾಗಿಸುತ್ತಾರೆ . 
" ಮಹತ್ತಾದ ಕಲೆಗೆ ಅತಿ ಸ್ಪಷ್ಟತೆ ಒಂದು ಕ್ರಿಯೆಯನ್ನೆ ಗಮನದಲ್ಲಿಟ್ಟು ಕೊಂಡು ಸಂಧಿ 
ನ್ಯೂನತೆ ; ಅತಿ ಅಸ್ಪಷ್ಟತೆ ಒಂದು ದೋಷ. ” ೪ ಎಂದು ಗುರುತಿಸಿರುವಂತೆ ತೋರುತ್ತದೆ. 
ಸಂದಿಗ್ಧತೆಯನ್ನು ಕುರಿತು ಚರ್ಚೆ ಮಾಡುವಾಗ ನಾಟಕವೊಂದರಲ್ಲಿ ಐದು ಸಂಧಿಗಳನ್ನು 
ಸಮರ್ಥನೆ ಮತ್ತು ಆಯ್ಕೆ ಬಹಳ ಮುಖ್ಯವಾದ ಗುರುತಿಸುತ್ತಾರೆ . ಮುಖ ಸಂಧಿ ನಾಟಕದ 


ವಿಮರ್ಶೆಯ ಪರಿಭಾಷೆ | ೨೭೩ 


ಆರಂಭ, ನಾಯಕನು ಕ್ರಿಯೆಯಲ್ಲಿ ತೊಡಗುವ ನಿರೂಪಣೆಗಳು ಕವಿಯು ಚಿತ್ರಿಸುವ ರೀತಿ 
ಘಟ್ಟ , ಪ್ರತಿ ಮುಖ ಸಂಧಿ ಘರ್ಷಣೆಯ ಯಲ್ಲಿ ಘಟಿಸುವ ಹಾಗೆ ಇದೆ ಎಂಬ ಭಾವನೆ , 
ಮೂಲಕ ಕತೆಯ ಬೆಳವಣಿಗೆ ಆರಂಭವಾಗುವ ನಂಬಿಕೆ ಓದುಗನಿಗೆ ಮೂಡುವಂತಿದೆಯೇ 
ಘಟ್ಟ , ಗರ್ಭ ಸಂಧಿ ಕ್ರಿಯೆಯ ಏರುಮುಖ ಎಂಬುದಷ್ಟೇ ಮುಖ್ಯ . ಈ ಸಂಭವನೀಯತೆಯು 
ಬೆಳವಣಿಗೆ, ಕತೆಯ ಕೇಂದ್ರ ನಾಯಕನ ಸಂದರ್ಭವನ್ನು ಪಾತ್ರದ ಸ್ವಭಾವ ಮತ್ತು 
ಕಾರ್ಯಗಳು ಫಲಕೊಟ್ಟವು ಎಂಬ ಸೂಚನೆ. ಮಹತ್ವವನ್ನು ಆಧರಿಸಿರುತ್ತದೆ. ಸಂಭವನೀಯ 
ಅವಮರ್ಶ ಸಂಧಿ ಕ್ರಿಯೆಯ ಶಿಖರ; ಅನಿಶ್ಚಯತೆ, ತೆಗೆ ಭಂಗ ಬಂದರೆ ಕಾವ್ಯದ ಅನುಭವಕ್ಕೂ 
ಸಂದಿಗ್ಧತೆ , ಕುತೂಹಲಗಳು ಕ್ರಿಯೆಯ ಈ ಭಂಗ ಒದಗುತ್ತದೆ . ಆದುದರಿಂದಲೇ ಸಂಸ್ಕೃತ 
ಘಟ್ಟದಲ್ಲಿ ಕಾಣಿಸುತ್ತವೆ. ( ಇಲ್ಲಿ ನಾಯಕನು ಕಾವ್ಯಮೀಮಾಂಸಕರು , ರಸ ವಿಘ್ನಗಳಲ್ಲಿ 
ಕೋಪ, ವ್ಯಸನ , ವಿಲೋಭನಾದಿಗಳಿಂದ ಸ್ವಲ್ಪ ಪ್ರಮುಖವಾದದ್ದು ಎಂದು ಪರಿಗಣಿಸಿ ಅದನ್ನು 
ತಡೆದು ನಿಲ್ಲುತ್ತಾನೆ. ” ಉಪ ಸಂಸ್ಕೃತಿ ಅಥವ ಸಂಭಾವನಾ ವಿರಹ ಎಂದುಕರೆದರು. 
ನಿರ್ವಹಣ ಅಥವ ಉಪಸಂಹಾರ ಸಂಧಿ ನಾಟಕ 

ಅರಿಸ್ಟಾಟಲನು ಸಂಭಾವ್ಯತೆಯನ್ನು ಒಂದು 
ಕ್ರಿಯೆಯ ಮುಕ್ತಾಯ . “ ನಾನಾ ಮುಖವಾಗಿದ್ದ 
ಕಾರ್ಯವೆಲ್ಲ ಏಕಮುಖವಾಗಿ ಮುಗಿಯು 

ನಿಯಮವನ್ನಾಗಿ ಅಂಗೀಕರಿಸಿ ಅದರ ಆಧಾರದ 

ಮೇಲೆ ಕಾವ್ಯವು ಚರಿತ್ರೆಗಿಂತ ಭಿನ್ನವೂ 
ತ್ತವೆ. ” 

ಉನ್ನತವೂ ಆದುದೆಂದು ಪ್ರತಿಪಾದಿಸುತ್ತಾನೆ. 
ಆಕ್ಸ್ , ಅವಸ್ಥೆ , ಅರ್ಥ ಪ್ರಕೃತಿ , ಕಥಾಸಂವಿಧಾನ 

ಅವನು “ ಏನು ನಡೆಯಿತೋ ಅದನ್ನು 
ನಮೂದುಗಳನ್ನು ನೋಡಿ. 

ನಿರೂಪಿಸುವುದಕ್ಕಿಂತ , ಏನು ನಡೆಯಬಹುದೊ 
೧೯೦ , ಸಂಭಾವ್ಯತೆ- ಅಸಂಭಾವ್ಯತೆ ಕಾವ್ಯದ ಅದನ್ನು ಸಂಭಾವ್ಯತೆಯ ಅಥವ ಅಗತ್ಯತೆ 
ಅನುಭವವನ್ನು ದಿನನಿತ್ಯದ ಅನುಭವಗಳಿಂದ ( ನೆಸೆಸಿಟಿ) ಯ ನಿಯಮಕ್ಕನುಗುಣವಾಗಿ 
ಭಿನ್ನವಾದದ್ದೆಂದು ಗುರುತಿಸುವಾಗ ಸಂಭಾವ್ಯತೆ ನಿರೂಪಿಸುವುದು ಕವಿಯ ಕರ್ತವ್ಯ ” ಎನ್ನುತ್ತಾನೆ 
ಮತ್ತು ಅಸಂಭಾವ್ಯತೆಯ ತತ್ವ ಪ್ರಮುಖವಾಗು (ಪೊಯೆಟಿಕ್ಸ್ ೯ . ೨) ಕಾವ್ಯವು ಸಾರ್ವತ್ರಿಕ 
ತ್ತದೆ . ಕಾವ್ಯವು ಸೃಷ್ಟಿಸುವ ಜಗತ್ತು ವಾಸ್ತವ ವಾದ ಮನುಷ್ಯ ಸ್ವಭಾವದ ಸಾಧ್ಯತೆಗಳನ್ನು ತನ್ನ 
ಜಗತ್ತಿಗಿಂತ ಭಿನ್ನವಾದ ಭ್ರಮೆಯ ಜಗತ್ತಾದ್ದ ವಸ್ತುವಾಗಿ ಹೊಂದಿರುತ್ತದೆ . ಚರಿತ್ರೆಯಾದರೋ 
ರಿಂದ, ವಾಸ್ತವಿಕತೆಯ ' ಸಾಧ್ಯತೆ' ಗಳಿಗಿಂತ ಏನು ನಡೆಯಿತೊ ಅದನ್ನು ಮಾತ್ರ ಹೇಳುತ್ತದೆ. 
ಸಂಭಾವ್ಯತೆ ಅಲ್ಲಿನ ನಿಯಮವಾಗುತ್ತದೆ. ಕಥಾ ಸಂವಿಧಾನದ ಬೆಳವಣಿಗೆಯಲ್ಲಿ, ಪಾತ್ರದ 
ನೇಮಿಚಂದ್ರನು ತನ್ನ ಪ್ರಸಿದ್ಧವಾದ ಒಂದು ಅಂತರಂಗವನ್ನು ವರ್ಣಿಸುವಲ್ಲಿ ನಾಟಕವು 
ಪದ್ಯದಲ್ಲಿ “ಕಪಿಗಳು ಕಡಲಿಗೆ ಸೇತುವೆ 

ವಾಸ್ತವಿಕ ಅನುಭವಕ್ಕಿಂತ ಭಿನ್ನವಾದ , ಹೆಚ್ಚು 
ಕಟ್ಟಿದರೋ ಇಲ್ಲವೊ , ಅರ್ಜುನ ಶಿವನ ಕಠಿಣವೂ ತಾರ್ಕಿಕವೂ ಆದ ನಿಯಮವನ್ನು 
ಗಂಟಲನ್ನು ಒತ್ತಿಕೊಟ್ಟಿದನೋ ಇಲ್ಲವೊ , ಅನುಸರಿಸುತ್ತದೆ. ಯಾವುದೇ ಉತ್ತಮ ದುರಂತ 
ಕವಿಗಳು ತಮ್ಮ ಕೃತಿಬಂಧಗಳಲ್ಲಿ ಹಾಗೆ ನಾಟಕದ ಘಟನೆಗಳು ಮತ್ತು ಪಾತ್ರಗಳು 
ಮಾಡಿದರು ” ಎನ್ನುತ್ತಾನೆ. ಅಂದರೆ ಕಾವ್ಯ ಅವಾಸ್ತವಿಕವೇ ಆಗಿರುತ್ತವೆ. ಯಾಕೆಂದರೆ ಅಷ್ಟು 
ಬಾಹ್ಯ ಜಗತ್ತಿನ ಯಥಾವತ್ತು ನಕಲು ತೀವ್ರವಾದ ಭಾವನೆಗಳನ್ನು ಅನುಭವಿಸಬಲ್ಲ 
ಆಗಿರಬೇಕಿಲ್ಲ . ಅದು ನಿರೂಪಿಸುವ ಕ್ರಿಯೆ ಮತ್ತು ಅಷ್ಟೇ ತೀವ್ರವಾಗಿ ಅಭಿವ್ಯಕ್ತಿಸಬಲ್ಲ 
ಜಗತ್ತಿನಲ್ಲಿ ಹಾಗೇ ನಡೆಯಿತೆ ಎನ್ನುವುದೂ ಅಲ್ಲಿ ಜನರು ನಿತ್ಯದ ಬದುಕಿನಲ್ಲಿ ಸಿಗುವುದು ಅಸಾಧ್ಯ . 
ಮುಖ್ಯವಲ್ಲ . ಕಾವ್ಯದ ವಿವರಗಳು , ಚಿತ್ರಣ , ಅಂದರೆ ಕಾವ್ಯ ನಾಟಕಗಳಲ್ಲಿ ಆಯಾ ಕೃತಿಗಳ 


೨೭೪ | ವಿಮರ್ಶೆಯ ಪರಿಭಾಷೆ 


ಅಗತ್ಯಕ್ಕೆ ಅನುಗುಣವಾಗಿ ಸಂಭಾವ್ಯತೆಯ ಪಾತ್ರಗಳು ಸರಳ ರಗಳೆಯಲ್ಲಿ ಮಾತಾಡುತ್ತವೆ. 
ನಿಯಮ ವರ್ತಿಸುತ್ತದೆ. 

ಸಾಲಿಲೊಕ್ವಿ ಮತ್ತು ಅಸೈಡ್‌ನಂತಹ ತಂತ್ರಗಳು 
ಸಂಭಾವ್ಯತೆಯನ್ನು ಕುರಿತ ಈ ಚರ್ಚೆ ಕಾವ್ಯಸತ್ಯ 

ಆ ಕಾಲದ ನಾಟಕದ ಸಂಪ್ರದಾಯಗಳು. 
(ಪೊಯೆಟಿಕ್ ಟ್ರುತ್ ) ಪ್ರಶ್ನೆಗೆ ನಮ್ಮನ್ನು ೨ . ಸಾಮಾನೀಕರಣ ( ಜನರಲೈಸಿಂಗ್) ಪದ . 
ಕರೆದೊಯ್ಯುತ್ತದೆ. ಕಾವ್ಯಸತ್ಯ ಬದುಕಿನಲ್ಲಿ ಹೆಚ್ಚಿನ ಸಂಖ್ಯೆಯ ಕೃತಿಗಳಲ್ಲಿ ಮತ್ತೆ ಮತ್ತೆ 
ಕಾಣುವ ವಾಸ್ತವಿಕ ಸತ್ಯಕ್ಕಿಂತ ಭಿನ್ನ ಮತ್ತು ಕಾಣುವ ವಿಷಯ , ರೂಪ, ತಂತ್ರಗಳನ್ನು 
ಉನ್ನತ; ಕಾವ್ಯದ ಸಂದರ್ಭದಲ್ಲಿ ನಮ್ಮ ಬೇಡ್ವಡಿಸಿ ಅವುಗಳನ್ನು ಸಂಪ್ರದಾಯ ಎಂದು 
ಸಾಮಾನ್ಯ ಅನುಭವಗಳನ್ನು ಆಧರಿಸಿದ , ಆದರೆ ಕರೆಯುವ ವಾಡಿಕೆ ಇದೆ . ವಿಮರ್ಶಕರು 
ಅವುಗಳನ್ನು ಮೀರಿದ , ಎಂದೂ ನಡೆಯದ ಕೃತಿಗಳನ್ನು ವರ್ಗಿಕರಿಸುವಲ್ಲಿ ಮೇಲಿನ ಯಾವು 
ಮತ್ತು ನಡೆಯಲು ಸಾಧ್ಯವಿಲ್ಲದ ಘಟನೆಗಳೇ ದಾದರೂ ಒಂದು ಅಂಶದ ಸಂಪ್ರದಾಯಕ್ಕೆ 
ಹೆಚ್ಚು ಸ್ಪಷ್ಟವಾಗಿ ಸತ್ಯವೆಂಬಂತೆ ಗೋಚರಿಸು ಸೇರಿದ ಕೃತಿ ಎಂದು ಹೇಳಬಹುದು. ಈ 
ತದೆ ಎನ್ನುತ್ತಾರೆ ಕಾವ್ಯಮೀಮಾಂಸಕರು . ಈ ಅರ್ಥದಲ್ಲಿ ಸಂಪ್ರದಾಯ ಪರಂಪರೆ 
ಅಭಿಪ್ರಾಯ ವಾಸ್ತವಿಕತೆಯ ಸಂಪ್ರದಾಯದ ( ಟ್ರೆಡಿಷನ್ ) ಯ ಒಂದು ಉಪವಿಭಾಗ 
ಕೃತಿಗಳಿಗೆ ಅನ್ವಯಿಸುವುದಿಲ್ಲ. ಅಭಿಜಾತ ಕಾವ್ಯ ವಾಗುತ್ತದೆ . ಉದಾಹರಣೆಗೆ ಆ್ಯಸ್ ಯು ಲೈಕ್ 
ನಾಟಕಗಳ ಬಗ್ಗೆ ಈ ಅಭಿಪ್ರಾಯ ನಿಜವಿರ ಇಟ್ ನಾಟಕ ಪ್ಯಾಸ್ಟೋರಲ್ ಸಂಪ್ರದಾಯಕ್ಕೆ 
ಬಹುದು. ಏಕೆಂದರೆ ಶೇಕ್ಸ್‌ಪಿಯರ್‌ನ ಅಥವ ಸೇರಿದ್ದು ಅಥವ ಕೃತಿಯ ಕೆಲವು ಅಂಶಗಳು 
ಮಹಾಭಾರತದಂತಹ ಕೃತಿಗಳಲ್ಲಿ ಬದುಕಿನ ಇಂಥ ಸಂಪ್ರದಾಯಕ್ಕೆ ಸೇರಿದ್ದು ಎಂದೂ 
ಅಸಾಧ್ಯತೆ ಕಾವ್ಯದ ಸಂಭಾವ್ಯತೆಯಾಗಿ ರಮ್ಯತೆ - ವಿಮರ್ಶಕರು ಗುರುತಿಸಬಹುದು. ಅಂದರೆ ಕೃತಿ 
ಯನ್ನು ನೀಡುತ್ತದೆ; ಅಸಂಭಾವ್ಯ ಘಟನೆಗಳು - ಯಲ್ಲಿ ಸಂಪ್ರದಾಯದ ಅಂಶ ಎಷ್ಟು ವ್ಯಾಪಕ 
ಕಾವ್ಯದ ವೈಶಿಷ್ಟ ಗಳೂ ಆಗುತ್ತವೆ . ಯೂಂಗನ ವಾಗಿದೆ ಎಂಬುದು ಮುಖ್ಯವಾಗುತ್ತದೆ. 
ಮನಶ್ಯಾಸ್ತ್ರದ ಪ್ರಕಾರ ಕಾವ್ಯದ ಅಸಂಭಾವ್ಯ 

ಸಂಪ್ರದಾಯಗಳನ್ನು ರೂಪ ಮತ್ತು ವಿಷಯದ 
ತೆಯು ಸಮಾಜದ ಸಮಷ್ಟಿ ಸುಪ್ತ ಚೇತನದ 

ದೃಷ್ಟಿಯಿಂದ ಕೆಲವರು ವಿಂಗಡಿಸುವುದಂಟು. 
ಪ್ರಭಾವವಾಗಿರಬಹುದು. 

ಹೀಗೆ ಪಾತ್ರಗಳಲ್ಲಿ , ಕಥಾಸಂವಿಧಾನ ಪಡೆ 
ಲೋಕಧರ್ಮ - ನಾಟ್ಯಧರ್ಮ ನಮೂದು ನೋಡಿ. ಗುವ ತಿರುವುಗಳಲ್ಲಿ , ಛಂದಸ್ಸಿನಲ್ಲಿ, ಭಾಷೆ, 
ಹೆಚ್ಚಿನ ಓದಿಗೆ: S . H . Butcher : Aristotle 's Theory 

ಶೈಲಿಗಳಲ್ಲಿ ಸಂಪ್ರದಾಯವನ್ನು ಗುರುತಿಸುವು 
of Poetry and Fine Art ( ೧೯೬೮), 

ದುಂಟು. ಎಲಿಜಬೀತನ್ ನಾಟಕಗಳಲ್ಲಿ 
೧೯೧. ಸಂಪ್ರದಾಯ Convention ಜಂಬಕೊಚ್ಚಿಕೊಳ್ಳುವ ಸೈನಿಕ, ವಿಕ್ಟೋರಿಯನ್ 
ಕನ್ವೆನ್ಶನ್ ಇದು ಎರಡು ಬಗೆಯ ಕಾದಂಬರಿಗಳಲ್ಲಿ ಮೂರ್ಛಬೀಳುವ ನಾಯಕಿ - 
ಅರ್ಥಗಳಲ್ಲಿ ಬಳಕೆಯಾಗುತ್ತದೆ: 

ಯರು, ಆಯಾಕಾಲದ ಸಾಹಿತ್ಯಕ ಸಂಪ್ರದಾಯ 
೧ . ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಬಳಕೆ ಗಳೆಂದು ಗುರುತಿಸಬಹುದು . ನಾಟಕದ 
ಯಲ್ಲಿರುವ ಅಂಗೀಕೃತ ಅಭಿವ್ಯಕ್ತಿ ವಿಧಾನಗಳು . ಕೊನೆಯಲ್ಲಿ ಖಳನಾಯಕನು ಪರಿವರ್ತನೆ 
ಇವು ಕೆಲವು ಬಾರಿ ಅಗತ್ಯವೆಂದು, ಕೆಲವುಬಾರಿ ಹೊಂದುವುದು ಮೆಲೊಡ್ರಾಮದ ಸಾಮಾನ್ಯ 
ಅನುಕೂಲವೆಂದು ಬಳಕೆಯಾಗುತ್ತವೆ. ಇವು ಸಂಪ್ರದಾಯ , ಪೆಟ್ರಾರ್ಕನ್ ಮತ್ತು ಮೆಟ 
ಜನರಿಂದಲೂ ಒಪ್ಪಿಗೆ ಪಡೆದುಬಿಟ್ಟಿರುತ್ತವೆ. ಫಿಸಿಕಲ್‌ ಕಟ್‌ಗಳು ಕಾವ್ಯಶೈಲಿಯ 
ಉದಾ. ಗೆ , ಶೇಕ್ಸ್‌ಪಿಯರನ ನಾಟಕಗಳಲ್ಲಿ ಸಂಪ್ರದಾಯಗಳು . 


ವಿಮರ್ಶೆಯ ಪರಿಭಾಷೆ | ೨೭೫ 


ಒಂದು ಕೃತಿಯಲ್ಲಿ ಸಂಪ್ರದಾಯದ ಅಂಶ ಎಷ್ಟು ಭಾವನೆಗಳು , ಯೋಚನೆಗಳು ಮತ್ತು ಮನಸ್ಸು 
ಇದೆ ಎಂಬುದು ಮುಖ್ಯವಲ್ಲ . ಲೇಖಕನು ಎಷ್ಟು ಕೆಲಸ ಮಾಡುವ ವಿಧಾನವನ್ನು ಸಂವಹನೆಯ 
ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದಾನೆ ಅಗತ್ಯವೇ ನಿರ್ಧರಿಸಿ, ರೂಪಿಸುತ್ತದೆ ಎಂಬ 
ಎಂಬುದು ಮುಖ್ಯ . ಆದರೆ ಸ್ವಂತಿಕೆ ಇಲ್ಲದ ಅಂಶವನ್ನು ನಾವು ಗಮನಿಸುವುದೇ ಇಲ್ಲ . 
ಲೇಖಕ ತನ್ನ ಕೃತಿಯಲ್ಲಿ ಸಂಪೂರ್ಣವಾಗಿ ಸಂವಹನೆಯ ಕ್ರಿಯೆ ಮತ್ತು ಮೌಲ್ಯಗಳ 
ಸಂಪ್ರದಾಯಬದ್ಧವಾದರೆ ಅದನ್ನು ನಿಂದಾತ್ಮಕ ಸಿದ್ದಾಂತ ಸಾಹಿತ್ಯ ವಿಮರ್ಶೆಯ ಆಧಾರ 
ವಾಗಿ ಸಂಪ್ರದಾಯಕತೆ ( ಕನ್ವೆನ್‌ಶನಲ್) ಎಂದು - ಸ್ತಂಭಗಳು ” ಎಂದು ರಿಚರ್ಡ್ಸ್ನ ಅಭಿಪ್ರಾಯ. 
ವಿಮರ್ಶಕರು ಗುರುತಿಸುತ್ತಾರೆ . ಒಂದು 

ಹೆಚ್ಚಿನ ಓದಿಗೆ: . A , Richards: Principles of Lit 
ಅರ್ಥದಲ್ಲಿ ಸ್ವಂತಿಕೆಯು ಸಂಪ್ರದಾಯಕ್ಕೆ erary Criticism ( ೧೯೨೪). 
ವಿರುದ್ಧವಾದದ್ದು. ಪ್ರತಿಯೊಂದು ತಲೆಮಾರಿನ 

೧೯೩. ಸಂವೇದನೆಯ ವಿದಳನ Disso 
ಮಹಾಕವಿಯು ತನ್ನ ದೃಷ್ಟಿಕೋನ ಭಾಷೆ , 

ciation ofSensibility aise208 cm 
ಶೈಲಿಗಳಲ್ಲಿ ತನ್ನ ಸಂಪ್ರದಾಯವನ್ನುವಿಧಿ 

ಆಫ್ ಸೆನ್ಸಿಬಲಿಟಿ ಈ ಮಾತನ್ನು ವಿಮರ್ಶೆ 
ಸಿಯೇ ಮಹತ್ವವಾದದ್ದನ್ನು ರಚಿಸಿರುವುದನ್ನು 

ಯಲ್ಲಿ ಮೊದಲು ಬಳಸಿದವನು ಟಿ .ಎಸ್ . 
ಗಮನಿಸಬಹುದು. 

ಎಲಿಯಟ್ ೧೯೨೧ರಲ್ಲಿ ಬರೆದ ದಿ 
ಹೆಚ್ಚಿನ ಓದಿಗೆ : M . C Bradroot : Themes and con 

ಮೆಟಫಿಸಿಕಲ್ ಪೊಯೆಟ್ಸ್ ಎಂಬ ಪ್ರಬಂಧ 
ventions of Elizabethan Tragedy ( ೧೯೩೬) ; 
Harry Levin : Perspectives of Criticism , John ದಲ್ಲಿ ಇದರ ಹಿನ್ನೆಲೆಯಲ್ಲಿ ಕೋಲ್‌ರಿಜ್ 
L . Lowes: Convention and revolt in Poetry 

ಹೇಳುವ “ಸಂಯೋಜಿತ ಕಲ್ಪನೆ ” (ಸಿಂಥೆಟಿಕ್ 
( ೧೯೧೯ ); Graham Hough : Reflections on aLit 
erary Revolution ( ೧೯೬೦) . 

ಇಮ್ಯಾಜಿನೇಶನ್ ) ಮತ್ತು ಫ್ರೆಂಚಿನ ಸಂಕೇತ 

ವಾದಿ ವಿಮರ್ಶಕ ರೆಮೈಡ್ ಗಾರ್‌ಮಾಂಟ್‌ನ 
೧೯೨, ಸಂವಹನೆ Communication 

ಪರಿಕಲ್ಪನೆಗಳ ಪ್ರಭಾವವಿದೆ. 
ಕಮುನಿಕೇಶನ್ “ ಒಂದು ಮನಸ್ಸು , 
ಇನ್ನೊಂದು ಮನಸ್ಸನ್ನು ಪ್ರಭಾವಿತಗೊಳಿಸು ಎಲಿಯಟ್‌ನ ಪ್ರಕಾರ ೧೭ ಶತಮಾನದ 
ವಂತೆ ಸುತ್ತಲ ಪರಿಸರದಲ್ಲಿ ತೊಡಗಿಸಿ ಆರಂಭ ಕಾಲದ ಮೆಟಫಿಸಿಕಲ್ ಕವಿಗಳಿಗೆ 
ಕೊಂಡಾಗ , ಆ ಇನ್ನೊಂದು ಮನಸ್ಸಿನಲ್ಲಿ , ಯಾವುದೇ ಅನುಭವವನ್ನು ಕಬಳಿಸಬಲ್ಲ 
ಮೊದಲ ಮನಸ್ಸಿನಲ್ಲಿ ಇದ್ದಂತಹ ಅನುಭವ ಸಂವೇದನೆಯ ಕೌಶಲ್ಯ ” ಇತ್ತು . ಅವರು 
ಉಂಟಾಗುತ್ತದೆ ಮತ್ತು ಹಾಗಾಗುವುದಕ್ಕೆ ಆ ಆಲೋಚನೆಗಳನ್ನು ನೇರ ಇಂದ್ರಿಯ ಗ್ರಹಿಕೆ 
ಮೊದಲ ಮನಸ್ಸಿನ ಅನುಭವ ಭಾಗಶಃ ಗಳನ್ನಾಗಿ ಪಡೆಯುವ ಸಾಮರ್ಥ್ಯವನ್ನು 
ಕಾರಣವಾಗಿರುತ್ತದೆ ” ಎಂದು ಐ . ಎ . ರಿಚರ್ಡ್ಸ್ ಪ್ರದರ್ಶಿಸಿದರು . “ ಆಲೋಚನೆಯನ್ನು 
ಸಂವಹನೆಯ ಪ್ರಕ್ರಿಯೆಯನ್ನು ವಿವರಿಸುತ್ತಾನೆ . ಗುಲಾಬಿಯ ಸುವಾಸನೆಯಂತೆ ತಕ್ಷಣ 
ಮಾತು, ಬರವಣಿಗೆ , ಸಂಜ್ಞೆ, ಮುಖಭಾವ, ತೀವ್ರವಾಗಿ ಅನುಭವಿಸಿದರು. “ ಡನ್‌ಗೆ 
ದೇಹದ ಭಂಗಿ ಇವು ಸಂವಹನೆಯ ಮಾಧ್ಯಮ 

ಆಲೋಚನೆ ಅನುಭವವಾಗಿತ್ತು; (ಅದು) ಅವನ 
ಗಳಾಗಿ ವರ್ತಿಸುತ್ತವೆ . 

ಸಂವೇದನೆಯನ್ನು ಪರಿಷ್ಕರಿಸಿತು. ” “ ಆದರೆ 
ಮನುಷ್ಯರು ಸಮಾಜ ಜೀವಿಗಳು ಮತ್ತು ಬಾಲ್ಯ ಹದಿನೇಳನೆಯ ಶತಮಾನದಲ್ಲಿ ಸಂವೇದನೆಯ 
ದಿಂದಲೇ ಸಂವಹನೆಯ ಕ್ರಿಯೆಯಲ್ಲಿ ತೊಡ ವಿದಳನ ಉಂಟಾಯಿತು. ನಾವು ಆದರಿಂದ 
ಗಿರುವವರು . ಹೀಗಾಗಿ ನಮ್ಮ ಅನುಭವಗಳು , ಚೇತರಿಸಿಕೊಂಡೇ ಇಲ್ಲ ” ಎಂದು ಎಲಿಯಟ್ 


೨೭೬ | ವಿಮರ್ಶೆಯ ಪರಿಭಾಷೆ 


ತನ್ನ ಪ್ರಬಂಧದಲ್ಲಿ ಹೇಳುತ್ತಾನೆ. ಅಂದರೆ , ಕರೋಡ್‌ನು ಸಂವೇದನೆಯ ವಿದಳನದ ಕಲ್ಪನೆ 
ಆಲೋಚನೆ ಮತ್ತು ಭಾವನೆಗಳ ಬೇರ್ಪಟ್ಟ , ಚಾರಿತ್ರಿಕವಾಗಿ ನಿರುಪಯುಕ್ತ ಎನ್ನುತ್ತಾನೆ. 
ಅವೆರಡೂ ಪ್ರತ್ಯೇಕವಾಗಿರುವ ಸ್ಥಿತಿಯನ್ನು ಆತ 

ಹೆಚ್ಚಿನ ಓದಿಗೆ : T.S . Eliot: The Metaphysical Poets 
ಸಂವೇದನೆಯ ವಿದಳನ ಎಂದು ಕರೆಯುತ್ತಾನೆ. ( ಪ್ರಬಂಧ) Selected essays [IL Ed, ೧೯೬೦] 
ಈ ವಿದಳನಕ್ಕೆ ಕಾರಣವಾಗುವಂಥ ಪ್ರಭಾವ ಪುಸ್ತಕದಲ್ಲಿ ಮತ್ತು Milton II ( ಪ್ರಬಂಧ) On Poetry 

and Poets ( ೧೯೫೭); ಪುಸ್ತಕದಲ್ಲಿ FW , Bateson : 
ಮಿಲ್ಟನ್ ಮತ್ತು ಡೈಡನ್ರಿಂದ ಬಂದಿತು. 

“ Dissociation of Sensibility ” ( ಪ್ರಬಂಧ) Essays 
ಅನಂತರದ ಇಂಗ್ಲಿಷ್ ಕವಿಗಳು ಚಿಂತಿಸಿದರು '. Criticism I ( ೧೯೫೧); ಮತ್ತು II ( ೧೯೫೨) 
ಅಥವ ' ಅನುಭವಿಸಿದರು . ಚಿಂತನೆ ಮತ್ತು J 3.80000 ; Frank Kermode: Romantic Image 
ಅನುಭವಗಳ ' ಏಕೀಕೃತ ಸಂವೇದನೆಯ ಕ್ರಿಯೆ ' 

( ೧೯೫೭) 
ಅವರಾರಿಗೂ ದಕ್ಕಲಿಲ್ಲ ಎಂದು ಎಲಿಯಟ್ ೧೯೪ , ಸಣ್ಣಕತೆ Short Story ಷಾರ್ಟ್ 
ಹೇಳುತ್ತಾನೆ. 

ಸ್ಟೋರಿಕನ್ನಡದಲ್ಲಿ ಸಣ್ಣಕತೆ ಎಂಬ ಪರಿಭಾಷೆ 

ಹುಟ್ಟಿಕೊಂಡದ್ದು ಇಂಗ್ಲಿಶ್ ಸಾಹಿತ್ಯ 
ಎಲಿಯಟ್‌ನ ಈ ವರ್ಗಿಕರಣ ಅಸ್ಪಷ್ಟವಾದು 

ವಿಮರ್ಶೆಯ ಪರಿಚಯದಿಂದ. ಕನ್ನಡದಲ್ಲಿ 
ದಾದರೂ ವಿಮರ್ಶಕರು ಈ ಪರಿಕಲ್ಪನೆಯನ್ನು 

ಸಮೃದ್ಧಿಯಾಗಿ ಸಣ್ಣಕತೆಗಳು ಸೃಷ್ಟಿಯಾಗ 
ಅನೇಕ ಸಾಹಿತ್ಯ ಕೃತಿಗಳಿಗೆ , ಅನೇಕ ರೀತಿಯ ತೊಡಗಿದ್ದು ನವೋದಯ ಕಾಲದಲ್ಲಿ ಇಂಗ್ಲಿಶ್ 
ವಿವರಣೆಗಳಿಗೆ ಬಳಸಿಕೊಂಡರು . ಮಾನವೀಯ ನಲ್ಲಾದರೂ 'ಸಣ್ಣಕತೆ ' ಎಂಬ ಹೆಸರನ್ನು ಆ 
ಮೌಲ್ಯಗಳು ಮತ್ತು ಭಾವನೆಗಳನ್ನು ಹೊರತು ಪ್ರಕಾರಕ್ಕೆ ಲಗತ್ತಿಸಲು ತೊಡಗಿದ್ದು ೧೯ನೆ ಶ. ದ 
ಪಡಿಸಿದ, ಪ್ರಪಂಚವನ್ನು ವಸ್ತುದೃಷ್ಟಿಯಿಂದ ನಂತರವೇ . ಆದರೆ ಈ ಹೆಸರು ಸೃಷ್ಟಿಯಾಗಿ 
ನೋಡುವ ೧೭ನೇ ಶತಮಾನದ ವೈಜ್ಞಾನಿಕ ಬಳಕೆಗೆ ಬರುವುದಕ್ಕೆ ಬಹಳ ಹಿಂದಿನಿಂದಲೇ , 
ದೃಷ್ಟಿಕೋನ ಬೆಳೆದ ಬಗೆಯನ್ನು ಕುರಿತು ಬಹುಶಃ ಅನೇಕ ಸಾವಿರ ವರ್ಷಗಳಷ್ಟು 
ಎಲಿಯಟ್‌ನ ಪರಿಕಲ್ಪನೆಯ ಬಳಕೆಯಾಯಿತು. 

ಹಿಂದಿನಿಂದ , ಪ್ರಪಂಚದ ಅನೇಕ ಭಾಷೆಗಳಲ್ಲಿ 
"ನವ್ಯ ' ರ ಕಾವ್ಯ ಏಕೀಕೃತ ಸಂವೇದನೆಯನ್ನು 

ಸಣ್ಣಕತೆಗಳಿದ್ದುದನ್ನು ಗುರುತಿಸಬಹುದು. 
ಹಿಡಿದಿಡುವ ಪ್ರಯತ್ನ ಮಾಡಿತು . ಎಲಿಯಟ್ 

ಪ್ರಕಾರವೆಂದಾಗಲೀ , ದೃಷ್ಟಿಕೋನವೆಂದಾಗಲೀ 
ನ ದಿ ವೇಸ್ಟ್ ಲ್ಯಾಂಡ್ ಇದಕ್ಕೆ ಒಂದು 

ಸಣ್ಣಕತೆಯ ಎಲ್ಲ ವೈವಿಧ್ಯಗಳನ್ನೂ ಒಳಗೊಳ್ಳುವ 

ಸಮರ್ಪಕ ಲಕ್ಷಣವನ್ನು ನಿರೂಪಿಸುವುದು , 
ಉದಾಹರಣೆ . ಆದರೆ ೧೯೫೦ರಿಂದ ಈಚೆಗೆ 

ಬಹುಶಃ, ಅಸಾಧ್ಯ . 
ಎಲಿಯಟ್‌ನ ಈ ಸಿದ್ದಾಂತ ತೀವ್ರವಾದ 

' ಪರಿಮಿತ ದೀರ್ಘತೆಯ ಗದ್ಯ ನಿರೂಪಣೆ' 
ಆಕ್ಷೇಪಣೆಗೆ ಗುರಿಯಾಗಿದೆ . ೧೬೪೨ರ 

ಎಂದು ಸಣ್ಣಕತೆಯನ್ನು ಗಮನಿಸುವುದಾದರೆ , 
ಅಂತರ್ ಯುದ್ಧದಿಂದ ಈಚೆಗೆ ನಡೆದು ಬಂದ 

ಈ ಬಗೆಯ ರಚನೆಗಳು , ಬರವಣಿಗೆಯ ಕಲೆ 
ಇಂಗ್ಲಿಶ್ ಕಾವ್ಯದ ಮತ್ತು ವೈಚಾರಿಕತೆಯ 

ಮನುಷ್ಯನಿಗೆ ಪರಿಚಯವಾಗುವುದಕ್ಕಿಂತ 
ಇತಿಹಾಸವನ್ನು ಇದು ಸುಳ್ಳು ಮಾಡಿ 

ಸಾವಿರಾರು ವರ್ಷಗಳಷ್ಟು ಹಿಂದಿನಿಂದಲೇ 
ವಿವರಿಸುತ್ತದೆ; ಕೆಲವು ರೀತಿಯ ಕಾವ್ಯವನ್ನು 

ಅಸ್ತಿತ್ವದಲ್ಲಿದ್ದವೆಂದು ಹೇಳಬೇಕಾಗುತ್ತದೆ. 
ಕುರಿತ ಎಲಿಯಟ್ನ ವೈಯಕ್ತಿಕ ಅಪೇಕ್ಷೆಗಳ ದೇವತೆಗಳ ರಾಕಸರ ಕತೆಗಳು ; ಮನುಷ್ಯನ 
ಸಮರ್ಥನೆಗೆ ಮಾತ್ರ ಇದು ಉಪಯುಕ್ತ ಬೇಟೆಯ ವಿವರಗಳು ; ದಿನನಿತ್ಯದ ಹರಟೆ 
ಎಂಬುದು ಕೆಲವರ ಅಭಿಪ್ರಾಯ . ಫ್ರಾಂಕ್ ಇವೆಲ್ಲವೂ ಪರಿಮಿತ ಸ್ವರೂಪದ ಗದ್ಯ 


ವಿಮರ್ಶೆಯ ಪರಿಭಾಷೆ | ೨೭೭ 


ನಿರೂಪಣೆಗಳೇ ಆಗಿವೆ . ನಮಗೆ ದೊರೆತಿರುವ ಮತ್ತು ನಿಷ್ಠುರವಾಗಿ ಕೃತಿಯ ಅಗತ್ಯ `ರಚನೆ' 
ಅತಿ ಪ್ರಾಚೀನ ಸಣ್ಣಕತೆ , ಬಹುಶಃ ಕ್ರಿ . ಪೂ . ಗಳನ್ನು ಗಮನದಲ್ಲಿಟ್ಟುಕೊಂಡು ಆಯ್ದ ಘಟನೆ 
೩೨೦೦ರ ಸುಮಾರಿನದು - ಈಜಿಪ್ಟ್ ಗಳನ್ನು ವಿಶಿಷ್ಟವಾಗಿ ನಿರೂಪಿಸುವ ಮೂಲಕ 
ಭಾಷೆಯ ದಿ ಟೂ ಬ್ರದರ್ ಎಂಬುದು. ಸಣ್ಣಕತೆಯು ಸಿಂಗಲ್ ಎಫೆಕ್ಟ್ ಅನ್ನು ತರಲು' 
ಬುದ್ಧನ ಜಾತಕ ಕಥೆಗಳು, ಪಂಚತಂತ್ರ , ಪ್ರಯತ್ನಿಸುತ್ತದೆ . ಇತರ ವಿಮರ್ಶಕರ ಪ್ರಕಾರ 
ಈಸೋಪನ ನೀತಿಕಥೆಗಳು , ಹಳೆಯ ಸಣ್ಣಕತೆಯು - ಪರಿಮಿತ ಅವಕಾಶದಲ್ಲಿ ಒಂದು 
ಒಡಂಬಡಿಕೆಯಲ್ಲಿ ಬರುವ ಡೇನಿಯಲ್ , ' ಪ್ರಪಂಚವನ್ನು ಸೃಷ್ಟಿಸಬೇಕು; ನಿತ್ಯದ ಬದುಕಿನ 
ಜೋನಾರ್ ಮತ್ತು ರುತ್‌ರ ವೃತ್ತಾಂತ , ಹೊಸ ' ಪ್ರಾತಿನಿಧಿಕ ಮಾದರಿಯಾಗಿರಬೇಕು; 
ಒಡಂಬಡಿಕೆಯ ಸಾಮತಿಗಳು , ಅರೇಬಿಯನ್ ಯಾವುದಾದರೊಂದು ಪಾತ್ರ, ಘಟನೆ ಅಥವ 
ನೈಟ್ಸ್ , ಡೆಕಮೆರಾನ್ ಹೀಗೆ' ಹಳೆಯ ' ಕತೆಗಳ ಭಾವನೆಯ ಮೇಲೆ ಗಮನವನ್ನು ಕೇಂದ್ರೀ 
ಪಟ್ಟಿಯನ್ನೆ ಮಾಡಬಹುದು . ಮೇಲಿನ ಕರಿಸುವ ಮೂಲಕ ಮತ್ತು ಪುನರುಕ್ತಿ ಹಾಗೂ 
ವಿವರಣೆಗೆ ಅನುಗುಣವಾಗಿ , ಕೇವಲ ಇವು ಅಪ್ರಸ್ತುತ ವಿಷಯಗಳನ್ನು ಕೈಬಿಡುವ ಮೂಲಕ 
ಮಾತ್ರವಲ್ಲದೆ ಫೇಬಲ್‌ಗಳು , ಜನಪದ 'ಯೂನಿಟಿ ಆಫ್ ಇಂಪ್ರೆಶನ್ ' ಅನ್ನೂ 
ಕತೆಗಳು , ಕಿನ್ನರ ಕತೆಗಳು , ಜರ್ಮನಿಯ ಪರಿಪೂರ್ಣತೆಯ ಭಾವನೆಯನ್ನೂ ಸ್ಥಾಪಿಸು 
ನಾವೆಲ್ಡ್ ಪ್ರಕಾರ , ಸ್ಪೇನಿನ ಎಕ್ಸಂಪ್ತರಿ ಟೇಲ್ಸ್ ಇದೆ; ಸಣ್ಣಕತೆಯಲ್ಲಿ ಪರಿಣಾಮ ಮುಖ್ಯವೇ 
ಇವೂ 'ಸಣ್ಣಕತೆ ' ಯ ವ್ಯಾಪ್ತಿಗೆ ಒಳಪಡುತ್ತವೆ . ಹೊರತು ಸಂಭಾವ್ಯತೆಯಲ್ಲ: ವಿರೋಧಾಭಾಸ , 
ತೀರ ಇತ್ತೀಚಿನವರೆಗೆ ಸಣ್ಣಕತೆಗಳು ಯಾವು ಶಿಲ್ಪ , ನಾಟಕೀಯ ವಿನ್ಯಾಸ ಮತ್ತು ಮಹತ್ವ 
ದಾದರೊಂದು ಪ್ರಸಿದ್ದ ಮೂಲದಿಂದ ಪೂರ್ಣ ಅನುಭವಗಳ ಬಗ್ಗೆ ಓದುಗನ ಅಕಾಂಕ್ಷೆ 
( ಬೃಹತ್ಕಥೆ , ಭೇತಾಳವಿಂಶತಿ ಇತ್ಯಾದಿ) ಗಳನ್ನು ಪೂರೈಸಬೇಕು; ಭ್ರಮೆ , ವಾಸ್ತವಿಕತೆ , 
ಬಂದವೇ ಆಗಿರುತ್ತಿದ್ದವು. ಕಥೆ ಹೇಳುವವನ ಸಹಜತೆ ಈ ಯಾವ ವಿಧದಲ್ಲಿಯಾದರೂ 
ಕಲೆಗಾರಿಕೆಗೆ ಮೆಚ್ಚುಗೆ ಸಲ್ಲುತ್ತಿತ್ತೇ ಹೊರತು ಕತೆಯನ್ನು ರಚಿಸಬಹುದು; ಕತೆಯ ಭಾಷೆ 
ಕತೆಯ ಹೊಸತನಕ್ಕಲ್ಲ . ೧೯ನೆ ಶ . ದ ' ಮಿತ' ವಾದದ್ದಾಗಿರಬೇಕು; ಬಾಹ್ಯ ವಾಸ್ತವಿಕತೆ 
ಆರಂಭದಲ್ಲಿ ವೃತ್ತಪತ್ರಿಕೆಗಳು ಕಾಣಿಸಿಕೊಳ್ಳ ಯನ್ನು ನಕಲು ಮಾಡುವುದಕ್ಕಿಂತ ಮಿಗಿಲಾಗಿ 
ತೊಡಗಿ ಓದುಗರ ಸಂಖ್ಯೆ ಅಪಾರವಾಗಿ ಕತೆಯ ಭಾಷೆಯು ಓದುಗನಿಗೆ “ಸೂಚನೆಗಳ 
ಬೆಳೆದಾಗ ಸ್ವತಂತ್ರ ಸಣ್ಣಕತೆಗಳ ರಚನೆಯತ್ತ ಮುಖಾಂತರ ಸಾಮಾನ್ಯ ದರ್ಶನ ” ನೀಡು 
ಪ್ರಸಿದ್ಧ ಲೇಖಕರ ಗಮನ ಹರಿಯಿತು. ವಂತಿರಬೇಕು. 


ಸಣ್ಣಕತೆಗಳು ಎಷ್ಟೇ ಜನಪ್ರಿಯವಾಗಿದ್ದರೂ , ಸಣ್ಣಕತೆಯನ್ನು ಕುರಿತು ತಾತ್ವಿಕ ಚಿಂತನೆಯನ್ನು 
ಬಹುಶಃ, ಕತೆಗಳ ವೈವಿಧ್ಯದಿಂದಾಗಿ, ವಿಮರ್ಶೆ ನಡೆಸಿರುವ ಎಲ್ಲ ವಿಮರ್ಶಕರು ಕತೆಯಲ್ಲಿ 
ಯಲ್ಲಿ ಅದನ್ನು ಕುರಿತ ತಾತ್ವಿಕ ಚಿಂತನೆ ನಡೆದಿರು ಅರ್ಥಪೂರ್ಣ ಆರಂಭ ಮತ್ತು ಸಹಜ , 
ವುದು ಬಹಳ ಕಡಿಮೆ . ಎಡ್ಕರ್‌ ಅಲೆನ್‌ಪೊ ಸಮಂಜಸ ಅಂತ್ಯ ಇರಬೇಕೆಂದು ಒತ್ತಿ ಹೇಳು 
ಸಣ್ಣಕತೆಯ ಸ್ವರೂಪವನ್ನು ವಿವರಿಸಲು ತ್ತಾರೆ. ಕಾದಂಬರಿಯಲ್ಲಿರಬಹುದಾದ ಶೈಥಿಲ್ಯಕ್ಕೆ 
ಪ್ರಯತ್ನಿಸಿದ. ಅವನ ಪ್ರಕಾರ ಸಣ್ಣಕತೆ ಓದಲು ಸಣ್ಣಕತೆಯಲ್ಲಿ ಸ್ಥಾನವಿಲ್ಲ. ಪುಷ್ಠಿನ್‌ನ ಕ್ಲೀನ್ 
ಅರ್ಧಗಂಟೆಯಿಂದ ಒಂದು ಅಥವ ಎರಡು ಆಫ್ ಸ್ಟೇಟ್ಸ್, ಕಾಫನ ಮೆಟಮಾರ್‌ ಫಸಿಸ್ 
ಗಂಟೆಗಳ ಕಾಲ ತೆಗೆದುಕೊಳ್ಳುವ ಸಂಕ್ಷಿಪ್ತವಾದ ನಂತಹ ಅತ್ಯುತ್ತಮ ಕತೆಗಳು ಇಡೀ ಕತೆಯನ್ನು 
ಗದ್ಯ ನಿರೂಪಣೆ ”. ಮಿತವ್ಯಯದ ದೃಷ್ಟಿಯಿಂದ ನಿಯಂತ್ರಿಸುವ ಮುಖ್ಯ ಪ್ರತಿಮೆಯೊಂದನ್ನು 


೨೭೮ | ವಿಮರ್ಶೆಯ ಪರಿಭಾಷೆ 


ಹೊಂದಿರುತ್ತವೆ. ಸಣ್ಣಕತೆಗೆ ಹೋಲಿಸ ಸಂಧಿಗಳು , ಎಲ್ಲ ವೃತ್ತಿಗಳು ಇರುತ್ತವೆ. 
ಬಹುದಾದ ಪ್ರಕಾರವೆಂದರೆ ಚಲನಚಿತ್ರ ಸಮವಾಕಾರದ ಮೂರು ಅಂಕಗಳು ಕ್ರಮವಾಗಿ 
ವೊಂದೇ , ಬೇಟ್ಸ್ನ ಪ್ರಕಾರ ಸಣ್ಣಕತೆ ಮತ್ತು ೨೪ , ೮ , ೪ ಗಳಿಗೆಗಳಲ್ಲಿ ನಡೆದ ಘಟನೆಗಳನ್ನು 
ಚಲನಚಿತ್ರ ಒಂದೇ ಕಲೆಯ ಭಿನ್ನ ಅಭಿವ್ಯಕ್ತಿಗಳು. ನಿರೂಪಿಸುತ್ತವೆ . ವಸ್ತುವಿನ ಸ್ವಭಾವ, ದೈವ 
ಏಕೆಂದರೆ ಈ ಎರಡೂ ಮಾಧ್ಯಮಗಳು ಅತಿ ಮತ್ತು ಶತ್ರುಗಳಿಂದ ನಡೆಯುವ ಮೂರು 
ಕಡಿಮೆ ವಿವರಣೆ , ವ್ಯಾಖ್ಯಾನಗಳೊಡನೆ , ಕಪಟಗಳು : ಧರ್ಮ ಅರ್ಥಕಾಮಗಳಿಂದ 
ಅಂಗ - ಭಂಗಿಗಳ ಸರಣಿಯೊಂದಿಗೆ ಷಾಟ್ ಪ್ರೇರಿತವಾದ ಮೂರು ಬಗೆಯ ಶೃಂಗಾರಗಳು ; 
ಮತ್ತು ಸೂಚನೆಗಳ ಮುಖಾಂತರ ವಿಷಯವನ್ನು ಯುದ್ದ, ಗಾಳಿ , ಬೆಂಕಿಗಳಿಂದ ಬರುವ ಮೂರು 
ನಿರೂಪಿಸುತ್ತವೆ . 

ವಿದ್ರವಗಳು ಅಂಕಕ್ಕೆ ಒಂದೊಂದರಂತೆ 
ಸಣ್ಣಕತೆಯನ್ನು ಅನೆಕ್ಡೊಟ್ ಮತ್ತು 

ಬರುತ್ತವೆ. 
ಟೇಲ್‌ಗಳಿಂದ ಬೇರ್ಪಡಿಸಿ ನೋಡಲಾಗುತ್ತದೆ . ೧೯೬ . ಸಮಸ್ಯೆ- ನಾಟಕ ಪ್ರಾಬ್ಲಂ ಪೈ ೨೦ನೆ 
ಟೇಲ್ ಎಂಬುದು ಘಟನೆಯನ್ನು ಆಧರಿಸಿದ ಶ . ದಲ್ಲಿ ಬೆಳೆದ ನಾಟಕ ಪ್ರಕಾರ , ನಾರ್ವೆಯ 
ಕತೆ. ಕತೆಯ ಮುಕ್ತಾಯ ಅಂದರೆ ಘಟನೆಗಳ ನಾಟಕಕಾರ ಇಬ್ಬನ್‌ನ ಕೃತಿಗಳಿಂದ ಜನಪ್ರಿಯ 
ಫಲಿತಾಂಶ ಏನು ಎಂಬುದೇ ಕತೆಯ ಕೇಂದ್ರ ವಾಯಿತು. ನಾಯಕ ಪಾತ್ರವು ಎದುರಿಸುವ 
ವಾಗಿರುತ್ತದೆ . ಪತ್ತೇದಾರಿ ಕತೆ ಮತ್ತು ಸನ್ನಿವೇಶಗಳು ಸಮಕಾಲೀನ ಸಮಾಜದ 
ಕಾದಂಬರಿಗಳು ಈ ಗುಂಪಿಗೆ ಸೇರಿದವು. ಯಾವುದಾದರೊಂದು ಸಮಸ್ಯೆಯನ್ನು 
ಸುಮಾರು ೫೦೦ರಿಂದ ೧೦೦೦ ಪದಗಳಷ್ಟು ಪ್ರತಿನಿಧಿಸುವಂತಿರುವುದು ಪ್ರಾಬ್ಲಂ ಪ್ಲೇಯ 
ವ್ಯಾಪ್ತಿ ಇರುವ ಕತೆಯನ್ನು ಶಾರ್ಟ್ ಶಾರ್ಟ್ ವೈಶಿಷ್ಟ್ಯ . ಪಾತ್ರಗಳಾಗಲೀ ಸಮಾಜವಾಗಲೀ , 
ಸೈರಿ ಎಂದೂ ೧೦ ,೦೦೦ ಪದಗಳಿ ಕ್ರಿಯೆಯಲ್ಲಿ ತೊಡಗುವ ಸನ್ನಿವೇಶ ಬಂದಾಗ 
ಗಿಂತಲೂ ಹೆಚ್ಚಿನ ವಾಪ್ತಿ ಇರುವ ಸಣ್ಣಕತೆಗಳನ್ನು ಎದುರಿನಲ್ಲಿ ಹಲವಾರು ಅವಕಾಶಗಳು , 
( ದಿ ಟರ್ನ್ ಆಫ್ ದಿ ಸ್ಕೂ , ಹಾರ್ಟ್ ಆಫ್ ದಾರಿಗಳು ಇದ್ದು ಯಾವುದಾದರೊಂದನ್ನು 
ಡಾರ್ಕ್‌ನೆಸ್) ಕಿರು ಕಾದಂಬರಿ ( ನಾವೆಲೆಟ್ ಆಯ್ಕೆ ಮಾಡಿಕೊಳ್ಳುವ ಸಮಸ್ಯೆ ಎದುರಾಗು 
ನೀಳತೆ), ಎಂದೂ ಕರೆಯುತ್ತಾರೆ . 

ತ್ತದೆ . ಇದು ಎಲ್ಲ ಬಗೆಯ ನಿರೂಪಣಾತ್ಮಕ 
ಹೆಚ್ಚಿನ ಓದಿಗೆ: Caroline Gordon and Allen Tate : ಸಾಹಿತ್ಯ ಕೃತಿಗಳ ಬಗ್ಗೆಯೂ ನಿಜವಾದರೂ , 
The House of Fiction ; Frank 0 . Connor: The 

ಪ್ರಾಬ್ಲಂ ಪ್ಲೇ ಸಮಸ್ಯೆಯೊಂದಿಗೆ ಆಯ್ದುಕೊಳ್ಳ 
Lonely Voice - A Study of the Short Story 

ಬೇಕಾದ ಕ್ರಿಯೆಯ ಬಗ್ಗೆ ದಾರಿಯ ಬಗ್ಗೆ, 
( ೧೯೬೨) ; Sean O ' Faolain : The Short Story 
( ೧೯೪೮, ೧೯೬೪). 

ಖಚಿತವಾದ ಧೋರಣೆ ಸಿದ್ದಾಂತಗಳನ್ನು 

ಪ್ರತಿಪಾದಿಸುತ್ತದೆ . ಸಮಸ್ಯೆ ಮತ್ತು ಅದರ 
೧೯೫. ಸಮವಾಕಾರ ದೃಶ್ಯಕಾವ್ಯದ ಹತ್ತು 

ಪರಿಹಾರವನ್ನು , ನಾಟಕಕಾರ ಕೃತಿಯಲ್ಲಿ ತನ್ನ 
ಮುಖ್ಯ ವಿಭಾಗಗಳಲ್ಲಿ ಒಂದು. ದೇವತೆಗಳ , 

ಅಭಿಪ್ರಾಯಗಳ ವಕ್ತಾರನಂತಿರುವ ಪಾತ್ರವನ್ನು 
ರಾಕ್ಷಸರ ಕತೆಯನ್ನು ಹೇಳುವ ಪ್ರಖ್ಯಾತ ವಸ್ತು. ಸಪಿಸುವ ಮೂಲಕ ಇಲವೇ ಸಂವಿಧಾನದ 
ಬೇರೆ ಬೇರೆ ಉದ್ದೇಶಗಳಿಂದ ಪ್ರೇರಿತವಾದ ಬೆಳವಣಿಗೆಯ ಮೂಲಕ ಅಥವ ಇವೆರಡೂ 
ದೇವತೆಗಳು ಮತ್ತು ರಾಕ್ಷಸರು ನಾಯಕರು . ವಿಧಾನಗಳನ್ನು ಬಳಸಿಕೊಂಡು ಸೂಚಿಸುತ್ತಾನೆ . 
ವೀರರಸಕ್ಕೆ ಪ್ರಾಮುಖ್ಯ . ಮೂರು ಅಂಕಗಳು . ಸಾಮಾನ್ಯವಾಗಿ ಅವನ ದೃಷ್ಟಿ ಮತ್ತು ಆತ 
ವಿಮರ್ಶ ಸಂಧಿಯನ್ನು ಬಿಟ್ಟು ಉಳಿದ ಎಲ್ಲ ಸೂಚಿಸುವ ಪರಿಹಾರ ಸಮಕಾಲೀನ ಪ್ರಚಲಿತ 


ವಿಮರ್ಶೆಯ ಪರಿಭಾಷೆ | ೨೭೯ 


ಅಭಿಪ್ರಾಯಗಳಿಗಿಂತ ಭಿನ್ನವೂ , ವಿರುದ್ಧವೂ ಸಂಸ್ಕೃತ ನಾಟಕಗಳಲ್ಲಿ ಸಹಾಯಕ ಪಾತ್ರಗಳು , 
ಆಗಿರುತ್ತದೆ. ಇಬ್ಬನ್‌ನ ಎ ಡಾಲ್ಫ್ ಹೌಸ್ ಸಮಾಜದ ಯಾವ ಸ್ವರದಿಂದ ಆಯು 
ನಾಟಕ ೧೯ ನೆಶ . ದ . ಮಧ್ಯಮವರ್ಗದ ಹೆಣ್ಣಿಗೆ ಕೊಂಡವು ಎಂಬುದರ ಮೇಲೆ ಉತ್ತಮ , 
ಇದ್ದ ನಿರ್ಬಂಧಗಳ ಸೀಮಿತ ಅವಕಾಶಗಳ ಮಧ್ಯಮ ಮತ್ತು ಅಧಮ ಎಂದು ವಿಂಗಡನೆ 
ಸಮಸ್ಯೆಯನ್ನು ಚಿತ್ರಿಸಿ, ಹೆಣ್ಣು ಬಂಡೇಳುವುದೇ ಯಾಗುತ್ತವೆ. ನಾಯಕ ಪಾತ್ರಗಳು ಇವರೊಡನೆ 
ಪರಿಹಾರ ಎಂದು ಸೂಚಿಸುತ್ತದೆ . ಬರ್ನಾಡ್ ಸಾಮಾನ್ಯವಾಗಿ ಪ್ರಾಕೃತದಲ್ಲಿ ಮಾತನಾಡು 
ಶಾನ ಮಿಸೆಸ್‌ ವಾರೆನ್ಸ್ ಪ್ರೊಫೆಶನ್ ವೇಶ್ಯಾ 

ತ್ತಾರೆ. ಸಹಾಯಕ ಪಾತ್ರಗಳಿಗೆ ನಾಟಕ 
ವೃತ್ತಿಯ ಬಂಡವಾಳಶಾಹಿ ಸಮಾಜದ ಆರ್ಥಿಕ 

ಕ್ರಿಯೆಯನ್ನು ಮುಂದುವರಿಸುವ ತಾಂತ್ರಿಕ 
ವ್ಯವಸೆಯ ಪರಿಣಾಮ ಎಂಬ ಧೋರಣೆಯನ್ನು ಮಹತ್ವ ಮಾತ್ರ ಇರುತ್ತದೆ. ಕೆಲವು ನಾಟಕಗಳಲ್ಲಿ 
ಪ್ರಕಟಿಸುತ್ತದೆ . 

ಕಾಣುವ ( ಮಾಳವಿಕಾಗ್ನಿಮಿತ್ರ , ಮೃಚ್ಛಕಟಿಕ ) 

ವಿದೂಷಕ ಮತ್ತು ವಿಟ ಪಾತ್ರಗಳು ಜೀವಂತ 
ಡಿಸ್ಕಶನ್ ಪ್ಲೇ ಪ್ರಾಬ್ಲಂನ ಅಂಗವಾಗಿಯೇ 

ವಾಗಿರುತ್ತವೆ . ಉಳಿದಂತೆ ಸಹಾಯಕ ಪಾತ್ರ 
ಬೆಳೆದ ಇನ್ನೊಂದು ನಾಟಕ ಪ್ರಕಾರ . ಇಲ್ಲಿ ಗಳೆಲ್ಲ ಸಾಮಾನ್ಯವಾಗಿ ಚಪ್ಪಟೆ ಪಾತ್ರಗಳು. 
ಸಾಮಾಜಿಕ ಸಮಸ್ಯೆ ಸಂವಿಧಾನದ ಒಂದು 
ಅಂಗವಾಗಿ ಬರುವುದಿಲ್ಲ. ಬದಲಿಗೆ ಸಂಭಾಷಣೆ 

೧೯೮, ಸಹೃದಯ ಸಹೃದಯ ಎಂದರೆ 

ಕಾವ್ಯದ ಓದುಗ. ಆದರೆ ಸಹೃದಯ ಎಂಬ 
ಗಳಲ್ಲಿ ಚರ್ಚಿತವಾಗುತ್ತದೆ. ಸಮಸ್ಯೆ ವಿಶ್ಲೇಷಣೆ 

ಪದ ವಿಶೇಷವಾದ ಅರ್ಥವನ್ನು ಪಡೆದು 
ನಡೆಯುತ್ತದೆ . ಉದಾ., ಶಾನ ಆನ್ ಗೆಟಿಂಗ್ 

ಕೊಂಡಿದೆ. ಸಂಸ್ಕೃತ ಕಾವ್ಯಮೀಮಾಂಸಕರು 
ಮ್ಯಾರೀಡ್ ನಾಟಕ. 

ಕವಿ- ಕಾವ್ಯ - ಸಹೃದಯ ಎಂಬ ಪರಿಕಲ್ಪನೆಗಳನ್ನು 
೧೯೭. ಸಹಾಯಕ ಪಾತ್ರಗಳು ನಾಟಕದಲ್ಲಿ ಒಟ್ಟುಗೂಡಿಸಿ ಸಾರಸ್ವತ ತತ್ವವೊಂದನ್ನು 
ನಾಯಕ ನಾಯಕಿಯರಿಗೆ ಆಪ್ತರಾಗುವ , ನಿರೂಪಿಸುವಂತೆ ತೋರುತ್ತದೆ . ಕವಿ ಮತ್ತು 
ಕ್ರಿಯೆಯಲ್ಲಿ ಅವರೊಂದಿಗೆ ಭಾಗವಹಿಸುವ ಓದುಗರಿಬ್ಬರೂ ಒಂದೇ ತತ್ವದ ಎರಡು 
ಪಾತ್ರಗಳು , ಸಂಸ್ಕೃತ ನಾಟಕಗಳಲ್ಲಿ ವಿವಿಧ ಸ್ಥಿತಿ ಅಂಗಗಳು ಇಬ್ಬರೂ ಒಂದುಗೂಡಿದಾಗ ಮಾತ್ರ 
ಮತ್ತು ಕಾರ್ಯಗಳಿಗನುಗುಣವಾಗಿ ಸಹಾಯಕ ಕಾವ್ಯ “ ಸಂಭವಿಸುತ್ತದೆ . ಈ ಸಂಗತಿಯನ್ನು 
ಪಾತ್ರದ ಸ್ವರೂಪ ಬದಲಾಗುತ್ತದೆ. ವಿಟ, ಬೇಂದ್ರೆಯವರ ಪರಾಗ ಕವನ ಬಹಳ 
ಚೇಟ, ವಿದೂಷಕ ಪಾತಗಳು ಶಂಗಾರಕೆ ಸಮರ್ಥವಾಗಿ ಮಂಡಿಸುತ್ತದೆ. ವಿಶೇಷವಾಗಿ 
ಸಂಬಂಧಿಸಿದಂತೆ ಕುಬ್ಬ , ಷಂಡ , ಕಿರಾತ , 

“ ನಿನ್ನ ಮುಖ ಸ್ಪರ್ಶವೆ ಸಾಕು/ ಹೊಸ ಸೃಷ್ಟಿಯೆ 
ಮೇಚ್ಛ ಪಾತ್ರಗಳು ಅಂತಃಪುರ ವ್ಯವಹಾರಗಳನ್ನು 

ಬರಬಹುದು ” ಎಂಬ ಕೊನೆಯ ಸಾಲುಗಳನ್ನು 
ಕುರಿತಂತೆ; ಮಂತ್ರಿ ರಾಜತಂತ್ರದ ಬಗ್ಗೆ: ಋತ್ವಿಕ್ಕು 

ಗಮನಿಸಿ. ಕವಿತೆಯನ್ನು ಹೊವೆಂದೂ , 
ಗಳು , ತಪಸ್ವಿಗಳು , ಬ್ರಹ್ಮವಾದಿಗಳು ಧರ್ಮ 

ಸಹೃದಯನನ್ನು ದುಂಬಿಯೆಂದೂ ಈ ಕವಿತೆ 
ವಿಷಯದಲ್ಲಿ ಸ್ನೇಹಿತ , ಸಾಮಂತ, ಸೈನಿಕ 

ಯಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಸಹೃದಯ ಅಥವ 
ಪಾತ್ರಗಳು ದುಷ್ಟ ಶಿಕ್ಷಣ ಕಾರಕ್ಕೆ ಸಂಬಂಧಿಸಿ 

ರಸಿಕ ಮತ್ತು ಕವಿತೆಗಳ ಸಂಯೋಗದಿಂದ , ಹೂ 
ದಂತೆ ಸಹಾಯಕ ಪಾತ್ರಗಳೆಂದು ಪರಿಗಣಿ 

ಮತ್ತು ದುಂಬಿಗಳ ಸಂಯೋಗದಲ್ಲಿ ಹೇಗೋ 
ಸಲ್ಪಡುತ್ತವೆ . ದಾಸಿ, ಸಖಿ , ಸಂನ್ಯಾಸಿನಿ , ಶಿಲ್ಪಿನಿ 

ಹಾಗೆಯೇ , ಹೊಸ ಸೃಷ್ಟಿ ಮೂಡುತ್ತದೆ. 
ಮುಂತಾದವರು ನಾಯಕಿಯರಿಗೆ ಸಹಾಯಕ ಸಹೃದಯ ಎಂಬ ಪದದ ಅರ್ಥ “ಸಮಾನ 
ಪಾತ್ರಗಳು. 

ಹೃದಯ ” ಎಂಬುದು. ಕವಿಯಂತೆಯೇ ತಾನೂ 


೨೮೦ | ವಿಮರ್ಶೆಯ ಪರಿಭಾಷೆ 


ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿದ್ದು, ಕಾವ್ಯದ ದಿಂದ ಪಡೆಯುವ ಅನುಭವ ಓದುಗನ 
ಮೂಲಕ ಕವಿಯ ಅನುಭವದಲ್ಲಿ ಪಾಲುಗಾರ ವೈಯಕ್ತಿಕವಾದ ಇತರ ಅನುಭವಗಳ ಪ್ರಭಾವಕ್ಕೆ 
ನಾಗುವ, ಅವನ ಆಶಯ ಇಂಗಿತಗಳನ್ನು ಸಹಾ ಒಳಗಾಗುತ್ತದೆ. ಹಾಗಾಗಿ ಕಾವ್ಯವನ್ನು ಓದುವ 
ನುಭೂತಿಯಿಂದ ಅರಿಯುವ ಸಾಮರ್ಥ್ಯ ಸಂದರ್ಭದಲ್ಲಿ ಆಗುವ ಅನುಭವ ವಿಶಿಷ್ಟ 
ವುಳ್ಳವನು , “ಕಾವ್ಯದ ಸಮಸ್ತ ಸೌಂದರ್ಯಕ್ಕೂ ವಾದುದ್ದು ಎಂದು ಗುರುತಿಸಲು ಕಾವ್ಯಾನುಭವ 
ಹೃದಯವನ್ನು ತೆರೆದಿಟ್ಟು, ಯಾವ ಒಂದು ಎಂಬ ಪದವನ್ನು ಬಳಸುತ್ತಾರೆ . ಅಲ್ಲದೆ ಇದು 
ಅಂಶವನ್ನೂ ಬಿಡದೆ , ಯಾವುದಕ್ಕೂ ಅದರ ದಿನನಿತ್ಯದ ಅನುಭವಗಳಿಗಿಂತ ಭಿನ್ನವಾದ , 
ಸ್ಥಾನಕ್ಕೆ ಮೀರಿದ ಬೆಲೆಯನ್ನು ಕೊಡದೆ ... ಬದುಕಲು ಅನಿವಾರ್ಯವಲ್ಲದ ಅನುಭವ. 
ಅಖಂಡವಾಗಿ ಸ್ವಾರಸ್ಯವನ್ನು ” ಸವಿಯಬಲ್ಲ 

ಸಹೃದಯನು ವಿಮರ್ಶಕನೂ ಆಗಿರುವುದರಿಂದ 
ವಿಮರ್ಶಕನೂ ಹೌದು. 

ಕವಿಯ ಆಶಯಗಳನ್ನು ಅರಿಯಲು ಯತ್ನಿಸಿ 
ಈ ಸಂದರ್ಭದಲ್ಲಿ ಓದು , ಅನುಭವಿಸುವ ಸಾಧ್ಯವಾದಷ್ಟೂ ಕವಿ ಸೃಷ್ಟಿಯ ಹತ್ತಿರಕ್ಕೆ 
ಕ್ರಿಯೆಯ ಬಗ್ಗೆ ಚರ್ಚೆ ಅಗತ್ಯವಾಗುತ್ತದೆ. ಹೋಗಲು ಪ್ರಯತ್ನಿಸುತ್ತಾನೆ . ಸಹೃದಯನ 
ಕಾವ್ಯದಲ್ಲಿ ಅನುಭವಗಳು ಮಾತಿನ , ಭಾಷೆಯ ಕಾವ್ಯಾನುಭವದಲ್ಲಿ ಕಾವ್ಯವು ಸಂಭವಿಸುತ್ತದೆ. 
ರೂಪದಲ್ಲಿರುತ್ತವೆ . ಅಂದರೆ ವಸ್ತುವು ಸಂಕೇತ 

ಕವಿ ಮತ್ತು ಸಹೃದಯರು ಒಂದೇ ಸಾಮಾಜಿಕ , 
ವಾಗಿರುತ್ತದೆ. ಓದುಗ ಭಾಷೆ ಸಂಕೇತಗಳಿಂದ 

ಸಾಂಸ್ಕೃತಿಕ ಸಂದರ್ಭದವರಾಗಿದ್ದರೆ , ಕಾವ್ಯ 
ಮತ್ತೆ ವಸ್ತುವನ್ನು ಅನುಭವಗಳನ್ನು ಸೃಷ್ಟಿಸಿಕೊಳ್ಳು 

ಸಂಭವಿಸುವುದು ಸುಲಭ. ಇತರ ಸಮಾಜ , 
ತಾನೆ. ಕವಿಯ ಅನುಭವಕೆ ಸಾದವಾದಷು ಭಾಷೆ, ಸಂಸ್ಕೃತಿಯ ಕಾವ್ಯಗಳ ವಿಷಯದಲ್ಲಿ 
ಸಮೀಪದ ಅನುಭವಗಳನ್ನು ಪಡೆಯುತ್ತಾನೆ. 

ಸಹೃದಯತ್ವ ಸುಲಭವಲ್ಲ. ಪರಕೀಯತೆಯ 
ಕವಿಯ ಸೃಷ್ಟಿಗೆ ಸಮೀಪವಾದದ್ದನ್ನು ಮತ್ತೊಮ್ಮೆ 

ಅಂಶಗಳನ್ನು ಗೆಲ್ಲಲು ಬೌದ್ದಿಕ ಪರಿಶ್ರಮ 
ತಾನೂ ಸೃಷ್ಟಿಸಿಕೊಳ್ಳುತ್ತಾನೆ . ಕವಿಯಂತೆಯೇ ಇಲ್ಲ . 

ಇಲ್ಲಿ 

ಹೆಚ್ಚಾಗಿ ಬೇಕಾಗುತ್ತದೆ. 
ಸಹೃದಯನೂ ಪ್ರತಿಭಾವಂತನೇ ಆಗಿರುತ್ತಾನೆ. ಸಹೃದಯ ಎಂಬ ಪದ ಆದರ್ಶ ಓದುಗ, 
ಸಹೃದಯನ ಪ್ರತಿಭೆಯನ್ನು ಭಾವಯತ್ರೀ ಆದರ್ಶ ವಿಮರ್ಶಕ ಹೇಗಿರಬೇಕು ಎಂಬುದನ್ನು 
ಪ್ರತಿಭೆಯೆಂದೂ , ಅವನ ಸೃಷ್ಟಿಯನ್ನು ಅನುಸೃಷ್ಟಿ ವಿವರಿಸುವ ಪರಿಕಲ್ಪನೆ. ಎಲ್ಲ ಕಾವ್ಯ 
ಎಂದೂ ಗುರುತಿಸುತ್ತಾರೆ . ಕವಿಯ ಅನುಭವವು ಮೀಮಾಂಸೆಯು ಇಂಥ ಆದರ್ಶ ಓದುಗನ 
ಮಾತಿನ ರೂಪ ಪಡೆದು ಮಾತು ಮತ್ತೆ ಕಾವ್ಯಾನುಭವವನ್ನು ಕೇಂದ್ರವಾಗಿಟ್ಟುಕೊಂಡೇ 
ಓದುಗನಿಗೆ ಕಾವ್ಯಾನುಭವವನ್ನು ಒದಗಿಸುತ್ತದೆ . ಬೆಳೆಯುತ್ತದೆ. 
ಇಲ್ಲಿ ಕಾವ್ಯಾನುಭವ ಎಂಬ ಪರಿಭಾಷೆ ಮುಖ್ಯ 

೧೯೯ , ಸಾದೃಶ್ಯ ಸಾಮ್ಮ Analogues 
ವಾದದ್ದು . ಕಾವ್ಯ ರಚನೆಗೆ ಪ್ರೇರಕವಾದ 

ಅನಲೋಗ್ ಎರಡು ವಸ್ತು , ಅಂಶ ಅಥವ 
ಅನುಭವವು ಶಾಬ್ಲಿಕ ರೂಪವನ್ನು ಪಡೆದಾಗ , 

ವ್ಯಕ್ತಿಗಳ ನಡುವೆ ಇರುವ ಆಂಶಿಕ ಅಥವ 
ತೀವ್ರತೆ ಪ್ರಾಮಾಣಿಕತೆಗಳ ದೃಷ್ಟಿಯಿಂದ 

ಪೂರ್ಣ ಹೋಲಿಕೆ. ಫ್ರೆಂಚಿನ ರಾಸೀನ್ ಮತ್ತು 
ಗುಣಾತ್ಮಕವಾಗಿ ಬೇರೆಯದೇ ಆಗಿಬಿಡ 

ಕನ್ನಡದ ಕುಮಾರವ್ಯಾಸ ಶೇಕ್ಸ್‌ಪಿಯರನಿಗೆ 
ಬಹುದು. ಕವಿಗೂ ಸಹೃದಯನಿಗೂ ಪ್ರತ್ಯೇಕ ಸದೃಶರೆಂದು ಹೇಳುವುದುಂಟು. 
ವಾದ ಸ್ವತಂತ್ರ ವ್ಯಕ್ತಿತ್ವಗಳು ಇರುವುದರಿಂದ, ಭಾಷಾಶಾಸ್ತ್ರದಲ್ಲಿ - ಬೇರೆ ಬೇರೆ ಭಾಷೆಗಳ 
ಸಹೃದಯನು ಅನುಸೃಷ್ಟಿ ಮಾಡುವ ಅನುಭವವು ಪರಸ್ಪರ ಸಂಬಂಧ ಹೊಂದಿರುವ ಪದಗಳನ್ನು 
ಕವಿಯದ್ದೆ ಆಗಿರುವುದು ಸಾಧ್ಯವಿಲ್ಲ. ಕಾವ್ಯ ಸದೃಶ ಪದಗಳೆಂದು ಗುರುತಿಸುವುದುಂಟು. 


ವಿಮರ್ಶೆಯ ಪರಿಭಾಷೆ | ೨೮ ). 


ಸಾಹಿತ್ಯದಲ್ಲಿ - ಒಂದು ಭಾಷೆಯ ಎರಡು ರುವ, ಆತ್ಮೀಯ ಮಾನವ ಅನುಭವ ” ಎನ್ನುತ್ತಾ 
ಕೃತಿಗಳಲ್ಲಿ ಅಥವ ಬೇರೆ ಬೇರೆ ಭಾಷೆಗಳ 'ಸಮಾಜ' ' ರಾಜಕೀಯ' ದಂತಹ ಪರಿಕಲ್ಪನೆ 
ಕೃತಿಗಳಲ್ಲಿ ಕಾಣುವ ಪೂರ್ಣವಾದ ಅಥವ ಗಳೊಂದಿಗೆ ಹೋಲಿಸಿ, ಅವು ಅಮೂರ್ತ 
ಅಂಶಿಕವಾದ ಹೋಲಿಕೆ ಎಂಬ ಅರ್ಥದಲ್ಲಿ ಮತ್ತು ಸಾಧಾರಣ ಎಂದೂ , ಸಾಹಿತ್ಯ 
ಬಳಕೆ. ವಿಕ್ರಮೋರ್ವಶೀಯದ "ನಾಲ್ಕನೆಯ ನಿರ್ದಿಷ್ಟ , ವಿಶಿಷ್ಟ ಎಂದೂ ಸರಳೀಕರಣ 
ಅಂಕದಲ್ಲೆಲ್ಲ ವಾಲ್ಮೀಕಿಗಳ ಪ್ರಭಾವ ಸ್ಪಷ್ಟ ಮಾಡುತ್ತೇವೆ. ಒಂದು ಅಮೂರ್ತ ಪರಿಕಲ್ಪನೆ 
ರಾಮಾಯಣದಲ್ಲಿ ಬರುವ ರಾಮನ ಎಂಬಂತೆ ಸಾಹಿತ್ಯವನ್ನು ವಿವೇಚಿಸುವುದು 
ವಿಲಾಪಕ್ಕೂ ಇದಕ್ಕೂ ಭಾವಸಾಮ್ಯದಂತೆ ಬಹಳ ಕಠಿಣವಾದ ಕೆಲಸವಾಗಿಬಿಟ್ಟಿದೆ. ಈ 
ಭಾಷಾ ಸಾಮ್ಯಗಳೂ ಇವೆ”.” 

ಲೇಖನದಲ್ಲಿ ಖಚಿತವಾಗಿ ಗುರುತಿಸಬಹುದಾದ 
ಹೊಸ ಕೃತಿಯೊಂದರ ರಚನೆಗೆ ಬಳಸಿಕೊಳ್ಳುವ ಲಕ್ಷಣಗಳನ್ನು ಗಮನಿಸಿ ಸಾಹಿತ್ಯ ಎಂಬ 
ಹಳೆಯ ಅಥವ ಸಮಕಾಲೀನ ಕೃತಿಯ ಕಥಾ ಪರಿಕಲ್ಪನೆಯ ಬಗ್ಗೆ ಚಿಂತಿಸಲು ಯತ್ನಿಸಲಾಗಿದೆ. 
ವಸ್ತು , ಶೈಲಿ , ಪಾತ್ರ ಇತ್ಯಾದಿಗಳು ಆಕರ 

ಸಾಮಾನ್ಯವಾಗಿ ಎಲ್ಲರೂ ಅಂಗೀಕರಿಸುವಂತೆ 
(ಸೋರ್ಸ್) ಗಳು . ಆಕರವು ಸಾದೃಶ್ಯವಲ್ಲ. 

' ಸಾಹಿತ್ಯ ' ಪದವು'ಕಲ್ಪನೆ' ಪ್ರಧಾನವಾದ ರಚನೆ 
' ಭಾರತೀಪುರ ' ದಲ್ಲಿ ಬೇರೆ ವ್ಯಕ್ತಿಯ ಮೂಲಕ 

ಗಳನ್ನು ಸೂಚಿಸುತ್ತದೆ. ಇವು ಈಗ 
ತನ್ನ ವ್ಯಕ್ತಿತ್ವವನ್ನುನೋಡಿಕೊಳ್ಳುವ ಪ್ರತಿಮೆಯು 

ಬರಹ - ಅಚ್ಚಿನ ರೂಪದಲ್ಲಿ ಓದುವಂತೆ 
ಸಾತ್ರ್ರನ No Exit ನಾಟಕದ್ದು ” . 

ಇದ್ದರೂ , ಹಿಂದೆ ಬಾಯಿ ಮಾತಿನ ರೂಪದಲ್ಲಿ 
೧ . KKM ಕಾಳಿನಾ . ಪು . ೬೧ ೨ . SLB ಕನೆಬೆ. ಪು. ಉಳಿದಿದವು. ( ವಾಜಯ ಎಂಬ ಪದ ಈ 
೧೬೨ 

ಬಗೆಯ ರಚನೆಗಳ ಮಾತಿನ ಸ್ವರೂಪ 
೨೦೦ . ಸಾಹಿತ್ಯ Literature ಲಿಟರೇಚರ್ ತೋರಿಸುತ್ತದೆ). ಸಾಹಿತ್ಯ ಛಂದೋಬದ್ದ, ಗದ್ಯ 
ಕನ್ನಡದಲ್ಲಿ ಸಾಹಿತ್ಯ ಎಂಬುದನ್ನು ಈ ಶತ ಅಥವ ನಾಟಕ ರೂಪದಲ್ಲಿರುತ್ತದೆ. ಇಂಗ್ಲಿಶ್ 
ಮಾನದ ಎರಡನೇ ದಶಕದಿಂದ ಲಿಟರೇಚರ್‌ಗೆ ನಲ್ಲಿ ಮತ್ತು ಯೂರೋಪಿಯನ್ ಭಾಷೆಗಳಲ್ಲಿ 
ಸಮಾನಾರ್ಥಕವಾಗಿ ಬಳಸ ಲಾಗುತ್ತಿದೆ. ಇದು ಲಿಟರೇಚರ್ ಎಂಬ ಪದಕ್ಕೆ ( ಆ ಮೂಲಕ 
ಒಂದು ಸಮೂಹವಾಚಕ ಪದ ಮತ್ತು ಒಂದು 

ಕನ್ನಡದಲ್ಲಿ ಸಾಹಿತ್ಯಕ್ಕೆ ) ಈ ಅರ್ಥ ಬಂದದ್ದು 
ಅತ್ಯಂತ ಮುಖ್ಯ ಪರಿಕಲ್ಪನೆ . ಆದರೆ ಸಾಹಿತ್ಯದ ೧೯ನೆ ಶ . ದ ನಂತರ , ಅದಕ್ಕಿಂತ ಹಿಂದೆ 
ಲಕ್ಷಣ ಮತ್ತು ಸ್ವರೂಪವನ್ನು ವಿವರಿಸುವುದು , 

ಸಾಹಿತ್ಯಕ್ಕೆ ತೀರ ವಿಶಾಲವಾದ ಸಡಿಲವಾದ 
ಅದನ್ನು ಒಂದು ಪರಿಕಲ್ಪನೆ ಎಂಬಂತೆ 

ಅರ್ಥ ಇದ್ದು, ಕಲಾತ್ಮಕವಾಗಿರಲಿ , ಅಥವ 
ಪರಿಶೀಲಿಸುವುದು , ಅಸಾಧ್ಯ ಎಂಬಷ್ಟು ಕಷ್ಟ. 

ಕೇವಲ ಬರಹವಾಗಿರಲಿ , ಭಾಷೆಯೊಂದರಲ್ಲಿ 
ಯಾಕೆಂದರೆ ಸಾಹಿತ್ಯದ ಬಗ್ಗೆ ನಾವು ಮಾತ 

ರಚನೆಯಾದ ಎಲ್ಲ ಕೃತಿಗಳ ಮೊತ್ತ ಮತ್ತು 
ನಾಡುವಾಗಲೆಲ್ಲ ನಿರ್ದಿಷ್ಟ ಕೃತಿಗಳ ಪ್ರಕಾರಗಳ 
ಗುಣವನ್ನು ನಮಗೇ ಅರಿವಿಲ್ಲದಂತೆ ' ಸಾಹಿತ್ಯ' 

ಅವುಗಳ ಅಧ್ಯಯನಕ್ಕೆ ಲಿಟರೇಚರ್ ಎಂಬ 

ರ ಬಳಕೆಯಾಗುತಿತು . 
ಎಂಬ ಪರಿಕಲ್ಪನೆಗೆ ಬೆರೆಸಿಬಿಡುತ್ತೇವೆ. 
ಸಾಹಿತ್ಯಕ್ಕೆ ಹೆಚ್ಚಿನ ಮೌಲ್ಯವನ್ನು ಆರೋಪಿಸು ಸಾಹಿತ್ಯಕ್ಕೆ ' ಹಾಗಂದರೆ ಏನು ?' ಎಂದು 
ತೇವೆ. ವಿಶಿಷ್ಟ ಮಹಾಕೃತಿಗಳ ಸಾಧನೆಗಳನ್ನು ಪತ್ತೆಹಚ್ಚುವ ಕ್ರಿಯೆ ಅಗತ್ಯವಿಲ್ಲ . ಯಾವುದೇ 
ಗಮನದಲ್ಲಿಟ್ಟುಕೊಂಡು ಸಾಹಿತ್ಯವನ್ನು ಜನಾಂಗ , ತನ್ನ ಭಾಷೆಯಲ್ಲಿ ಯಾವುದು 
“ಪೂರ್ಣವಾದ, ( ಬದುಕಿಗೆ) ಕೇಂದ್ರವಾಗಿ ಸಾಹಿತ್ಯ , ಯಾವುದು ಅಲ್ಲ ಎಂಬುದನ್ನು ತನ್ನ 


೨೮೨ | ವಿಮರ್ಶೆಯ ಪರಿಭಾಷೆ 


ಸಂಸ್ಕೃತಿಗೆ ಅನುಗುಣವಾಗಿ ಗುರುತುಹಿಡಿಯು ತ್ತದೆ . ಓದುಗರು ಮತ್ತು ಸಾಹಿತ್ಯದ ಸಂಬಂಧ 
ತದೆ . ಸಾಹಿತ್ಯದ ಸ್ವರೂಪವನ್ನು ಅರಿಯಲು ಕುರಿತಂತೆ , ಓದುಗರ ಬಗ್ಗೆ ಸಾಹಿತ್ಯಕ್ಕೆ ಅನೇಕ 
ನಾವು ಹಲವಾರು ದೃಷ್ಟಿಕೋನಗಳಿಂದ ಪ್ರಯತ್ನಿ ಜವಾಬ್ದಾರಿಗಳನ್ನು ಗುರುತಿಸುವುದುಂಟು. 
ಸಬಹುದು. ಬಾಹ್ಯವಾಗಿ ಸಾಹಿತ್ಯವನ್ನು ಅ- ವೈಯಕ್ತಿಕತೆಯಲ್ಲಿ ಸಾಹಿತ್ಯದ ಗಮನವನ್ನು 
ನಿರ್ದಿಷ್ಟ ಸಾಮಾಜಿಕ ಸಂಸ್ಥೆ ಎಂದು ಗುರುತಿ ಒಪ್ಪುವ ತಾತ್ವಿಕರು ಓದುಗರ ಮೇಲೆ ಸಾಹಿತ್ಯದ 
ಸಲು ಬಯಸುತ್ತೇವೆ. ಒಂದು ಸಮಾಜವು ತನ್ನ ಪರಿಣಾಮ ಸ್ಟಾಸಿಸ್ ಆಗಿರುತ್ತದೆ ಎನ್ನುತ್ತಾರೆ. 
ಸಾಹಿತ್ಯಕ್ಕೆ ನೀಡುವ ಮೌಲ್ಯ ವನ್ನು ಗಮನಿಸು 

ಅಂದರೆ , ಸಾಹಿತ್ಯದ ಓದುಗರು ಸೌಂದರ್ಯಾ 
ತೇವೆ. ಸಾಹಿತ್ಯದ ಮೌಲ್ಯ ಸಮಾಜದಿಂದ 

ನುಭವದಿಂದ ವಿಚಲಿತರಾಗಿರುತ್ತಾರೆಯೇ 
ಸಮಾಜಕ್ಕೆ ಕಾಲದಿಂದ ಕಾಲಕ್ಕೆ ಬೇರೆಯಾಗು ಹೊರತು ಕ್ರಿಯೆಯಲ್ಲಿ ತೊಡಗಲು ಪ್ರಚೋದಿತ 
ತದೆ ; ಗಾಂಭೀರ್ಯ, ವಿಧಿವತ್ತಾದ ಆಚರಣೆ , ರಾಗುವುದಿಲ್ಲ ( ಸಂಸ್ಕೃತ ಕಾವ್ಯಮೀಮಾಂಸಕರು 
ತಮಾಷೆ , ಭಾಷೆಯ ಕಲೆಗಾರಿಕೆ ಮತ್ತು ಪ್ರತ್ಯೇಕ 

ಭಾವೋದ್ದೀಪನ ಎನ್ನುತ್ತಾರೆ) ಅಂದರೆ ಭಾವೋ 
ಸಾಹಿತ್ಯ ಪ್ರಕಾರಗಳ ಬಗ್ಗೆಯೂ ಬೇರೆ ಬೇರೆ 

ದ್ರೇಕಕ್ಕೆ ಒಳಗಾಗುವುದಿಲ್ಲ. ಅಶ್ಲೀಲತೆ ಇತ್ಯಾದಿ 
ನಿರೀಕ್ಷೆ, ಅಪೇಕ್ಷೆ ಇವುಗಳನ್ನು ಗುರುತಿಸ 

ಗಳಿಗೂ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ ಇದು. 
ಬಹುದು. ಮಾತಿನ ನಶ್ವರತೆಗೂ ಸಾಹಿತ್ಯಕ್ಕೂ 

ಈ ಸಾಹಿತ್ಯಾನುಭವ ಸೀಮಿತವಾದದ್ದು . ' ಅ 
ವ್ಯತ್ಯಾಸವಿದೆ. ಸಾಹಿತ್ಯವನ್ನು ಬರಹದಲ್ಲಿ ಅಥವ 

ಸತ್ಯತ್ವ ' ಇರುವಂಥದು, ವೈಯಕ್ತಿಕ ನಡವಳಿಕೆ 
ಬಾಯಿಮಾತಿನ ಪರಂಪರೆಯಲ್ಲಿ (ವೇದ 

- ಯೊಡನೆ ಸಂಬಂಧ ಇಲ್ಲದಂತಿರುವುದು. 
ಇತ್ಯಾದಿ) ಸಂರಕ್ಷಿಸುವ ಪ್ರಯತ್ನಗಳು ನಡೆಯು 
ತ್ತವೆ . ಸಾಹಿತ್ಯವನ್ನು ಕಾಲಾತೀತವಾದದ್ದು, 

ಸಾಹಿತ್ಯದ ಪರಿಣಾಮಗಳನ್ನು ಕುರಿತು ನಿರ್ದಿಷ್ಟ 
( not of an age... ) ಅಥವ ಕೊನೆಯ ಪಕ್ಷ 

ಮನಶ್ಯಾಸ್ತ್ರೀಯ ತತ್ವಗಳೂ ಹುಟ್ಟಿಕೊಂಡಿವೆ . 
ಸಾಂಪ್ರದಾಯಿಕ ಮೌಲ್ಯಗಳನ್ನು ಸಂರಕ್ಷಿಸಿ 

' ಆನಂದ' ಮತ್ತು ಅದರ ಸೂಕ್ಷ್ಮ ಭಿನ್ನತೆಗಳು 
ಮುಂದಿನ ಕಾಲಕ್ಕೆ ಸಾಗಿಸುವ ಶಕ್ತಿಶಾಲಿ 

ಅಥವ ಐ . ಎ . ರಿಚರ್ಡ್ಸ್ ಹೇಳುವ ಸಮರ್ಥ 
ಮಾಧ್ಯಮ ಎಂದು ಪರಿಗಣಿಸುವುದುಂಟು. ಯಶಸ್ವಿ ಓದುಗರಲ್ಲಿ ಪ್ರವೃತ್ತಿಗಳ ಸ್ಥಿರತೆ ಮತ್ತು 
ಸಾಮಾನ್ಯವಾಗಿ ಸಾಹಿತ್ಯವು ಸಮಾಜದ ಆಯ್ದ 

ಸಾಮರಸ್ಯದ ಸಾಧನೆ ಇವು ಸಾಹಿತ್ಯದ ಮುಖ್ಯ 
ಜನಗಳೊಡನೆ ಸಂಪರ್ಕ ಹೊಂದಿರುತ್ತದೆ . 

ಪರಿಣಾಮಗಳು . ಇವುಗಳನ್ನು ಇನ್ನೂ ಮುಂದು 
ಇವರು ಸಂಪ್ರದಾಯನಿಷ್ಠರು ಅಥವ ಕ್ರಾಂತಿ ವರಿಸಿದರೆ ಸಾಹಿತ್ಯವು ಸಮಾಜವನ್ನು 
ಕಾರಿಗಳಾಗಿರಬಹುದು. ಅಥವ ಪ್ರಭಾವಶಾಲಿ ಶುದ್ದಗೊಳಿಸಿ ರಕ್ಷಿಸುತ್ತದೆ ಎಂಬ ನಂಬಿಕೆಗೆ 
ಯಾದ, ತನ್ನ ಗುಂಪಿನ ಘನತೆ ಬಗ್ಗೆ ಅರಿವಿರುವ ತಲುಪುತ್ತೇವೆ ( ಆರ್ನಾಲ್ಡ್ ಮತ್ತು ಲೀವಿಸ್). 
ಮಧ್ಯಮವರ್ಗವಾಗಿರಬಹುದು . ಸಾಹಿತ್ಯ ಅಂದರೆ ಸಾಹಿತ್ಯವು ಮನವೊಲಿಸುವ ಒಂದು 
ಮತ್ತು ವ್ಯಕ್ತಿಗಳಿಗೆ ಇರುವ ಸಂಬಂಧವೂ ವಿಶಿಷ್ಟ. ಸಾಧನವಾಗುತ್ತದೆ . ರೆಟಾರಿಕ್ ಪರಂಪರೆಯ 
ಲೇಖಕರ ಮಟ್ಟಿಗೆ ಸಾಹಿತ್ಯ ' ಪ್ರಕಟನಶೀಲ' ವಿಮರ್ಶಕರು ಹೇಳುವುದು ಇದನ್ನೇ . ಆದರೆ 
ಅಭಿವ್ಯಕ್ತಿಯಾಗಿರುತ್ತದೆ ಲೇಖಕನ ವೈಯಕ್ತಿಕ ಪ್ರಚಾರಕ್ಕೂ ಉಪದೇಶಗಳಿಗೂ ಸಾಹಿತ್ಯಕ್ಕೂ 
ಗುಣ ಸ್ವಭಾವ ಮತ್ತು ಕಾಣ್ಯಗಳಿಂದಮೂಡುವ ವ್ಯತ್ಯಾಸವೇನು ಎಂಬ ಪ್ರಶ್ನೆ ಹುಟ್ಟುತ್ತದೆ. 
ಭಾಷೆಯ ' ಭಂಗಿ' ಆಗಿರುತ್ತದೆ. ಅಥವ ಬದುಕಿನ ಬಗ್ಗೆ ನಿರ್ದಿಷ್ಟವಾದ 'ದೃಷ್ಟಿಕೋನ 
ಅ- ವೈಯಕ್ತಿಕವಾಗಿರುತ್ತದೆ ಅಂದರೆ ಲೇಖಕನ ಬೆಳೆಸಿಕೊಳ್ಳುವಂತೆ ಮನವೊಲಿಸುತ್ತದೆಯೇ 
ವ್ಯಕ್ತಿತ್ವವನ್ನು ಮರೆಮಾಡುವಂತಹ ಕೃತಿಯಾಗಿರು ಹೊರತು, ಸಾಹಿತ್ಯವು, ಜಗತ್ತನ್ನು ಬದಲಾಯಿ 


ವಿಮರ್ಶೆಯ ಪರಿಭಾಷೆ | ೨೮೩ 


ಸಲು ಅಕ್ಷರಶಃ 'ಹೋರಾಟ'ಕ್ಕೆ ಇಳಿಯುವಂತೆ ವನ್ನು ಗಮನಿಸಬೇಕಾಗುತ್ತದೆ . ಸಾಹಿತ್ಯದ 
ಪ್ರಚೋದಿಸುವುದಿಲ್ಲ ಎಂಬ ಮಾತು ಇದೆ. ಆಂತರಿಕ ಸ್ವರೂಪದ ಚರ್ಚೆಯಲ್ಲಿ ಕಾವ್ಯ , 
ಪ್ರಚಾರ ಉಪದೇಶಗಳಿಗೂ ಸಾಹಿತ್ಯಕ್ಕೂ ಪೊಯೆಟ್ರಿ ಎಂಬ ಪದಗಳು ಸಾಮಾನ್ಯ ವಾಚಕ 
ಇರುವ ವ್ಯತ್ಯಾಸಗಳನ್ನು ಗುರುತಿಸಲು ಗಳ ರೂಪ ತಳೆಯುತ್ತವೆ . ಸಾಹಿತ್ಯ , ಕಾವ್ಯ 
ಮಾನದಂಡಗಳನ್ನು ಹುಡುಕುವುದು, ಆದ್ದರಿಂದ ವ್ಯಕ್ತಿಯೊಬ್ಬನ ರಚನೆ ಎಂಬ ಅಂಶದತ್ತ ನಮ್ಮ 
ಅಗತ್ಯವಾಗುತ್ತದೆ . 

ಗಮನ ಸೆಳೆಯುತ್ತದೆ. ಕಾವ್ಯ ಎಂಬ ಪದಕ್ಕೆ 
ಕಾಲ್ಪನಿಕತೆಯಂತಹ ಒಂದು ಮಾನದಂಡವನ್ನು 

'ಕವಿ ನಿರ್ಮಿಸಿದ್ದು' ಎಂಬ ಅರ್ಥ ; ಪೊಯೆಂ 
ಬಳಸಿಯೂ ಸಾಹಿತ್ಯವನ್ನು ವ್ಯಾಖ್ಯಾನಿಸಲಾ 

ಎನ್ನುವುದರ ಮೂಲ ಅರ್ಥ ಮಾಡುವಿಕೆ' 
ಗಿದೆ. ಜನರು , ವಸ್ತುಗಳು , ಸಮಾಜಗಳು ಮತ್ತು 

ಎಂದು. ಅಂದರೆ ಕಾವ್ಯ ಎಂದರೆ ' ಮಾಡಲ್ಪಟ್ಟ , 
ವಿಚಾರಗಳನ್ನು ಸಾಹಿತ್ಯ ' ಅನುಕರಿಸುತ್ತದೆ , ಕೃತಕ , ಏಕೈಕ , ವಿಶಿಷ್ಟ ರಚನೆ ಎಂಬ ಅರ್ಥ 
' ಚಿತ್ರಿಸುತ್ತದೆ, ಪ್ರತಿನಿಧಿಸುತ್ತದೆ , ಒಳ ಗಳನ್ನು ಪಡೆದುಕೊಳ್ಳುತ್ತದೆ . ಕಾವ್ಯದ ಈ ಲಕ್ಷಣ 
ಗೊಳ್ಳುತ್ತದೆ , ಪ್ರತಿಬಿಂಬಿಸುತ್ತದೆ ( ಇತ್ಯಾದಿ). ಗಳೇ ಸಾಹಿತ್ಯದ ಆಂತರಿಕ ಲಕ್ಷಣಗಳೂ ಆಗಿ 
ಸಾಹಿತ್ಯದಲ್ಲಿ ಬರುವ ಪಾತ್ರಗಳು ,ಊರುಗಳು , ಸಾಹಿತ್ಯದ ಬಗ್ಗೆ ಕುತೂಹಲ ಕರ ಪ್ರಶ್ನೆಗಳನ್ನು 
ಘಟನೆಗಳು ಕೇವಲ 'ಕಾಲ್ಪನಿಕ'. ಅವು ವಾಸ್ತ ಎತ್ತುತ್ತವೆ: ಸಾಹಿತ್ಯ ಕೃತಿಯ ಅಸ್ತಿತ್ವ ಎಂಥದ್ದು ? 
ವಿಕತೆಯನ್ನು ಆಧರಿಸಿರಬಹುದು , ಆದರೂ ಪ್ರತ್ಯೇಕವಾದದ್ದೆ ? ಲೇಖಕ ಅಥವ ಓದುಗರ 
ಕಾಲ್ಪನಿಕ, ಸಾಹಿತ್ಯದಲ್ಲಿ ಸೃಷ್ಟಿಯಾಗಿರುವ ಪ್ರಜ್ಞೆಗಳಲ್ಲಿ ಮಾತ್ರ ಅಸ್ತಿತ್ವ ಪಡೆದುಕೊಂಡಿರು 
ಲೋಕ ನಿಜ ಅನ್ನಿಸುತ್ತದೆ . ಆದರೆ ಅದು ಭಾಷೆ ವಂಥದೆ ? ಇತ್ಯಾದಿ. ಸಾಹಿತ್ಯ ಎಂಬುದು 
ಯಲ್ಲಿ ಜೀವತಾಳುವ ಅಮೂರ್ತತೆ, ಸಾಹಿತ್ಯದ ವಿಶಿಷ್ಟವಾದ ರಚನೆಯಾದರೆ ಅದರ ಆಂತರಿಕ 
ಅನುಭವ ಬದುಕಿನ ಅನುಭವಕ್ಕಿಂತ ಭಿನ್ನ . ಲಕ್ಷಣಗಳೇನು ? ಈ ಆಂತರಿಕ ಲಕ್ಷಣಗಳನ್ನು 
ಆರ್ಕಿಬಾಲ್ಡ್ ಮಾಕ್ಲಿಶ್ ಕಾವ್ಯದ ಬಗ್ಗೆ ಹೇಳು ಕುರಿತು ಅನೇಕ ಬಗೆಯ ತತ್ವಗಳು ಪ್ರಚಲಿತ 
ತಾನ - equal to not true. 

ವಾಗಿವೆ . ಉದಾ. ಗೆ ಷಿಕಾಗೊ ವಿಮರ್ಶಕರು 
ಈ ಅಂಶಗಳ ಆಧಾರದ ಮೇಲೆ, ಸಾಂಪ್ರದಾ 

ಸಾಹಿತ್ಯದ ಬಗ್ಗೆ ಸಾಮಾನ್ಯ ಲಕ್ಷಣವನ್ನು 
ಯಿಕವಾಗಿ , ಸಾಹಿತ್ಯವನ್ನು ವಿಜ್ಞಾನ , ಚರಿತ್ರೆ , 

ಹೇಳದಿದ್ದರೂ , ಸಾಹಿತ್ಯದ ಭಾಗಗಳ ಸಾಹಿತ್ಯ 
ತತ್ವಶಾಸ್ತ್ರ ಇತ್ಯಾದಿಗಳಿಗಿಂತ ಭಿನ್ನ ಎಂದು 

ಶಿಲ್ಪದ ಅಮೂರ್ತ ಅಂಗಗಳ ವಿನ್ಯಾಸವನ್ನು 
ಗುರುತಿಸುವುದುಂಟು . ಅದೇ ರೀತಿ ಸಾಹಿತ್ಯ ವಿವರಿಸುತ್ತಾರೆ ( ಪಾತ್ರ , ಭಾಷೆ , ಸಂವಿಧಾನ 
ತರ ಕಲೆಗಳಿಗೂ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ ಇತ್ಯಾದಿ). ಇಂಥ ಅಂಗಾಂಶಗಳ ಆಯ್ಕೆ ಮತ್ತು 
ಗಳನ್ನು ಗುರುತಿಸುವುದೂ ಉಂಟು. ಸಾಹಿತ್ಯ 

ಅವುಗಳಿಗೆ ಕೊಡುವ ಯುಕ್ತ ಪ್ರಾಮುಖ್ಯವನ್ನು 
ಒಂದು ಕಲೆ . ವಿಜ್ಞಾನ ಇತ್ಯಾದಿಗಳು ಅಲ್ಲ; 

ಆಧರಿಸಿ ಸಾಹಿತ್ಯ ಪ್ರಕಾರಗಳನ್ನು ವಿಂಗಡಿಸ 
ಹಾಗೆಯೇ ಸಾಹಿತ್ಯ ತನ್ನ ರೂಪ ಮತ್ತು ಶಿಲ್ಪಗಳ ಬಹುದು ಎಂದು ನಂಬುತ್ತಾರೆ . ಈ ವಿಮ 
ಮಟ್ಟಿಗೆ ಕಲೆಯ ಇತರ ಪ್ರಕಾರಗಳೊಡನೆ ಯ ಪಂಥದವರ ಪ್ರಕಾರ ಸಾಹಿತ್ಯಭೂಮಿ 
ಹೋಲಿಕೆ ಹೊಂದಿದ್ದರೆ ಮಾಧ್ಯಮದ ಮಟ್ಟಿಗೆ ವಿವಿಧ ಪ್ರಕಾರ ಗಳೆಂಬ ಕಾವ್ಯವನ್ನು ಒಳ 
ಇತರ ಯಾವುದೇ ಕಲೆಗಿಂತ ಭಿನ್ನವಾಗಿದೆ. ಗೊಂಡ ಭೂಪಟವಾಗುತ್ತದೆಯೇ ಹೊರತು, 
ಇತರ ಕಲೆಗಳಿಗೆ ಇರುವಂಥ ಪ್ರತ್ಯೇಕ ಮಾಧ್ಯಮ ಸಾಹಿತ್ಯದ ಆಂತರಿಕ ಗುಣ ( ಇರುವುದಾದರೆ) 
ಭಾಷೆಗೆ ಇಲ್ಲ. ಅಂದರೆ ಈ ಘಟ್ಟದಲ್ಲಿ ಸಾಹಿತ್ಯ ಏನೆಂಬುದು ವಿವರಣೆ ದೊರೆಯದೆ ಉಳಿಯು 
ವನ್ನು ವಿವರಿಸಲು ಅದರ ಆಂತರಿಕ ಸ್ವರೂಪ ತ್ತದೆ . ಇದಕ್ಕಿಂತ ಭಿನ್ನವಾದ ಅನ್ವೇಷಣೆಯೂ 


೨೮೪ | ವಿಮರ್ಶೆಯ ಪರಿಭಾಷೆ 


ನಡೆದಿದೆ . ಸಮತೋಲನ , ಸಂಯೋಜನೆ , ಯಾವುದೇ ಪ್ರಕಾರದ ಕೃತಿಯ ಕಥಾ ಸಂವಿಧಾನ 
ರಚನೆ , ಶಿಲ್ಪ ಇತ್ಯಾದಿ ಎಲ್ಲ ಕಲೆಗಳಿಗೂ ದಲ್ಲಿ ಮತ್ತೆ ಮತ್ತೆ ಬಳಕೆಯಾಗುವ ಘಟನೆಗಳು , 
ಸಾಮಾನ್ಯವಾದ ಕೆಲವು ಗುಣಗಳನ್ನು ಮತ್ತು ಕ್ರಿಯೆ 'ಗಳು , ಸನ್ನಿವೇಶಗಳು, ನಾಟಕದ 
ಸಾಹಿತ್ಯವೂ ಪಡೆದಿದ್ದು, ಆ ಮೂಲಕ ತನ್ನ ಮುಖ್ಯ ಘಟ್ಟದಲ್ಲಿ ಪಾತ್ರವೊಂದು ಮರೆಯಲ್ಲಿ 
ಸಾಹಿತ್ಯ - ತನ ಪಡೆಯುತ್ತದೆ ಎಂಬ ವಾದವಿದೆ. ನಿಂತು ಸಂಭಾಷಣೆಯನ್ನು ಕೇಳಿಸಿಕೊಳ್ಳುವುದು ; 
ಆದರೆ ಇಲ್ಲಿ ಚರ್ಚೆ ತೀರ ದಿಢೀರನೆ ಪತ್ತೆಯಾಗುವ ಉಯಿಲು ಅಥವ 
ಅಮೂರ್ತವಾಗಿಬಿಟ್ಟು ಕಲೆಯ ವಿವಿಧ ಪ್ರಕಾರ ಹುಟ್ಟುಮಚ್ಚೆ ಇಂಥವು ಸಿದ್ದ ಸನ್ನಿವೇಶಗಳು. 
ಗಳ ಮಾಧ್ಯಮಗಳನ್ನು ಗಮನಿಸದೆ ಇರುವುದ ಕೆಲವು ಬಾರಿ ಕೃತಿಯ ವಿನ್ಯಾಸವು 'ಸಿದ್ದವೇ 
ರಿಂದ ಕೇವಲ ಸರಳೀಕರಣವಾಗಿ ಬಿಡುತ್ತದೆ. ಆಗಿರಬಹುದು - ಪ್ರೇಮ ತ್ರಿಕೋನ, ಹುಡುಗ, 
ಭಾಷೆಯನ್ನು , ಸಾಹಿತ್ಯದ ವಿಶಿಷ್ಟ ಮಾಧ್ಯಮ ಹುಡುಗಿ ಭೇಟಿ- ವಿರಹ- ಮದುವೆ; ಸೇಡು; 
ವನ್ನು ಗಮನಿಸುವುದು ಅನಿವಾರ್ಯ, ಬಡತನದಿಂದ ಶ್ರೀಮಂತಿಕೆಗೆ ಏರುವುದು 
ಹೆಚ್ಚಿನ ಓದಿಗೆ: Monroe C . Beardsley : Aesthet ಇತ್ಯಾದಿಗಳು . ಆಧುನಿಕ ವಿಮರ್ಶಕರು ಕೆಲವರು 
ics : Problems in Philosophy of Criticism ಸಿದ ಪಾತ್ರ ಮತ್ತು ಸನ್ನಿವೇಶಗಳಿಗೆ ಗಂಭೀರ 
( ೧೯೫೮); Elseo Vivas & Murray Krieger ( Eds): 

ಕಾರಣಗಳನ್ನು ಹುಡುಕುತ್ತಾರೆ. ತನ್ನ ಕಾಮುಕತೆ 
The Problems of Aesthetics ( ೧೯೫೩ ); Rene 
Wellek & Austin Warren : Theory of Literature 

ಅಥವ ರೂಪದಿಂದ ಇತರರನ್ನು ಆಕರ್ಷಿಸಿ 
( 3rd Ed . ೧೯೬೩ ) ; Roger Fowler: The struc ದುರಂತಕ್ಕೆ ಕಾರಣವಾಗುವ ಹೆಣ್ಣು, ಶೋಷಣೆ , 
ture of criticism & the languages of poetry (ar 

ಅನ್ಯಾಯಕ್ಕೆ ಗುರಿಯಾದ ವ್ಯಕ್ತಿ - ಇಂಥ 
ticle ) in Malcolm Bradbury & D . J . Palmer 
( Eds): Contemporary Criticism ( ೧೯೭೦) ; W . K . ಪಾತ್ರಗಳು ; ಅಧೋಲೋಕದ ಪ್ರಯಾಣದಂಥ 
Wimsatt Jr . and Cleanth Brooks: Literary Criti ಸನ್ನಿವೇಶಗಳು , ಕನಸು ಮತ್ತು ಪುರಾಣದಂತೆ 
cism: A Short History ( ೧೯೫೭) . 

ಆದಿಮವಾಗಿದ್ದು, ಸಾರ್ವತ್ರಿಕ ಮಾನವೀಯ 
೨೦೧ , ಸಿದ್ದ ಪಾತ್ರ , ಸನ್ನಿವೇಶ, ಪ್ರತಿಕ್ರಿಯೆ ಪ್ರವೃತ್ತಿ , ಕಳವಳ , ಅಗತ್ಯಗಳನ್ನು ಅಭಿವ್ಯಕ್ತಿಸು 
Stock Character, Situation , Re ತ್ತವೆ ಎನ್ನುವ ವಾದವೂ ಇದೆ. 
sponse ಸ್ಪಾಕ್ ಕ್ಯಾರೆಕ್ಟರ್, ಸಿಚುಯೇಷನ್, 

ಓದುಗ ಅಥವ ಪ್ರೇಕ್ಷಕರ , ಪೂರ್ವನಿರೀಕ್ಷಿತ 
ರೆಸ್ಪಾನ್ಸ್ ಯಾವುದೇ ಸಾಹಿತ್ಯ ಪ್ರಕಾರದಲ್ಲಿ ಮತ್ತೆ 

ವಿನ್ಯಾಸಕ್ಕೆ ಬದ್ಧವಾದ, ಪ್ರತಿಕ್ರಿಯೆಗಳು ಸಿದ್ದ 
ಮತ್ತೆ ಕಾಣಿಸಿಕೊಳ್ಳುವ ಆ ಮೂಲಕ ಆ 

ಪ್ರತಿಕ್ರಿಯೆಗಳು . ಅ- ವಿಮರ್ಶಾತ್ಮಕವಾಗಿ , 
ಪ್ರಕಾರದ ಸಂಪ್ರದಾಯಕ್ಕೆ ಸೇರಿದ್ದೆಂದು | 

ಬದಲಾದ ರೀತಿಯಲ್ಲಿ ನಾಯಕನನ್ನು ಚಪ್ಪಾಳೆ 
ಗುರುತಿಸಲು ಸಾಧ್ಯವಾಗುವ ಪಾತ್ರಗಳು -ಸಿದ್ದ 

ತಟ್ಟಿ, ಶಿಳ್ಳೆ ಹೊಡೆದು ಬೆಂಬಲಿಸುವುದು 
ಪಾತ್ರಗಳು. ನಿರೀಕ್ಷಿತ ಸನ್ನಿವೇಶಗಳಲ್ಲಿ ನಿರೀಕ್ಷಿತ ಖಳನನು ತಿರಸರಿಸುವದು: ಮಾತಪೇಮ. 
ರೀತಿಗಳಲ್ಲಿ ವರ್ತಿಸುವ ಮೆಲೊಡ್ರಾಮದ ರಾಷ್ಟ್ರಧ್ವಜ , ಮನೆ ಇತ್ಯಾದಿಗಳನ್ನು ಕುರಿತ 
ವ್ಯಾಪಾರಿ ಹಿಂದಿ ಸಿನಿಮಾದ ನಾಯಕ ಮತ್ತು ಮಾಮೂಲು ಪ್ರತಿಕ್ರಿಯೆಗಳು ; ನಿಧನರಾದರು 
ಖಳನಾಯಕ; ವಿದೂಷಕ ; ಕನ್ನಡ ನಾಟಕಗಳ ಎಂದ ಕೂಡಲೆ ತುಂಬಲಾಗದ ನಷ್ಟ ? 
ಬುದ್ದಿವಂತ ಸೇವಕ ; ಜಂಬ ಕೊಚ್ಚಿಕೊಳ್ಳುವ ಎನ್ನುವುದು , ಶೇಕ್ಸ್‌ಪಿಯರ್ ಎಂದಕೂಡಲೆ 
ಸೈನಿಕ ; ಹಳ್ಳಿಮುಕ್ಕ ಲೇಖಕಿಯರ ಕಾದಂಬರಿ ಗ್ರೇಟ್ ಎನ್ನುವ ಪ್ರತಿಕ್ರಿಯೆ ಇಂಥವೆಲ್ಲ ಸಿದ್ದ 
ಗಳಲ್ಲಿ ಸಾಮಾನ್ಯವಾದ ' ತ್ಯಾಗಮಯಿ ಹೆಣ್ಣು...' ಪ್ರತಿಕ್ರಿಯೆಗಳು . ನಿಜವಾದ ಲೇಖಕ , ಕಲಾ 
ಇತ್ಯಾದಿಗಳೆಲ್ಲ ಇವೇ ಗುಂಪಿಗೆ ಸೇರಿದವು. ವಿದ , ನಿರೀಕ್ಷಿತ ಪ್ರತಿಕ್ರಿಯೆಗಳಿಗೆ ಗಟ್ಟಿಯಾದ 


ವಿಮರ್ಶೆಯ ಪರಿಭಾಷೆ | ೨೮೫ 


ವಾಸ್ತವಿಕ ನೆಲೆಗಟ್ಟನ್ನು ಒದಗಿಸಲು ಪ್ರಯತ್ನಿಸು ಬಂಜರು ಕಾಡು, ಸೆಟಿಂಗ್ ವಾತಾವರಣ 
ತ್ತಾನೆ . 

ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 
೨೦೨. ಸಿನೆಷಿಯ Synesthesia ಒಂದೇ ಇದೇ ಅರ್ಥದಲ್ಲಿ ಗ್ರೀಕ್ ಭಾಷೆಯ ಆಪ್ಪಿಸ್ 
ಸಂವೇದನೆಯ ಪ್ರಚೋದನೆಯಲ್ಲಿ ಎರಡು (ದೃಶ್ಯ) ಅಥವ ಸೈಕ್ಷಕಲ್ ಎಂಬ ಪದವನ್ನು , 
ಅಥವ ಹೆಚ್ಚು ಸಂವೇದನೆಗಳ ಅನುಭವ ಭಾವಗೀತೆಯೂ ಒಳಗೊಂಡಂತೆ , ಎಲ್ಲ 
ವಿಧಾನವನ್ನು ಹಿಡಿದಿಡುವುದು. ಸಾಹಿತ್ಯದಲ್ಲಿ - ಸಾಹಿತ್ಯ ಕೃತಿಗಳ ದೃಶ್ಯಗುಣವುಳ್ಳ ಅಂಶಗಳನ್ನು 
ಒಂದು ಇಂದ್ರಿಯದ ಸಂವೇದನೆಯನ್ನು ಕುರಿತು ಬಳಸುವುದುಂಟು. ನಾಟಕಕ್ಕೆ ಸಂಬಂಧಿ 
ಮತ್ತೊಂದು ಇಂದ್ರಿಯದ ಸಂವೇದನೆಯ ಸಿದಂತೆ ಸೆಟಿಂಗ್ ಎಂಬುದು ಫ್ರೆಂಚ್ ಭಾಷೆಯ 
ಪರಿಭಾಷೆಯಲ್ಲಿ ಅಭಿವ್ಯಕ್ತಿಸುವುದನ್ನು ಮೈಸ್ ಎನ್ ಸೀನ್‌ಗೆ ಸಮಾನಾರ್ಥಕ. ಈ 
ಸೂಚಿಸಲು ಬಳಸುವ ಪದ. ಉದಾ., ಫ್ರೆಂಚ್ ಪದವು ರಂಗದ ಮೇಲಿನ ಉಪಕರಣ 
ಹಕಿಗೊರಳಿಂದುಗುವ, ತುಂಬಿ ಮರ್ಮರಮೊರೆವ ಗಳನ್ನು - ಪೀಠೋಪಕರಣ ಇತ್ಯಾದಿ - ಸೂಚಿ 
ಚಾಮೂನುನಾದದಲಿ ಜಾಳಿಸಿದಳು . 

ಸುತ್ತವೆ. ಅಂತೆಯೇ ಕೆಲವು ಸಂದರ್ಭಗಳಲ್ಲಿ 
- - ಗೋಪಾಲಕೃಷ್ಣ ಅಡಿಗ: ಭೂಮಿಗೀತ ಸೆಟಿಂಗ್ ಅನ್ನು ಸ್ಟೇಜ್ ಪ್ರಾಪರ್ಟಿ ಎಂದೂ 

ಕರೆಯುವುದುಂಟು. 
ಧ್ವನಿಯನ್ನು ರುಚಿಯ ಪರಿಭಾಷೆಯಲ್ಲಿ ಹೇಳಿ 
ರುವುದನ್ನು ಗಮನಿಸಿ: 

ಅಂಕ, ವಾತಾವರಣ ಉಲ್ಲೇಖ ನೋಡಿ. 
Tasting of flora and the country green , 

೨೦೪ , ಸೌಂದರ್ಯ ಮೀಮಾಂಸೆ Aes 
Dance , and provencal song , thetics ಈಸ್ಥೆಟಿಕ್ಸ್ : ಇದು ಸೌಂದರ್ಯವನ್ನು 
and sunburnt mirth 

ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ. 
- Keats : Ode to a Nightingale 

“ಎಲ್ಲ ಲಲಿತ ಕಲೆಗಳಿಗೂ ಸಮಾನ ವಿಷಯ 
ಇಲ್ಲಿ ತಣ್ಣನೆ ದ್ರಾಕ್ಷಾರಸದ ರುಚಿ- ದೃಶ್ಯ , ವರ್ಣ , ವಾಗಿರುವುದು ಮಾತ್ರವಲ್ಲದೇ ಬ್ರಹ್ಮಸೃಷ್ಟಿ 
ಚಲನೆ , ಶಬ್ದ , ಬಿಸಿಯ ಸಂವೇದನೆಗಳೊಡನೆ ಯಲ್ಲೂ ಕಂಡು ಬರುವ ” ಸೌಂದರ್ಯದ 
ಮತ್ತು ಅವುಗಳ ಮೂಲಕ , ಸಂಕೀರ್ಣವಾಗಿ ಸ್ವರೂಪವನ್ನು ವಿವೇಚಿಸುತ್ತದೆ . ಸೌಂದರ್ಯ 
ವ್ಯಕ್ತವಾಗಿದೆ. ಈ ಮಿಶ್ರಸಂವೇದನೆಯ ಮೀಮಾಂಸೆ ಭಾರತದಲ್ಲಿ ಒಂದು ಸ್ವತಂತ್ರಶಾಸ್ತ್ರ 
ತಂತ್ರವನ್ನು ಸಿಂಬಲಿಸ್ಟ್ ಕವಿಗಳು ಹೆಚ್ಚಾಗಿ ವಾಗಿ ಬೆಳೆಯಲಿಲ್ಲ . ಕಾವ್ಯಮೀಮಾಂಸೆಯಲ್ಲಿ 
ದುಡಿಸಿಕೊಂಡರು . 

ಅಲ್ಲಲ್ಲಿ ಸೌಂದರ್ಯವನ್ನು ಕುರಿತಂತೆ ಕೆಲವು 
೧೦೩ . ಸೆಟಿಂಗ್ Setting ಇಡೀ ಕೃತಿಗೆ - 

ಮಾತುಗಳಷ್ಟೇ ಬರುತ್ತವೆ. ಪಶ್ಚಿಮದಲ್ಲಿ 

ಸೌಂದರ್ಯಶಾಸ್ತ್ರವು ತತ್ವಶಾಸ್ತ್ರದ ಒಂದು 
ಸಾಮಾನ್ಯವಾದ , ಆ ಕೃತಿಯ ಘಟನೆಗಳು 

ಭಾಗವಾಗಿಬಂದರೂ ಅತ್ಯಂತ ವಿಫುಲವಾದ 
ನಡೆಯುವ , ಸ್ಥಳ ಮತ್ತು ಚಾರಿತ್ರಿಕ ಕಾಲ , 

ಬೆಳವಣಿಗೆಯನ್ನು ಪಡೆದಿದೆ. ಅದರಲ್ಲೂ 
ಪ್ರತ್ಯೇಕ ಘಟನೆ ಅಥವ ದೃಶ್ಯಗಳ , ಸ್ಥಳದ 

ಜರ್ಮನಿಯಲ್ಲಿ ಸೌಂದರ್ಯ ಮೀಮಾಂಸೆ 
ಭೌತಿಕ ವಿವರಗಳನ್ನೂ ಸೆಟಿಂಗ್ ಎಂದು ದುರ್ದಮ ಎಂಬಷ್ಟು ಬೆಳೆದಿದೆ . ಅದರ ತಾತ್ತಿಕ 
ಗುರುತಿಸುತ್ತಾರೆ . ಉದಾ., ಮ್ಯಾಕ್‌ಬೆತ್ 

ಮತ್ತು ಮನಶ್ಯಾಸ್ತ್ರೀಯ ಅಂಶಗಳನ್ನು ಸಂಕ್ಷೇಪ 
ನಾಟಕದ ಸಾಮಾನ್ಯ ಸೆಟಿಂಗ್ ಮಧ್ಯಯುಗದ ವಾಗಿ ಯಾದರೂ ವಿವರಿಸಲು ಅತಿ ಹೆಚ್ಚಿನ 
ಸ್ಕಾಟ್ಲಂಡ್ . ಮ್ಯಾಕ್ಬೆತ್ ಮಾಟಗಾತಿಯರನ್ನು ಸ್ಥಳಾವಕಾಶ ಬೇಕಾಗುತ್ತದೆ . ಸೌಂದರ್ಯವನ್ನು 
ಭೇಟಿಮಾಡುವ ದೃಶ್ಯದ ಸೆಟಿಂಗ್ ಒಂದು ಸಾಹಿತ್ಯ ವಿಮರ್ಶೆಯ ಒಂದು ಪಾರಿಭಾಷಿಕ 


೨೮೬ | ವಿಮರ್ಶೆಯ ಪರಿಭಾಷೆ 


ವಾಗಿ , ಅದರಿಂದ ನಿಷ್ಪನ್ನವಾದ ಇತರ ಕೆಲವು ವಿಮರ್ಶಾತ್ಮಕವಾಗಿ ಬೆಲೆಕಟ್ಟುವ ಕ್ರಿಯೆಯನ್ನು 
ಮುಖ್ಯ ಪರಿಭಾಷೆಗಳ ಅರ್ಥಗಳನ್ನು ಮಾತ್ರ ಸೂಚಿಸುತ್ತದೆ. ಈ ಎರಡೂ ಪ್ರಕ್ರಿಯೆಗಳಿಗೆ 
ಇಲ್ಲಿ ಗಮನಿಸಲಾಗಿದೆ. 

ಅಗತ್ಯವಾಗಿ ಬೇಕಾದದ್ದು ಈಸ್ಥೆಟಿಕ್ ಅಟೆನ್ಶನ್ 
ಈಸ್ಥೆಟಿಕ್ ಪ್ಲೆಶರ್‌ ಸೌಂದರ್ಯಾನುಭವ ದಿಂದ 

- ಒಂದು ಕೃತಿಯನ್ನು ಗಮನಿಸುವಾಗ 
ದೊರೆಯುವ ಆನಂದ. ಇದು ಬದುಕಿನಲ್ಲಿ 

ಸೌಂದಯ್ಯವನ್ನು ಕುರಿತು ಎಚ್ಚರ ಇರದಿದ್ದರೆ 
ದೊರೆಯುವ ಇತರ ಬಗೆಯ ಆನಂದಗಳಿಂದ 

ಅದರ ಸೌಂದರ್ಯಾ೦ಶಗಳು ನಮ್ಮ ಗ್ರಹಿಕೆಗೆ 

ಬಾರದೆ ಹೋಗಬಹುದು. ಸೌಂದರ್ಯವನ್ನು 
ಭಿನ್ನವಾದ ಸ್ವರೂಪವನ್ನು ಪಡೆದಿದೆ. ಈ ಕುರಿತು 
ಕ್ಯಾಂಟ್‌ನ ಪ್ರತಿಪಾದನೆ ಹೆಚ್ಚು ಅಂಗೀಕೃತ 

ಕುರಿತ ಎಚ್ಚರ ಉಳಿಯಬೇಕಾದರೆ ನಾವು ವಸ್ತು 
ವಾದದ್ದು - ಈ ಆನಂದ ನಿರಾಸಕ್ತ 'ವಾದದ್ದು. 

ಅಥವ ಕೃತಿಯಲ್ಲಿ ತಲ್ಲೀನರಾಗದೆ ಒಂದು 

'ದೂರ' ವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ 
ಸುಂದರವಾದದ್ದರ ಗ್ರಹಿಕೆಯಿಂದ ಉಂಟಾಗುವ 
ಆನಂದವು ತಾನೇ ಗುರಿಯೇ ಹೊರತು, 

( ಈಸ್ಥೆಟಿಕ್ ಡಿಸ್ಪೆನ್ಸ್). 
ಮತ್ತಿನ್ನೊಂದರ ' ಸಾಧನವಲ್ಲ'; ಉಪಯೋಗಿ ಈಸ್ಥೆಟಿಕ್ ಮೆರಿಟ್ ಸೌಂದರ್ಯದ ಯೋಗ್ಯತೆ 
ಯಲ್ಲ ಆಲಂಕಾರಿಕ ; ಸಾಧನ ಅಲ್ಲ ಸಾಧನೆ. ಯನ್ನು ಸೌಂದರ್ಯದ ಗುಣ ಮತ್ತು ಅದಕ್ಕೆ 
ಇಂತಹ ಸೌಂದರ್ಯಾನುಭವದ ಗ್ರಹಿಕೆಯೇ ತೋರುವ ಪ್ರಕ್ರಿಯೆಗಳಿಂದ ಬೇರ್ಪಡಿಸ 
'ಸೌಂದರ್ಯ' ದ ಗ್ರಹಿಕೆ . ಉಪಯೋಗ ಅಥವ ಬೇಕಾದದ್ದು ಅಗತ್ಯ . ಒಂದು ಕೃತಿಯಲ್ಲಿ 
ಉದ್ದೇಶದ ' ಪ್ರತಿ' ಯಾದ ಸೌಂದಯ್ಯವು 

ಸೌಂದರ್ಯಾ೦ಶಗಳು ಇದ್ದು, ನಾವು ಅದನ್ನು 
ಬಹಳಮಟ್ಟಿಗೆ ವಸ್ತು (ಕಂಟೆಂಟ್ ) ವನ್ನು ಪರಿಭಾವಿಸಿ ಮೆಚ್ಚಿಕೊಂಡರೂ ಆ ಕೃತಿಯು 
ಆದರಿಸಿದು ಸರೂಪದ ಗುಣ ( ಪಾರಲ್ ಆ ಪ್ರಕಾರದ ಕಳಪೆಯಾದ ಪ್ರತಿನಿಧಿ 
ಕ್ವಾಲಿಟೀಸ್) ದಿಂದ ಹೊರಹೊಮ್ಮುತ್ತದೆ. 

ಯಾಗಿರುವುದೂ ಸಾಧ್ಯ . ಯೋಗ್ಯತೆ ಮತ್ತು 
ನೈತಿಕ- ಅಲ್ಲದ, ಉಪಯೋಗಿಅಲ್ಲದ , ಸಂಗ್ರಣ 

ಆನಂದಕ್ಕೆ ಅನಿವಾರ್ಯವಾದ ಸಂಬಂಧವೇನೂ 
ಶೀಲ- ಅಲ್ಲದ , ಸೌಂದರ್ಯವು ಆನಂದಗಳಲ್ಲಿ 

ಇಲ್ಲ. ಅಶಿಕ್ಷಿತವಾದ ಮತ್ತು ಅಪಕ್ವವಾದ 
ಅತ್ಯಂತ ಪರಿಶುದ್ಧವಾದದ್ದು, ಕಲಾಕೃತಿಯ 

ಸಂವೇದನೆಗಳಿರುವವರು ಅಪಕ್ವ , ಅಯೋಗ್ಯ 
ಹೊರಗಿನ ಪರ್ವಾಗಹಗಳಿಗೆ ಅತಿ ಅಲವಾಗಿ ಕೃತಿಯಿಂದಲೇ ಸೌಂದರ್ಯಾನುಭವದ 
ಬದವಾಗಿರುವಂಥದು. ಆದ್ದರಿಂದಲೇ 'ಕಲೆ' ಆನಂದವನ್ನು ಪಡೆಯಬಹುದು. 
ಎಂದರೇನು ಎಂದು ವಿವರಿಸುವಾಗ ಬಹಳ ಇಷ್ಟೆಸಿಸ್‌ ಸೌಂದಯ್ಯದ ಗ್ರಹಿಕೆ ಸಾಮಾನ್ಯವಾಗಿ 
ಸಹಾಯಕವಾದ ಪರಿಕಲ್ಪನೆ, ಈಸೆಟಿಕ್ ಸೌಂದಶ್ಯಾನುಭವದ ಆನಂದ ಮತ್ತು 
ಅಪ್ರಿಸಿಯೇಶನ್ ಸೌಂದರ್ಯದ ಪರಿಭಾವನೆ ಪರಿಭಾವನೆಗಳ ಸಂಮಿಳನವಾಗಿರುತ್ತದೆ . 
ಸೌಂದರ್ಯಾನುಭವದ ಆನಂದಕ್ಕಿಂತ ಭಿನ್ನ ಸೌಂದರ್ಯ ಗ್ರಹಿಕೆ ಮೂರು ವಿಧವಾಗಿರಲು 
ವಾದದ್ದು. ಸೌಂದರ್ಯಾನುಭವದ ಆನಂದ ಸಾಧ್ಯ : ಈಸ್ಥೆಸಿಸ್ ಆಫ್ ಕಾಂಪೊಸಿಶನ್‌ ಕೃತಿಯ 
ಕೃತಿಯೊಂದರಿಂದ ನಾವು ಪಡೆಯುವ ಅನುಭವ ಸ್ವರೂಪವನ್ನು ಕುರಿತು ಗಮನಿಸಿ , ವಿವಿಧ 
ವನ್ನು ಕುರಿತದ್ದು . ಆ ಅನುಭವ “ತಪ್ಪು ” ಅಂಗಗಳ ನಡುವೆ, ಅಥವ ವಿವಿಧ ಅಂಗಗಳು 
ಆಗಿರಬಹುದು; ಅಶಿಕ್ಷಿತವಾಗಿರ ಬಹುದು; ಮತ್ತು ಕೃತಿಯ ಒಟ್ಟು ಸ್ವರೂಪಕ್ಕೆ ಇರುವ 
ಅ - ಯುಕ್ತವೂ ಆಗಿರಬಹುದು; ಸೌಂದರ್ಯದ ಸಾಂಗತ್ಯವನ್ನು ಗ್ರಹಿಸುವ ಮೂಲಕವಾದ 
ಪರಿಭಾವನೆ ಕೃತಿಯ ಲಕ್ಷಣಗಳ ಮೇಲೆ ಹೆಚ್ಚಿನ ಸೌಂದರ್ಯ ಗ್ರಹಿಕೆ . ಇದು ಸಾಹಿತ್ಯಕ್ಕಿಂತ 
ಒತ್ತನ್ನು ನೀಡುತ್ತದೆ ಮತ್ತು ' ಸೌಂದರ್ಯಕ್ಕೆ ಹೆಚ್ಚಾಗಿ ಇತರ ಕುಶಲಕಲೆಗಳಿಗೆ ಅನ್ವಯ 


ವಿಮರ್ಶೆಯ ಪರಿಭಾಷೆ | ೨೮೭ 


ವಾಗುವ ಲಕ್ಷಣ . ಈಸ್ಥೆಸಿಸ್ ಆಫ್ ಕಾಂಪ್ಲಿ ೨೦೬ , ಸ್ವಭಾವೋಕ್ತಿ ವಸ್ತುವಿನ ಎಲ್ಲ 
ಮಂಟಾರಿಟಿ ಕೃತಿಯ ವಸ್ತು ಮತ್ತು ಸ್ವರೂಪದ ವಿವರಗಳನ್ನು ಖಚಿತವಾಗಿ ಕಣ್ಣಿಗೆ ಕಟ್ಟುವಂತಹ 
ಸಂಗತತೆಯ ಅರಿವಿನಿಂದ ಉಂಟಾಗುವ ಸಹಜ ವರ್ಣನೆ ಸ್ವಭಾವೋಕ್ತಿಯ ಲಕ್ಷಣ. ಇಲ್ಲಿ 
ಸೌಂದರ್ಯಗ್ರಹಿಕೆ , ಈ ಪೈಸಿಸ್ ಆಫ್ ಸ್ವಭಾವ ಎಂಬ ಪದ ಗಮನ ಸೆಳೆಯುತ್ತದೆ. 
ಕಂಡೆನ್ಸೇಶನ್ ಕೃತಿಯ ಯಾವುದಾದರೂ ಒಂದು ಸಹಜ ವರ್ಣನೆಯಲ್ಲಿರುವ ಸೌಂದರ್ಯ ವಸ್ತು 
ಅಂಗದ ಸೌಂದರ್ಯಾಂಶಗಳನ್ನು ಗುರುತಿಸುವ ವಿನ ಸಹಜಗುಣವೊ ಕವಿಯಿಂದ ಆರೋಪಿತ 
ಮೂಲಕ ಆಗುವ ಸೌಂದರ್ಯ ಗ್ರಹಿಕೆ. ವಾದದೊ ? ' ಸ್ವಭಾವ' ಕವಿಯದೆ , 

ವಸ್ತುವಿನದೊ ಅಥವ ಉಕ್ತಿಯದೊ ? ಕುಂತಕನ 
ಹೆಚ್ಚಿನ ಓದಿಗೆ: ಜಿ . ಎಸ್ . ಶಿವರುದ್ರಪ್ಪ: ಸೌಂದರ್ಯ 
ಸಮೀಕ್ಷೆ (೧೯೬೫); ಎಸ್ .ಎಲ್ . ಭೈರಪ್ಪ : ಸತ್ಯ ಮತ್ತು ಪ್ರಕಾರ ವಸ್ತುವಿನಲ್ಲಿರುವ ಸೌಂದರ್ಯವನ್ನು 
ಸೌಂದರ್ಯ ( ೧೯೬೭) W . Gaunt: The Aesthetic ಕವಿ ಕಾಣುತ್ತಾನೆ. ಅದು ಕವಿಯ ಸ್ವಭಾವ. 
Adventure ( ೧೯೪೫); E.F. Carritt: An Introduc- ಆದರಿಂದ ಅವನು ಆ ವಸುವನು ವಿವರಿಸಿದಾಗ 
tion to Aesthetics ( ೧೯೪೯ ) ; Monroe C . 

ಅದು ಸ್ವಭಾವೋಕ್ತಿಯಾಗುತ್ತದೆ . ಭಾಷೆಯ 
Beardsley: Aesthetics ( ೧೯೫೮) ; H . Osborne: 
Aesthetics and Art Theory ( ೧೯೬೮) : John 

ಸ್ವರೂಪವನ್ನು ವ್ಯಕ್ತಪಡಿಸುವಂತೆ ತೋರುವ 
Hospus (Ed);Introductory Readings in Aesthet - ಸ್ವಭಾವೋಕ್ತಿಯನ್ನು ಪ್ರಾಚೀನ ಕಾವ್ಯಮೀ 
ics ( ೧೯೬೯ ); Elised Vivas and Murray Krieger ಮಾಂಸಕರು ಒಂದು ಅಲಂಕಾರವೆಂದು ಗುರುತಿ 
( Ed) The Problems of Aesthetics ( ೧೯೫೪) 

ಸಿದರು . ವಕ್ರತೆಯೇ ಕಾವ್ಯದ ಜೀವಾಳ ಎಂದು 
೨೦೫ , ಸೌತೆಕ್ಕಿ Euphimism ನಂಬುವವರು (ಉದಾ., ಭಾಮಹ) ಸ್ವಭಾವೋ 
ಯೂಫಿಮಿಸಂ ಇದು ಗ್ರೀಕ್ ಭಾಷೆಯ ಕ್ತಿಯನ್ನು ಅಲಂಕಾರವೇ ಅಲ್ಲ ಎನ್ನುತ್ತಾರೆ . 
ಚೆನ್ನಾಗಿ ಮಾತನಾಡು ಎಂಬ ಅರ್ಥದ ಆದರೆ ದಂಡಿ ಮಾತ್ರ ಸ್ವಭಾವೋಕ್ತಿಗೆ ಕಾವ್ಯದಲ್ಲಿ 
ಪದದಿಂದ ಹುಟ್ಟಿದೆ. ಮನಸ್ಸಿಗೆ ಕಿರಿ ಕಿರಿ ಖಂಡಿತವಾಗಿಯೂ ಸ್ಥಾನವುಂಟು ಎನ್ನುತ್ತಾನೆ . 
ಉಂಟುಮಾಡುವ , ಭಯ ಹುಟ್ಟಿಸುವ , 

೨೦೭ ,ಸ್ಫೋಟ ತತ್ವ ಸಂಸ್ಕೃತದ ವ್ಯಾಕರಣದ 
ಅಸಹ್ಯವಾದ ಒರಟಾದ ಪದಗಳ ಬದಲಿಗೆ, 

ಒಂದು ಮುಖ್ಯ ತತ್ವ , ಭಾಷೆ ಮತ್ತು ಅರ್ಥಗಳ 
ಸಮಾಜವು ಅಶ್ಲೀಲ ಎಂದು ಭಾವಿಸದ , ಸುತ್ತು 
ಬಳಸಿನ, ಸುಸಂಸ್ಕೃತ ಸೌಮ್ಯ ಪದಗಳ ಬಳಕೆ. 

ಸಂಬಂಧವನ್ನು , ಅರ್ಥ ಸಂಭವಿಸುವ ಪ್ರಕ್ರಿಯೆ 
ಪ್ರಾಚೀನ ಸಮಾಜಗಳಲ್ಲಿ ನಿಷಿದ್ದ ವಿಷಯ 

ಯನ್ನು ಕುರಿತ ವಿಶ್ಲೇಷಣೆ , ಕಾವ್ಯಮೀಮಾಂಸೆ , 
ಗಳನ್ನು ಕುರಿತು ಸೌಮ್ಮೊಕ್ತಿಯ ಬಳಕೆಯಾಗು 

ಅದರಲ್ಲೂ ಧ್ವನಿಪ್ರಸ್ಥಾನ ಈ ತತ್ವದಿಂದ 
ತ್ತಿತ್ತು . ಸಾವನ್ನು ಕುರಿತು 'ದಿವಂಗತ'; ದೈಹಿಕ 

ಹಲವಾರು ಪ್ರೇರಣೆಗಳನ್ನು ಪಡೆದುಕೊಂಡಿದೆ. 
ಕ್ರಿಯೆಗಳನ್ನು ಕುರಿತು 'ಬಹಿರ್ದೆಶೆ' ಇತ್ಯಾದಿ; ಪದ ಭಾಷೆಯ ಅತ್ಯಂತ ಚಿಕ್ಕ ಅರ್ಥಪೂರ್ಣ 
ಭಯ ಹುಟ್ಟಿಸುವ ಮತ್ತು ಅಮಂಗಳ ಘಟಕ. ಶಬ್ದ ( ವರ್ಣ) ಗಳು ಸೇರಿ ಪದವಾಗು 
ಸೂಚಿಸುವ ವಿಷಯಗಳನ್ನು ' ಬಳ್ಳಿ ಮುಟ್ಟಿತು' ಇದೆ . ಪದವನ್ನು ಉಚ್ಚರಿಸುವಾಗ ಒಮ್ಮೆಗೆ 
' ಬಳೆ ಹೆಚ್ಚಿತು' ಇತ್ಯಾದಿ ಬಳಕೆಗಳನ್ನು ಇಂದಿಗೂ ಒಂದು ವರ್ಣವನ್ನು ಮಾತ್ರ ಉಚ್ಚರಿಸಬಹುದು. 
ನೋಡಬಹುದು. ಮಧ್ಯ ವಿಕ್ಟೋರಿಯನ್ ಆದ್ದರಿಂದಲೇ ವರ್ಣವನ್ನು ಕ್ಷಣಿಕ ಅಥವ 
ಇಂಗ್ಲೆಂಡಿನಲ್ಲಿ ಇಂತಹ ಸೌಷ್ಟೋಕ್ತಿಗಳ ಬಳಕೆ ತಾತ್ಕಾಲಿಕ ಎಂದು ಗುರುತಿಸುತ್ತಾರೆ . 
ತೀರ ಹಾಸ್ಯಾಸ್ಪದ ಮಟ್ಟಕ್ಕೆ ಹೋಗಿತ್ತು . ' ತಾತ್ಕಾಲಿಕವಾದ ವರ್ಣಗಳು ಪದಗಳಾಗಿ , 
ಶರಾಯಿಗಳನ್ನು ಹೆಸರಿಸಬಾರದ್ದು ಎಂದು ಅನಂತರ ವಾಕ್ಯವಾಗಿ , ಇವುಗಳಿಂದ ಅರ್ಥ 
ಕರೆಯುತ್ತಿದ್ದರು. 

ಹೇಗೆ ಹುಟ್ಟುತ್ತದೆ ಎಂಬುದನ್ನು ವಿವರಿಸಲು 


೨೮೮ | ವಿಮರ್ಶೆಯ ಪರಿಭಾಷೆ 


ಸೆಟತತ್ವ ಯತ್ನಿಸುತ್ತದೆ. ಕೆಲವು ಎಂಬ ವರ್ಣ ಕಿವಿಗೆ ಬಿದ್ದಾಗ, ಅದರ 
ವೈಯಾಕರಣರ ಪ್ರಕಾರ “ ಅರ್ಥವು ನಮಗೆ ಅನುಭವವು ಹಿಂದಿನ ವರ್ಣಗಳ ನೆನಪಿನ 
ಗೊತ್ತಾಗುವುದು ಕ್ಷಣಿಕವಾದ ವರ್ಣಗಳಿಂದಲ್ಲ, ಸಹಾಯದಿಂದ ' ಮನೆ' ಎಂಬ ಪದದ 
ನಿತ್ಯವೂ ಅಖಂಡವೂ ಆದ ಸ್ಫೋಟ ಎಂಬ ಸ್ಫೋಟವನ್ನು ವ್ಯಕ್ತಪಡಿಸುತ್ತದೆ . ಭರ್ತೃಹರಿಯ 
ತತ್ವದಿಂದ, ಅರ್ಥವನ್ನು ಸ್ಟುಟಪಡಿಸತಕ್ಕದ್ದಾದ 

ವಾಕ್ಯಪದೀಯ ಸ್ಫೋಟತತ್ವವನ್ನು ಮೊದಲ 
ಕಾರಣದಿಂದಲೇ ಇದಕ್ಕೆ ಸ್ಫೋಟವೆಂದು 

ಬಾರಿಗೆ ನಿರೂಪಿಸಿತು. ಈ ತತ್ವವನ್ನು ಒಪ್ಪುವ 
ಹೆಸರು ” ಎನ್ನುತ್ತಾರೆ. ಉದಾ., “ ಮನೆ” ಎಂಬ 

ವೈಯ್ಯಾಕರಣಿಗಳನ್ನು ಸ್ಫೋಟವಾದಿಗಳೆನ್ನುತ್ತಾರೆ. 
ಪದದಲ್ಲಿ “ ಮ್ - ಅ- ನ್ - ಎ ” ಎಂಬ ವರ್ಣ ಹೆಚ್ಚಿನ ಓದಿಗೆ: P.C. Chakravarthy : The Philoso 

- phy of Sanskrit Grammar ಗುರುರಾಜ ಭೀ . 
ಗಳಿವೆ . ಈ ಎಲ್ಲ ವರ್ಣಗಳೂ ಉಚ್ಚರಿಸಿದ 

ಜೋಷಿ: ಭಾರತೀಯ ಶಬ್ದ ವ್ಯುತ್ಪತ್ತಿಯಲ್ಲಿ ಸ್ಫೋಟ 
ಕೂಡಲೆ ಲಯ ಹೊಂದುವಂಥವಾದರೂ , ವಾದದ ಸ್ಥಾನ . ಮಲ್ಲೇಪುರಂ ಜಿ . ವೆಂಕಟೇಶ್ : 
ಕೇಳುವವನಲ್ಲಿ ಆಯಾ ವರ್ಣದ ಸಂಸ್ಕಾರ ಸ್ಫೋಟವಾದ ( ೧೯೯೨) 
ಅಥವ ನೆನಪು ಉಳಿದಿದ್ದು, ಕೊನೆಯ ' ಎ' 


೨೦೮. ಹರಣ Plagarism ರಾಜಶೇಖರನ ಲಕ್ಷಣವನ್ನು - ಅಂತ್ಯದ ಸ್ವರೂಪವನ್ನು ಮಾತ್ರ 
ಪ್ರಕಾರ ಮತ್ತೊಬ್ಬ ಕವಿಯ ಮಾತುಗಳನ್ನು ಹೇಳುವುದರಿಂದ ಈ ಲೇಖನದಲ್ಲಿ ಹರ್ಷ 
ತನ್ನದೆಂದು ಮಾಡಿ ಹೇಳಿಕೊಳ್ಳುವುದು ಹರಣ . . 
ಇತರ ಕೃತಿಗಳಿಂದ ಮುಚ್ಚುಮರೆಯಿಲ್ಲದೆ ತೆಗೆದು 

೧ . ಲಘು ಮನೋಭಾವ, ಮನರಂಜನೆಯ 
ಕೊಂಡು ತನ್ನ ಸಾಮರ್ಥ್ಯದಿಂದ ಹೊಸ 

ಉದ್ದೇಶದ, ಹಾಸ್ಯ ಪ್ರಧಾನವಾದ, ಸಾಮಾನ್ಯ 
ಮೆರಗನ್ನು ನೀಡುವುದು ಸ್ವೀಕರಣ. ಈ ಎರಡರ 

ವಾಗಿ ' ಸುಖ ' ದಿಂದ ಕೊನೆಗಾಣುವ ನಾಟಕದ 
ನಡುವೆ, ಯಾವುದೇ ಎರಡು ಕೃತಿಗಳ ನಡುವಿನ 
ಹೋಲಿಕೆಗಳಲ್ಲಿ ಮೂರು ಭಿನ್ನ ಸ್ಥಿತಿಗಳನ್ನು 

ಪ್ರಕಾರ , ಇದು ಮನುಷ್ಯ ಸ್ವಭಾವ, ವರ್ತನೆ , 

ಭಾಷೆ ಮತ್ತು ವೇಷಭೂಷಣಗಳ ಅಸಾ 
ಆನಂದವರ್ಧನ ಗುರುತಿಸುತ್ತಾನೆ . ಪ್ರತಿಬಿಂಬ 
ಕಲ್ಪ - ಇನ್ನೊಂದು ಕೃತಿಯ ಪ್ರತಿಬಿಂಬ. “ರೂಪ 

ಮಂಜಸ್ಯವನ್ನು ಅವಲಂಬಿಸುತ್ತದೆ . ಆದರೆ 
ಹೊಸದರಂತೆ ತೋರಿದರೂ ಒಳಗಿನ ತಿರುಳೆಲ್ಲ 

ವೈಯಕ್ತಿಕತೆ ಅಥವ ನಾಯಕ ಪಾತ್ರದ ವ್ಯಕ್ತಿತ್ವ 

ಹರ್ಷ ನಾಟಕದ ಕೇಂದ್ರವಲ್ಲ. ಸಾಮಾನ್ಯ 
ಕದ್ದದ್ದು , ಇನ್ನೊಂದು ಕೃತಿಯ ನಕಲು. ” 
ಅಲೇಖ್ಯಪ್ರಖ್ಯ - "ಮನುಷ್ಯನ ರೂಪ ಚಿತ್ರದಂತೆ ” 

ಲೋಕ ವ್ಯವಹಾರ ” ಇದರ ವಿಷಯ . 
ಇದು ಪ್ರತಿಬಿಂಬಕಲ್ಪಕ್ಕಿಂತ ಸ್ವಲ್ಪ ವಾಸಿ. 

ಮನುಷ್ಯನ ಬಗ್ಗೆ ದ್ವಂದ್ವದೃಷ್ಟಿಕೋನವನ್ನು ಹರ್ಷ 
ಆದರೂ ಮೂಲ ಕಾವದ ನೆರಳೂ ಇದೇ ನಾಟಕಗಳಲ್ಲಿ ಕಾಣುತ್ತೇವೆ. ದೈಹಿಕ ಪ್ರವೃತ್ತಿಗಳ 
ಇರುತ್ತದೆ. ಸಮಾನದೇಹಿಕಲ - ಮತೊಂದು ಮತ್ತು ವೈಚಾರಿಕ ಬೌದ್ದಿಕತೆಗಳ ಅಸಮಂಜಸ 
ಕೃತಿಯ ಹೋಲಿಕೆ ಇದ್ದರೂ ತನ್ನದೇ ಆದ ಮಿಶ್ರಣ ಎಂಬ ರೀತಿಯಲ್ಲಿ ಮನುಷ್ಯನ 
“ ವ್ಯಕ್ತಿತ್ವ ಹೊಂದಿರುವ ಕೃತಿ . ಹರಣವನ್ನು ಚಿತ್ರಣ, ಪಾತ್ರಗಳು ನಂಬಿರುವ ಅಥವ ನಂಬಿ 
ಕುರಿತು ರಾಜಶೇಖರ ಮತ್ತು ಮಿಲನನ ದ್ದೇವೆ ಎಂದು ಭ್ರಮಿಸಿರುವ , ಆದರ್ಶಗಳಿಗೂ , 
ಮಾತುಗಳನ್ನು ಹೋಲಿಸಿ ನೋಡಿ: “ಕದಿಯದ ಆಚರಣೆಗೂ ಇರುವ ವೈರುಧ್ಯಗಳನ್ನು ಮುಖ್ಯ 
ಕವಿಯಿಲ್ಲ ಕದಿಯದ ವರ್ತಕನಿಲ್ಲ; ಯಾರು ವಾಗಿ ಎತ್ತಿ ತೋರಿಸುತ್ತದೆ. ವಿಡಂಬನೆ, ಹಾಸ್ಯ 
ಮುಚ್ಚಿಡಲು ಬಲ್ಲನೋ ಅವನು ಮಾತಿಗೆ ಸಿಕ್ಕದೆ ಗಳ ಮೂಲಕ ಅಸಮಂಜಸತೆ , ವೈರುಧ್ಯಗಳನ್ನು 
ಬದುಕುತ್ತಾನೆ ” - Borrowing, if it be ವಿಮರ್ಶಿಸುವ, ತಿದ್ದುವ ಪ್ರಯತ್ನ ಮಾಡುತ್ತದೆ. 
not bettered by the borrower , any good ಆದರೆ ಹರ್ಷ ನಾಟಕವು ದುರಂತ ನಾಟಕದಂತೆ 
author is accounted plagiary ” ಗಂಭೀರ ನೈತಿಕ ಸಮಸ್ಯೆಗಳ ಚಿಂತನೆಯನ್ನಾಗಲೀ 
೨೦೯ , ಹರ್ಷನಾಟಕ Comedy ಕಾಮಿಡಿ: 

ಒಳಿತು ಕೆಡುಕುಗಳ ಘರ್ಷಣೆಯನ್ನಾಗಲೀ ತನ್ನ 
ಈ ಲೇಖನದಲ್ಲಿ ಮೂರು ಭಾಗಗಳನ್ನು ಮಾಡಿ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳುವುದಿಲ್ಲ . ತತ್ಕಾಲೀನ 
ಕೊಂಡಿದೆ: ೧ . ಕಾಮಿಡಿಯನ್ನು ಕುರಿತು 

ಸಮಾಜದೊಡನೆ ವ್ಯಕ್ತಿಯ ಸಂಬಂಧವನ್ನು 
ನಡೆದಿರುವ ತಾತ್ವಿಕ ಚಿಂತನೆಗಳು . ಗಮನಿಸುತ್ತಾ , ರಾಜಿಮಾಡಿಕೊಳ್ಳುವುದರಲ್ಲಿ 
೨ . ಕಾಮಿಡಿಯ ಇತಿಹಾಸ , ೩ . ಕಾಮಿಡಿಯ ಸಮಾಜದ ತೀರ್ಮಾನಗಳನ್ನು ಒಪ್ಪಿಕೊಳ್ಳು 
ಪ್ರಕಾರಗಳು , ಕಾಮಿಡಿಗೆ ಸುಖಾಂತ ನಾಟಕ ವುದರಲ್ಲಿ ಸಮಸ್ಯೆಗಳ ಪರಿಹಾರವನ್ನು ಕಂಡು 
ಎಂಬ ಪದ ಹೆಚ್ಚು ಜನಪ್ರಿಯವಾಗಿ ಬಳಕೆ ಕೊಳ್ಳುತ್ತದೆ. ವೈಯಕ್ತಿಕ ನಂಬಿಕೆ , ಆತ್ಮನಿಷ್ಠೆಗಳ 
ಯಲ್ಲಿದೆ. ಆದರೆ ಇದು ಕಾಮಿಡಿಯ ಒಂದು ಸೋಲು ಗೆಲವುಗಳು ದುರಂತನಾಟಕದಂತೆ 


೨೯೦ | ವಿಮರ್ಶೆಯ ಪರಿಭಾಷೆ 


ಹರ್ಷನಾಟಕದಲ್ಲಿ ಮುಖ್ಯವಾಗುವುದಿಲ್ಲ. ಹಾಸ್ಯದ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತದೆ. 
ಪ್ರೇಕ್ಷಕರಿಂದ “ಸಹಾನುಭೂತಿಶೂನ್ಯತೆಯನ್ನು ಕೊನೆಯಲ್ಲಿ ಮಾನುಷತೆಯ ಮಟ್ಟಕ್ಕೆ ಇಳಿಸು 
ಹರ್ಷನಾಟಕ ಅಪೇಕ್ಷಿಸುತ್ತದೆ. ಯಾಕೆಂದರೆ ಇದೆ . ಉದಾ., ಸರ್ ಹ್ಯಾರಿವೈಲ್ಡರ್‌ ನಾಟಕ 
ಪಾತ್ರಗಳ ಅನುಭವಗಳೊಡನೆ ಸಹಾನುಭೂತಿ ದಲ್ಲಿ ಬರುವ ಭೂತ; ಬೈದ್‌ಸ್ಪಿರಿಟ್ ( ಅರಸಿ 
ಬಂದ ಕೂಡಲೇ ಅವರನ್ನು ಕಂಡು , ಅಥವ - ಬಂದ ಆತ್ಮ ) ನಾಟಕದ ಅತಿಮಾನುಷತೆ . 
ಸನ್ನಿವೇಶಗಳನ್ನು ಕಂಡು ನಗುವುದು ಸಾಧ್ಯವಾಗು 

ಮನಶ್ಯಾಸ್ತದ ದೃಷ್ಟಿಯಿಂದ ಹರ್ಷನಾಟಕವನ್ನು 
ವುದಿಲ್ಲ . ಹಾಸ್ಯಕ್ಕಾಗಿ ಹರ್ಷನಾಟಕವು 

ಕುರಿತು ಚಿಂತಿಸುವ ವಿಮರ್ಶಕರು , ಹರ್ಷ 
೧ . ಅಸಮಂಜಸತೆ ೨ . ಉತ್ತೇಕ್ಷೆ ೩ . ದೈಹಿಕ 
ವಕ್ರತೆ ೪ , ಸನ್ನಿವೇಶಗಳು ೫ . ವರ್ತನೆ 

ನಾಟಕವು ಸಹಾನುಭೂತಿಯನ್ನು ಅಪೇಕ್ಷಿಸು 
೬ . ಭಾಷೆ ೭ . ಚತುರತೆ (ವಿಟ್ ) ೮ . ಪಾತ್ರಗಳ 

ತ್ತದೆಂಬುದನ್ನು ಪೂರ್ಣವಾಗಿ ಒಪ್ಪುವುದಿಲ್ಲ. 

ಹರ್ಷನಾಟಕವು ಕೀಟಲೆ , ತುಂಟತನಗಳ 
ವೈಚಿತ್ರಗಳು ೯ . ವಿಡಂಬನೆಗಳನ್ನು ಬಳಸಿ 
ಕೊಳ್ಳುತ್ತದೆ. 

ಪ್ರವೃತ್ತಿಯನ್ನು ಪ್ರಚೋದಿಸಿ/ ಉದ್ದೇಶಿಸಿ ಅದನ್ನು 

ಪರಾರ್ಥಕ ( ವೈಕೇರಿಯಸ್) ವಾಗಿ ತೃಪ್ತಿಪಡಿಸು 
ಹರ್ಷನಾಟಕವು ಸಾಮಾನ್ಯವಾಗಿ ಕಾವ್ಯಗುಣಕ್ಕೆ ತದೆ. ಇತರ ಪಾತ್ರಗಳು ಅಥವ ಅದೃಷ್ಟ “ ಮುಗ್ಗ 
ಗಮನಕೊಡುವುದಿಲ್ಲ . ವಾಸ್ತವಿಕತೆಗೆ ಪ್ರಾಧಾನ್ಯ ಬಲಿ ' ಗಳ ಕುರಿತು ಕೀಟಲೆಗಳನ್ನು ಹೂಡುವುದು 
ವಿರುತ್ತದೆ. ಬಹಳಮಟ್ಟಿಗೆ 'ನಾಯಕ' ನಿರು 

ಹರ್ಷನಾಟಕದ ಸಾಮಾನ್ಯ ಅಂಶವಾಗಿ ಮತ್ತೆ 
ವುದಿಲ್ಲ. ಪ್ರಮುಖ ಪಾತ್ರಗಳು ಕೂಡ 

ಮತ್ತೆ ಕಾಣಿಸಿಕೊಳ್ಳುತ್ತದೆ. ಪಾತ್ರಗಳು 
ವೈಯಕ್ತಿಕವಾಗಿರದೆ ಸಮಾಜದ ಯಾವುದಾದ 

ಸಮಸ್ಯೆಯಲ್ಲಿ ಸಮಸ್ಯೆಯ ಸನ್ನಿವೇಶಗಳಲ್ಲಿ 
ರೊಂದು ವರ್ಗದ ಪ್ರತಿನಿಧಿಗಳಾಗಿರುತ್ತಾರೆ . 

ಸಿಕ್ಕಿಕೊಂಡಿರುವುದನ್ನು ನೋಡಿ - ಆದರೆ 
ಅಥವ ಮನುಷ್ಯಸ್ವಭಾವದ ಯಾವುದಾದ 

ಸಮಸ್ಯೆ , ಸನ್ನಿವೇಶ ಪ್ರೇಕ್ಷಕನಿಗೆ ಸರಳವೂ 
ರೊಂದು ಗುಣದ ಪ್ರತಿನಿಧಿಗಳಾಗಿರುತ್ತಾರೆ . 

ಸ್ಪಷ್ಟವೂ ಆಗಿರುತ್ತದೆ - ಸಂತೋಷಪಡುವ 
ಹೀಗಾಗಿ ಹರ್ಷನಾಟಕ ಸಮಾಜದ ಅಥವ 

ಪ್ರವೃತ್ತಿ , ಖಚಿತವಾಗಿ ವಿವರಿಸಲು ಆಗದಂತ 
ಅದರ ಕೆಲವು ಅಂಶಗಳ ಚಿತ್ರಣ ಮತ್ತು ಹುದನು ನಮಲಿ ಹುಟ್ಟಿಸಬಹುದು . ಹರ್ಷ 
ವಿಮರ್ಶೆ ಮನುಷ್ಯಗುಣದ ಪ್ರಾತಿನಿಧಿಕ ಚಿತ್ರಣ 

ನಾಟಕದ ಪಾತ್ರವು ಅಪಾಯಕಾರಿ ಎಂದು 
ಮತ್ತು ಹಾಸ್ಯಮಯ ವಿಮರ್ಶೆಯಿಂದ ಒಳ್ಳೆಯ ಬಾವಿಸುವ ಸನ್ನಿವೇಶ- ಘನತೆ, ಆತ ಗೌರವಕೆ. 
ಹರ್ಷನಾಟಕ ಸಾರ್ವತ್ರಿಕ ಗುಣವನ್ನು ಪಡೆಯ 

ಧಕ್ಕೆ , ಸುಖ ಸೌಲಭ್ಯಗಳು ಹಾಳಾಗಬಹುದಾದ 
ಬಹುದು. 

ಸಾಧ್ಯತೆ, ಪ್ರಣಯ ಸಾಹಸ ಮುರಿದು ಬೀಳ 
ಮುಖ್ಯ ಕಥೆಗೆ ಸಮಾನಾಂತರವಾದ , ಕಥೆಯ ಬಹುದೆಂಬ ಭಯ ಇತ್ಯಾದಿ ಪ್ರೇಕ್ಷಕರಿಗಾಗಲಿ 
ಮುಖ್ಯ ಆಶಯದ ಪುನರುಕ್ತಿಯಂತಿರುವ ಸಮಾ ಅಥವ ವಾಸ್ತವಿಕತೆಯಲ್ಲಿ ಮನುಷ್ಯರಿಗಾಗಲಿ 
ನಾಂತರ ಸಂವಿಧಾನವನ್ನು ಹರ್ಷ ನಾಟಕಗಳು ಹೆಚ್ಚಿನ ಭಯ ಹುಟ್ಟಿಸುವಂಥವಲ್ಲ . ಹಾಗಾಗಿ 
ಸಾಮಾನ್ಯವಾಗಿ ಹೊಂದಿರುತ್ತವೆ. ಹರ್ಷ ನಾಟಕದಲ್ಲಿ ನಿರಪಾಯಕಾರೀ ಕೀಟಲೆ 
ಅತಿಮಾನುಷದ ಬಳಕೆಯನ್ನು ಕೆಲವು ಹರ್ಷ ಯಿಂದ ಸಂತೋಷಪಡುವುದರ ಜೊತೆಗೆ ಪರರ 
ನಾಟಕಗಳಲ್ಲಿನೋಡಬಹುದು. ಆದರೆ ದುರಂತ ಹಿಂಸೆಗಳನ್ನು ನೋಡಿಗುಟ್ಟಾಗಿ ಖುಷಿಪಡುವ 
ನಾಟಕ ಗಳ೦ತಲ್ಲದೆ ಹರ್ಷನಾಟಕವು ಪ್ರವೃತ್ತಿಯನ್ನೂ ಹರ್ಷನಾಟಕ ತೃಪ್ತಿ ಪಡಿಸುತ್ತದೆ. 
ಅತಿಮಾನುಷತೆಯನ್ನು ಗೇಲಿ ಮಾಡುತ್ತದೆ. ಉದಾ. , ಜೂಜಿನಲ್ಲಿ ಸೋತು ಹಣ ಕೊಡದೆ 
ಸಂಶಯದ ದೃಷ್ಟಿಯಿಂದ ನೋಡುತ್ತದೆ, ಓಡಿ ಬಂದ ಸಂವಾಹಕನನ್ನು ಜೂಜುಕೋರ 


ವಿಮರ್ಶೆಯ ಪರಿಭಾಷೆ | ೨೯೧ 


25 


ಮತ್ತು ಅಧಿಕಾರಿ ಹೊಡೆದು ಬಡಿಯುವ ದೃಶ್ಯ , ತಮಾಶೆಯ ಗುಲಾಮ - ಬಳಸಿಕೊಂಡು 
ಮೃಚ್ಚಕಟಿಕ ನಾಟಕದಲ್ಲಿ, ಹರ್ಷನಾಟಕದ ಶೈಲೀಕೃತವಾದ ಮೋಸಗಾರಿಕೆ , ತಂತ್ರಗಳ 
' ವೇಗ' ನಾವು ಚಿಂತಿಸದಂತೆ ಮಾಡಿ ನಮ್ಮ ಕಥಾ- ಸಂವಿಧಾನವಿರುವ ನಾಟಕಗಳು ರಚಿತ 
ಹರ್ಷಕ್ಕೆ , ನಗೆಗೆ ಕಾರಣವಾಗುವಂತೆ ಮಾಡು ವಾದವು. ಪ್ಲಾಟಸ್ ಕ್ರಿ . ಪೂ . ೨೫೪- ೧೮೪ 
ತದೆ . ವೇಗದಿಂದಾಗಿಯೇ ನಮ್ಮ ಪ್ರತಿಕ್ರಿಯೆ ಮತ್ತು ಟೆರೆನ್ಸ್ ಕ್ರಿ . ಪೂ . ೧೯೫ – ೧೫೯ 
ಗಳನ್ನು , ಅವುಗಳ ಹಿಂದಿರುವ ಉದ್ದೇಶವನ್ನು ರೋಮಿನ ಮುಖ್ಯ ನಾಟಕಕಾರರು. 
ಕುರಿತು ನಮಗೆ ನಾಟಕ ನೋಡುವಾಗ 

ಮಧ್ಯಯುಗದಲ್ಲಿ ಕಾಮಿಡಿ ಎಂಬ ಪದವನ್ನು 
ಚಿಂತಿಸಲು ಆಗುವುದಿಲ್ಲ. 

ನಾಟಕೇತರವಾದ , ಸುಖಾಂತವಾಗುವ 
೨. ಚಾರಿತ್ರಿಕ ವಿವರ : ಕಾಮಿಡಿ ಪದ ಪ್ರಾಂತೀಯ ಭಾಷೆಗಳಲ್ಲಿ ಬರೆದ ಸಾಹಿತ್ಯ 
'ಆಮೋದ', ' ಸಂಭ್ರಮ ' ಎಂಬ ಅರ್ಥಗಳನ್ನು ಕೃತಿಗಳಿಗೂ ಅನ್ವಯಿಸಲಾಗುತ್ತಿತ್ತು . ಉದಾ., 
ಕೊಡುವ ಕ್ರಿಯಾಪದ ಕಾಮೊಸ್ ಮತ್ತು ಡಾಂಟೆ ಬರೆದ ಡಿವೈನ್ ಕಾಮಿಡಿ. ಪುನರು 
ಹಾಡು ಎಂಬ ಅರ್ಥದ ನಾಮಪದ ಓಯ್ತಿಗಳ ಜೀವನ ಕಾಲದ ಯುರೋಪಿನಲ್ಲಿ 
ಸಂಯೋಜನೆಯಿಂದ ಆದದ್ದು. ಇದರ ಉಗಮ ಕಾಮಿಡಿಯು ಬಹಳಮಟ್ಟಿಗೆ ರೋಮನ್ 
ಗ್ರೀಸ್‌ನಲ್ಲಿ ದ್ರಾಕ್ಷಿಯ ಕೊಯ್ಲಿನ ಸಮಯದಲ್ಲಿ ಕಾಮಿಡಿಯ ಅನುಕರಣೆಯಾಗಿತ್ತು . ಎಲಿಜ 
ಮದ್ಯ ಮತ್ತು ಸಸ್ಯ ಜೀವನದ ದೇವತೆ ಬೀತನ್ ಲೇಖ ಕರು ಪ್ರಮುಖ ಪಾತ್ರಗಳ 
ಡೈಒನಿಸಸ್‌ನ ಆರಾಧನೆಗೆ ನಡೆಸುತ್ತಿದ್ದ ಹಾಡು, ಮಟ್ಟಿಗೆ ಸುಖಾಂತ ವಾಗುವ ನಾಟಕಗಳೆಲ್ಲ 
ಕುಣಿತಗಳ ಸಂಭ್ರಮದ ಹಬ್ಬ , ಧಾರ್ಮಿಕ ವನ್ನೂ ಕಾಮಿಡಿ ಎನ್ನುತ್ತಿದ್ದರು. ಇದೇ ಕಾಲದಲ್ಲಿ 
ಕ್ರಿಯೆಗಳಲ್ಲಿ ಕಾಮಿಡಿ ಹುಟ್ಟಿಕೊಂಡಿತು . ಆದರೆ - - ಕಾಮಿಡಿ ಆಫ್ ಹೂಮರ್ಸ್ ಮತ್ತು 
ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲವಾಗಿ ರೊಮಾಂಟಿಕ್ ಕಾಮಿಡಿ ಪ್ರಚಾರದಲ್ಲಿದ್ದವು. 
ಕಾಮಿಡಿಯ ಆರಂಭದ ಇತಿಹಾಸ ಅಸ್ಪಷ್ಟ. ಮೊಲಿಯೇರನ ಕಾಮಿಡಿಯು ಕಾಮಿಡಿ ಆಫ್ 
ಕ್ರಿ. ಪೂ . ೫ರ ಸುಮಾರಿನಲ್ಲಿ ರಚಿತವಾದ ಗ್ರೀಕರ 

ಮ್ಯಾನರ್ಸ್ ಸೆಂಟಿಮೆಂಟಲ್ ಕಾಮಿಡಿ ರೀತಿಯ 
ಕಾಮಿಡಿಗಳನ್ನು ಹಳೆಯ ಗ್ರೀಕ್ ಕಾಮಿಡಿ 

ದಾಗಿತ್ತು. ೧೭ , ೧೮ನೇ ಶ . ಗಳಲ್ಲಿ senti 
ಗಳೆಂದು ಗುರುತಿಸುತ್ತಾರೆ . ಅಶ್ಲೀಲತೆ ಇರುವ 

Inental comedy ಹೆಚ್ಚು ಪ್ರಚಾರದಲ್ಲಿತ್ತು . 
ಮಧುರ ಗೀತೆಗಳು , ಶಾಬ್ಬಿಕ ಹಾಸ್ಯ , 

೧೯ , ೨೦ನೆ ಶ . ಗಳ ಕಾಮಿಡಿ ವಾಸ್ತವಿಕತೆಯತ್ತ 

ಒಲಿದಿರು ವುದನ್ನು , ಸಾಮಾಜಿಕ ನಾಟಕಗಳ 
ಸಮಕಾಲೀನ ರಾಜಕೀಯ ವ್ಯಕ್ತಿಗಳ ವಿಡಂಬನೆ 

ಗುಂಪಿಗೆ ಸೇರಿ, ವಿಡಂಬನೆಗಿಂತ ವ್ಯಂಗ್ಯಕ್ಕೆ ಹೆಚ್ಚು 
ಮುಖ್ಯ ಲಕ್ಷಣಗಳಾಗಿದ್ದವು. ಅರಿಸ್ಟೋಫೇನಸ್ 
(ಕ್ರಿ . ಪೂ . ೪೫೦ - ೩೮೫) ಈ ಕಾಲದ ಮುಖ್ಯ 

ಮನ್ನಣೆ ನೀಡಿರುವುದನ್ನು ಗುರುತಿಸಬಹುದು. 
ನಾಟಕಕಾರ , ಗ್ರೀಕರ ನಡುಗಾಲದ ಮತ್ತು ೩ . ಹರ್ಷನಾಟಕದ ವರ್ಗಿಕರಣ : ಅತ್ಯಂತ ಭಿನ್ನ 
ನವೀನ ಕಾಮಿಡಿಗಳು ರಾಜಕೀಯ ವಿಡಂಬನೆ ರೀತಿಯ ನಾಟಕಾನುಭವಗಳನ್ನೆಲ್ಲ ಕಾಮಿಡಿ 
ಯೊಡನೆ ಸಮಕಾಲೀನ ಸಾಮಾಜಿಕ ವಿಷಯ ಎಂಬ ಪರಿಭಾಷೆ ಒಳಗೊಳ್ಳುತ್ತದೆ. ಚರ್ಚೆಯ 
ಗಳನ್ನು ವಿಡಂಬಿಸಲು ತೊಡಗಿದವು . ಅನುಕೂಲಕ್ಕೆಂದು ಶೈಲಿ ಮತ್ತು ನಾಟಕದ 
ರೋಮನರ ಕಾಮಿಡಿ ಗ್ರೀಕ್ ಮಾದರಿಗಳನ್ನೆ ವಿಷಯವನ್ನು ಆಧರಿಸಿ ಹರ್ಷನಾಟಕದಲ್ಲಿ 
ಅನುಕರಿಸಿತು. ಮುಖವಾಡಗಳ ಬಳಕೆ ನಡೆಯು | ಬಗೆಗಳನ್ನು ಗುರುತಿಸುವುದಂಟು. ಶೈಲಿಯ 
ತಿತ್ತು . ಗ್ರೀಕ್ ಕಾಮಿಡಿಯ ಸಿದಪಾತ್ರಗಳನ್ನು ಆಧಾರದ ಮೇಲೆ ಹೈ ಕಾಮಿಡಿ ಮತ್ತು ಲೋ 
ಮೂರ್ಖ, ಜಂಬ ಕೊಚ್ಚುವ ಸೈನಿಕ, ಅಸ್ಥಾನಿಕ, ಕಾಮಿಡಿ ಎಂಬ ಬಗೆಗಳಿವೆ. ಹೈ ಕಾಮಿಡಿಯನ್ನು 


೨೯೨ | ವಿಮರ್ಶೆಯ ಪರಿಭಾಷೆ 


ಶುದ್ಧ ಅಥವ ಗಂಭೀರ ಹರ್ಷನಾಟಕಗಳೆಂದು ಹರ್ಷನಾಟಕ (ರೋಮ್ಯಾಂಟಿಕ್ ಕಾಮಿಡಿ) 
ಗುರುತಿಸುವರು. ಚಿಂತನಶೀಲ ಹಾಸ್ಯ ಇದರ ಎಲಿಜಬೀತನ್ ಕಾಲದ, ಮುಖ್ಯವಾಗಿ ಲಿಲಿ 
ಗುರಿ . ಕೆಲವು ಸಾಮಾಜಿಕ ಸಂಪ್ರದಾಯಗಳ ಮತ್ತು ಗ್ರೀನರ ನಾಟಕಗಳು ಮತ್ತು 
ಅಸಂಬದ್ಧತೆ ಮತ್ತು ಮನುಷ್ಯ ಸ್ವಭಾವ ಶೇಕ್ಸ್ ಪಿಯರ್ ೧೬೦೦ರವರೆಗೆ ರಚಿಸಿದ 
ಅ - ಸಮಂಜಸತೆಯನ್ನು ಚಿತ್ರಿಸುತ್ತದೆ. ವಿದಗ್ಧತೆ ಕಾಮಿಡಿಗಳು ಈ ಗುಂಪಿಗೆ ಸೇರುತ್ತವೆ . ಪ್ರಕೃತಿ 
(ವಿಟ್ ) ಮತ್ತು ವ್ಯಂಗ್ಯದಿಂದ ಕೂಡಿದ 

ಸೌಂದಯ್ಯದ ನಡುವೆ ಕ್ರಿಯೆ ನಡೆಯುತ್ತದೆ . ಆ 
ಸಂಭಾಷಣೆಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ 

ಮೂಲಕ ನಗರಜೀವನ ಮತ್ತು ಪ್ರಕೃತಿಯ 
ಪ್ರೇಕ್ಷಕರಿಗಿರಬೇಕೆಂದು ನಿರೀಕ್ಷಿಸುತ್ತದೆ . ದೈಹಿಕ ನಡುವಿನ ಬದುಕುಗಳ ವ್ಯತ್ಯಾಸಗಳನ್ನು 
ವಿಕೃತಿ , ಅಪಹಾಸ್ಯ , ಚಲ್ಲಾಟ , ಭಾವುಕತೆಗಳಿಗೆ 

ತೋರಿಸುತ್ತದೆ . ಕಥೆಗೆ ಆಯ್ದುಕೊಳ್ಳುವ ಪ್ರದೇಶ 
ಇಲ್ಲಿ ಸ್ಥಾನವಿಲ್ಲ. ಕಾಮಿಡಿ ಆಫ್ ಮ್ಯಾನರ್ 

ಬಹಳ ದೂರದೇಶದ ಕಾಡು, ಸಮುದ್ರ ತೀರ, 
ಮತ್ತು ಕಾಮಿಡಿ ಆಫ್ ಹೂಮರ್ ಈ 

ದ್ವೀಪ ಇಂಥವಾದ್ದರಿಂದ ವಾಸ್ತವಿಕತೆಗೆ 
ಪಂಗಡಕ್ಕೆ ಸೇರಿದವು. ಕನ್ನಡದ ಕೈಲಾಸಂರ 

ದೂರವಾದ ಆದರ್ಶ ವಾತಾವರಣವೊಂದರ 
ಕೆಲವು ನಾಟಕಗಳು ಈ ಗುಂಪಿಗೆ ಸೇರುತ್ತವೆ. 

ನಿರ್ಮಾಣವಾಗುತ್ತದೆ. ಲೇಖಕರು ಕಾಲದ 
ಲೋ ಕಾಮಿಡಿ- ನಗಿಸುವುದನ್ನು ಬಿಟ್ಟರೆ ಬೇರೆ 

ದೃಷ್ಟಿಯಿಂದಲೂ ಬಹಳ ಹಿಂದಿನ ಕಾಲದ 
ಯಾವ ಉದ್ದೇಶವೂ ಇಲ್ಲ. ಮಾತುಗಾರಿಕೆಯ 
ಆರ್ಭಟ, ಜೋಕುಗಳು , ಕುಡಿತ , ಹೊಡೆ 

ಕಥೆಯನ್ನು ಆಯ್ದುಕೊಳ್ಳುತ್ತಿದ್ದರು . ಆದರೆ 
ದಾಟ ,ಕೋಡಂಗಿತನ ಇವೆಲ್ಲ ಇದರ ಮುಖ್ಯ 

ಪಾತ್ರಗಳು ಸಾಧ್ಯವಾದಷ್ಟು ಎಲಿಜಬೀತನ್ 
ಲಕ್ಷಣಗಳು . ಹಾಸ್ಯಕ್ಕಾಗಿ ಪಾತ್ರಗಳ ಅತಿರೇಕ 

ಸಮಾಜಕ್ಕೆ ಹತ್ತಿರವಾಗಿ ವಾಸ್ತವಿಕ ಚಿತ್ರಗಳಾ 
ಶ್ವೇಚ್ಛಾವರ್ತನೆಗಳನ್ನು ಅವಲಂಬಿಸು ತ್ತದೆ. 

ಗಿರುತ್ತಿದ್ದವು. ವಾಸ್ತವಿಕ ಪಾತ್ರಚಿತ್ರಣ, ರಮ್ಯ 
ಇದು ತಾನೇ ಪ್ರತ್ಯೇಕ ಕೃತಿಗಳಲ್ಲಿ ಅಥವ ಇತರ 

ಆದರ್ಶ ಪರಿಸರ ನಿರ್ಮಾಣ ಈ ಎರಡು 
ಗಂಭೀರ ಕೃತಿಗಳ ನಡುವೆ ಅಲ್ಲಿ ಕಾಣಿಸಿ 

ಭಿನ್ನತೆಗಳನ್ನು ರಮ್ಯ ಹರ್ಷನಾಟಕ ಒಂದು 
ಕೊಳ್ಳಬಹುದು. ಉದಾ., ಕಂಪನಿ ನಾಟಕಗಳಲ್ಲಿ ಗೂಡಿಸುತ್ತದೆ . ನಾಟಕವು, ಪ್ರಮುಖ ಪಾತ್ರಗಳು 
ಮತ್ತು ಜನಪ್ರಿಯ ಸಿನೆಮಾಗಳಲ್ಲಿ ಬರುವ ಇರಬೇಕೆಂದು ಆಶಿಸುವ ಆದರ್ಶ ಸ್ಥಿತಿಗೂ , 
ಹಾಸ್ಯ ಸನ್ನಿವೇಶಗಳು , ಪ್ರಹಸನ ( ಫಾರ್ಸ್) ಲೋ ಅವು ಎದುರಿಸುವ ಕ್ರೂರ ವಾಸ್ತವಿಕತೆಗೂ 
ಕಾಮಿಡಿ ಒಂದು ರೂಪ. ಇದು ಉದ್ದೇಶರಹಿತ ಇರುವ ಅಂತರವನ್ನು ಚಿತ್ರಿಸುತ್ತಾ , ಕೊನೆಯಲ್ಲಿ 
ಹಾಸ್ಯಪ್ರಧಾನ ನಾಟಕ ಪ್ರಕಾರ , ವಿಡಂಬನೆ, ಅವರು ಆಶಿಸಿದಂಥ ಬದುಕನ್ನು ಅವರಿಗೆ 
ಕಟಕಿ, ಅಣಕಗಳು ಇದರ ಹತ್ತಿರವೂ ಸುಳಿ ದೊರಕಿಸಿ ಕೊಡುವುದರಲ್ಲಿ ಮುಕ್ತಾಯವಾಗು 
ಯದು. ಸಹಜತೆಯ ಅಪಹಾಸ್ಯದಲ್ಲಿ ಇದರ ತ್ತದೆ. ಇದನ್ನು ಸಾಧಿಸುವುದಕ್ಕಾಗಿ ನಂಬು 
ನಗೆಯ ಮೂಲ, ಉತ್ತೇಕ್ಷೆ, ಕೋಡಂಗಿತನಕ್ಕೆ ವುದಕ್ಕೂ ಆಗದಂಥ ಚತುರ ಉಪಾಯಗಳು , 
ಮನ್ನಣೆ, ಪಾತ್ರಗಳು ಅಸಹಜ ವಿಲಕ್ಷಣ ಲೆಕ್ಕಾಚಾರ ಹಾಕಿ ಜೋಡಿಸಿಟ್ಟ “ ಆಕಸ್ಮಿಕ ' ಗಳು, 
ಚಾಳಿಗಳ ಪ್ರತಿನಿಧಿಗಳು. 

ಕೊನೆಯಕ್ಷಣದ ದಿಢೀರ್ ಜ್ಞಾನೋದಯ , 
ವಿಷಯದ ದೃಷ್ಟಿಯಿಂದಲೂ ಹರ್ಷ ನಾಟಕ ಇಂಥ ತಂತ್ರಗಳ ಬಳಕೆಯಾಗುತ್ತದೆ . ಉದಾ. 
ಗಳನ್ನು ವರ್ಗೀಕರಿಸಲಾಗುತ್ತದೆ . ಅಂಥವುಗಳಲ್ಲಿ ಶೇಕ್ಸ್‌ಪಿಯರನ ಮಿಡ್ ಸಮ್ಮರ್ ನೈಟ್ಸ್ 
ಚಾರಿತ್ರಿಕವಾಗಿ ಮುಖ್ಯವಾಗಿ ಕೆಲವು ವರ್ಗಗಳ ಡೀಮ್, ಟೈಲ್ಸ್ ನೈಟ್ , ರೈಸ್ ಯು ಲೈಕ್ 
ಹರ್ಷನಾಟಕಗಳನ್ನು ಇಲ್ಲಿ ವಿವರಿಸಿದೆ. ರಮ್ಮ ಇಟ್ ನಾಟಕಗಳು . 


ವಿಮರ್ಶೆಯ ಪರಿಭಾಷೆ | ೨೯೩ 


ಕಾಮಿಡಿ ಆಫ್ ಹೂಮರ್ ಇದು ವಿಶೇಷವಾಗಿ ಸಂಭಾಷಣೆ , ಸಾಮಾಜಿಕ ವಿಡಂಬನೆ ವಿದಗ್ಗ 
ಬೆನ್ ಜಾನ್ಸನ್ ( ೧೯೫೭- ೧೬೩೭) ನ ಹರ್ಷನಾಟಕದ ಮುಖ್ಯ ಲಕ್ಷಣಗಳು. ಉದಾ., 
ನಾಟಕಗಳನ್ನು ವಿವರಿಸಲು ಬಳಸುವ ಪದ. ವಿಲಿಯಂ ಕಾಂಗ್ರೀವ್ ( ೧೬೬೯ - ೧೭೨೯) ನ 
ಇದು ರಮ್ಯಹರ್ಷ ನಾಟಕಕ್ಕೆ ವಿರುದ್ದವಾದ ವೇ ಆಫ್ ದಿ ವರ್ಲ್ಡ್ (೧೭೦೦ ); ಶೆರಿಡನ್‌ನ 
ಧೋರಣೆಗಳನ್ನು ಹೊಂದಿದೆ. ಹೂಮರ್‌ ಸ್ಕೂಲ್ ಫಾರ್ ಸ್ಯಾಂಡಲ್ . ಆಸ್ಕರ್ ವೈಲ್‌ನ 
ಎಂಬುದು ವ್ಯಕ್ತಿಯೊಬ್ಬನಲ್ಲಿ ಎದ್ದು ಕಾಣುವ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ , 
ಗುಣ ಅಥವ ಭಾವ. ದೇಹದಲ್ಲಿ ನಾಲ್ಕು ಕಾಮಿಡಿಯ ಡಲ್ ಆರ್ಟ್ ೧೬ನೆ ಶ . ದ 
ಬಗೆಯ ದ್ರವಗಳು ಅಥವ ಸ್ಕೂಮರ್‌ಗಳು ಇಟಲಿಯ ನಾಟಕದ ಪ್ರಕಾರ, ಮೊದಲೆ 
ಇವೆಯೆಂಬ , ಅವುಗಳ ಸಮತೋಲನ | 

ಸಿದ್ದಪಡಿಸಿದ ಕಥಾವಿನ್ಯಾಸ ಮಾತ್ರವಿರುತ್ತದೆ. 
ವ್ಯತ್ಯಾಸವಾದಾಗ ವ್ಯಕ್ತಿಯ ನಡವಳಿಕೆಯಲ್ಲೂ ಅದರ ಆಧಾರದ ಮೇಲೆ ನಟರು ಸಮಯ 
ಅತಿರೇಕಗಳು ಕಾಣಿಸಿಕೊಳ್ಳುತ್ತವೆಂಬ ಹಳೆಯ ಸೂರ್ತಿಯಿಂದ ಸಂಭಾಷಣೆಗಳನ್ನು ಹೊಂದಿಸಿ 
ವೈದ್ಯಶಾಸ್ತದ ನಂಬಿಕೆ ಈ ಕಾಮಿಡಿಗೆ ಆಧಾರ. ಕೇಳುತಾರೆ . 
ಕಾಮಿಡಿ ಆಫ್ ಸ್ಕೂಮರ್ ವಾಸ್ತವಿಕತೆಗೆ, 
ವ್ಯಕ್ತಿಯ ಅತಿರೇಕದ ವರ್ತನೆ , ಸ್ವಭಾವಗಳ 

ಇವಲ್ಲದೆ ಚೆಕೊವ್‌ನ ನಾಟಕಗಳನ್ನು ಸಾಮಾಜಿಕ 
ಕಟು ವಿಮರ್ಶೆಗೆ ಪ್ರಾಮುಖ್ಯ ನೀಡುತ್ತದೆ. 

ಹರ್ಷನಾಟಕ (ಸೋಶಿಯಲ್ ಕಾಮಿಡಿ) ಉದಾ. , 
ಬೆನ್‌ಜಾನ್ಸ್ನ ಎವೆರಿ ಮ್ಯಾನ್ ಇನ್ ಹಿಸ್ 

ಚೆರಿ ಆರ್ಚಡ್್ರ; ಬರ್ನಾಡ್ ಷಾನ ನಾಟಕ 
ಹೂಮರ್ ಮತ್ತು ವಾಲ್‌ಪೊನೆ ನಾಟಕಗಳು ಗಳನ್ನು ವೈಚಾರಿಕ ಹರ್ಷ ನಾಟಕ (ಕಾಮಿಡಿ ಆಫ್ 
ನಿದರ್ಶನಗಳು . 

ಐಡಿಯಾಸ್) ಎಂದು ಕರೆಯುವುದುಂಟು , 

ಹಾಗೆಯೆ ಭ್ರಮೆಯನ್ನು ಆಧರಿಸಿದ ಕಾಮಿಡಿ 
ವಿದಗ್ಧ ಹರ್ಷನಾಟಕ (ಕಾಮಿಡಿ ಆಫ್ ಮ್ಯಾನರ್ | 

ಗಳೂ ಇವೆ. ಹರ್ಷನಾಟಕಗಳ ವರ್ಗಿಕರಣ 
ಕಾಮಿಡಿ ಆಫ್ ವಿಟ್) ಇದನ್ನು ಚಾರಿತ್ರಿಕ ದೃಷ್ಟಿ 

ನಿರ್ದಿಷ್ಟವಾದದ್ದಲ್ಲ . ವರ್ಗಗಳ ನಡುವಿನ ಗೆರೆ 
ಯಿಂದ ರೆಸ್ಟೋರೇಶನ್ ಕಾಮಿಡಿ ಎಂದೂ ಗುರುತಿ 

ತುಂಬ ತೆಳುವಾದದ್ದು . 
ಸುವುದುಂಟು. ೧೬೬೦ರಲ್ಲಿ ಎರಡನೆಯ 
ಚಾರ್ಲ್ಸ್ನ ಪುನರಭಿಷೇಕವಾದ ನಂತರ ರಚಿತ ಹರ್ಷ ನಾಟಕಗಳ ಬಗ್ಗೆ ಒಂದು ಮಾತು ಸ್ಪಷ್ಟ. 
ವಾದ ಕಾಮಿಡಿಗಳು ಅತ್ಯಂತ ನಯನಾಜೂಕಿನ ಎಲ್ಲ ಬಗೆಯ ಹರ್ಷನಾಟಕಗಳೂ ನಾಗರಿಕ 
ಸಮಾಜದ ನಡೆವಳಿಕೆ ಮತ್ತು ಫ್ಯಾಷನ್‌ನ ಸಮಾಜದಲ್ಲಿ ಸೃಷ್ಟಿಗೊಂಡಿರುವಂಥವು. ಆಳ 
ಪ್ರವೃತ್ತಿಗಳನ್ನು ವಿಡಂಬಿಸುವ ನಾಟಕಗಳು . ಈ ವಾಗಿ ಬೇರುಬಿಟ್ಟಿರುವ ತನ್ನ ಕಾಲದ ರಂಗ 
ವಿಡಂಬನೆ - ನಾಜೂಕುತನ ಬೆಳೆಸಿಕೊಳ್ಳದ, ಭೂಮಿಯ ಅಗತ್ಯಗಳನ್ನು ಪೂರೈಸಲು ವರ್ತನೆ, 
ಆದರೂ ಸಮಾಜದ ನಾಜೂಕು ವರ್ಗಕ್ಕೆ ನೈತಿಕತೆಗಳ ಬಗ್ಗೆ ಸಮಾನ ಧೋರಣೆಯನ್ನು 
ಸೇರಲು ತಪಿಸುವ ಜನರ ಬಗ್ಗೆ ಜಾಣತನದ, ಹೊಂದಿರುವ ಸಾಕಷ್ಟು ಪ್ರಮಾಣದ , 
ಸಂಕೀರ್ಣವಾದ ಆದರೆ ಅಸಹಜವಾದ ಕಥಾ ನಾಜೂಕು, ಸುಸಂಸ್ಕೃತ ವರ್ಗದ ಕೇಂದ್ರೀಕೃತ 
ಸಂವಿಧಾನ; ಸಂವಿಧಾನಕ್ಕಿಂತ ವ್ಯಕ್ತಿಗಳಿಗೆ , ವ್ಯಕ್ತಿ ಸಮಾಜದ ಅಗತ್ಯಗಳನ್ನು ಪೂರೈಸಲು ಹರ್ಷ 
ಗಳಿಗಿಂತ ನಾಜೂಕು ಸಿನಿಕತೆಗೆ , ಜಾಣತನದ ನಾಟಕಗಳು ಸೃಷ್ಟಿಯಾದವು. ಆದರೆ ಖುಷಿ 
ಮಾತು , ಸಂಭಾಷಣೆಗಳಿಗೆ ಪ್ರಾಧಾನ್ಯ . ಈ ಕೊಡುವ ಮಟ್ಟಿಗೆ ಜನರೆಲ್ಲರ ಮನಸ್ಸನ್ನು 
ನಾಟಕಗಳ ಪಾತ್ರಗಳು ಅನೇಕ ವೇಳೆ 

ತಲಪುವಂಥವು. 
ಸ್ಟೇಚ್ಚಾಚಾರಿಗಳೂ ಅನೀತಿವಂತರೂ ಆಗಿರು 

ನೋಡಿ: ಕಾಮಿಡಿಯ ತಾತ್ವಿಕ ಚಿಂತನೆಗೆ: Paul Lauter 
ತ್ತಾರೆ. ಬುದ್ದಿವಂತ ಸ್ತ್ರೀ ಪಾತ್ರಗಳು , ಚುರುಕು ( Ed): Theories of comedy lo೯೬೪) Elder 


೨೯೪ | ವಿಮರ್ಶೆಯ ಪರಿಭಾಷೆ 


Olson : The Theory of Comedy ( ೧೯೬೮); ರೋಮಿಯೊ ಅಂಡ್ ಜೂಲಿಯಟ್ ನಾಟಕ 
Northrop Fry : The Arguement of Comedy ( 0 ); ದಲಿ ಬರುವ ಮಲ್ಕು ಪಿಯೋ ಮತ್ತು ನರ್ಸ್ 
Alandower ( ಸಂ ) ನ English Institute Essays 
( ೧೯೪೮- ೧೯೪೯ ) ; ಇತಿಹಾಸ ಮತ್ತು ಪ್ರಕಾರಗಳ 

ಪಾತ್ರಗಳು ಸಂಕೀರ್ಣ ಹಾಸ್ಯ ಉಪಶಮನಕ್ಕೆ 
WA : A . Nicoll: The Development of the The 

ಉತ್ತಮ ಉದಾಹರಣೆಗಳು . 
atre ( ೧೯೨೭); Louis Kronenberger: The Thread 

ಹೆಚ್ಚಿನ ಓದಿಗೆ: Thomas De- Quincey: " On the 
of Laughter (O689); A .H . Throndike ; Enlgish 

Knocking at the gate in Macbeth ” (೧೮೨೩) . 
Comedy ( ೧೯೨೯ ) ; H . C. Charlton : 
Shakespearean Comedy ( ೧೯೩೮); B . Dobree: ೨೧೧ . ಹಿರೋಯಿಕ್ ಡ್ರಾಮ Heroic 
Restoration Comedy ( ೧೯೨೪) ; A . Nicoll : A Drama ಮುಖ್ಯವಾಗಿ ರೆಸ್ಟೋರೇಷನ್ 
History Restoration Drama ೧೬೦೦ - ೧೭೦೦ 

ಅವಧಿಗೆ ಸೇರಿದ ನಾಟಕ ಪ್ರಕಾರ ( ಅನಂತರ 
( ೧೯೪೦ ) ; HT.E . Perry : Masters of Dramatic 

೧೮ನೆ ಶ . ದಲ್ಲೂ ಈ ಬಗೆಯ ಕೆಲವು 
Comedy ( ೧೯೩೯ ). 

ನಾಟಕಗಳು ರಚಿತ ವಾದದ್ದುಂಟು). ಡೈಡನ್ 
೨೧೦ , ಹಾಸ್ಯ ಉಪಶಮನ Comic Re 

ಇದರ ಸ್ವರೂಪವನ್ನು ವರ್ಣಿಸುತ್ತಾ “ಮಹಾ 
lief ಕಾಮಿಕ್ ರಿಲೀಫ್ ಇದು ಮುಖ್ಯವಾಗಿ ಕಾವ್ಯದ ಅನುಕರಣೆಯಾಗಿರಬೇಕು, ಪ್ರೀತಿ 
ದುರಂತ ನಾಟಕಗಳಲ್ಲಿ ಅದರಲ್ಲೂ ಮತ್ತು ಶೌತ್ಯ ವಸ್ತುವಾಗಿರಬೇಕು” ಎನ್ನುತ್ತಾನೆ. 
ಎಲಿಜಬೀತನ್ ನಾಟಕಗಳಲ್ಲಿ ಹೆಚ್ಚಾಗಿ ಉದಾತ್ತ ,ಶೂರ' ಸೈನಿಕ ' ನಾಯಕನಾಗಿರುತ್ತಾನೆ. 
ಕಾಣಬರುವ ತಂತ್ರ , ಭಾವತೀವ್ರತೆಯ ದೃಶ್ಯಗಳ ಅವನ ಮತ್ತು ನಾಯಕಿಯ ಪ್ರೀತಿಗೂ , 
ನಡುವೆ ನಾಟಕಕಾರನು , ಹಾಸ್ಯ ಪಾತ್ರ , ದೇಶಭಕ್ತಿ- ಕರ್ತವ್ಯಗಳಿಗೂ ನಡೆವ ಘರ್ಷಣೆ 
ಸಂಭಾಷಣೆ , ಅಥವ ಲಘು ದೃಶ್ಯಗಳನ್ನು ಸಾಮಾನ್ಯವಾಗಿ ಈ ಬಗೆಯ ನಾಟಕಗಳ ವಸ್ತು. 
ಸೇರಿಸುವುದುಂಟು . ಇದು ದುರಂತ ಈ ಘರ್ಷಣೆ ಅಪಘಾತದಲ್ಲಿ ಮುಗಿದರೆ 
ಭಾವನೆಗಳ , ಅತಿಯಾದ, ಒಂದೇ ಸಮನಾದ ಹಿರೋಯಿಕ್ ಟ್ರಾಜಿಡಿಯಾಗುತ್ತಿತ್ತು, ಇಲ್ಲದಿದ್ದರೆ 
ಬಿಗಿತವನ್ನು ಕಡಿಮೆ ಮಾಡುತ್ತದೆ . ಉತ್ತಮ 

ಟ್ರಾಜಿ ಕಾಮಿಡಿ ಎನಿಸಿಕೊಳ್ಳುತ್ತಿತ್ತು . ವಾಗಾಡಂಬ 
ನಾಟಕಗಳಲ್ಲಿ ಇಂತಹ ಹಾಸ್ಯ ಉಪಶಮನದ 

ರದ (bombast) ಶೈಲಿ ಮುಖ್ಯವಾಗಿತ್ತು. 

ನಮಗೆ ಇಂದು ಹಾಸ್ಯಾಸ್ಪದ ಎಂದು ತೋರು 
ಭಾಗ ದುರಂತ ನಾಟಕದ ಮುಖ್ಯ ಉದ್ದೇಶ | 

ವುದೆಲ್ಲ ಆಗ ನಾಟಕಗಳಲ್ಲಿ ಗಂಭೀರ ಎನಿಸಿ 
ದೊಡನೆ ನಿಕಟ ಸಂಬಂಧ ಹೊಂದಿರುತ್ತದೆ. 

ಕೊಳ್ಳುತ್ತಿದ್ದವು. ಈ ನಾಟಕಗಳೆಲ್ಲ ಸಾಮಾನ್ಯ 
ದುರಂತದ ಭಾವನೆಗೆ ಹಾಸ್ಯ ಇನ್ನೂ ಹೆಚ್ಚು 

ವಾಗಿ ಹಿರೊಯಿಕ್ ಕಪ್ಲೆಟ್ ಛಂದಸ್ಸಿನಲ್ಲಿರು 
ಮೊನಚನ್ನು ಒದಗಿಸುತ್ತದೆ. ಹ್ಯಾಮ್ಮೆಟ್ 

ತಿದ್ದವು. ಡೈಡನ್‌ನ ಕಾಂಕ್ವೆಂಸ್ಟ್ ಆಫ್ ಗ್ರನಾಡ 
ನಾಟಕದ ಐದನೆ ಅಂಕದ ಮೊದಲನೆ ದೃಶ್ಯದಲ್ಲಿ 

ಮತ್ತು ಆಲ್ ಫರ್ ಲವ್ ಈ ಪ್ರಕಾರದ 
ಬರುವ ಗೋರಿತೊಡುವವರು , 

ಉತ್ತಮ ನಾಟಕಗಳು. 
ಮ್ಯಾಕ್‌ಬೆತ್ ನಾಟಕದಲ್ಲಿ ಬರುವ ಕುಡುಕ 

ಹೆಚ್ಚಿನ ಓದಿಗೆ: Allardyce Nicol : Restoration 
ಕಾವಲುಗಾರ ( ಅಂಕ ೨ , ದೃಶ್ಯ ೩ ), ಕಿಂಗ್ 

Drama (೧೯೫೫). 
ಲಿಯರ್ ನಾಟಕದಲ್ಲಿ ಬರುವ ವಿದೂಷಕ , 


ಅನುಬಂಧ 


ಆಧುನಿಕ ಸಾಹಿತ್ಯ ಚಿಂತನೆಯ ಪ್ರಸ್ಥಾನಗಳು 

ಮತ್ತು 
ಇತರ ಪಾರಿಭಾಷಿಕಗಳು 


ಈ ಅನುಬಂಧದ ಲೇಖನಗಳೂ ಮುಖ್ಯ ಭಾಗದಲ್ಲಿರುವಂತೆಯೇ ವ್ಯವಸ್ಥೆಗೊಂಡಿವೆ. 
ಅಂದರೆ , ಕನ್ನಡ ಅಕ್ಷರಾದಿ ಕ್ರಮದಲ್ಲಿ ಪಾಶ್ಚಾತ್ಯ ವಿಮರ್ಶೆಗೆ ಸಂಬಂಧಿಸಿದ ಪ್ರತಿ 
ಶೀರ್ಷಿಕೆಯಲ್ಲೂ ಮೂರು ಅಂಶಗಳಿವೆ. ಕನ್ನಡದಲ್ಲಿ ಬಳಕೆಯಾಗುತ್ತಿರುವ 
ಪಾರಿಭಾಷಿಕ , ಅದಕ್ಕೆ ಸಂವಾದಿಯೆಂದು ತಿಳಿದಿರುವ ಇಂಗ್ಲಿಶ್ ರೂಪ ಮತ್ತು 
ಅದರ ಕನ್ನಡ ಲಿಪ್ಯಂತರ . ಈ ಅನುಬಂಧದ ಎರಡನೆಯ ಗುಂಪಿನ ಲೇಖನಗಳು 
ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಪ್ರಸ್ಥಾನ ಅಥವ ಚಳುವಳಿಗಳ ಪರಿಚಯ 
ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಚಿಂತನೆಯ ಕೆಲವು ಮುಖ್ಯ ಆಸಕ್ತಿಗಳನ್ನು 
ಕುರಿತವಾಗಿವೆ. 
ಈ ಅನುಬಂಧದಲ್ಲಿರುವ ಲೇಖನಗಳು ಸ್ವಲ್ಪ ವಿಸ್ತ್ರತವಾಗಿವೆ. ಈ ಶತಮಾನದಲ್ಲಿ 
ಪಾಶ್ಚಾತ್ಯ ಜಗತ್ತಿನಲ್ಲಿ ಹುಟ್ಟಿ ಬೆಳೆದು ಕಣ್ಮರೆಯಾದ, ರೂಪಾಂತರ ಹೊಂದಿದ 
ಪ್ರಮುಖ ವಿಮರ್ಶಾ ಪ್ರಸ್ಥಾನಗಳ ಪರಿಚಯ ಇಲ್ಲಿನ ಲೇಖನಗಳ ಉದ್ದೇಶ. ಈ 
ಭಾಗದ ಬರವಣಿಗೆಯು ಓದುಗರಿಗೆ ಕೊಂಚ ಜಟಿಲವೆನ್ನಿಸೀತು. ಪಾಶ್ಚಾತ್ಯ ಜಗತ್ತಿನ 
ಸಾಹಿತ್ಯ ವಿಮರ್ಶೆ ವಿಶ್ವವಿದ್ಯಾಲಯಗಳ ವಲಯದಲ್ಲಿ ಕಾಲಾನುಕಾಲಕ್ಕೆ ಬೇರೆ ಬೇರೆ 
ರೂಪಗಳನ್ನು ಪಡೆದುಕೊಂಡದ್ದಕ್ಕೆ ಇದ್ದ ಸಾತತ್ಯವನ್ನು ಕನ್ನಡದ ಓದುಗರಿಗೆ ಪರಿಚಯ 
ಮಾಡಿಸುವುದು ತೀರ ಕಷ್ಟದ ಕೆಲಸ. ಪಾಶ್ಚಾತ್ಯ ವಿಮರ್ಶೆಯ ಸಿದ್ದಾಂತಗಳ ಸ್ಕೂಲ 
ಪರಿಚಯವಾದರೂ ಇಲ್ಲದಿದ್ದರೆ ವಿವಿಧ ಪ್ರಸ್ಥಾನಗಳ ನಿಲುವುಗಳ ಸೂಕ್ಷ ಗಳನ್ನು 
ತಿಳಿಯುವುದು ಕಠಿಣವಾಗುತ್ತದೆ . ಎರಡನೆಯದಾಗಿ ಪಾಶ್ಚಾತ್ಯವಿಮರ್ಶೆಯ ಬೇರುಗಳು 
ಅಲ್ಲಿನ ತತ್ವಶಾಸ್ತದ ಬೇರೆ ಬೇರೆ ಸಿದ್ದಾಂತಗಳಲ್ಲಿವೆ. ಕನ್ನಡದ ಓದುಗರಿಗೆಲ್ಲ ಪಾಶ್ಚಾತ್ಯ 
ತತ್ವಶಾಸ್ತ್ರದ ಹಿನ್ನೆಲೆಯಾಗಲೀ ಪರಿಚಯವಾಗಲಿ ಇರಬೇಕೆಂದು ಅಪೇಕ್ಷಿಸುವುದು 
ತಪ್ಪು, ಚಿಂತನೆಯ ಸಾತತ್ಯ ಮತ್ತು ತತ್ವಶಾಸ್ತ್ರದ ಪರಿಚಯದ ಅಭಾವ ಇವೆರಡು 
ಕಾರಣಗಳಿಂದ ಓದುಗರಿಗೆ ಇಲ್ಲಿನ ನಿರೂಪಣೆಯ ಭಾಷೆ ಜಟಿಲವೆನ್ನಿಸೀತು. ಓದುಗರ 
ಸೌಕರ್ಯಕ್ಕೆಂದು ಇಲ್ಲಿ ಎರಡನೆಯ ಮಹಾಯುದ್ಧದ ನಂತರದಲ್ಲಿ ಪಾಶ್ಚಾತ್ಯ 
ವಿಮರ್ಶೆಯ ಪ್ರಸ್ಥಾನಗಳು ಕಾಣಿಸಿಕೊಂಡ ಕಾಲಕ್ರಮದ ಸ್ಫೂಲ ನಕ್ಷೆಯೊಂದನ್ನು 
ನೀಡಲಾಗಿದೆ. ಅದಕ್ಕೆ ಅನುಗುಣವಾಗಿ ನಮೂದುಗಳನ್ನು ಓದಿಕೊಳ್ಳುವುದರಿಂದ 
ವಿಮರ್ಶೆಯ ಬೆಳವಣಿಗೆಯ ಸ್ಕೂಲ ಚಿತ್ರ ಮೂಡುವುದಕ್ಕೆ ಅನುಕೂಲವಾದೀತೆಂದು 
ಭಾವಿಸಿದ್ದೇನೆ. 
ಸಾಹಿತ್ಯ ವಿಮರ್ಶೆಯ ಪ್ರಸ್ಥಾನಗಳು ಬೆಳೆದ ಅನುಕ್ರಮಣಿಕೆ 


೧೯೨೦ರ ದಶಕದಿಂದ ೧೯೩೦ರ ದಶಕ : 


ರಷಿಯನ್ ರೂಪನಿಷ್ಠವಾದ 


೧೯೩೦ರ ದಶಕದಿಂದ ೧೯೪೦ರ ದಶಕ : 


ಚಿರಂತನ ಪ್ರತೀಕ ವಿಮರ್ಶೆ 


೧೯೪೦ರ ದಶಕದಿಂದ ೧೯೫೦ರ ದಶಕ : 


ನವ್ಯ ವಿಮರ್ಶೆ ; ಫೆನಾಮಿನಾಲಜಿ 
( ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿ 
ದಂತೆ) ಮತ್ತು ಶೈಲಿಶಾಸ್ತ್ರ 


೨೯೮ | ವಿಮರ್ಶೆಯ ಪರಿಭಾಷೆ 


೧೯೬೦ರ ದಶಕ : 


ಸಂರಚನಾವಾದೀ ವಿಮರ್ಶೆ ಮತ್ತು ಸ್ತ್ರೀವಾದಿ 
ವಿಮರ್ಶೆಯ ಆಧುನಿಕ ರೂಪಗಳು 


೧೯೭೦ರ ದಶಕ: 


ವಿರಚನಾವಾದ; ಸಂಕಥನ ವಿಶ್ಲೇಷಣೆ; ವಾಚಕಾಭಿ 
ಮುಖ ವಿಮರ್ಶೆಯ ಕೆಲವು ಬಗೆಗಳು ; ಸ್ವೀಕಾರ 
ಸಿದ್ದಾಂತ;ಸ್ಪೀಚ್ ಆಕ್ಸ್ ಥಿಯರಿ; ಆಂಡ್ರೈಟಿ ಆಫ್ 
ಇನ್‌ಫ್ಲುಯೆನ್ಸ್ 


೧೯೮೦ರ ದಶಕ : 


ಸಂವಾದಾತ್ಮಕ ವಿಮರ್ಶೆ; ನವ ಚಾರಿತ್ರಿಕವಾದ; 
ಸಂರಚನೋತ್ತರವಾದ; ವಸಾಹತೋತ್ತರ 
ಅಧ್ಯಯನಗಳು ; ಸಂಸ್ಕೃತಿ ಅಧ್ಯಯನಗಳು . 


ಕನ್ನಡ ಸಾಹಿತ್ಯ ವಿಮರ್ಶೆಯ ಬೆಳವಣಿಗೆಯ ಒಂದು ಸೂಲ ಚಿತ್ರವೊಂದನ್ನು ಹೀಗೆ 
ರೂಪಿಸಿಕೊಳ್ಳ ಬಹುದು: ಪ್ರಾಚೀನ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಕಾಣಬರುವ ಕಾವ್ಯ 
ಚಿಂತನೆಗಳು ; ಮಧ್ಯಕಾಲೀನ ಸಾಹಿತ್ಯದಲ್ಲಿ ಕಾಣಬರುವ ವಚನ ಟೀಕು ಇತ್ಯಾದಿಗಳು ; 
ಅಭಿರುಚಿ ಪ್ರಧಾನ ವಿಮರ್ಶೆ ಮತ್ತು ಅಖಿಲ ಭಾರತೀಯ ಸ್ವರೂಪದ ಕಾವ್ಯ 
ಮೀಮಾಂಸೆಯ ರಚನೆ , ಸಂಸ್ಕೃತ ಮತ್ತು ಕನ್ನಡ ಕಾವ್ಯ ಮೀಮಾಂಸೆಗಳ ಸಂಬಂಧ; 
ಕಾವ್ಯ ಸಮರ್ಥನೆಯ ಉದ್ದೇಶ; ರಿಚರ್ಡ್ಸ್ ಮತ್ತು ಸಂಸ್ಕೃತ ಚಿಂತನೆಗಳ ಸಮಾಗಮದ 
ಪ್ರಯತ್ನ; ಪ್ರತಿಮೆಯ ಅನ್ವೇಷಣೆ ; ನವ್ಯ ವಿಮರ್ಶೆಯ ಪ್ರಭಾವ , ಕೃತಿನಿಷ್ಠತೆ , ವಿಚಾರ 
ಸಂಕಿರಣಗಳ ಯುಗ; ಮಾರ್ಕ್ಸ್‌ವಾದಿ ಚಿಂತನೆಯ ಪ್ರಭಾವ , ಆಶಯ ಪ್ರಾಧಾನ್ಯ ; 
ಸಂಸ್ಕೃತಿ ಅಭಿಮುಖ ವಿಮರ್ಶೆ; ಕನ್ನಡತನದ ಅನ್ವೇಷಣೆ . 
ಸದ್ಯದಲ್ಲಿ ಕನ್ನಡದ ಸಾಹಿತ್ಯಕ ಚಿಂತನೆಗಳು ಕೇವಲ ಸಾಹಿತ್ಯಕ ಚಿಂತನೆಗಳಾಗಿ 
ಉಳಿದಿಲ್ಲ . ಮಾನವಿಕ ಅಧ್ಯಯನಗಳಲ್ಲಿ ಸಾಹಿತ್ಯಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯ 
ನೀಡಲಾಗುತ್ತಿದೆ ; ಸಾಹಿತ್ಯವನ್ನು ಅನನ್ಯವೆಂದು ಭಾವಿಸುವುದಕ್ಕಿಂತ ಸಾಹಿತ್ಯ ಕೃತಿ 
ಮತ್ತು ಅದರ ವ್ಯಾಖ್ಯಾನಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತಿರುವ ಐಡಿಯಾಲಜಿ 
ಅಥವ ಲೋಕದೃಷ್ಟಿಯನ್ನು ಗಮನಿಸುವುದು ವಿಮರ್ಶಕರ ಜವಾಬ್ದಾರಿ ಎಂಬ 
ಧೋರಣೆ ಬೆಳೆಯುತ್ತಿದೆ . ಸಾಹಿತ್ಯಕೃತಿಯ ನಿಕಟ ಓದುವಿಕೆ , ಸಾಹಿತ್ಯದ ಪರಿಣಾಮ , 
ವಿಶಿಷ್ಟ ಕೃತಿಯೊಂದರ ವೈಶಿಷ್ಟ ಕ್ಕೆ ಕಾರಣವಾದ ಅಂಶಗಳ ವಿಶ್ಲೇಷಣೆ ಇವುಗಳಿಗೆ 
ಇರುವ ಪ್ರಾಮುಖ್ಯ ಕಡಿಮೆಯಾಗುತ್ತಿದೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ 
ಕಳೆದ ಎರಡು ದಶಕಗಳಲ್ಲಿ ಆಗಿರುವ ಬದಲಾವಣೆಗಳಿಗೂ ಸಾಹಿತ್ಯ ಚಿಂತನೆಗಳ 
ಸ್ವರೂಪ ಬದಲಾಗಿರುವುದಕ್ಕೂ ಹತ್ತಿರದ ಸಂಬಂಧವಿರುವುದನ್ನು ಗಮನಿಸಬಹುದಾ 
ಗಿದೆ. ಅದೇ ಸಮಯದಲ್ಲಿ ಕನ್ನಡ ಸಾಹಿತ್ಯದ ಆತ್ಮೀಯ ಅಥವ ಗಾಢ ತಿಳಿವಳಿಕೆಯಿಂದ 
ಕನ್ನಡದ್ದೇ ಆದ ಸಾಹಿತ್ಯ ಚಿಂತನೆಯನ್ನು ರೂಪಿಸಿಕೊಳ್ಳುವ ಪ್ರಯತ್ನ ನಡೆಸಬೇಕೆಂಬ 
ಅಪೇಕ್ಷೆ ಆಗಾಗ ವ್ಯಕ್ತವಾದರೂ ಆ ದಿಕ್ಕಿನಲ್ಲಿ ಮಾಡಬೇಕಾದ ಕೆಲಸ ಬಹಳವಾಗಿ 
ಉಳಿದಿದೆ . 


ವಿಮರ್ಶೆಯ ಪರಿಭಾಷೆ | ೨೯೯ 


ಸಾಹಿತ್ಯ ಚಿಂತನೆಯೆನ್ನುವುದು ಬೌದ್ಧಿಕ ಶ್ರಮವನ್ನು ಅಪೇಕ್ಷಿಸುವಂತೆಯೇ ಸಾಹಿತ್ಯದ 
ಅನನ್ಯತೆಯನ್ನು ಗೌರವಿಸುವ ಕೆಲಸವೂ ಆಗಿರಬೇಕೆಂಬುದು ಈ ಲೇಖಕನ ನಂಬಿಕೆ . 
ಈ ಅನುಬಂಧದ ಲೇಖನಗಳಲ್ಲಿ ಇತ್ತೀಚಿನ ಸಾಹಿತ್ಯ ಚಿಂತನೆಗಳ ಸ್ಕೂಲ ಪರಿಚಯ 
ವನ್ನು ಮಾಡಿಕೊಡಲಾಗಿದೆ. ಜಾಗತಿಕವಾಗಿಯೇ ಸಾಹಿತ್ಯದ ಚಿಂತನೆಯೆನ್ನುವುದು 
ಥಿಯರಿಗಳ , ವಾಗ್ವಾದದ ಕಣವಾಗಿ ಪರಿಣಮಿಸಿದೆ. ವಾಗ್ವಾದ, ಚರ್ಚೆ ಇವುಗಳು 
ಮುಖ್ಯವಾದರೂ ಸಾಹಿತ್ಯಾನುಭವವನ್ನು ಮರೆತು ಅಥವ ನಿರ್ಲಕ್ಷಿಸಿ ಮಾಡುವ 
ವಾದಗಳು ಸಾಹಿತ್ಯದ ' ಮಾನವಿಕ ಅಂಶವನ್ನು ದಮನ ಮಾಡಿಬಿಡುತ್ತವೆ ಅನ್ನುವ 
ಆತಂಕವೂ ಇದೆ. 
ಸಾಹಿತ್ಯ ಮತ್ತು ಸಾಹಿತ್ಯ ಚಿಂತನೆ ಎರಡೂ ಮನುಷ್ಯನ ಪ್ರಮುಖ ಮಾನಸಿಕ 
ಮತ್ತು ಬೌದ್ಧಿಕ ಚಟುವಟಿಕೆಗಳು , ಚಿಂತನೆಗಳ ಮಟ್ಟಿಗೆ ವಿವರಗಳಲ್ಲಿ ಕಾಲ ಮತ್ತು 
ಸಂಸ್ಕೃತಿಯ ಮಾತು ಮುಖ್ಯವಾಗುತ್ತದೆ . ಆದರೆ ವೈಚಾರಿಕ ನಿಲುವುಗಳನ್ನು ಕೇವಲ 
ಪಾಶ್ಚಾತ್ಯ ಅಥವ ಪೌರ್ವಾತ್ಯ ಎಂಬ ಸರಳ ವಿಂಗಡಣೆಗೆ ಒಳಪಡಿಸುವುದು ಸರಿಯಲ್ಲ. 
ಸಾಹಿತ್ಯ ಚಿಂತನೆಯಲ್ಲಿ ವೈಚಾರಿಕ ನಿಲುವಿನ ಸ್ವರೂಪದ ಬಗೆಗೆ ಅರಿತಿರುವುದು 
ಬಹಳ ಮುಖ್ಯವಾಗುತ್ತದೆ . ಈ ಭಾಗದ ಲೇಖನಗಳನ್ನು ರಚಿಸುವಾಗ ಸಾಧ್ಯವಾದಷ್ಟೂ 
ಸರಳ ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ಚಿಂತನೆಗಳನ್ನು ಪರಿಚಯ ಮಾಡಿಕೊಡುವ 
ಉದ್ದೇಶವನ್ನು ಇಟ್ಟುಕೊಂಡಿದೆ . 


ವಿಮರ್ಶೆಯ ಪರಿಭಾಷೆ | ೩೦೧ 


೨೧೨. ಅಂತರ್ ಶಿಸ್ತೀಯ ವಿಮರ್ಶೆ In - ಎತ್ತಿದವು. ಸಾಹಿತ್ಯವನ್ನು ಅನನ್ಯವೆಂದು ಯಾಕೆ 
ter Disciplinary Criticism ಇಂಟರ್ ಭಾವಿಸಬೇಕು? ಕೃತಿಯೊಂದರ ಅರ್ಥ ವಿವರಣೆ 
ಡಿಸಿಪ್ಲಿನರಿ ಕ್ರಿಟಿಸಿಸಂ ಕಳೆದ ಹತ್ತು ವರ್ಷಗ ಗಷ್ಟೇ ಯಾಕೆ ವಿಮರ್ಶೆ ಸೀಮಿತವಾಗಿರಬೇಕು? 
ಳಿಂದೀಚೆಗೆ, ಸುಮಾರಾಗಿ ೮೦ರ ದಶಕದ ಸಾಹಿತ್ಯದಿಂದ ಓದುಗರು ಪಡೆಯುವ ತಿಳಿವಳಿ 
ಮಧ್ಯಭಾಗದಿಂದ ಕನ್ನಡ ಅಧ್ಯಯನಗಳಲ್ಲಿ ಈ ಕೆಗೂ ಇತರ ಮಾನವಿಕ ಜ್ಞಾನಶಾಖೆಗಳಿಂದ 
ನುಡಿಗಟ್ಟು ವ್ಯಾಪಕವಾಗಿ ಕೇಳಿಬರುತ್ತಿದೆ . ಪಡೆಯುವ ತಿಳಿವಳಿಕೆಗೂ ಯಾವ ವ್ಯತ್ಯಾಸ 
೧೯೯೨ರಲ್ಲಿ ಕರ್ನಾಟಕ ಸಾಹಿತ್ಯ ವಿದೆ? ಸಾಹಿತ್ಯದಿಂದ ಪಡೆಯುವ ಜ್ಞಾನಕ್ಕೆ , 
ಅಕಾಡೆಮಿಯು ಅನ್ಯ ಜ್ಞಾನಶಿಸ್ತುಗಳ ಮೂಲಕ ಸಾಹಿತ್ಯಾನುಭವಕ್ಕೆ ಯಾಕೆ ಇತರ ಮೂಲಗ 
ಕನ್ನಡ ಸಾಹಿತ್ಯ ಎಂಬ ಅಧ್ಯಯನ ಕಮ್ಮಟವನ್ನು ಳಿಂದ ಪಡೆಯುವ ಜ್ಞಾನ ಮತ್ತು ಅನುಭವ 
ನಡೆಸಿತು. ಈ ಬಗೆಯ ಚಿಂತನೆಗೆ ಪ್ರೇರಣೆ ಗಳಿಗಿಂತ ಹೆಚ್ಚಿನ ಮನ್ನಣೆ ನೀಡಬೇಕು ? ಎಂಬ 
ಒದಗಿಸಿದ ಹಿನ್ನೆಲೆ ಮತ್ತು ಈ ಪರಿಕಲ್ಪನೆಯ ಪ್ರಶ್ನೆಗಳೂ ಹುಟ್ಟಿದವು. ಅಂದರೆ ಸಾಹಿತ್ಯದ 
ಸಾಧ್ಯತೆಗಳನ್ನು ಇಲ್ಲಿ ಗಮನಿಸಲಾಗಿದೆ . ಅನನ್ಯತೆ ಪ್ರಶ್ನಾರ್ಹವಾಗತೊಡಗಿತು. ಸಾಹಿತ್ಯಾ 
ಕನ್ನಡದ ಸಂಸ್ಕೃತಿ ಚಿಂತನೆಯಲ್ಲಿ ಸಾಹಿತ್ಯಕ್ಕೆ 

ಧ್ಯಯನದಲ್ಲಿ ಇತರ ಜ್ಞಾನಶಾಖೆಗಳಿಂದ ಪಡೆದ 
ಇದ್ದ ಕೇಂದ್ರ ಸ್ಥಾನವು ಎಪ್ಪತ್ತರ ದಶಕದ 

ತಿಳಿವಳಿಕೆಯನ್ನು ಅಳವಡಿಸಿಕೊಳ್ಳುವುದು 
ಕೊನೆಯ ವೇಳೆಗೆ ನಷವಾಯಿತೆಂದು ಹೇಳ ಅಪೇಕ್ಷಣೀಯ , ಅಗತ್ಯ ಮತ್ತು ಅನಿವಾರ್ಯ 
ಬಹುದು . ಸಾತಂತ್ರ ಹೋರಾಟ ಸಂದರ್ಭ ಎಂಬ ತಿಳಿವುಮೂಡಿತು. ಸಾಹಿತ್ಯಕ್ಕೆ ಮತ್ತು 
ದಲ್ಲಿ , ಶಿಕ್ಷಿತರು ಮುಖ್ಯವಾಗಿ ಸಾಹಿತಿಗಳು 

ಸಾಹಿತ್ಯ ವಿಮರ್ಶೆಗೆ ಒದಗುವ ಅನ್ಯಜ್ಞಾನ 
ಮುಂಚೂಣಿಯಲ್ಲಿದ್ದರು . ಸಾಹಿತ್ಯ ಶಿಕ್ಷಣವು 

ಶಿಸ್ತುಗಳ ಸಂಬಂಧ ಯಾವತ್ತೂ ಸಾಹಿತ್ಯ 
ಮಾನವಿಕ ಅಧ್ಯಯನಗಳಲ್ಲಿ ಪ್ರಮುಖ 

ಅನನ್ಯತೆಗೆ ಮಾರಕವಾಗುವುದಿಲ್ಲ; ಬದಲಾಗಿ 
ಸ್ಥಾನವನ್ನು ಪಡೆದಿತ್ತು . ಕನ್ನಡ ಸಾಹಿತ್ಯವು 

ಸಾಹಿತ್ಯದ ಆರೋಪಿತ ' ಅಧಿಕಾರ' ಮತ್ತು 
ನವೋದಯ ಮತ್ತು ಪ್ರಗತಿಶೀಲತೆಯ 

ಭ್ರಮೆಗಳನ್ನು ಕಳಚುತ್ತ , ಆ ಮೂಲಕ ಮತ್ತಷ್ಟು 
ಘಟ್ಟಗಳನ್ನು ದಾಟಿ ನವ್ಯತೆಯ ಮಾರ್ಗವನ್ನು 

ಅನನ್ಯತೆಯನ್ನು ತಂದುಕೊಡುತ್ತದೆ ” ಎಂಬ 
ಹಿಡಿದು , ಆ ಪಂಥವೂ ತನ್ನ ತಾರ್ಕಿಕ 

ಬರಗೂರು ರಾಮಚಂದ್ರಪ್ಪನವರ ಮಾತುಗಳನ್ನು 
ನಿಲುಗಡೆಯನ್ನು ಸಮೀಪಿಸುತ್ತಿತ್ತು . ನವೋದಯ 

ಗಮನಿಸಿ ( ಅಧ್ಯಕ್ಷರ ಮಾತು, ಅನ್ಯ ಜ್ಞಾನಶಿಸ್ತು 
ಮತ್ತು ನವ ಎರಡೂ ಪಂಥಗಳ ಕತಿಕಾರರು ಗಳ ಮೂಲಕ ಕನ್ನಡ ಸಾಹಿತ್ಯ , ೧೯೯೨) . 
ಮತ್ತು ಚಿಂತಕರು ಸಾಹಿತ್ಯದ ಅನನ್ಯತೆಯನ್ನು ಸಾಹಿತ್ಯಾಧ್ಯಯನ ಮತ್ತು ಸಾಹಿತ್ಯ ವಿಮರ್ಶೆ 
ಬಲವಾಗಿ ಪ್ರತಿಪಾದಿಸುವವರಾಗಿದ್ದರು . ಗಳು ಚರಿತ್ರೆ , ತತ್ವಶಾಸ್ತ್ರ , ಮನಶ್ಯಾಸ್ತ್ರ , ಸಮಾಜ 
ಸಾಹಿತ್ಯ ವಿಮರ್ಶೆಯು ಸಾಹಿತ್ಯ ಕೃತಿಯ ಶಾಸ್ತ್ರ ಮತ್ತು ಭಾಷಾಶಾಸ್ತ್ರಗಳೊಡನೆ ಒಡನಾಟ 
ಭಾಷಿಕ ರೂಪದ ವಿಶ್ಲೇಷಣೆಯಾಗಿರುವುದೇ ವನ್ನು ಹೆಚ್ಚಿಸಿಕೊಳ್ಳಬೇಕೆಂಬ ಅಪೇಕ್ಷೆ ಅಂತರ್ 
ಸೂಕ್ತವಾದದ್ದು ಎಂಬ ನಂಬಿಕೆ ದೃಢವಾಗಿ ಶಿಸ್ತೀಯ ವಿಮರ್ಶೆ ಎಂಬ ಕಲ್ಪನೆಯ ಹಿಂದೆ 
ಬೆಳೆದಿತ್ತು . ದಲಿತ ಮತ್ತು ಬಂಡಾಯ ಕೆಲಸ ಮಾಡಿದೆ. ಇಂಥ ಹೊಸ ಅಧ್ಯಯನ 
ಚಳುವಳಿಗಳು ಹಾಗೂ ಅವುಗಳ ಪ್ರೇರಣೆಯನ್ನು ಶಿಸ್ತು ಎದುರಿಸಬೇಕಾಗುವ, ವಿವರಿಸಿಕೊಳ್ಳ 
ಪಡೆದು ರಚನೆಗೊಂಡ ಕೃತಿಗಳು ಸಾಹಿತ್ಯ ಮತ್ತು ಬೇಕಾಗುವ ಪ್ರಶ್ನೆಗಳನ್ನು ಇನ್ನು ಮುಂದೆ ನೋಡ 
ಸಮಾಜದ ಸಂಬಂಧವನ್ನು ಕುರಿತು ಹೊಸ ಬಹುದು. ಮೊದಲನೆಯದಾಗಿ , ಸಾಹಿತ್ಯದ 
ತಾತ್ವಿಕ ಮತ್ತು ರಾಜಕೀಯ ಪ್ರಶ್ನೆಗಳನ್ನು ಅನನ್ಯತೆಯನ್ನು ನಿರಾಕರಿಸಿ ಅಂತರ್ ಶಿಸ್ತೀಯ 


೩೦೨ | ವಿಮರ್ಶೆಯ ಪರಿಭಾಷೆ 


ಅಧ್ಯಯನ ಎಂಬ ಕಲ್ಪನೆಯನ್ನು ಬೆಳೆಸಲು ಗಳನ್ನು ಒಪ್ಪಿ ಗುರುತಿಸಿಕೊಂಡ ನಂತರವೇ 
ಸಾಧ್ಯವಿಲ್ಲ. ಯಾಕೆಂದರೆ ಮೇಲೆ ಹೆಸರಿಸಿರುವ ಅಂತರ್‌ಶಿಸ್ತೀಯ ಅಧ್ಯಯನಗಳು ರೂಪು 
ಎಲ್ಲ ಮಾನವಿಕ ಶಿಸ್ತುಗಳಿಗೂ ದೀರ್ಘವಾದ ಗೊಳ್ಳುವುದು ಸಾಧ್ಯವಾದೀತು. 
ಬೆಳವಣಿಗೆಯ ಚರಿತ್ರೆ ಇದೆ ಮತ್ತು ಅವು 

ಈಗ ವ್ಯಾಪಕವಾಗಿರುವ ಸಾಹಿತ್ಯ ಚಿಂತನೆಗಳು 
ಒಂದೊಂದು ತಮ್ಮದೇ ಆದ ಅಧ್ಯಯನ 

ಚರಿತ್ರೆ , ಭಾಷಾಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ 
ವಿಧಾನ ಮತ್ತು ತಾತ್ವಿಕತೆಗಳನ್ನು ಬೆಳೆಸಿ 

ಶಿಸ್ತುಗಳ ಒಡನಾಟವನ್ನು ಹೆಚ್ಚಿನ ಪ್ರಮಾಣ 
ಕೊಂಡಿವೆ. ಹಾಗೆಯೇ ಸಾಹಿತ್ಯಾಧ್ಯಯನವನ್ನು ದಲಿಯೇ ಹೊಂದಿವೆ. ಆದರೆ ಸಾಹಿತ್ಯದ ಅನನ. 
ಒಂದು ಶಿಸ್ತು ಎಂದು ಪರಿಗಣಿಸಿ , ಅದರ 

ತೆಯ ಬಗ್ಗೆ ಅಪನಂಬಿಕೆಯೂ ಕಾಣುತ್ತಿದೆ. 
ಅಧ್ಯಯನ ವಿಧಾನ ಮತ್ತು ತಾತ್ವಿಕತೆಗಳ ಸ್ಪಷ್ಟ 

ನೋಡಿ: ಸಮಾಜ ಮತ್ತು ಸಾಹಿತ್ಯ , ಚರಿತ್ರೆ ಮತ್ತು 
ತಿಳಿವಳಿಕೆಯೊಂದಿಗೆ ಮಾತ್ರ ಅಂತರ್ ಶಿಸ್ತೀಯ 

ಸಾಹಿತ್ಯ ನಮೂದುಗಳು . 
ಅಧ್ಯಯನ ಸಾಧ್ಯವಾಗಬಲ್ಲದು. ಎರಡನೆಯ ಹೆಚ್ಚಿನ ಓದಿಗೆ: ಕೆ . ವಿ . ನಾರಾಯಣ ಮತ್ತು ಬಿ . ಕೃಷ್ಣ 
ದಾಗಿ, ಸಾಹಿತ್ಯಾಧ್ಯಯನವು ಕೃತಿ ನಿರ್ಮಾಣ, ಮೂರ್ತಿ, ಬಸವರಾಜ ಕಲ್ಲುಡಿ ಅವರ ಲೇಖನಗಳು , 
ಸಂವಹನೆ ಮತ್ತು ಕೃತಿ ಪರಿಣಾಮ ಎಂಬ 

ಅನ್ಯ ಜ್ಞಾನಶಿಸ್ತುಗಳ ಮೂಲಕ ಕನ್ನಡ ಸಾಹಿತ್ಯ 
ಮೂರು ನೆಲೆಗಳಲ್ಲಿ ಯಾವುದಾದರೊಂದನ್ನು 

( ೧೯೯೨) 
ಅಥವ ಎಲ್ಲವನ್ನೂ ಒಳಗೊಳ್ಳುವುದು ಸಾಧ್ಯ . ೨೧೩ . ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ 
ಯಾವ ನೆಲೆಗೆ ಯಾವ ಇತರ ಶಿಸ್ತನ್ನು ಎಷ್ಟು ಕ್ರಮಗಳು ಅಧಿಕೃತವೆನ್ನಬಹುದಾದ ಚಾರಿತ್ರಿಕ 
ಉಪಯೋಗಿಸಿಕೊಳ್ಳಬೇಕು ಎಂಬ ಪ್ರಶ್ನೆಯೂ ಕಥನವೊಂದನ್ನು ಕಟ್ಟಿಕೊಳ್ಳುವ ಅಪೇಕ್ಷೆಯು 
ಮುಖ್ಯವಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾದ ಯಾವಾಗಲೂ ರಾಷ್ಟ್ರೀಯ ಭಾವನೆಯ 
ಮಾತೆಂದರೆ ಸಾಹಿತ್ಯದಿಂದ ಓದುಗರಿಗೆ ದೊರೆ ಉಗಮದೊಂದಿಗೇ ಮೂಡುತ್ತದೆ . ಇಂಗ್ಲೆಂಡಿ 
ಯುವ ಜ್ಞಾನದ ಸ್ವರೂಪ ಎಂಥದ್ದು, ಅದರ 

ನಲ್ಲೂ ಹತ್ತೊಂಬತ್ತನೆಯ ಶತಮಾನದ 
ವೈಶಿಷ್ಟ ವೇನು ಎಂಬ ಪ್ರಶ್ನೆ . ಈ ಪ್ರಶ್ನೆ ಬಹುಶಃ ಮಧ್ಯಭಾಗದಲ್ಲಿ ಇಂಗ್ಲೆಂಡು ಪ್ರಪಂಚದಾದ್ಯಂತ 
ನಮ್ಮನ್ನು ಜ್ಞಾನಮೀಮಾಂಸೆಯತ್ತ ಕರೆದೊಯ್ಯ 

ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ , ಅಲ್ಲೆಲ್ಲ ತನ್ನ 
ಬಹುದು. ಸಾಹಿತ್ಯದ ಸಂವಹನೆ ವೈಶಿಷ್ಟ 

ರಾಷ್ಟ್ರೀಯತೆಯನ್ನು ಸ್ಥಾಪಿಸುವ ಹುಮ್ಮಸ್ಸು 
ಪೂರ್ಣವಾದದ್ದು. ಈ ಸಂವಹನ ಸ್ವರೂಪದಲ್ಲಿ 

ಮೂಡಿದ್ದಾಗ ಮೊದಲ ಅಧಿಕೃತ ಇಂಗ್ಲಿಶ್ 
ಅದರಿಂದ ದೊರೆಯುವ ಜ್ಞಾನದ ಮಹತ್ವ 

ಸಾಹಿತ್ಯ ಚರಿತ್ರೆಯು ರೂಪ ತಳೆಯಿತು. 
ಇರುವುದು ಅನ್ನುವ ನಿಲುವನ್ನು ತಾಳುವುದಾದರೆ 

ಭಾರತದಲ್ಲೂ ಸ್ವಾತಂತ್ರ ಚಳುವಳಿಯ 
ಆಗ ಇತರ ಶಿಸ್ತುಗಳ ಮಾದರಿಯನ್ನು ಅಳವಡಿಸಿ 

ಫಲವಾಗಿ ರಾಷ್ಟ್ರೀಯತೆಯ ಭಾವನೆ ಬೆಳೆದಾಗ 
ಕೊಳ್ಳುವುದು ಕಷ್ಟವೇ ಆಗುತ್ತದೆ. ಅಥವ 

ನಮ್ಮನಮ್ಮ ಸಂಸ್ಕೃತಿಯ ಸಾತತ್ಯದ ಕಥನಗಳನ್ನು 

ರೂಪಿಸಿಕೊಳ್ಳುವ ಅಪೇಕ್ಷೆ ಮೂಡಿತು. 
ಸಾಹಿತ್ಯದಿಂದ ದೊರೆಯುವ ತಿಳಿವಳಿಕೆ ಮತ್ತು 
ಇತರ ಜ್ಞಾನಶಾಖೆಗಳಿಂದ ದೊರೆಯುವ ಸಾಹಿತ್ಯವು ಔಪಚಾರಿಕ ಶಿಕ್ಷಣದ ಅಧ್ಯಯನ 
ತಿಳಿವಳಿಕೆ ಇವು ಸತ್ವತಃ ಒಂದೇ ಎಂದು ಮತ್ತು ಪರೀಕ್ಷೆಯ ವಿಷಯವಾಗಿ ಪರಿಗಣಿತ 
ವಾದಿಸುವುದಾದರೆ ಆಗ ಜ್ಞಾನಶಾಖೆಗಳು , ವಾಗತೊಡಗಿದಾಗ ಸಾಹಿತ್ಯ ಕೃತಿಗಳನ್ನು 
ಅಧ್ಯಯನ ಶಿಸ್ತುಗಳು ಎಂಬ ವಿಂಗಡಣೆಯೇ ಕಾಲಾನುಕ್ರಮದಲ್ಲಿ ಜೋಡಿಸಿಕೊಳ್ಳುವ 
ಅನಗತ್ಯವಾಗುತ್ತದೆ . ಆದ್ದರಿಂದಲೇ ಸಾಹಿತ್ಯದ ಅಗತ್ಯವೂ ಕಂಡುಬಂದಿತು. ಇದರಿಂದ ಸಾಹಿತ್ಯ 
ಅನನ್ಯತೆ ಮತ್ತು ಸಾಹಿತ್ಯಾಧ್ಯಯನದ ಅನನ್ಯತೆ ವೆಂದರೆ ವೈವಿಧ್ಯಮಯ ಪಠ್ಯಗಳ ಆಕಾರ ರಹಿತ 


ವಿಮರ್ಶೆಯ ಪರಿಭಾಷೆ | ೩೦೩ 


ರಾಶಿಯಲ್ಲ, ವಿವಿಧ ಚಳುವಳಿಗಳ , ಘಟನೆಗಳ ಗಿಂದಲೇ ಅದರ ಬೆಳವಣಿಗೆಯ , ವಿಕಾಸದ, 
ಸಾತತ್ಯ ಎಂಬ ನೋಟ ದೊರೆಯುವಂತಾ ಏಳು - ಬೀಳಿನ ಕಥನವನ್ನು ರೂಪಿಸಿಕೊಳ್ಳಬೇಕು; 
ಯಿತು. ಪ್ರಮುಖ ಕವಿಗಳು , ಪ್ರಮುಖ ಸಾಹಿತ್ಯದ ಕಥನ ಸಾಹಿತ್ಯದ ರೂಪಗಳು 
ಕೃತಿಗಳು , ಅಮುಖ್ಯ ಕೃತಿಗಳು , ಸಾಹಿತ್ಯಕ 

ಇತ್ಯಾದಿಗಳ ನಿಯಮಗಳು ಸಾಹಿತ್ಯಕ್ಕೇ 
ಚರ್ಚೆಗಳು , ಕ್ರಿಯೆ ಪ್ರತಿಕ್ರಿಯೆಗಳು , ಪ್ರಕಾರಗಳ 

ವಿಶಿಷ್ಟವೇ ಹೊರತು ಅವನ್ನು ಬಾಹ್ಯ ಚರಿತ್ರೆಯ 
ಏಳು ಬೀಳು ಇವೆಲ್ಲ ತಾರ್ಕಿಕವಾಗಿ ಸಂಭವಿ 

ನೆರವಿನಿಂದ ವಿವರಿಸಲು ಸಾಧ್ಯವಿಲ್ಲ ಎಂಬ 
ಸುವ ಸುಸಂಬದ ಕಥನವನ್ನು ರೂಪಿಸುವುದು ವಾದವೂ ಇದೆ. 
ಸಾಹಿತ್ಯ ಚರಿತ್ರೆಯ ಉದ್ದೇಶವಾಯಿತು. ಆದರೆ ಸಾಹಿತ್ಯ ಚರಿತ್ರೆಗಳು ಅನೇಕ ಬಗೆಯ ಕಾರ್ಯ 
ಇತ್ತೀಚಿನ ದಶಕಗಳಲ್ಲಿ ಸಾಂಸ್ಕೃತಿಕ ಅಧ್ಯಯನ, ಗಳನ್ನು ನಿರ್ವಹಿಸುತ್ತವೆ . ಪ್ರಾಚೀನ ಸಾಹಿತ್ಯದ 
ಆಶಯಗಳ ಹುಡುಕಾಟ ಇತ್ಯಾದಿ ಧೋರಣೆ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ; 
ಗಳು ಪ್ರಬಲಿಸಿದಂತೆ ಸಾಹಿತ್ಯವನ್ನು ಚರಿತ್ರೆಯ ಚರ್ಚೆಗೆ ಅನುಕೂಲಕರವಾದ ಪಠ್ಯಗಳನ್ನು 
ಮಾದರಿಯಲ್ಲಿಯೇ ಗ್ರಹಿಸಬೇಕೇ ಎಂಬ ಪ್ರಶ್ನೆ ಮತ್ತು ಲೇಖಕರನ್ನು ಆಯ್ದುಕೊಳ್ಳುವುದು; 
ತೀವ್ರವಾದ ವಾಗ್ವಾದಗಳಿಗೆ ಎಡೆಮಾಡಿ ವಿವಿಧ ತತ್ವಗಳಿಗೆ ಅನುಸಾರವಾಗಿ ಕೃತಿಗಳನ್ನೂ 
ಕೊಟ್ಟಿದೆ. ಆದರೆ ಚರಿತ್ರೆಯ ಮಾದರಿಯಿಂದ 

ಕೃತಿಕಾರರನ್ನೂ ವರ್ಗಿಕರಿಸುವುದು; ಸಾಹಿತ್ಯದ 
ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವುದು ಸಾಧ್ಯವೂ 

ಕಥನವೊಂದನ್ನು ರೂಪಿಸುವುದು; ಗತಕಾಲದ 
ಆಗಿಲ್ಲ. ಯಾವುದೇ ಒಂದು ಕಾಲಘಟ್ಟವನ್ನು 

ಒಂದು ಘಟ್ಟವು ಗತಕಾಲದ ಇನ್ನೊಂದು ಘಟ್ಟದ 

ಮೇಲೆ ಮತ್ತು ಗತಕಾಲದ ಒಂದು ಘಟ್ಟ 
ಬ್ರಾಹ್ಮಣ ಯುಗ , ದಲಿತ ಯುಗ , ನವ್ಯತೆಯ 

ಸಮಕಾಲೀನದ ಮೇಲೆ ಬೀರಿದ ಪರಿಣಾಮ , 
ಯುಗ ಇತ್ಯಾದಿಯಾಗಿ ಹೆಸರಿಸುವಾಗ ಆ ಕಾಲ 

ಇಂಥ ಅಂಶಗಳನ್ನು ಬೆಳಕಿಗೆ ತರುವುದು ; ತಾನು 
ಘಟ್ಟಕ್ಕೆ ನಿರ್ದಿಷ್ಟ ಚಹರೆ ಮತ್ತು ಗುಣ ಲಕ್ಷಣ 

ರೂಪಿಸಿದ ಕಥನದ ಆಧಾರದ ಮೇಲೆ ಪಠ್ಯಗಳ 
ಗಳನ್ನು ಆರೋಪಿಸುವ , ಇನ್ನಿತರ ಲಕ್ಷಣಗಳನ್ನು 

ಮೌಲ್ಯಮಾಪನವನ್ನು ಮಾಡುವುದು ; ವಿವಿಧ 
ದಮನಿಸುವ ಕಾರ್ಯವೂ ನಡೆದಿರುತ್ತದೆ. 

ಪಠ್ಯಗಳ ಬೆಳವಣಿಗೆಯನ್ನು ಚಾರಿತ್ರಿಕ 
ಹೀಗಾಗಿ ಸಾಹಿತ್ಯ ಚರಿತ್ರೆಯನ್ನು ವಿಭಾಗಿಸಿ 

ಸಂದರ್ಭದ ಹಿನ್ನೆಲೆಯಲ್ಲಿ ವಿವರಿಸುವುದು 
ಕೆ೦ಡು ಒ೦ದೆ೦ದು ವಿಭಾಗ ಕೂ 

ಇತ್ಯಾದಿಗಳು ಸಾಹಿತ್ಯ ಚರಿತ್ರೆಯು ನಿರ್ವಹಿಸ 
ಒಂದೊಂದು ಹೆಸರನ್ನು ನೀಡುವ ಕಾರ್ಯ 

ಬಯಸುವ ಕಾರ್ಯಗಳಾಗಿವೆ. ಇವುಗಳಲ್ಲಿ 
ಸಾಹಿತ್ಯ ಚರಿತ್ರಕಾರನ ಐಡಿಯಾಲಜಿಯ ಪ್ರತಿ ಯಾವುದೇ ಅಥವ ಎಲ್ಲ ಕಾರ್ಯಗಳನ್ನು 
ಫಲನವೂ ಆಗಿರುತ್ತದೆ. ಸಾಹಿತ್ಯ ಚರಿತ್ರೆಯು ನಿರ್ವಹಿಸುವಾಗಲೂ ಸಾಹಿತ್ಯ ಚರಿತ್ರೆಯು 
ಸ್ವಸಂಪೂರ್ಣವೇ ಅಥವ ನಾಡಿನ , ದೇಶದ , ಮೌಲ್ಯಮಾಪನ ಕಾರ್ಯವನ್ನೇ ಮಾಡುತ್ತಿರು 
ವಿಶಾಲ ಚರಿತ್ರೆಯ ಭಾಗವೇ ಸಾಹಿತ್ಯ ತ್ತದೆ ಮತ್ತು ಆ ಕಾರಣದಿಂದ ಮರುಪರಿಶೀಲ 
ಚರಿತ್ರೆಯು ಚರಿತ್ರೆಯನ್ನು ಆಧರಿಸಿರಬೇಕೇ ನೆಗೆ ಒಳಗಾಗುತ್ತಿರುತ್ತದೆ. 
ಎಂಬುದೂ ಕೂಡಾ ಚರ್ಚೆಗಳಿಗೆ ದಾರಿ | 

ಸಾಹಿತ್ಯಕ ಪಠ್ಯಗಳನ್ನು , ಕೃತಿಕಾರರನ್ನು , ಶೈಲಿಗ 
ಮಾಡಿಕೊಟ್ಟಿದೆ. ಸಾಹಿತ್ಯ ಚರಿತ್ರೆಯೆಂದರೆ 

ಇನ್ನು , ಚಳುವಳಿಗಳನ್ನು, ವಿವಿಧ ಅಧ್ಯಯನ 
ಚರಿತ್ರೆಯನ್ನು ಸಾಹಿತ್ಯವನ್ನು ಹುಡುಕುವ ಅಥವ ಯೋಗ್ಯ ಗುಂಪುಗಳಲ್ಲಿ ವರ್ಗಿಕರಿಸುವುದು 
ಸಾಹಿತ್ಯದಲ್ಲಿ ಚರಿತ್ರೆಯನ್ನು ಕಾಣುವ ಕೆಲಸವೂ ಕೇವಲ ಯಾಂತ್ರಿಕವಾದ ಕೆಲಸವೇನೂ ಅಲ್ಲ. 
ಅಲ್ಲ, ಬದಲಾಗಿ ಸಾಹಿತ್ಯ ಸಮಗ್ರದೊಳ ಸಮಾನತೆಯ ಅಂಶಗಳು , ಹೋಲಿಸಬಹು 


೩೦೪ | ವಿಮರ್ಶೆಯ ಪರಿಭಾಷೆ 


ದಾದ ಅಂಶಗಳು , ಸಮಾನ ಧೋರಣೆಗಳು , ಕಾಲ, ಬ್ರಾಹ್ಮಣ ಯುಗವೆಂದರೆ ಷಟ್ಟದಿ ಮತ್ತು 
ಸಮಾನ ಲಕ್ಷಣಗಳನ್ನು ಹೊಂದಿರುವ ಪ್ರಕಾರ ಕೀರ್ತನೆಗಳ ಕಾಲವೆಂದು ಪ್ರಕಾರನಿಷ್ಠ 
ಗಳು ಇವನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಘಟ್ಟಗಳನ್ನು ಗುರುತಿಸಿದ್ದುಂಟು. ೧೮೭೪ರ 
ಬಗೆಯಲ್ಲಿ ವರ್ಗಿಕರಿಸಲು ಸಾಧ್ಯವಿದೆ . ಸುಮಾರಿನಲ್ಲಿ ಕಿಟೆಲ್ ಜೈನ ಯುಗವನ್ನು 
ಸಾಹಿತ್ಯ ಕೃತಿಗಳಿಗೆ ಹಚ್ಚುವ ಈ ಹಣೆಪಟ್ಟಿ ಹಳಗನ್ನಡದ, ವೀರಶೈವವನ್ನು ನಡುಗನ್ನಡದ 
ಮತ್ತು ವರ್ಗಿಕರಣ ನಿಜವಾಗಿ ನಮ್ಮ ಓದಿನ ಮತ್ತು ಬ್ರಾಹ್ಮಣವನ್ನು ಹೊಸಗನ್ನಡದ 
ಕ್ರಿಯೆಗೆ ಅಮುಖ್ಯ , ಸಾಹಿತ್ಯಾನುಭವಕ್ಕೆ ಯುಗಗಳೆಂದು ಗುರುತಿಸಿದ್ದು ಕಾಣುತ್ತದೆ . 
ಅನಿವಾರ್ಯವಲ್ಲ ಎಂದು ವಾದಿಸುವ ಚಿಂತ ಹಾಗೆಯೇ ಭಾಷಾ ಬೆಳವಣಿಗೆಯನ್ನು 
ಕರೂ ಇದ್ದಾರೆ . ಆದರೆ ಅದೊಂದು ಬಗೆಯ ಗಮನದಲ್ಲಿಟ್ಟುಕೊಂಡು ಮೂಲಗನ್ನಡಕಾಲ 
ವರ್ಗಿಕರಣವೂ , ಒಂದೊಂದು ಬಗೆಯ ( ಆರಂಭದಿಂದ ಕ್ರಿಶ ೭೫೦ ) , ಹಳಗನ್ನಡ ಕಾಲ 
ನಾಮಕರಣವೂ ನಿರ್ದಿಷ್ಟ ಧೋರಣೆಯ , (ಕ್ರಿಶ ೭೫೦ರಿಂದ ೧೫೦೦), ಹೊಸಗನ್ನಡ 
ವಿಮರ್ಶಾತ್ಮಕ ಮೌಲ್ಯಮಾಪನದ, ನಿರ್ದಿಷ್ಟ ಕಾಲ (೧೫೦೦ - ೧೮೫೦ ) , ನವಗನ್ನಡ ಕಾಲ 
ಅಪೇಕ್ಷೆ ನಿರೀಕ್ಷೆಗಳನ್ನು ಹುಟ್ಟಿಸುವ ಕಾರ್ಯವೇ (೧೮೫೦ರಿಂದ ಮುಂದೆ) ಎಂಬ ವಿಭಾಗ 
ಆಗಿರುತ್ತದೆ. ಸಾಹಿತ್ಯ ಚರಿತ್ರೆ ಸೃಷ್ಟಿಯಾದ ಕ್ರಮವನ್ನೂ ಮಂಡಿಸಲಾಗಿದೆ . ಸಾಹಿತ್ಯದ 
ಕಾಲದ ಮತ್ತು ಸಾಹಿತ್ಯ ಚರಿತ್ರೆಕಾರನ ಧೋರಣೆಗಳನ್ನು ಪ್ರಮುಖವಾಗಿ ಪರಿಗಣಿಸಿ 
ಐಡಿಯಾಲಜಿಗಳ ಪ್ರತಿಫಲನವಾಗಿರುತ್ತದೆ. ೧೦ - ೧೨ನೆಯ ಶತಮಾನವನ್ನು ಕ್ಷಾತ್ರಯುಗ, 
“ ಕನ್ನಡ ಸಾಹಿತ್ಯ ಚರಿತ್ರೆಗೆ ವಿಪುಲ ಸಾಮಗ್ರಿ 

೧೨ರಿಂದ ೧೬ನೆಯ ಶತಮಾನವನ್ನು ಮತ 
ರೂಪವಾದ ಮೊದಲನೆಯ ಮಹಾಗ್ರಂಥ ” 

ಪ್ರಚಾರಯುಗ , ೧೬ರಿಂದ ೧೯ನೆಯ 
ವನ್ನು ರಚಿಸಿದ ಆರ್ . ನರಸಿಂಹಾಚಾರ್ಯರು 

ಶತಮಾನವನ್ನು ಸಾರ್ವಜನಿಕ ಯುಗ ಮತ್ತು 
ತಮ್ಮ ಕರ್ನಾಟಕ ಕವಿಚರಿತೆಯಲಿ ಕನಡ ೧೯ನೆಯ ಶತಮಾನದಿಂದೀಚೆಗೆ ಆಧುನಿಕ 
ಕವಿಗಳನ್ನು ಜೈನ, ವೀರಶೈವ, ಬ್ರಾಹ್ಮಣ ಎಂದು ( ವೈಜ್ಞಾನಿಕ) ಯುಗವೆಂಬ ಕಲ್ಪನೆಯನ್ನು ಕನ್ನಡ 
ವಿಬಾಗಿಸುತ್ತಾರೆ. ಮತಧರ್ಮಾಧಾರಿತವಾದ ಕೈಪಿಡಿಯಲ್ಲಿ ಕಾಣಬಹುದು. ಇದಕ್ಕೆ ಪ್ರತಿಯಾಗಿ 
ಈ ವಿಂಗಡಣೆ ಬಹಳ ಕಾಲ ಜನಪ್ರಿಯವಾಗಿ ಜೈನಯುಗವನ್ನು ಮಾರ್ಗ ನಿಷ್ಪತಿಯ ಮಗ, 
ಉಳಿದಿತ್ತು. ಈ ವಿಭಾಗಕ್ರಮವುಸೂಲವಾಗಿ ವೀರಶೈವ ಯುಗವನ್ನು ಮಾರ್ಗದಿಂದ ದೇಸಿಗೆ 
ಜೈನ ಯುಗವೆಂದರೆ ಆರಂಭಕಾಲದಿಂದ ೧೨ ಹೊರಳಿಕೊಂಡ ಸಂಕ್ರಮಣ ಯುಗ, ಬ್ರಾಹ್ಮಣ 
ನೆಯ ಶ. ದ ಮಧ್ಯದವರೆಗೆ, ವೀರಶೈವ ಯುಗ 

ಯುಗವನ್ನು ದೇಸಿ ಪ್ರಾಚುರ್ಯದ ಯುಗ 
ವೆಂದರೆ ೧೨ನೆಯ ಶ. ದ ಮಧ್ಯದಿಂದ ೧೫ 

ಎಂದು ಗುರುತಿಸಿದ್ದನ್ನೂ ಕಾಣಬಹುದು. ತುಂಬ 
ನೆಯ ಶ. ದವರೆಗೆ , ಬ್ರಾಹ್ಮಣ ಯುಗವೆಂದರೆ ಜನಪ್ರಿಯವಾಗಿರುವ ರಂಶ್ರೀ ಮುಗುಳಿಯವರ 
೧೫ನೆಯ ಶ . ದಿಂದ ೧೯ನೆಯ ಶ. ದವರೆಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಮುಖ 
ಎಂಬ ಚಿತ್ರ ರೂಪುಗೊಂಡಿತು. ಇ . ಪಿ . ರೈಸ್ ಕೃತಿಕಾರರನ್ನು ಗಮನದಲ್ಲಿಟ್ಟುಕೊಂಡು ಪಂಪ 
ಆಯಾ ಯುಗದ ಮತಧರ್ಮ ಪ್ರಾಬಲ್ಯ ಪೂರ್ವಯುಗ , ಪಂಪ ಯುಗ, ಬಸವ ಯುಗ , 
ದೊಡನೆ ಪ್ರಮುಖ ಸಾಹಿತ್ಯ ಪ್ರಕಾರವನ್ನು ಗಮ . ಕುಮಾರವ್ಯಾಸಯುಗ ಎಂಬ ವರ್ಗಿಕರಣ 
ನಿಸಿ ಜೈನ ಯುಗವೆಂದರೆ ಚಂಪೂ ಪ್ರಮುಖ ವನ್ನು ಕಾಣಬಹುದು. ಆಧುನಿಕ ಸಾಹಿತ್ಯವನ್ನು 
ವಾದ ಕಾಲ , ವೀರಶೈವ ಯುಗವೆಂದರೆ ಗದ್ಯ , ನವೋದಯ ( ಈ ಶತಮಾನದ ಎರಡು ಮತ್ತು 
ಷಟ್ಟದಿ ಮತ್ತು ರಗಳೆಗಳು ಪ್ರಮುಖವಾದ ಮೂರನೆಯ ದಶಕಗಳು ) , ಪ್ರಗತಿಶೀಲ 


ವಿಮರ್ಶೆಯ ಪರಿಭಾಷೆ | ೩೦೫ 


( ನಾಲ್ಕನೆಯ ದಶಕ) ನವ್ಯ ( ಐದು ಮತ್ತು ಕನ್ನಡ ಸಾಹಿತ್ಯ ಚಿಂತನೆಯ ಭಾಗವಾಗಿ 
ಆರನೆಯ ದಶಕಗಳು ) ಬಂಡಾಯ - ದಲಿತ ಬೆಳೆದಿಲ್ಲವಾದ್ದರಿಂದ ಪಾಶ್ಚಾತ್ಯ ಚಿಂತನೆಯ 
( ಏಳನೆಯ ದಶಕದಿಂದೀಚೆಗೆ) ಎಂದು ವಿವಿಧ ಧಾರೆ ಗಳ ನ್ನೆ ಗಮನಿಸುವುದು 
ವಿಭಾಗಿಸುವುದುಂಟು. 

ಅನಿವಾರ್ಯವಾಗಿದೆ . 
ಈ ವರ್ಗಿಕರಣದಲ್ಲಿ ಬಳಸಲಾಗಿರುವ ತನ್ನ ಡಿಸರ್ನಿಂಗ್ ದಿ ಸಬೈಕ್ಸ್ ( ೧೯೮೮) ಪುಸ್ತಕ 
ನಿರ್ದೆಶಕ ಪದಗಳು ಆಯಾ ವಿಭಾಗ ಕ್ರಮದ ದಲ್ಲಿ ಪಾಲ್‌ ಸ್ಮಿತ್‌ , ಸಬೈಕ್ಸ್ ಎಂಬ ಕಲ್ಪನೆಯ 
ಹಿಂದಿರುವ ತಾತ್ವಿಕ ನಿಲುವು ಮತ್ತು ಐಡಿಯಾ ಹಲವು ಅರ್ಥಗಳನ್ನು ಗುರುತಿಸುತ್ತಾನೆ . ಕಳೆದ 
ಲಜಿಗಳನ್ನು ಸ್ಪಷ್ಟವಾಗಿಯೇ ಸೂಚಿಸುವಂತಿರು ಇಪ್ಪತ್ತು ವರ್ಷಗಳಲ್ಲಿ ಮಾನವಿಕ ವಿಷಯಗಳನ್ನು 
ವುದನ್ನು ಗಮನಿಸಬಹುದು. 

ಕುರಿತ ಚಿಂತನೆಯಲ್ಲಿ ಕರ್ತೃ (ಸಪ್ಟೆಕ್ಸ್ ) ಎಂಬ 

ಮಾತು ಅತಿ ಹೆಚ್ಚಾಗಿ ಬಳಕೆಯಾಗುತ್ತಿದೆ. 
೨೧೪. ಕರ್ತೃ Subject ಸಪ್ಟೆಕ್ಸ್ ಇತ್ತೀಚಿನ 

ಇದನ್ನು ೧) ವ್ಯಕ್ತಿತ್ವ ೨) ಖಾಸಗಿಯಾದದ್ದು 
ಸಾಹಿತ್ಯಕ ಚರ್ಚೆಗಳಲ್ಲಿ ಸಬೈಕ್ಸ್ ಎಂಬ 

ಎಂಬ ಅರ್ಥಗಳಲ್ಲಿ ಪ್ರಮುಖವಾಗಿ ಬಳಸಲಾ 
ಪರಿಕಲ್ಪನೆ ವಿವಿಧ ಅರ್ಥಛಾಯೆಗಳಲ್ಲಿ ಬಳಕೆ 

ಗುತ್ತಿದೆ . ಮನೋವಿಶ್ಲೇಷಣೆಯಲ್ಲಿ ಇದು 
ಯಾಗುತ್ತಿದೆ. ಕನ್ನಡ ವಿಮರ್ಶೆಯಲ್ಲಿ ಸಬೈಕ್ಸ್ 

೩ ) ಅಪ್ರಜ್ಞಾಪೂರ್ವಕವಾಗಿ ರಚನೆಗೊಂಡ 'ಸ್ವ ' 
ಎಂಬ ಪದವನ್ನು ವಸ್ತು , ವಿಷಯ ಎಂಬ ಅರ್ಥ 

ಎಂಬ ಭ್ರಮೆಯನ್ನು ಸೂಚಿಸುವ ವಿಶಿಷ್ಟ 
ದಲ್ಲೆ ಹೆಚ್ಚು ಬಳಸಲಾಗುತ್ತಿದೆ . ಈ ಕುರಿತು 

ಪದವಾಗಿದೆ . ೪) ಸಾಮಾಜಿಕ ಮತ್ತು ಚಾರಿತ್ರಿಕ 
ಚರ್ಚೆಗೆ ವಸ್ತುನಿಷ್ಠ - ವ್ಯಕ್ತಿನಿಷ್ಟ ನಮೂದು 

ಶಕ್ತಿಗಳ ತುತ್ತಾಗಿರುವ , ವಸ್ತುವಾಗಿರುವ , ವ್ಯಕ್ತಿತ್ವ 
ನೋಡಿ, ಇಲ್ಲಿ ಕರ್ತೃ ಎಂಬ ಪರಿಕಲ್ಪನೆಯ 

ಅನ್ನುವ ಅರ್ಥವೂ ಇದೆ. 
ಬಗ್ಗೆ ಕಳೆದೆರಡು ದಶಕಗಳಲ್ಲಿ ಒದಗಿ ಬಂದಿರುವ 
ಅರ್ಥಛಾಯೆಯ ಬಗ್ಗೆ ಚರ್ಚಿಸಲಾಗಿದೆ. ಭಾಷಾಶಾಸ್ತ್ರಜ್ಞರಾದ ಮುನ್ಸ್ ಹಾಸ್ಟರ್‌ ಮತ್ತು 

ಹರ್ರೆ ' ನಾನು ' ( ಐ ) ಎಂಬ ಸರ್ವನಾಮದ 
ಇಂಗ್ಲಿಶ್‌ನಲ್ಲಿ ಸಬೈಕ್ಸ್ ಎಂಬ ಮಾತನ್ನು 

ಗಡಿರೇಖೆಗಳನ್ನು ಭಾಷಿಕವಾಗಿ ಗುರುತಿಸಲು 
ವ್ಯಕ್ತಿತ್ವ ಅನ್ನುವ ಅರ್ಥದಲ್ಲಿ ಬಳಸುವುದುಂಟು. 

ಪ್ರಯತ್ನಿಸಿದ್ದಾರೆ . ಸಾಂಪ್ರದಾಯಕವಾದ ಮಾನ 
ವ್ಯಕ್ತಿತ್ವವನ್ನು ವಿವರಿಸಿಕೊಳ್ಳುವುದು ಹೇಗೆ? 

ವತಾವಾದದ ದೃಷ್ಟಿಯು ನಾನು ಎಂಬುದು 
ಮನುಷ್ಯ ವ್ಯಕ್ತಿತ್ವದ ಸ್ವರೂಪ ಯಾವುದು ? ಈ ಒಂದು ಖಚಿತವಾದ ವ್ಯಕ್ತಿತ್ವ , ನಿರ್ದಿಷ್ಟ ಚಹರೆ , 
ಪ್ರಶ್ನೆಗಳು ಸಾಹಿತ್ಯಕ ಚರ್ಚೆಗಳಲ್ಲೂ ಪ್ರಾಮುಖ್ಯ 

ಮತ್ತು ಇವುಗಳ ಸಾತತ್ಯವನ್ನು ಒಪ್ಪುತ್ತದೆ . ವ್ಯಕ್ತಿತ್ವ 
ಗಳಿಸಿವೆ . ವ್ಯಕ್ತಿಗೆ ತನ್ನನ್ನು ಕುರಿತೇ ಇರುವ 

ಮತ್ತು ಚಹರೆಗಳು ಜೀವಿಯ , ಅಹಂನ , ನೇರ 
ಅನುಭವ ಮತ್ತು ವ್ಯಕ್ತಿ ಬದುಕುತ್ತಿರುವ ಅನುಭವಗಳಿಂದ ರೂಪಗೊಳ್ಳುತ್ತವೆ ಎಂದು 
ಲೋಕದ ಅನುಭವ ಇವುಗಳ ಸ್ವರೂಪವನ್ನು ನಂಬುತ್ತದೆ . ಆದರೆ ಆಧುನಿಕ ಚಿಂತನೆಯು ಈ 
ಕುರಿತು ಆಧ್ಯಾತ್ಮ ಮತ್ತು ತತ್ವಶಾಸ್ತ್ರಗಳು ತುಂಬ ವ್ಯಕ್ತಿತ್ವ ಕಲ್ಪನೆಯನ್ನು ಸಮಸ್ಯಾತ್ಮಕಗೊಳಿಸಿದೆ . 
ವ್ಯಾಪಕವಾಗಿ ಚರ್ಚಿಸಿವೆ. ಈ ಪ್ರಶ್ನೆಯನ್ನು ವ್ಯಕ್ತಿಯು ನಿರ್ದಿಷ್ಟ ಕಾಲ ಮತ್ತು ದೇಶಗಳಿಗೆ 
ಕುರಿತು ಯಾವುದೇ ಸರ್ವ ಸಮ್ಮತವಾದ ಬದವಾದ ವಸ್ತು , ಘಟನೆಗಳ ನಡುವೆ ಸ್ಥಾಪಿತ 
ಒಂದು ನಿರ್ದಿಷ್ಟ ತಾತ್ವಿಕ ನಿಲುವು ಇಲ್ಲ. ಈಗ ನಾದವನು, ಒಂದು ದೃಷ್ಟಿಕೋನವನ್ನು ಹೊಂದಿ 
ಪ್ರಚಲಿತವಾಗಿರುವ ಹಲವು ದೃಷ್ಟಿ ಕೋನಗಳಲ್ಲಿ ರುವವನು, ಹಕ್ಕು , ಕರ್ತವ್ಯ ಮತ್ತು ನೈತಿಕ 
ಕೆಲವನ್ನು , ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿಗಳ ಸಂರಚನೆಯ ಒಳಗೆ ತಾನು 
ಮಾತ್ರ , ಗಮನಿಸಬಹುದು. ಈ ಬಗೆಯ ಚರ್ಚೆ ನಿರ್ವಹಿಸುವ ಕ್ರಿಯೆಗಳಿಂದ ವ್ಯಾಖ್ಯಾನಿತನಾಗು 


೩೦೬ | ವಿಮರ್ಶೆಯ ಪರಿಭಾಷೆ 


ವವನು ” ಆಗಿದ್ದಾನೆ (ಪ್ರೊನೌನ್ಸ್ ಅಂಡ್ ಜನ್ಯವಾದದ್ದು , ಆದ್ದರಿಂದ ಸಾಮೂಹಿಕ 
ಪೀಪಲ್ , ೧೯೯೦). ಜೈವಿಕ ವ್ಯವಸ್ಥೆಯಾಗಿ ಲಕ್ಷಣವುಳ್ಳದ್ದು ಎಂಬುದನ್ನು ಸೂಚಿಸುತ್ತದೆ . 
ರುವ ವ್ಯಕ್ತಿ ರಕ್ತಮಾಂಸ ತುಂಬಿದ ಶರೀರಿ ಪ್ರಜ್ಞೆಯನ್ನು ಅಪಕೇಂದ್ರೀಕರಿಸುತ್ತದೆ... ವ್ಯಕ್ತಿತ್ವ 
ಹೇಗೋ ಹಾಗೆಯೇ ಭಾಷಿಕ ಮತ್ತು ಇತರ ಸ್ಥಿರವಾದದ್ದು ಎಂಬ ನಂಬಿಕೆಯನ್ನು ಅಲುಗಾಡಿ 
ಸಾಮಾಜಿಕ ಕೌಶಲಗಳನ್ನು ಸಂಪಾದಿಸಿಕೊಳ್ಳು ಸುತ್ತದೆ ” ( ಸಿಲ್ವರ್ ಮ್ಯಾನ್ , ದಿ ಸಭೆಕ್ಸ್ ಆಫ್ 
ವನನೂ ಆಗಿದ್ದಾನೆ . ಈ ಕೌಶಲಗಳ ಆಧಾರ ಸಿಮಿಯಾಟಿಕ್ಸ್ , ೧೯೮೦) . 
ದಿಂದಲೇ ಅವನ ವ್ಯಕ್ತಿತ್ವ ಇಂಥದು ಎಂಬ 

ಯಾವುದೇ ಉಕ್ತಿಕ್ರಿಯೆ , ಆಲೋಚನೆ , 
ಥಿಯರಿ ಹುಟ್ಟುತ್ತದೆ. ಅಥವ , ನಿರ್ದಿಷ್ಟ 

ಬರವಣಿಗೆ , ಭಾಷಾ ರಚನೆ , ಭಾಷೆಯ 
ಸಾಮಾಜಿಕ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುವ 

ಮೂಲಕ ರೂಪುಗೊಳ್ಳುವ ವ್ಯಕ್ತಿತ್ವದ ರಚನೆ , 
ವ್ಯಕ್ತಿತ್ವದ ಥಿಯರಿಗೆ ಜನ ಹೊಂದಿಕೊಳ್ಳಲು 

ಇವೆಲ್ಲವನ್ನೂ ನಿರ್ಧರಿಸುವುದಕ್ಕೆ ಕರ್ತೃ ಎಂಬ 
ಪ್ರಯತ್ನಿಸುತ್ತಾರೆ . 

ಪರಿಕಲ್ಪನೆಯ ಸ್ಥಾನ ನಿರ್ದೆಶ ಬಹಳ ಮುಖ್ಯ 
ವ್ಯಕ್ತಿತ್ವ ಅಥವ ಕರ್ತತ್ವವೆನ್ನುವುದು ಹಲವು ವಾದದ್ದು . ಭಾಷೆಯೊಳಗೆ ಕರ್ತೃವಿನ ಸ್ಥಾನ 
ಥಿಯರಿಗಳ ಸಂಕಥನಗಳು ಸಂಧಿಸುವ ಸ್ಥಳ ನಿರ್ದೆಶನವನ್ನು ಮಾಡಲು ಲಭ್ಯವಿರುವ 
ಎಂದು ಕಾಯಾ ಸಿಲ್ವರ್ ಮ್ಯಾನ್ ಅಭಿಪ್ರಾಯ ವೈಶಾಲ್ಯವು ಸದಾ ಚಾರಿತ್ರಿಕವಾಗಿ ನಿರ್ಧಾರಿತ 
ಪಡುತ್ತಾಳೆ . ಆದರೆ ಕರ್ತತ್ವವನ್ನು ನಿರ್ಧರಿಸು ವಾದದ್ದು ಮತ್ತು ಒಂದೊಂದು ಸಂಕಥನಕ್ಕೂ 
ವಲ್ಲಿ ಸುಪ್ತಪ್ರಜ್ಞೆಗೆ ಇರುವ ಮಹತ್ವವನ್ನೂ ಆಕೆ ವಿಶಿಷ್ಟವಾದದ್ದು ಎಂದು ವೀಡನ್ ಫೆಮಿನಿಸ್ಟ್ 
ಗುರುತಿಸುತ್ತಾಳೆ . ಸುಪ್ತಪ್ರಜ್ಞೆಯನ್ನು ನಾವು ಪ್ರಾಕ್ಟಿಸ್ ಅಂಡ್ ಪೋಸ್ಟ್ ಸ್ಪಕ್ಟರಲಿಸ್ಟ್ 
ಪರಿಕಲ್ಪನೆಗಳಲ್ಲಿ ಹಿಡಿದಿಡಲು ಸಾಧ್ಯವೇ ಇಲ್ಲ . ಥಿಯರಿ ( ೧೯೮೭) ಯಲ್ಲಿ ಹೇಳುತ್ತಾನೆ. 
ಏಕೆಂದರೆ ಪರಿಕಲ್ಪನೆ ಮೂಡಿದೊಡನೆ ಅದು 

ಸಾಹಿತ್ಯ ಚಿಂತನೆಯಲ್ಲಿ ಕರ್ತೃ ಎಂಬ ಕಲ್ಪನೆ 
ಪ್ರಜ್ಞೆಯ ಪಾತಳಿಗೆ ಸಂಬಂಧಿಸಿದ್ದಾಗುತ್ತದೆ . 

ಪಡೆದಿರುವ ವಿಸ್ತಾರಗಳನ್ನು ಗಮನಿಸಲು 
ಸುಪ್ತಪ್ರಜ್ಞೆ ಸದಾ ಪರಿಕಲ್ಪನೆಗಳಿಗೆ ಮೀರಿದ್ದಾ 

ಮನೋವಿಶ್ಲೇಷಣಾತ್ಮಕ ವಿಮರ್ಶೆ , ಸಂರಚ 
ಗಿಯೇ ಉಳಿಯುತ್ತದೆ. 

ನೋತ್ತರವಾದ , ಸಂಕಥನ , ನವ ಚಾರಿತ್ರಿಕವಾದ 
“ಸಬೈಕ್ಸ್ ಎಂಬ ಪದವು ಭಿನ್ನ ಅರ್ಥಗಳು ನಮೂದುಗಳನ್ನು ನೋಡಿ. 
ಮತ್ತು ಐಡಿಯಾಲಜಿಗಳು ಸಂಧಿಸುವ ತಾಣ 

೨೧೫ . ಚರಿತ್ರೆ ಮತ್ತು ಸಾಹಿತ್ಯ ಸಾಹಿತ್ಯ 
ವಾಗಿದೆ ... ಈ ಪದವು ಎಥಾಲಜಿ , ಮನೋ 

ಮತ್ತು ಚರಿತ್ರೆಗಳಿಗೆ ಇರುವ ಸಂಬಂಧ, ಚರಿತ್ರೆ 
ವಿಶ್ಲೇಷಣೆ , ಮತ್ತು ಸಂಜ್ಞಾಶಾಸ್ತ್ರಗಳನ್ನು 

ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ಹಾಗೂ ಅಧ್ಯಯನ 
ಮುನ್ನೆಲೆಗೆ ತರುವಂಥದಾಗಿದೆ. ಮಾನುಷ 

ವಿಧಾನಗಳ ವ್ಯತ್ಯಾಸ, ಚರಿತ್ರೆ ಮತ್ತು ಸಾಹಿತ್ಯ 
ವಾಸ್ತವಿಕತೆ ಎಂಬುದು ಕೇವಲ ಒಂದು 

ಚರಿತ್ರೆಗಳ ಸಂಬಂಧ ಇವುಗಳನ್ನು ಕುರಿತು 
ಸಂರಚನೆ , (ಅದು) ಸಾಂಸ್ಕೃತಿಕವಾಗಿ ನಿರ್ದಿಷ್ಟ 

ವ್ಯಾಪಕವಾದ ಚರ್ಚೆ ನಡೆದಿದೆ. 
ವಾದ ಸಾಮಾನ್ಯವಾಗಿ ಅಪ್ರಜ್ಞಾಪೂರ್ವಕವಾದ 
ಅರ್ಥ ಸೂಚನೆಯ ಚಟುವಟಿಕೆಗಳ ಫಲಿತಾಂಶ ಸಾಹಿತ್ಯ ಮತ್ತು ಚರಿತ್ರೆಗಳಿಗೆ ಇರುವ ಸಂಬಂಧ 
ವಾಗಿರುತ್ತದೆ . ಕರ್ತೃ ಎಂಬ ವರ್ಗಿಕರಣವು ವನ್ನು ಕುರಿತು ಎರಡು ಬಗೆಯ ದೃಷ್ಟಿಕೋನ 
ಸ್ವ ಎಂಬುದು ಕೇವಲ ಪ್ರಜ್ಞೆ ಎಂಬ ತಿಳಿವನ್ನು ಗಳಿವೆ. ಮೊದಲನೆಯದು ಸಾಹಿತ್ಯವು ಚರಿತ್ರೆ 
ಪ್ರಶ್ನಿಸುತ್ತದೆ , ಖಾಸಗಿ ಎಂದರೇನು ಅನ್ನುವ ಯನ್ನು ಅವಲಂಬಿಸಿದ್ದು ಎಂದು ಭಾವಿಸಿದರೆ , 
ಪ್ರಶ್ನೆಯನ್ನು ಎತ್ತುತ್ತದೆ. ಆಶೆ ಕೂಡ ಸಂಸ್ಕೃತಿ ಇನ್ನೊಂದು ದೃಷ್ಟಿಯು ಚರಿತ್ರೆ ಮತ್ತು ಸಾಹಿತ್ಯ 


ವಿಮರ್ಶೆಯ ಪರಿಭಾಷೆ | ೩೦೭ 


ಗಳ ಸಂಬಂಧ ಅನಿವಾರ್ಯವಲ್ಲ ಎಂದು ಫಲಿಸುತ್ತದೆ . ಸಾಹಿತ್ಯವೂ , ಅದು ವಾಸ್ತವ 
ತಿಳಿಯುತ್ತದೆ. ಚರಿತ್ರೆಯನ್ನು ರೆಫರ್ ಮಾರ್ಗಕ್ಕೆ ಸೇರಿದುದಾಗಿದ್ದಾಗ ಚರಿತ್ರೆಯ 
ಮಾಡದೆಯೂ ಸಾಹಿತ್ಯಕ ಚರ್ಚೆಯನ್ನು ನಡೆಸ ಆದರ್ಶಕ್ಕೆ ಸಮೀಪದ್ದಾಗುತ್ತದೆ ಎಂಬ ವಾದ 
ಬಹುದು, ಅಗತ್ಯವಿದ್ದರೆ ಅಗತ್ಯವಿದ್ದಷ್ಟು ಮಾತ್ರ ವೊಂದಿದೆ . ನಿದರ್ಶನಕ್ಕೆ ಹೈಡನ್ ವೈಟ್ ತನ್ನ 
ಚರಿತ್ರೆಯ ನೆರವನ್ನು ಪಡೆಯಬಹುದು ಎಂದು ಮೆಟಾಹಿಸ್ಟರಿ: ದಿ ಹಿಸ್ಟಾರಿಕಲ್ 
ಈ ದೃಷ್ಟಿ ಭಾವಿಸುತ್ತದೆ. ಹೀಗೆ ನೋಡಿದರೆ ಇಮ್ಯಾಜಿನೇಶನ್ ಇನ್ ನೈನ್ಟೀನ್‌ ಸೆಂಚುರಿ 
ಪಠ್ಯ ಮತ್ತು ಸಂದರ್ಭಕ್ಕೆ ಇರುವ ಸಂಬಂಧವೇ ಯೂರೋಪ್ ( ೧೯೭೩ ) ಪುಸ್ತಕದಲ್ಲಿ ಹೀಗೆ 
ಸಾಹಿತ್ಯ ಮತ್ತು ಚರಿತ್ರೆಗೆ ಇದೆ ಎಂದು ಹೇಳುತ್ತಾನೆ: ಚಾರಿತ್ರಿಕವೆನ್ನುವುದನ್ನು ಪೌರಾಣಿ 
ಹೇಳಿದಂತಾಗುತ್ತದೆ. ಕೇವಲ ಪಠ್ಯವನ್ನು ಮಾತ್ರ ಕದ ವಿರುದ್ಧ ಧ್ರುವವೆಂದು ತಿಳಿಯಲಾಗಿದೆ. 
ಆಧರಿಸಿ ಚರ್ಚೆಯನ್ನು ನಡೆಸಲು ಸಾಧ್ಯವಿರು ಚಾರಿತ್ರಿಕವಾದದ್ದನ್ನು ಪ್ರಾಯೋಗಿಕ ( ಎಂಪರಿಕಲ್ ) 
ವಂತೆಯೇ ಪಠ್ಯವನ್ನು ಸಂದರ್ಭದೊಳಗೆ ಇಟ್ಟು ಮತ್ತು ಪೌರಾಣಿಕವಾದದ್ದನ್ನು ಪರಿಕಲ್ಪನಾತ್ಮಕ 
ನೋಡುವುದೂ ಸಾಧ್ಯವಿದೆ. 

(ಕಾನ್ಸೆಪ್ಪ ಯಲ್) ಎಂದು ವಿವರಿಸುವ ತಂತ್ರ 
ಚರಿತ್ರೆಯು ಕೇವಲ ಫ್ಯಾಕ್ಸ್‌ಗಳ ಸಂಗ್ರಹ ಅಥವ 

ವೊಂದಿದೆ. ಸಾಹಿತ್ಯವನ್ನು ಕಾಲ್ಪನಿಕ ( ಫಿಕ್ಷನಲ್ ) 

ವೆಂದು ಕರೆದು ಅದನ್ನು ಚಾರಿತ್ರಿಕ ಮತ್ತು 
ಮೊತ್ತ ಎಂದು ತಿಳಿಯುವುದು ತೀರ ಮುಗ 
ವಾದ ನೋಟವಾಗುತ್ತದೆ. ಚರಿತ್ರೆಯು ವಸ್ತು 

ಪೌರಾಣಿಕ ಧ್ರುವಗಳ ನಡುವೆ ಸ್ಥಾಪಿಸಲಾಗು 
ನಿಷ್ಠವಾದದ್ದು, ಸಾಹಿತ್ಯವು ವ್ಯಕ್ತಿನಿಷ್ಠವಾದದ್ದು , 

ತದೆ. ವಾಸ್ತವಿಕ ಮತ್ತು ಪರಿಕಲ್ಪನಾತ್ಮಕ 
ಆದ್ದರಿಂದ ಸಾಹಿತ್ಯ ಮತ್ತು ಚರಿತ್ರೆ ಎರಡೂ 

ಅಂಶಗಳು ಯಾವ ಪ್ರಮಾಣದಲ್ಲಿವೆ ಎಂಬು 
ತೀರ ಭಿನ್ನ ಧ್ರುವಗಳು , ಮಿಕ್ಕ ಎಲ್ಲ ಮಾನವಿಕ 

ದನ್ನು ಆಧಾರವಾಗಿಟ್ಟುಕೊಂಡು ಸಾಹಿತ್ಯವನ್ನು 
ಅದಯನ ಪಿಸುಗಳಿಗೆ ಚರಿತೆಯು ಅದಿಕ ತತೆ ವಾಸ್ತವಿಕವಾದದ್ದೇ ಅಲ್ಲವೇ ಎಂದು ತೀರ್ಮಾ 
ಯನ್ನು ತಂದುಕೊಡುತ್ತದೆ ಎಂಬ ತೀರ್ಮಾನ 

ನಿಸಲಾಗುತ್ತದೆ. 
ಈ ಮುಗ್ಗ ದೃಷ್ಟಿಯಿಂದ ಮೂಡುತ್ತದೆ . ಇಲ್ಲಿ ಸಾಂಪ್ರದಾಯಿಕವಾಗಿ ಚರಿತ್ರೆಯನ್ನು ಬರೆಯು 
ಶಿಸ್ತು ಎಂಬ ಮಾತನ್ನು ಇಂಗ್ಲಿಶ್‌ನ ಡಿಸಿಪ್ಲಿನ್ ವುದೆಂದರೆ ಸಂಸ್ಕೃತಿಯೊಂದರ ಎಳೆಗಳನ್ನೆಲ್ಲ 
ಎಂಬುದಕ್ಕೆ ಸಂವಾದಿಯಾಗಿ ಬಳಸಿದೆ. ಶಿಸ್ತು ಆಯುಕೊಂಡು ಸುಸಂಬದ್ದವಾದ ಕಥನ 
ಎಂದರೆ ಅಧ್ಯಯನದ ವಲಯವನ್ನು ಅರ್ಥ ವೊಂದನ್ನು ನಿರೂಪಿಸುವುದು ಎಂದರ್ಥವಾಗು 
ಮಾಡಿಕೊಳ್ಳುವುದಕ್ಕೆ ಬಳಸಲಾಗುವ ನಿರ್ದಿಷ್ಟ ತ್ತದೆ . ಹೀಗೆ ಆಯ್ದುಕೊಳ್ಳುವ ಎಳೆಗಳು ಮೌಲಿಕ 
ತತ್ವಗಳು ( ಪ್ರಿನ್ಸಿಪಲ್‌ಗಳು) ಮತ್ತು ಪರಿಕಲ್ಪನೆಗಳ ವಾಗಿರಬೇಕು ಮತ್ತು ಇಡೀ ಸಂಸ್ಕೃತಿಯ ನೇಯ್ದೆ 
ಚೌಕಟ್ಟು ಎಂದು ಅರ್ಥ . ಅಧ್ಯಯನಕ್ಕೆ ಗುರಿ ಯನ್ನು ರೂಪಿಸುವಂಥವಾಗಿರಬೇಕು. ಅಂದರೆ 
ಪಡಿಸುವ ವಿಷಯವೇ ಅಧ್ಯಯನದ ವಲಯ ಸಾಂಪ್ರದಾಯಿಕ ಚರಿತ್ರೆಯ ಬರವಣಿಗೆ ಮತ್ತು 
(ಫೀಲ್ಸ್ ಆಫ್ ಎನ್ಕ್ವಯರಿ). ಚರಿತ್ರೆಯು ವ್ಯಾಖ್ಯಾನಗಳು ಒಂದು ವರ್ತುಲದ ಸ್ವರೂಪ 
ಬಳಸಿಕೊಳ್ಳುವ ಸತ್ಯಾಂಶಗಳು ( ಫ್ಯಾಕ್ಸ್ಗಳು) ಮತ್ತು ವನ್ನು ತಾಳುತ್ತವೆ . ಸಂಸ್ಕೃತಿಯ ಬಿಡಿ ಅಂಶಗಳು 
ದತ್ತಾಂಶಗಳು ( ಡಾಟಾ) ತಮ್ಮೊಳಗೇ ಹೊಂದಿರುವ ಇಡೀ ಸಂಸ್ಕೃತಿಯ ಚಿತ್ರ ಮತ್ತು ಮೌಲ್ಯಗಳನ್ನು 
ಸುಸಂಬದ್ದತೆಯನ್ನು ಚರಿತ್ರೆ ಬರಹದ ಮೂಲಕ ಹೊಂದಿರಬೇಕು ಮತ್ತು ಸಂಸ್ಕೃತಿಯ ಇಡಿತನ 
ಬಾಹ್ಯವಾಗಿ ಮನಗಾಣಿಸುತ್ತದೆ. ಅಂದರೆ ನಮಗೆ ದಕ್ಕುವುದಕ್ಕೆ ಬಿಡಿ ಎಳೆಗಳೇ ಮುಖ್ಯ , 
ಚರಿತ್ರೆಯ ರೆಪ್ರೆಸೆಂಟೇಶನ್ ಅನ್ನುವುದು ವಸ್ತುನಿಷ್ಠವೆಂದು ಕರೆಯಲಾಗುವ ' ಚರಿತ್ರೆ ' 
ಚಾರಿತ್ರಿಕ ಘಟನೆಗಳ ಸಂಬದ್ದತೆಯನ್ನು ಪ್ರತಿ ನಮ್ಮ ಅರಿವಿಗೆ ಬರುವುದಾದರೂ ಹೇಗೆ ? 


೩೦೮ | ವಿಮರ್ಶೆಯ ಪರಿಭಾಷೆ 


ಚರಿತ್ರೆಯು ತನ್ನ ವಸ್ತುನಿಷ್ಠ ಕಥನಕ್ಕಾಗಿ ಹಲವು ಗಳಾಗಿ ಕಾಣಿಸಿಕೊಳ್ಳುವುದಿಲ್ಲ, ಚರಿತ್ರೆಕಾರನ 
ಆಕರಗಳನ್ನು ಆಶ್ರಯಿಸುತ್ತದೆ . ಅವು ರಾಜಕೀಯ ಆಯ್ಕೆಯ ನಿರ್ಧಾರದಿಂದ ಮತ್ತು ವ್ಯಾಖ್ಯಾನ 
ದಾಖಲೆ, ಖಾಸಗಿ ದಿನಚರಿ , ಅರ್ಕಿಯಾಲ ದಿಂದ ಚಾರಿತ್ರಿಕ ಸತ್ಯದ ಕಲ್ಪನೆ ಮೂಡುತ್ತದೆ 
ಜಿಯ ಉತ್ಪನ್ನದಲ್ಲಿ ದೊರೆತ ವಸ್ತು , ಪ್ರಾಚೀನ ಎನ್ನುತ್ತಾನೆ . ಚರಿತ್ರೆಯ ಬರವಣಿಗೆಯಲ್ಲಿ 
ಬರವಣಿಗೆ , ಇತರ ಚರಿತ್ರೆ ಪುಸ್ತಕಗಳು , ಸಾಮಾನ್ಯವಾಗಿ ಬಳಸಲಾಗುವ ಭೂತಕಾಲ 
ಸಾಹಿತ್ಯಕ ಪಠ್ಯ , ಸಾಂಸ್ಕೃತಿಕ ಉತ್ಪಾದನೆಗಳಾದ ಕ್ರಿಯಾಪದವನ್ನುಳ್ಳ ನಿರೂಪಣೆ, ಮಾಡಲಾಗುವ 
ಕರಕುಶಲ ವಸ್ತುಗಳು ಇತ್ಯಾದಿ. ಚರಿತ್ರೆಯು ಸಾಮಾನೀಕರಣಗೊಂಡ ಹೇಳಿಕೆಗಳು ಇಂಥ 
ತನ್ನ ವಸ್ತುನಿಷ್ಠ ನಿರೂಪಣೆಗೆ ಆಕರಸಾಮಗ್ರಿ ಸಂಗತಿಗಳಿಂದ ಚರಿತ್ರೆಯ ಪಠ್ಯವು ತನ್ನ ಅಧಿಕೃತ 
ಯಾಗಿ ಬಳಸಿಕೊಳ್ಳುವ ಈ ಎಲ್ಲವೂ ವಿಶಾಲ ತೆಯನ್ನು ಸ್ಥಾಪಿಸಿಕೊಳ್ಳಲು ಯತ್ನಿಸುತ್ತದೆ . ಆದರೆ 
ಅರ್ಥದಲ್ಲಿ ಪಠ್ಯಗಳೇ ಆಗಿವೆ. ಯಾವುದೇ ಪಠ್ಯ ಚರಿತ್ರೆಕಾರನು ವಸ್ತುಗಳನ್ನು ಆಯ್ದು ಜೋಡಿ 
ಮನುಷ್ಯ ನಿರ್ಮಿತವೇ ಆದದ್ದರಿಂದ ಅವು ಸುವ ಕ್ರಮ , ನಿರೂಪಣೆಯ ಧೋರಣೆ ಇವು 
'ವ್ಯಕ್ತಿನಿಷ್ಠ' ವೇ ಆಗಿರುತ್ತವೆ . ಇಲ್ಲಿ ವ್ಯಕ್ತಿನಿಷ್ಠ ಅತ್ಯಂತ ಸಾಂಪ್ರದಾಯಕವಾದ , ವಸ್ತುನಿಷ್ಠ 
ಎಂಬ ಮಾತು ಖಾಸಗಿ , ವೈಯಕ್ತಿಕ ಎಂಬ ವೆಂದು ತಿಳಿಯಲಾದ ಚರಿತ್ರೆಗಳಲ್ಲೂ ನಿರ್ದಿಷ್ಟ 
ಸೀಮಿತ ಅರ್ಥವನ್ನು ಹೊಂದಿಲ್ಲ . ಮನುಷ್ಯ ಲೋಕದೃಷ್ಟಿಯ ಫಲವಾಗಿ ಮೂಡಿಬಂದಿರು 
ವ್ಯಕ್ತಿಗಳಿಂದ ನಿರ್ಮಿತವಾದ ಪಠ್ಯಗಳು' ಎಂದು ತ್ತವೆ . ಆದ್ದರಿಂದಲೇ ಇತ್ತೀಚಿನ ವಿದ್ವಾಂಸರು 
ಅದನ್ನು ಈ ಸಂದರ್ಭದಲ್ಲಿ ತಿಳಿಯಬೇಕು. ಎಲ್ಲ ಚರಿತ್ರೆಯನ್ನು ಒಂದು ಪಠ್ಯ ನಿರ್ಮಾಣ ಪ್ರಕ್ರಿಯೆ 
ಮನುಷ್ಯ ನಿರ್ಮಿತ ಪಠ್ಯಗಳೂ ನಿರ್ದಿಷ್ಟ ಲೋಕ ಎಂದು ಭಾವಿಸುತ್ತಾರೆ ಅಥವಾ ಚರಿತ್ರೆಯೆಂದು 
ದೃಷ್ಟಿಯನ್ನು ತಮ್ಮಲ್ಲಿ ಒಳಗೊಂಡಿರುತ್ತವೆ ಮತ್ತು ನಾವು ಕಲ್ಪಿಸಿಕೊಳ್ಳುವುದು ಪಠ್ಯದ ಮುಖಾಂತರ 
ಆ ಲೋಕದೃಷ್ಟಿಗೆ ಹೊಂದಿಕೆಯಾಗದ ಅಂಶ ವಷ್ಟೇ ಸಾಕ್ಷಾತ್ಕಾರವಾಗುವ ಸಂಗತಿಯಾಗಿರು 
ಗಳನ್ನು ಅದುಮಿಡುತ್ತವೆ , ಮರೆ ಮಾಡುತ್ತವೆ . ಇದೆ ಎಂದು ನಂಬುತ್ತಾರೆ. ಕಲ್ಪಿತ ಚರಿತ್ರೆಯಾಚೆ 
ಉದಾಹರಣೆಗೆ , 'ತುಮಕೂರು ಮತ್ತು ಹಾಸನ ಲೋಕದಲ್ಲಿ ಸಂಭವಿಸುವ ವಾಸ್ತವಿಕ ಸಂಗತಿ 
ಜಿಲ್ಲೆಗಳ ರೈತರು ೧೯೯೮ರ ಜುಲೈ ತಿಂಗಳಲ್ಲಿ ಯನ್ನು ಚಾರಿತ್ರಿಕ ಸತ್ಯವಾಗಿ ಪರಿವರ್ತಿಸುವುದು 
ರಸ್ತೆ ತಡೆ ಕಾರ್ಯಕ್ರಮವನ್ನು ಮಾಡಿದರು' ವಿಶಾಲ ಅರ್ಥದಲ್ಲಿ ವ್ಯಕ್ತಿನಿಷ್ಠ ಉದ್ಯಮವೇ 
ಅನ್ನುವುದು ಒಂದು ವಸ್ತುನಿಷ್ಠ ಸತ್ಯ . ಆದರೆ ಆಗಿದೆ. 
ಈ ಸತ್ಯವನ್ನು ಚಾರಿತ್ರಿಕ ಕಥನವೊಂದರಲ್ಲಿ 

ಸಾಹಿತ್ಯಕ ಅಧ್ಯಯನದ ಸಂದರ್ಭದಲ್ಲಿ ಕೃತಿ 
ಆಯ್ದುಕೊಳ್ಳಲಾಗುತ್ತದೆಯೇ , ಅದಕ್ಕೆ ಕಥನದಲ್ಲಿ 

ಯನ್ನು ಅದರ ಚಾರಿತ್ರಿಕ ಸಂದರ್ಭದಲ್ಲಿಟ್ಟು 
ಎಲ್ಲಿ ಸ್ಥಾನ ದೊರೆಯುತ್ತದೆ, ಮುನ್ನೆಲೆಯಲ್ಲೋ 

ನೋಡುವುದೆಂದರೆ ಆ ಕೃತಿಯ ಕಲಾತ್ಮಕ ಅಂಶ 
ಹಿನ್ನೆಲೆಯಲ್ಲೋ ಇತ್ಯಾದಿ ಮುಖ್ಯ ಅಂಶಗಳನ್ನು 

ಗಳನ್ನೂ ಮೀರಿ ಮಿಕ್ಕ ಸಂಗತಿಗಳನ್ನು ಗಮನಕ್ಕೆ 
ತೀರ್ಮಾನಿಸುವಾಗ ವಸ್ತುನಿಷ್ಠತೆಗಿಂತ ಮಿಗಿ 

ತಂದುಕೊಳ್ಳುವುದು ಎಂದೇ ಅರ್ಥವಾಗುತ್ತದೆ . 
ಲಾಗಿ ವ್ಯಕ್ತಿನಿಷ್ಠತೆಯೇ ಮುಖ್ಯವಾಗುತ್ತದೆ. 

ಸಾಹಿತ್ಯ ಕೃತಿಯೊಂದು ಚರಿತ್ರೆಯಿಂದ ವಸ್ತು 
ಚಾರಿತ್ರಿಕ ಸತ್ಯ ಅನ್ನುವ ಮಾತೂ ಪರಿಶೀಲನೆಗೆ ವಿವರಗಳನ್ನು ಪಡೆದುಕೊಂಡಾಗ ಮೂರು 
ಅರ್ಹವಾದದ್ದು. ಇ .ಎಚ್ . ಕಾರ್ ತನ್ನ ವಾಟ್ ಬಗೆಯ ದೃಷ್ಟಿಕೋನಗಳಿಂದ ಅದನ್ನು ನಿರ್ವಹಿ 
ಈಸ್ ಹಿಸ್ಟರಿ ( ೧೯೬೧) ಪುಸ್ತಕದಲ್ಲಿ ಗತ ಸುವುದು ಸಾಧ್ಯವೆಂದುತೋರುತ್ತದೆ. ಹನ್ನೆರಡ 
ಕಾಲದ ಸಾವಿರ ಸತ್ಯಸಂಗತಿಗಳೆಲ್ಲವೂ ನೆಯ ಶತಮಾನದ ಚಾರಿತ್ರಿಕ ಘಟನೆಗಳನ್ನು 
ಚರಿತ್ರೆಯ ಕಥನದಲ್ಲಿ ಚಾರಿತ್ರಿಕ ಸತ್ಯಸಂಗತಿ ಆಧರಿಸಿರುವ ಲಂಕೇಶ್‌ರ ಸಂಕ್ರಾಂತಿ ನಾಟಕ 


ವಿಮರ್ಶೆಯ ಪರಿಭಾಷೆ | ೩೦೯ 


ದಲ್ಲಿ ಆಗಿರುವಂತೆ ಮಾನವೀಯ ದೃಷ್ಟಿಕೋನ ರಾಷ್ಟ್ರೀಯ ಮನೋಧರ್ಮದ ಅಭಿವ್ಯಕ್ತಿಯಾ 
ಪ್ರಮುಖವಾಗಿ ವ್ಯಕ್ತವಾಗಬಹುದು; ಅಥವಾ ಗಿಯೂ ರೂಪುಗೊಂಡಿವೆ ಎಂದು ತಿಳಿಯು 
ಅದೇ ವಸ್ತು ವಿಷಯವನ್ನು ಬಳಸಿಕೊಳ್ಳುವ ಇದೆ . ಚರಿತ್ರೆಯನ್ನು ಮೂಲ ಸಾಮಗ್ರಿಯಾಗಿ 
ಎಚ್ .ಎಸ್ . ಶಿವಪ್ರಕಾಶ್‌ರ ಮಹಾಚೈತ್ರದಲ್ಲಿ ಬಳಸಿಕೊಳ್ಳುವ ಸಾಹಿತ್ಯ ಕೃತಿಗಳು ಯಾವಾ 
ಆಗಿರುವಂತೆ ಚಾರಿತ್ರಿಕ ಗತಿಶೀಲತೆಗೆ ಗಲೂ ತಮ್ಮ ಸಮಕಾಲೀನ ಅಪೇಕ್ಷೆ ಮತ್ತು 
ಪ್ರಾಮುಖ್ಯ ದೊರೆಯಬಹುದು; ಮೂರನೆಯ ಸಾಮಾಜಿಕ ಒತ್ತಡಗಳ ಫಲವಾಗಿಯೇ ರೂಪು 
ಸಾಧ್ಯತೆಯೆಂದರೆ ಅದೇ ವಸ್ತುವನ್ನು ಬಳಸಿ ಗೊಂಡಿರುತ್ತವೆ. 
ಕೊಂಡು ಗಿರೀಶ್ ಕಾರ್ನಾಡ್‌ರು ರಚಿಸಿರುವ 

ನವಚಾರಿತ್ರಿಕವಾದ , ಕನ್ನಡ ಸಾಹಿತ್ಯ ಚರಿತ್ರೆ 
ತಲೆದಂಡದಲ್ಲಿ ಆಗಿರುವಂತೆ ಭಿನ್ನ ವಿನ್ಯಾಸ 

ಮತ್ತು ವಿಭಾಗ ಕ್ರಮ ನಮೂದುಗಳನ್ನು ನೋಡಿ. 
ದಿಂದ ಹೊರಡುವ ತಾತ್ವಿಕ ದೃಷ್ಟಿ, ಈ ನಾಟಕಕ್ಕೆ 

ಹೆಚ್ಚಿನ ಓದಿಗೆ : E. H . Carr, What is History 
ಸಂಬಂಧಿಸಿದಂತೆ ಅಸ್ತಿತ್ವವಾದೀ ಧೋರಣೆ , 

( ೧೯೬೧); Hayden White, Meta history : The 
ಮುಖ್ಯವಾಗಬಹುದು. ಸಾಹಿತ್ಯ ಕೃತಿಯೊಂದು 

Historical Imagination in Nineteenth Century Eu 
ಚಾರಿತ್ರಿಕ ವಸ್ತು ವಿಷಯವನ್ನು ತನ್ನ ಓದುಗರಿಗೆ rope ( ೧೯೬೩) ; Denis Walder, (ed .) Literature 
ನೇರವಾಗಿ ರವಾನೆ ಮಾಡಬಹುದು ಅಥವ in the Modern World ( ೧೯೮೧) 
ಅಲ್ಲಿನ ಆಶಯವನ್ನು ವಿಸ್ತರಿಸಬಹುದು ಅಥವ 

೨೧೬ . ಚಿರಂತನ ಪ್ರತೀಕ ವಿಮರ್ಶೆ Ar 
ಮರು ರಚನೆಗೆ ಒಳಪಡಿಸಬಹುದು. ಇಲ್ಲವೇ 

chetypal criticism ಆರ್ಕಿಟೈಪಲ್ 
ಇವೆಲ್ಲಕ್ಕಿಂತ ಭಿನ್ನವಾಗಿ ಹೊಸ ಪ್ರತೀಕ 

ಕ್ರಿಟಿಸಿಸಂ ವ್ಯಕ್ತಿಯ ಆಳ ಮನಸ್ಸಿನಲ್ಲಿ ಅಥವಾ 
ವೊಂದನ್ನು ನಿರ್ಮಿಸಬಹುದು. ಕಾವ್ಯ , ಕಥಾ 

ಸಮಾಜದ ಸುಪ್ತ ಸಮಷ್ಟಿ ಪ್ರಜ್ಞೆಯಲ್ಲಿ ತೀರ 
ಸಾಹಿತ್ಯಗಳಿಗೂ ಚರಿತ್ರೆಗೂ ಇರುವ ಸಂಬಂಧ 

ಪ್ರಾಚೀನ ಕಾಲದಿಂದ ಸಾಗಿ ಬಂದಿರುವ 
ದಲ್ಲಿ ಕಥನ , ನಿರೂಪಕ , ಚಿಂತನಶೀಲತೆಗಳ 

ಪ್ರತೀಕಗಳು ಅಡಗಿರುತ್ತವೆ . ಇವು ಕಥನ ವಿನ್ಯಾಸ 
ಸಮಸ್ಯೆ ಮುಖ್ಯವಾದುದಾಗುತ್ತದೆ . ಪಿರಿಯಾ 

ದಲ್ಲಿ , ಪಾತ್ರ ಮಾದರಿಗಳಲ್ಲಿ ನಿರ್ದಿಷ್ಟ ಕ್ರಿಯಾ 
ಪಟ್ಟಣ ಕಾಳಗದಂಥ ಚಾರಿತ್ರಿಕ ವಿಷಯವನ್ನು 

ರೂಪಗಳಲ್ಲಿ ಅಥವಾ ಸಾಹಿತ್ಯ ಪ್ರತಿಮೆಗಳಲ್ಲಿ 
ಒಳಗೊಂಡ ಲಾವಣಿಗೂ ಅದನ್ನೇ ಕಥಿಸುವ 
ಚಾರಿತ್ರಿಕ ಸಂಕಥನಕ್ಕೂ ಇರುವ ವ್ಯತ್ಯಾಸಗಳನ್ನು 

ಕಾಣಿಸಿಕೊಳ್ಳುತ್ತವೆ. ಪುರಾಣ, ಕನಸು , ಕ್ರಿಯಾ 
ಗಮನಿಸಿರಿ . ಬಹಳ ಮುಖ್ಯವಾದ ಪ್ರಶ್ನೆ 

ಚರಣೆಯ ರೂಪದ ಸಾಮಾಜಿಕ ವರ್ತನೆಗಳು 
ಯೆಂದರೆ ಸಾಹಿತ್ಯ ಕೃತಿಯೊಂದು ಚರಿತ್ರೆಯ 

ಚಿರಂತನ ಪ್ರತೀಕಗಳನ್ನು ಒಳಗೊಂಡಿರುತ್ತವೆ . 
ವಸ್ತು ವಿಷಯಗಳನ್ನು ಮೂಲ ಸಾಮಗ್ರಿಯಾಗಿ 

ಈ ಪ್ರತೀಕಗಳು ವಿಶ್ವಾತ್ಮಕವಾದ ಆದಿಮವಾದ 
ಆಯುಕೊಂಡಾಗ ಸಮಕಾಲೀನ ಒತಡಗಳು ಮಾನಸಿಕ ರೂಪ ಅಥವಾ ಮಾನಸಿಕ ವಿನ್ಯಾಸ 
ಹೇಗೆ ಪ್ರಭಾವ ಬೀರುತ್ತವೆ ಎಂಬ ಪ್ರಶ್ನೆ . 

ಗಳಾಗಿರುತ್ತವೆ . ಸಾಹಿತ್ಯ ಕೃತಿಗಳಲ್ಲಿ ಕಾಣಿಸಿ 
ಸ್ವಾತಂತ್ರ ಪೂರ್ವದ ಕಾಲದಲ್ಲಿ ರಚನೆಯಾದ 

ಕೊಳ್ಳುವ ಚಿರಂತನ ಪ್ರತೀಕಗಳಿಗೆ ಪ್ರಾಮುಖ್ಯ 
ಅನೇಕ ಐತಿಹಾಸಿಕ ಕಾದಂಬರಿಗಳು ಈ ಬಗ್ಗೆ 

ನೀಡಿ ವಿಮರ್ಶೆಯಲ್ಲಿ ತೊಡಗುವ ವಿಧಾನ 
ಕುತೂಹಲಕರ ವ್ಯಾಖ್ಯಾನಗಳಿಗೆ ದಾರಿಮಾಡಿ ವನ್ನು ಚಿರಂತನ ಪ್ರತೀಕ ವಿಮರ್ಶೆ ಎಂದು 
ಕೊಡುವಂತಿವೆ. ಗಳಗನಾಥರಂಥ ಕಾದಂಬರಿ ಕರೆಯಲಾಗುತ್ತದೆ. ಈ ಬಗೆಯ ವಿಮರ್ಶೆ 
ಕಾರರ ರಚನೆಗಳನ್ನು ಓದಿದರೆ ಅವು ಕೇವಲ ಯನ್ನು ಕೆಲವೊಮ್ಮೆಪುರಾಣ ವಿಮರ್ಶೆ ( ಮಿಥ್ 
ಕರ್ನಾಟಕದ ಇತಿಹಾಸವನ್ನು ಪುನಾರಚಿಸುತ್ತಿಲ್ಲ, ಕ್ರಿಟಿಸಿಸಂ) ಎಂದು ಗುರುತಿಸುವುದುಂಟು. ಈ 
ಬದಲಾಗಿ ಆ ಕಾಲದ ಸ್ವಾತಂತ್ರಾಪೇಕ್ಷೆ ಮತ್ತು ಶತಮಾನದ ೫೦ ಮತ್ತು ೬೦ನೆಯ ದಶಕಗಳಲ್ಲಿ 


೩೧೦ | ವಿಮರ್ಶೆಯ ಪರಿಭಾಷೆ 


ಚಿರಂತನ ಪ್ರತೀಕ ವಿಮರ್ಶೆಯು ದೊಡ್ಡ ಎಂಬ ಪುಸ್ತಕವು ಚಿರಂತನ ಪ್ರತೀಕ 
ಪ್ರಮಾಣದಲ್ಲಿ ಬೆಳೆಯಿತು. 

ವಿಮರ್ಶೆಯ ಬೆಳವಣಿಗೆಗೆ ಪ್ರಚೋದನೆ 
ರೂಪನಿಷ್ಠವಾದವು ಕಲ್ಪಿಸಿಕೊಳ್ಳುವ ಸಾಹಿತ್ಯ 

ಒದಗಿಸಿತು . ಜಿ . ವಿಲ್ಸನ್ ನೈಟ್ , ರಾಬರ್ಟ್ 
ಸ್ವರೂಪದ ಮಿತಿಯನ್ನು ಚಿರಂತನ ಪ್ರತೀಕ ( ವೈ ) ಫಿಲಿಪ್ ವೀಲ್‌ರೈಟ್ , ರಿಚರ್ಡ್ 
ವಿಮರ್ಶೆ ಮೀರುತ್ತದೆ . ಈ ಬಗೆಯ ವಿಮರ್ಶೆಗೆ ಚೇಸ್ ಮತ್ತು ಜೋಸೆಫ್ ಕ್ಯಾಂಪ್ ಬೆಲ್ 
ಹಿನ್ನೆಲೆಯಾಗಿ ಕೇಂಬ್ರಿಜ್ ವಿಶ್ವವಿದ್ಯಾಲಯದ 

ಚಿರಂತನ ಪ್ರತೀಕ ವಿಮರ್ಶೆಯ ಪ್ರಮುಖ 
ತೌಲನಿಕ ಮಾನವಶಾಸ್ತ್ರ ವಿಭಾಗದ ವಿದ್ವಾಂಸರ 

ಲೇಖಕರಾಗಿದ್ದಾರೆ. ನಾರ್ಥ್ಪ್ ಫೈ ತನ್ನ 
ಚಿಂತನೆಗಳು ಒದಗಿ ಬಂದಿವೆ . ಇವರಲಿ ದಿ ಅನಾಟಮಿ ಆಫ್ ಕ್ರಿಟಿಸಿಸಂ ( ೧೯೫೭) 
ಜೇಮ್ಸ್ ಪ್ಲೇಸರ್‌ನ ದಿ ಗೋಲ್ಡನ್ ಬೋ ಕೃತಿಯಲ್ಲಿ ಚಿರಂತನ ಪ್ರತೀಕ ವಿಮರ್ಶೆಯ 
( ೧೮೯೦- ೧೯೧೫) ಕೃತಿ ಮುಖ್ಯವಾದದ್ದು. 

ವಿವಿಧ ಮುಖಗಳನ್ನು ವಿವರವಾಗಿ ಚರ್ಚಿಸಿ 
ಭೌಗೋಳಿಕವಾಗಿ ದೂರದ ಪ್ರದೇಶಗಳಲ್ಲಿ ದ್ದಾನೆ. ಕನ್ನಡದಲ್ಲಿ ಸಿ . ಎನ್ . ರಾಮಚಂದ್ರನ್ 
ನೆಲೆಸಿರುವ ವಿಭಿನ ಜನಾಂಗಗಳ ಪುರಾಣ ರವರ ವೈಶಾಖ : ಕೆಲವು ಒಳದನಿಗಳು ಮತ್ತು 
ಮತ್ತು ಕ್ರಿಯಾಚರಣೆಗಳಲ್ಲಿ , ಐತಿಹ್ಯ ಮತ್ತು ಪರಿಭ್ರಮಣ ಮತ್ತು ಶೋಧ ಎಂಬ ಲೇಖನ 
ಆಚರಣೆಗಳಲ್ಲಿ ಒಂದೇ ಬಗೆಯ ವಿನ್ಯಾಸಗಳು , ಗಳು ಚಿರಂತನ ಪ್ರತೀಕ ವಿಮರ್ಶೆಯ ಮಾದರಿ 
ಆಶಯಗಳು (ಮೋಟಿಫ್) ಪುನರುಕ್ತವಾಗು 

ಗಳಾಗಿವೆ. ಕೆ . ಎಲ್ . ಗೋಪಾಲಕೃಷ್ಣಯ್ಯ 
ವುದನ್ನು ಪ್ರೇಸರ್ ತೋರಿಸಿಕೊಟ್ಟ. ಈ ಬಗೆಯ - ಚಿರಂತನ ಪ್ರತೀಕಗಳನ್ನು ಕುರಿತು ಚರ್ಚಿಸಿದ್ದಾರೆ . 
ಆಲೋಚನಾಕ್ರಮ ಚಿರಂತನ ಪ್ರತೀಕ 

ಚಿರಂತನ ಪ್ರತೀಕ ವಿಮರ್ಶಕರು ಸಾಹಿತ್ಯ 
ವಿಮರ್ಶೆಗೆ ಪ್ರಚೋದನೆಯನ್ನು ಒದಗಿಸಿತು . 

ಕೃತಿಗಳಲ್ಲಿ ಕಾಣುವ ಪೌರಾಣಿಕ ವಿನ್ಯಾಸಗಳಿಗೆ 
ಕಾರ್ಲ್ ಜಿ , ಯೂಂಗ್ ( ೧೮೭೫ರಿಂದ 

ಅತಿ ಹೆಚ್ಚಿನ ಗಮನ ನೀಡುತ್ತಾರೆ. ಸುಶಿಕ್ಷಿತ 
೧೯೬೧) ನ ಆಳ ಮನಶ್ಯಾಸ್ತ ಈ ಬಗೆಯ 

ಲೇಖಕರ ಕೃತಿಗಳಿಗಿಂತ ಪುರಾಣಗಳು ಚಿರಂತನ 
ವಿಮರ್ಶೆಗೆ ತಕ್ಕ ತಾತ್ವಿಕತೆಯನ್ನು ಒದಗಿಸಿತು. 

ಪ್ರತೀಕಗಳಿಗೆ ಸನಿಹದಲ್ಲಿರುತ್ತವೆ ಎಂದು ನಂಬು 
ಅರ್ಕಿಟೈಪ್ ಎಂಬ ಪರಿಕಲ್ಪನೆಯನ್ನು 

ತ್ತಾರೆ. ಸಾವು ಮತ್ತು ಮರುಹುಟ್ಟಿನ ಆಶಯ 
ಯೂಂಗ್ ಮನಶ್ಯಾಸ್ತದ ಹಿನ್ನೆಲೆಯಲ್ಲಿ ವಿವರಿ 

ಅತ್ಯಂತ ಪ್ರಮುಖವಾದ ಚಿರಂತನ ಪ್ರತೀಕ. 
ಸಿದ. ಮತ್ತೆ ಮತ್ತೆ ಮರುಕಳಿಸುವ ಅನುಭವ ಈ ಆಶಯದ ಬೇರುಗಳನು ಋತುಗಳ ವರ್ತನೆ 
ವಿನ್ಯಾಸಗಳು ಆದಿಮ ಪ್ರತಿಮೆಗಳಾಗಿ ನಮ್ಮ 

ಯಲ್ಲಿ ಮತ್ತು ಮನುಷ್ಯನ ಸೀಮಿತ ಆಯುಷ್ಯದ 
ಪೂರ್ವಜರ ಮನಸ್ಸಿನಲ್ಲಿ ಉಳಿದುಕೊಂಡು 

ವಾಸ್ತವದಲ್ಲಿ ಗುರುತಿಸಬಹುದು. ಈ ಚಿರಂತನ 
ಕ್ರಮೇಣ ಇಡೀ ಮಾನವ ಕುಲದ ಸಮಷ್ಟಿ 

ಪ್ರತೀಕವು ಪ್ರಾಚೀನ ಕಾಲದ ರಾಜ ಬಲಿಯಲ್ಲಿ, 
ಸುಪ್ತ ಚೇತನಕ್ಕೆ ಸೇರಿಹೋದವು. ಈ ಆದಿಮ 

ದೇವತೆಗಳು ಸತ್ತು ಹುಟ್ಟುವ ಪುರಾಣದಲ್ಲಿ , 
ಪ್ರತಿಮೆಗಳು ಪುರಾಣ, ಧರ್ಮ , ಕನಸು ಮತ್ತು 

ಬೈಬಲ್ಲಿನಲ್ಲಿ , ಡಾಂಟೆಯ ಮಹಾಕಾವ್ಯದಲ್ಲಿ , 
ವ್ಯಕ್ತಿಯೊಬ್ಬನ ಭ್ರಮೆಗಳು ಹಾಗೂ ಸಾಹಿತ್ಯ 

ಕಾಲ್‌ರಿಜ್‌ನ ಕವಿತೆಯಲ್ಲಿಕಾಣಿಸಿಕೊಳ್ಳುತ್ತದೆ. 
ಕೃತಿಗಳಲ್ಲಿ ವ್ಯಕ್ತವಾಗುತ್ತವೆ ಎಂದು ಯೂಂಗ್ 

ಅಧೋಲೋಕಕ್ಕೆ ಮಾಡುವ ಪ್ರಯಾಣ , 
ಹೇಳಿದ. ( ವಿವರಣೆಗೆ ನೋಡಿ: ಮನೋ 

ಸ್ವರ್ಗಾರೋಹಣ, ತಂದೆಗಾಗಿ ಹುಡುಕಾಟ, 
ವಿಶ್ಲೇಷಣಾತ್ಮಕ ವಿಮರ್ಶೆ) . 

ಸ್ವರ್ಗ - ನರಕಗಳ ಕಲ್ಪನೆ , ಪ್ರೊಮಿಥ್ಸ್‌ ನಂತೆ 
ಮಾಡ್ ಬಾಡ್ಕಿನ್ ಬರೆದ ಆರ್ಕಿಟೈಪಲ್ ದಂಗೆ ಏಳುವ ನಾಯಕ, ಬಲಿಪಶು, 
ಪ್ಯಾಟರ್ನ್ಸ್ ಇನ್ ಪೊಯೆಟ್ರಿ ( ೧೯೩೪) ಭೂತಾಯಿ ಮತ್ತು ಮೃತ್ಯುಸ್ವರೂಪಳಾದ ಹೆಣ್ಣು 


ವಿಮರ್ಶೆಯ ಪರಿಭಾಷೆ | ೩೧೧ 


ಇವು ಕೆಲವು ಸಾಹಿತ್ಯ ಕೃತಿಗಳಲ್ಲಿ ಮತ್ತೆ ಮತ್ತೆ ಎಂದು ನಂಬುತ್ತಾನೆ. ಮಾನವಿಕ ಶಿಸ್ತುಗಳಲ್ಲಿ 
ಕಾಣಿಸಿಕೊಳ್ಳುವ ಚಿರಂತನ ಪ್ರತೀಕಗಳು . ಸಾಹಿತ್ಯವನ್ನು ಕೇಂದ್ರವಾಗಿಟ್ಟುಕೊಂಡು ಚರಿತ್ರೆ 
ನಾರ್ಥೋಪ್ ಫೈ ಚಿರಂತನ ಪ್ರತೀಕ 

ಮತ್ತು ತತ್ವಶಾಸ್ತ್ರಗಳ ಸಹಾಯದಿಂದ ಒಂದು 
ವಿಮರ್ಶೆಯ ಕೆಲವು ತಾತ್ವಿಕ ಗ್ರಹಿಕೆಗಳನ್ನು 

ಚೌಕಟ್ಟನ್ನು ನಿರ್ಮಿಸಿಕೊಂಡು ವಿಮರ್ಶೆಯು 
ಮತ್ತು ವಿಧಾನಗಳನ್ನು ಚರ್ಚಿಸುತ್ತಾನೆ. ಸಾಹಿತ್ಯ 

ವ್ಯಾಪಕ ವೃತ್ತಾಂತವಾಗಬೇಕೆಂದು ಫೈ ಬಯಸು 
ತತ್ವ ಮತ್ತು ಅನ್ವಯಿಕ ವಿಮರ್ಶೆಯ ಬಗ್ಗೆ ಭಿನ್ನ 

ತಾನೆ. 
ರೀತಿಯ ನಿಲುವುಗಳನ್ನು ವ್ಯಕ್ತಪಡಿಸುತ್ತಾನೆ . ಫೈನ ಪ್ರಕಾರ ಮನುಷ್ಯನ ಕಲ್ಪನಾ ಶಕ್ತಿಯು 
ಅವನ ಪ್ರಕಾರ ಸಾಹಿತ್ಯ ಕೃತಿಗಳ ಸಮಗ್ರ ಸಾಹಿತ್ಯಕ ವಿಶ್ವವನ್ನು ನಿರ್ಮಿಸಿರುವುದಕ್ಕೆ ಒಂದು 
ರಾಶಿಯು ಸ್ವಯಂಪೂರ್ಣವಾದ ಸಾಹಿತ್ಯಕ ಮುಖ್ಯವಾದ ಕಾರಣವಿದೆ. ಅಸ್ತವ್ಯಸ್ತವಾದ 
ವಿಶ್ವವೊಂದನ್ನು ನಿರ್ಮಿಸಿವೆ . ತನ್ನ ದಿ ಅನಾಟಮಿ ನೈಸರ್ಗಿಕ ಜಗತ್ತನ್ನು ಚಿರಂತನ ಪ್ರತೀಕಗಳ 
ಆಫ್ ಕ್ರಿಟಿಸಿಸಂ ( ೧೯೫೭ ) ಕೃತಿಯಲ್ಲಿ ಮಾದರಿಯಲ್ಲಿ ಗ್ರಹಿಸಿ ಮನುಷ್ಯ ಕುಲವು ತನ್ನ 
ಆರ್ಕಿಟೈಪ್ ಎಂದರೆ ಒಂದು ಕವಿತೆಯನ್ನು ಬಯಕೆಗಳು ಮತ್ತು ಅಗತ್ಯಗಳನ್ನು ಈಡೇರಿಸಿ 
ಮತ್ತೊಂದರೊಡನೆ ಸಂಪರ್ಕ ಕಲ್ಪಿಸಿಕೊಳ್ಳು ಕೊಳ್ಳಲು ಪ್ರಯತ್ನಿಸಿದೆ. ಈ ಸಾಹಿತ್ಯಕ ವಿಶ್ವದಲ್ಲಿ 
ವಂತೆ ಮಾಡುವ , ಆ ಮೂಲಕ ನಮ್ಮ ನಾಲ್ಕು ಮಿಥೋಯಿಗಳನ್ನು ಕಾಣಬಹುದು . 
ಸಾಹಿತ್ಯಾನುಭವವನ್ನು ಒಗ್ಗೂಡಿಸುವ ಮತ್ತು ಮಿಥೋಯಿ ಎಂದರೆ ರಾಚನಿಕ ತತ್ವ ಅಥವಾ 
ಸಮಗ್ರಗೊಳಿಸುವ ಸಂಕೇತ ಎಂದು ವಿವರಿಸು ವಸ್ತುವಿನ್ಯಾಸ. ಸಾಹಿತ್ಯ ಲೋಕದ ಈ ನಾಲ್ಕು 
ತಾನೆ. ' ಸಾಹಿತ್ಯಕ ಚಿರಂತನ ಪ್ರತೀಕಗಳ ಮಿಥೋಯಿಗಳಿಗೂ ನಿಸರ್ಗದ ನಾಲ್ಕು ಋತು 
ವ್ಯಾಕರಣವನ್ನು ರಚಿಸುವುದು ಅವನ ಉದ್ದೇಶ. ಗಳಿಗೂ ಸಂವಾದಿ ಸಂಬಂಧವಿದೆ. ಈ ನಾಲ್ಕು 
ಇಂಥ ವ್ಯಾಕರಣವೊಂದರ ಸಹಾಯದಿಂದ ತತ್ವಗಳು ಸಾಹಿತ್ಯದ ನಾಲ್ಕು ಪ್ರಮುಖ ಪ್ರಕಾರ 
ಇಡೀ ಪಾಶ್ಚಾತ್ಯ ಸಾಹಿತ್ಯವನ್ನು ಸುಸಂಬದ್ದ ಗಳಾಗಿ ರೂಪ ಪಡೆಯುತ್ತವೆ. ಕಾಮಿಡಿ 
ಏಕೀಕೃತ ರಚನೆಯಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯ ( ವಸಂತ- ಸ್ಪಿಂಗ್) , ರೊಮಾನ್ಸ್ ( ವೈಶಾಖ 
ಮತ್ತು ವೈಜ್ಞಾನಿಕ ವಿಮರ್ಶಾತ್ಮಕ ವಿಶ್ಲೇಷಣೆಯ ಸಮ್ಮರ್ ) ಟ್ರಾಜಿಡಿ ( ಶರತ್ - ಆಟಮ್ ) ಮತ್ತು 
ಉದ್ದೇಶ ಇದೇ ಆಗಿರಬೇಕು ಎಂದು ಅವನು ಸೆಟೈರ್‌ (ಶಿಶಿರ- ವಿಂಟರ್ ) ಈ ವ್ಯಾಪಕವಾದ 
ಪ್ರತಿಪಾದಿಸುತ್ತಾನೆ . 

ಚಿರಂತನ ಮಿಥೋಯಿಗಳ ಸಾಹಿತ್ಯ ಪ್ರಕಾರ 
ವಿಮರ್ಶೆಯ ಚಟುವಟಿಕೆಯು ವೈಜ್ಞಾನಿಕ 

ಗಳೊಳಗೆ ಬಿಡಿ ಕೃತಿಗಳು ಅನೇಕ ಚಿಕ್ಕಪುಟ್ಟ 
ವಾಗಿರಬೇಕು ಎಂದರೆ ಅದು ಕೇವಲ ಅನಿಸಿಕೆ ಚಿರಂತನ ಪ್ರತೀಕಗಳಾಗಿ ಕಾರ್ಯ ನಿರ್ವಹಿಸು 
ಗಳ ಮೊತ್ತವಾಗಿರಬಾರದು, ಕೇವಲ ಚಾರಿತ್ರ ತವೆ . ಸಾಮಾಜಿಕ ಕ್ರಿಯಾಚರಣೆ ಧರ್ಮಶಾಸ್ತ್ರ , 
ಕವೂ ಆಗಿರಬಾರದು ಅಥವಾ ನವ್ಯ ವಿಮರ್ಶೆ ಚರಿತ್ರೆ , ನ್ಯಾಯ ಮತ್ತು ಎಲ್ಲ ಬಗೆಯ 
ಯಂತೆ ಕೇವಲ ಭಾಷಿಕ ವಿಶ್ಲೇಷಣೆಗೇ ಸೀಮಿತ ವಿವರಣಾತ್ಮಕ , ಶಾಬ್ಲಿಕ ಸಂರಚನೆಗಳೊಂದಿಗೆ 
ವಾಗಿರಬಾರದು ಎನ್ನುವುದು ಫ್ರೆನ ನಂಬಿಕೆ . ಸಾಹಿತ್ಯವು ಕೆಲವು ಸಮಾನ ವಿನ್ಯಾಸ ಮತ್ತು 
ಸಾಹಿತ್ಯವು ಅಧ್ಯಯನದ ವಸ್ತು , ವಿಮರ್ಶೆಯು ಮಾದರಿಗಳನ್ನು ಹಂಚಿಕೊಳ್ಳುತ್ತದೆ. ಚಿರಂತನ 
ಅಧ್ಯಯನದ ವಿಧಾನ , ಅಧ್ಯಯನ ವಿಧಾನವು ಪ್ರತೀಕ ದೃಷ್ಟಿಯಿಂದ ನೋಡಿದಾಗ ಸಾಹಿತ್ಯಕ್ಕೆ 
ತನ್ನ ಅಧ್ಯಯನ ವಸ್ತುವನ್ನು ಸೂಕ್ತವಾದ ಮಹತ್ವದ ಸ್ಥಾನ ಇರುವುದು ತಿಳಿಯುತ್ತದೆ. 
ರೀತಿಯಲ್ಲಿ ವಿನ್ಯಾಸಗೊಳಿಸುವುದಕ್ಕೆ ಚಿರಂತನ ಸಾಹಿತ್ಯವು ವಸ್ತುಲೋಕವನ್ನು ಅರ್ಥಮಾಡಿ 
ಪ್ರತೀಕಗಳ ಪರಿಕಲ್ಪನೆ ಸಹಾಯ ಮಾಡುತ್ತದೆ ಕೊಳ್ಳಬಲ್ಲ, ನಿರ್ವಹಿಸಬಲ್ಲ , ಮನುಷ್ಯ ಲೋಕ 


೩೧೨ / ವಿಮರ್ಶೆಯ ಪರಿಭಾಷೆ 


ವಾಗಿ ಪರಿವರ್ತಿಸಿ ಮನುಷ್ಯರ ಅಗತ್ಯಗಳನ್ನು ವುದು ಹೆಚ್ಚು ಎಂದು ಕಾಣುತ್ತದೆ . ಅಥವಾ 
ಪೂರೈಸುತ್ತದೆ . 

ಸಂಸ್ಕೃತಿಯ ವಿನ್ಯಾಸವನ್ನು ಅರ್ಥಮಾಡಿ 
ಸಾಹಿತ್ಯಕೃತಿಗಳ ಸಾರ್ವಕಾಲಿಕತೆ ಮತ್ತು ಕೊಳ್ಳಲು ಸಾಹಿತ್ಯವನ್ನು ಒಂದು ಉಪಕರಣ 
ಸಾರ್ವಕಾಲಿಕ ಕಾಳಜಿಗಳನ್ನು ಗುರುತಿಸಲು 

ವಾಗಿ ಬಳಸಿರುವುದು ಕಾಣುತ್ತದೆ. ರೂಪನಿಷ್ಠ 
ಚಿರಂತನ ಪ್ರತೀಕ ವಿಮರ್ಶೆಯು ತುಂಬ ವಿಮರ್ಶೆಗೂ ಚಿರಂತನ ಪ್ರತೀಕ ವಿಮರ್ಶೆಗೂ 
ಉಪಯುಕ್ತವಾದದ್ದು. ಆದರೆ ಚಿರಂತನ ಪ್ರತೀಕ ಇರುವ ಮುಖ್ಯ ವ್ಯತ್ಯಾಸವೇ ಇದು . ರೂಪನಿಷ್ಠ 
ವಿಮರ್ಶೆಯು ಸಾಹಿತ್ಯ ಕೃತಿಯೊಂದನ್ನು ಕೇಂದ್ರ ವಿಮರ್ಶೆ ನಿರ್ದಿಷ್ಟ ಕೃತಿಯನ್ನು ಭೂತಗನ್ನಡಿ 
ವಾಗಿಟ್ಟುಕೊಂಡರೂ ಅದು ಕೇವಲ ಆರಂಭ ಹಿಡಿದು ಪರೀಕ್ಷಿಸಿದರೆ ಚಿರಂತನ ಪ್ರತೀಕ 
ಬಿಂದು ಮಾತ್ರವಾಗಿರುತ್ತದೆ . ಕೃತಿಯ ಕೇಂದ್ರ ವಿಮರ್ಶೆಯು ಕೃತಿಯ ವಂಶವೃಕ್ಷದ ಚಿತ್ರವನ್ನು 
ದಿಂದ ಹೊರಟು ಹೊರಮುಖವಾಗಿ ಬಿಡಿಸಲು ಬಯಸುತ್ತದೆ. ಹಾಗೆ ಎರಡೂ 
ಚಲಿಸುತ್ತಾ ವ್ಯಾಪಕ ವಿನ್ಯಾಸವೊಂದನ್ನು ಕಂಡು ವಿಮರ್ಶೆಯ ದಾರಿಗಳು ತಮಷ್ಟಕ್ಕೇ ಅಪೂರ್ಣ 
ಕೊಳ್ಳಲು ಬಯಸುತ್ತದೆ. ಪ್ರಮುಖವಾಗಿ ವೆಂಬ ಭಾವನೆಯನ್ನು ಮೂಡಿಸುತ್ತವೆ . 
ತೌಲನಿಕ ಅಧ್ಯಯನದ ಒಂದು ಮಾದರಿಯಾಗಿ 

ಹೆಚ್ಚಿನ ಓದಿಗೆ: ಸಿ. ಎನ್ . ರಾಮಚಂದ್ರನ್ , ಶಿಲ್ಪ ವಿನ್ಯಾಸ 
ರುತ್ತದೆ. ಇದು ಆಕರ್ಷಣೀಯವಾಗಿ ಕಂಡರೂ 

( ೧೯೮೬) ಮತ್ತು ಸ್ವರೂಪ ( ೧೯೮೮), ಕೆ.ಎಲ್ . 
ಈ ಸಾಧ್ಯತೆಯೇ ಚಿರಂತನ ಪ್ರತೀಕ ಗೋಪಾಲಕೃಷ್ಣಯ್ಯ , ಕನ್ನಡ ಸಾಹಿತ್ಯದಲ್ಲಿ ಪುರಾಣ ಪ್ರಜ್ಞೆ 
ವಿಮರ್ಶೆಯ ಪಮುಖ ಮಿತಿಯೂ ಹೌದು. ( ೧೯೮೮), ಪುರಾಣ ( ೧೯೯೦) , ಎ . ಡಿ. ಪುಲಸ್ಕರ್ , 
ಭಿನ್ನಕಾಲದ , ಭಿನ್ನ ಸಂಸ್ಕೃತಿಯ , ಭಿನ್ನ ಪ್ರಕಾರದ 

( ಅನು) ಸಿಪಿಕೆ , ಇತಿಹಾಸ ಪುರಾಣಗಳು ( ೧೯೮೧) , 

ಎಲ್ . ಆರ್ . ಹೆಗಡೆ, ಪುರಾಣ ಜಿಜ್ಞಾಸೆ ( ೧೯೬೮) , 
ಅನೇಕ ಪಠ್ಯಗಳಲ್ಲಿ, ಅಥವ ಪಠ್ಯಾಂಶಗಳಲ್ಲಿ, 

ಟಿ .ಎಸ್ . ಸತ್ಯನಾಥ್ , ಸಾಹಿತ್ಯ ಮತ್ತು ಪೌರಾಣಿಕ 
ಪ್ರತಿಮೆ ಪಾತ್ರಗಳಲ್ಲಿ ಕಾಣುವ ಸಂವಾದಿತನ ಆಶಯಗಳು ( ಲೇ ) ಅಂಕಣ ಜುಲೈ ೧೯೭೯ , ಮಲೇ 
ಮತ್ತು ಹೋಲಿಕೆಗಳನ್ನು ಕಂಡುಕೊಳ್ಳುವುದು ಪುರಂ ಜಿ . ವೆಂಕಟೇಶ್ , ಸಾಹಿತ್ಯ ಮತ್ತು ಪುರಾಣ 
ಆಸಕ್ತಿ ಕೆರಳಿಸುತ್ತದೆ ಎನ್ನುವುದು ನಿಜ . ಆದರೆ 

( ೧೯೯೩) ಓ . ಎಲ್ . ನಾಗಭೂಷಣಸ್ವಾಮಿ , ಪುರಾಣ 

( ೧೯೯೨) Hazard Adams, Philosophy of theLit 
ಇಂಥ ಸಾಹಚರ್ಯಗಳನ್ನು ಕಾಣುವ ಪ್ರಯತ್ನ 

erary Symbols, e ca Janice Antezak , Science 
wim save on your neuen So Fiction : The Myths of a New Romance , O € 458 
ಮಾಯವೇ ಆಗಿಬಿಡಬಹುದು . ಒಂದು Maud Bodkin , Arhetypal Patterns in Poetry, 
ನಿರ್ದಿಷ್ಟ ಕವನವೋ ಕಥನವೋ ತನ್ನ ವಿಶಿಷ್ಟ 

೧೯೩೪ Joseph Campbell, The Hero WithaThou 

Sand Faces, ೧೯೬೮, Harold Fisch , A Remem 
ಭಾವ ವಿನ್ಯಾಸದಿಂದ ಅನನ್ಯವೆಂಬಂತೆ ಕಂಡದ್ದು 

bered Future: A Study in Literary Mythology, 
ಅಧ್ಯಯನ ಮುಂದುವರೆದಂತೆ ತನ್ನ ವಿಶೇಷತೆ ೧೯೮೫ , Northrop Frye, Anatomy of Criticism : 
ಗಳನ್ನೆಲ್ಲ ನೀಗಿಕೊಂಡು ಸಮಷ್ಟಿ ಸುಪ್ತಜೀವನದ 

Four Essays, E82 , Eric Gould ,Mythical In 

tentions in Modern Litecture, ೧೯೮೧ , Carl 
ಮಹಾಸಾಗರದಲ್ಲಿ ಕರಗಿಹೋಗಿ ಬಿಡುತ್ತದೆ. 

Gustav Jung, The Spirit of Man in Art and Lit 
ಇದು ಚಿರಂತನ ಪ್ರತೀಕ ವಿಮರ್ಶೆಯ 

erature , ೧೯೬೭ , Estella Lauter, eds., Feminist 
ಅಪಾಯ ಎಂದು ಕೆಲ ವಿಮರ್ಶಕರು ವಾದಿಸಿ Archetypal Theory, ೧೯೮೫ , William Righter, 
ದ್ದಾರೆ . ಬಹುಶಃ ಈ ಅಪಾಯದ ಅರಿವಿರುವುದ Myth and Literature , ೧೯೭೫, John B. Vickery 

ed., Myth andLiterature , ೧೯೬೬ , Philip Wheel 
ರಿಂದಲೇ ಚಿರಂತನ ಪ್ರತೀಕ ವಿಮರ್ಶಕರು 

wright, The Burning Fountain : A Study in the 
ನಿರ್ದಿಷ್ಟ ಸಾಹಿತ್ಯ ಕೃತಿಯೊಂದನ್ನು ಪರಿಶೀಲಿಸು 

Language of Symbols , ೧೯೫೪ ಮತ್ತು Metaphor 
ವುದಕ್ಕಿಂತ ಸಾಹಿತ್ಯ ಸ್ವರೂಪದ ಬಗ್ಗೆ ಬರೆದಿರು and Reality, ೧೯೬೨. 


ವಿಮರ್ಶೆಯ ಪರಿಭಾಷೆ | ೩೧೩ 


೨೧೭ . ದಲಿತ - ಬಂಡಾಯ ಸಾಹಿತ್ಯ ಹೊಸ ಮುಖ್ಯ ದಾಖಲೆ ಎಂದು ಬಂಡಾಯ ಸಾಹಿತ್ಯ 
ಗನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ನಾಲ್ಕನೆಯ ಸಂಘಟನೆಯ ಪ್ರಣಾಳಿಕೆ ಮತ್ತು ಸಂವಿಧಾನ 
ಘಟ್ಟವೆಂದು ದಲಿತ ಬಂಡಾಯ ಸಾಹಿತ್ಯವನ್ನು ಹೇಳುತ್ತದೆ. ಅಲ್ಲದೆ ಬರಗೂರು ರಾಮಚಂದ್ರಪ್ಪ 
ಗುರುತಿಸಬಹುದು. ೧೯೭೦ರ ದಶಕದಿಂದ ನವರು ಸಾಹಿತ್ಯ ಮತ್ತು ರಾಜಕಾರಣ ೧೯೮೧ 
ಈ ಸಾಹಿತ್ಯದ ಬೆಳವಣಿಗೆಯನ್ನು ಗುರುತಿಸ ರಲ್ಲಿ ಹೇಳುವಂತೆ “ ಹೊಸ ಸಾಹಿತ್ಯಕ್ಕೆ ಹೊಸ 
ಬಹುದು. ಈ ಸಾಹಿತ್ಯವು ಹೊಸಗನ್ನಡದ ಇತರ ಮಾನದಂಡಗಳು ಬೇಕು... ಇಲ್ಲಿಯವರೆಗೆ 
ಸಾಹಿತ್ಯ ರೂಪಗಳಾದ ನವೋದಯ , ಪ್ರಗತಿ ಸಾಹಿತ್ಯದಲ್ಲಿ ಗೌಣವಾಗಿದ್ದ ಅಂಶಗಳನ್ನು 
ಶೀಲ ಮತ್ತು ನವ್ಯಗಳಿಗಿಂತ ಭಿನ್ನವಾಗಿ ಒಂದು ಬಂಡಾಯ ಸಾಹಿತಿಗಳು ಕೈಗೆತ್ತಿಕೊಂಡಿರು 
ಸಾಮಾಜಿಕ ಚಳುವಳಿಯ ರೂಪವನ್ನು ವುದರಿಂದ ಅದಕ್ಕನುಗುವಾದ ಆಕಾರದ ಅನ್ವೇಷ 
ಪಡೆದುಕೊಂಡಿದೆ. ನಿರ್ದಿಷ್ಟವಾಗಿ ತನಗಿಂತ ಣೆಗೆ ತೊಡಗಬೇಕಾಗುತ್ತದೆ ... ಕಲಾತ್ಮಕತೆಯೇ 
ಹಿಂದಿನ ಘಟ್ಟದ ನವ್ಯ ಸಾಹಿತ್ಯದ ಬಗ್ಗೆ ಸ್ಪಷ್ಟ ಸಾಹಿತ್ಯದ ಪ್ರಮುಖ ಮಾನದಂಡವೆಂದು 
ವಾದ ನಿರಾಕರಣೆ ಮತ್ತು ಅಸಮಾಧಾನಗಳನ್ನು ಒಪ್ಪುವುದು ಸಾಧ್ಯವಿಲ್ಲ. ಕೃತಿಯ ವಸ್ತು 
ವ್ಯಕ್ತಪಡಿಸಿದೆ. ತೊಂಬತ್ತರ ದಶಕದ ಕೊನೆಯ ಧೋರಣೆಗಳು ಮುಖ್ಯ . ಆದ್ದರಿಂದ ರೂಪನಿಷ್ಠ 
ಭಾಗದಲ್ಲಿ ನಿಂತು ನೋಡುವಾಗ ಈ ಸಾಹಿತ್ಯವು ವಿಮರ್ಶೆಯ ಮಾನದಂಡದ ಮುಖಾಂತರ 
ಪ್ರಭಾವಶಾಲಿಯಾಗಿ ಒಂದು ಹಂತವನ್ನು ಬಂಡಾಯ ಸಾಹಿತ್ಯವನ್ನು ಅಳೆಯುವುದ 
ಮುಟ್ಟಿದೆಯಾದರೂ ಅದು ಇನ್ನೊಂದು ರಿಂದ ... ಯುವ ಲೇಖಕರ ಕತ್ತು ಹಿಸುಕುವ 
ಚಳವಳಿಯ ಉಗಮಕ್ಕೆ ಎಡೆಮಾಡಿ ಕೊಟ್ಟಿಲ್ಲ. .. ಕೆಲಸ ಮಾಡಿದಂತಾಗುತ್ತದೆ ” ಎಂಬ ಮಾತು 
( ಅದರ ಮೌಲ್ಯಮಾಪನಕ್ಕೆ ಸೂಕ್ತವಾದ ಒಟ್ಟಾರೆಯಾಗಿ ಬಂಡಾಯ ಸಾಹಿತ್ಯದ ತಾತ್ವಿಕತೆ 
ವಾತಾವರಣ ನಿರ್ಮಾಣವಾಗಿಲ್ಲ ” ಎಂಬ ಮತ್ತು ನಿಲುವುಗಳನ್ನು ಸೂಚಿಸುತ್ತದೆ . ಜಿ .ಎಸ್ . 
ಅಭಿಪ್ರಾಯವೂ ಇದೆ. 

ಶಿವರುದ್ರಪ್ಪನವರು ಬಂಡಾಯ ಸಾಹಿತ್ಯವು 
ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯ 

ಒಂದು ಚಾರಿತ್ರಿಕ ಅನಿವಾರ್ಯತೆ ಎಂಬುದನ್ನು 
ಎಂಬ ಪರಿಭಾಷೆಗಳ ಅರ್ಥವ್ಯಾಪ್ತಿಯ ಬಗೆಗೆ 

ಅನ್ವೇಷಣೆ ಪತ್ರಿಕೆಯಲ್ಲಿ ೧೯೮೬ರಲ್ಲಿ ಬರೆದ 
ತುಂಬ ಚರ್ಚೆಗಳು ನಡೆದಿವೆ. ಇವೆರಡರಲ್ಲಿ 

ಲೇಖನವೊಂದರಲ್ಲಿ ಗುರುತಿಸುತ್ತಾರೆ . ಜಿ . 
ಬಂಡಾಯ ಸಾಹಿತ ಎಂಬ ಮಾತಿನ ನಿರ್ವಚನ ರಾಮಕೃಷ್ಣ ಅವರು ಬಂಡಾಯ ಸಾಹಿತ್ಯವು 
ದಲ್ಲಿ ತಕ್ಕ ಮಟ್ಟಿನ ಏಕಾಭಿಪ್ರಾಯ ಕಾಣುತ್ತದೆ . 

ಕಲಾತ್ಮಕತೆಯನ್ನು ಪೂರ್ಣವಾಗಿ ನಿರಾಕರಿಸ 
ಎಡಪಂಥೀಯ ಒಲವು, ಶೋಷಿತರ ಪರ 

ಬಾರದು ಎಂಬ ಅಂಶವನ್ನು ಎತ್ತಿಹಿಡಿದರೂ , 
ವಾದ ಹೋರಾಟ , ಅಸ್ಪೃಶ್ಯತೆ, ಜಾತಿಪದ್ಧತಿ , 

ಮಾನವನ ವ್ಯಕ್ತಿತ್ವದ ಸೊಗಸು , ಅದರ ವಿಕಾಸ 
ಲಿಂಗತಾರತಮ್ಯಗಳ ನಿರಾಕರಣೆ ಇವುಗಳಂ 

ಕ್ಕಿರುವ ಅಡ್ಡಿ , ಅದರ ನಿವಾರಣೆಯ ವಿಧಾನ 
ತೆಯೇ ಲೇಖಕರಿಗೆ ಸ್ಪಷ್ಟವಾದ ಸಾಮಾಜಿಕ 

ಇವು ಬಂಡಾಯಸಾಹಿತ್ಯದ ರೂಪರೇಷೆಯನ್ನು 
ಮತ್ತು ರಾಜಕೀಯ ಬದ್ಧತೆ ಇರಬೇಕೆಂದು 

ಒದಗಿಸುತ್ತವೆ ಎಂದು ಸಂಕ್ರಮಣ ೮೬ - ೮೮ರ 
ಬಂಡಾಯ ಸಾಹಿತ್ಯ ಬಯಸುತ್ತದೆ. ಇದು 

ಸಂಚಿಕೆಯ ಲೇಖನವೊಂದರಲ್ಲಿ ಗುರುತಿಸಿ 
ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗದೆ 
ಎಲ್ಲ ಜನಪರ ನಿಲುವುಗಳಿಗೆ ನಮ್ಮ ಬೆಂಬಲ ದಲಿತ ಸಾಹಿತ್ಯ ಎಂಬುದರ ವ್ಯಾಖ್ಯೆಗಳು ತೀರ 
ಜನಪರವಾದ ಹೋರಾಟ ನಮ್ಮ ಮುಖ್ಯ ನೆಲೆ , ಭಿನ್ನ ನೆಲೆಗಳಿಂದ ರೂಪುಗೊಂಡು ಚರ್ಚಿತ 
ಇಂಥ ಒಲವಿನ ಸಾಹಿತ್ಯ ಸೃಷ್ಟಿ ಹೋರಾಟದ ವಾಗಿವೆ. ಅರವಿಂದ ಮಾಲಗತ್ತಿಯವರು ತಮ್ಮ 


ದ್ದಾರೆ. 


೩೧೪ | ವಿಮರ್ಶೆಯ ಪರಿಭಾಷೆ 


ದಲಿತ ಸಾಹಿತ್ಯ ಚಳುವಳಿಯ ತಾತ್ವಿಕ ಚಿಂತನೆ ಸಾಹಿತ್ಯವನ್ನು ಬರೆದಾಗ ಮಾತ್ರ ಅದು ದಲಿತ 
( ೧೯೮೮) ಯಲ್ಲಿ ದಲಿತ ಎಂಬ ಪದದ ಅರ್ಥ ಸಾಹಿತ್ಯವಾಗುತ್ತದೆ ಎಂಬ ದೋರಣೆಯೂ 
ವಿವರಣೆಯನ್ನು ಕುರಿತ ವಾದಗಳನ್ನು ಮೂರು ಇದೆ. ಹುಟ್ಟಿನಿಂತ ಅಸ್ಪೃಶ್ಯರಾದ ವ್ಯಕ್ತಿಗಳು 
ಗುಂಪುಗಳಲ್ಲಿ ವಿಂಗಡಿಸುತ್ತಾರೆ : ೧ .ಶೋಷಣೆಗೆ ಬರೆದ ಜನಪರ ಸಾಹಿತ್ಯವನ್ನು ದಲಿತಸಾಹಿತ್ಯ 
ಜಾತಿಭೇದವಿಲ್ಲ , ಆರ್ಥಿಕ , ಸಾಮಾಜಿಕ , ವೆಂದು ಗುರುತಿಸುವುದು ಸೂಕ್ತವಾಗಬಹುದು. 
ರಾಜಕೀಯ ರಂಗದಲ್ಲೆಲ್ಲಾ ಶೋಷಣೆಗೆ ಒಳ ಅನಂತಮೂರ್ತಿಯವರು ತಮ್ಮ ದಲಿತ 
ಗಾದ ಎಲ್ಲ ಜನರೂ ದಲಿತರು ೨ . ಪಂಚಮರು ಚಳುವಳಿ ಮತ್ತು ಸಂವೇದನಾಶೀಲತೆ 
ಅಥವಾ ಬಹಿಷ್ಕೃತರು ಎಂದು ಕರೆಯಿಸಿಕೊ ( ೧೯೮೮) ಎಂಬ ಲೇಖನದಲ್ಲಿ ಒಬ್ಬ 
ಳ್ಳುವ ಅಸ್ಪೃಶ್ಯರೆಲ್ಲರೂ ದಲಿತರು ೩ . ಅಸ್ಪೃಶ್ಯ ಅವಮಾನಿತ ವ್ಯಕ್ತಿ ಸ್ವಾಭಿಮಾನಿಯೂ ಆದಾಗ 
ರೂ ಸೇರಿದಂತೆ ಅಸ್ಪೃಶ್ಯತೆಯ ನೋವನ್ನು ಹುಟ್ಟುವ ಸಾಹಿತ್ಯಕ್ಕೆ ಒಂದು ಗುಣವಿರುತ್ತದೆ. 
ಅನುಭವಿಸದಿದ್ದರೂ ಆರ್ಥಿಕ- ಸಾಮಾಜಿಕ ಅದನ್ನು ನಾವು ಪ್ರಪಂಚದ ಎಲ್ಲ ಕಡೆಯೂ 
ರಾಜಕೀಯ ರಂಗದಲ್ಲಿ ಶೋಷಣೆಗೆ ಒಳಗಾದ ಪ್ರತಿಭಟನಾ ಸಾಹಿತ್ಯವೆಂದು ಕರೆಯುತ್ತೇವೆ. 
ಜನರೂ ಸೇರಿ ದಲಿತರಾಗುತ್ತಾರೆ . ಈ ವಾ . ಖಾ ಹೀಗೆ ಅವಮಾನಿತ ಸ್ವಾಭಿಮಾನಿಯಾದವನು 
ನಗಳನ್ನು ಪುರುಷೋತ್ತಮ ಬಿಳಿಮಲೆಯವರು 

ಅಸ್ಪೃಶ್ಯನೂ ಆಗಿದ್ದಲ್ಲಿ ನಮ್ಮ ದಲಿತ ಸಾಹಿತ್ಯ 
ತಮ್ಮ ಬಂಡಾಯ - ದಲಿತ ( ೧೯೯೦) ಹುಟ್ಟಿ ಬರುತ್ತದೆ . ಆದ್ದರಿಂದ ಅವಮಾನಿತರ 
ಪುಸ್ತಕದಲ್ಲಿ ಮೇಲೆ ಹೇಳಿರುವ ಮೊದಲನೆಯ 

ಜಾಗತಿಕ ಸಾಹಿತ್ಯದ ನಡುವೆ ಈ ಸಾಹಿತ್ಯ 
ವ್ಯಾಖ್ಯಾನ ನಿಘಂಟಿನ ಅರ್ಥದು, ಎರಡನೆಯ ಕ್ಕೊಂದು ಸ್ಪಷ್ಟ ರೂಪವಿರುತ್ತದೆ ' ಎನ್ನುತ್ತಾರೆ. 
ವ್ಯಾಖ್ಯಾನ ಮಾರ್ಕ್ಸ್‌ವಾದಿ ಸಿದ್ದಾಂತದಿಂದ ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳುವಳಿ 
ಹುಟ್ಟಿದ್ದು ಮತ್ತು ಮೂರನೆಯದುಲೋಹಿಯಾ ಗಳ ಸಂಬಂಧದ ಸ್ವರೂಪದ ಬಗೆಗೂ ಚರ್ಚೆ 
ವಾದದಿಂದ ಹುಟ್ಟಿದ್ದು ಎಂದು ಹೇಳುತ್ತಾರೆ . ಗಳು ನಡೆದಿವೆ. ರಹಮತ್ ತರೀಕೆರೆಯವರು 
ಸಿ . ವೀರಣ್ಣನವರು ತಮ್ಮ ಸಾಹಿತ್ಯ ಮತ್ತು ಕನ್ನಡ ಕಾವ್ಯ ಮತ್ತು ಪ್ರತಿಭಟನೆ ( ೧೯೮೫) 
ಸಮುದಾಯ ( ೧೯೮೩ ) ರಲ್ಲಿ ಹೇಳುವಂತೆ ಎಂಬ ಲೇಖನದಲ್ಲಿ ದಲಿತ ಮತ್ತು ಬಂಡಾಯ 
“ ಎಲ್ಲ ಜಾತಿಗಳಲ್ಲಿಯೂ ತುಳಿತಕ್ಕೊಳಗಾಗಿ ಸಾಹಿತ್ಯಗಳಿಗೆ ಅಸಮಾಧಾನ , ಪ್ರತಿಭಟನೆ, 
ರುವವರನ್ನೆಲ್ಲ ದಲಿತರೆಂದು ಕರೆದು ದಲಿತ ಪ್ರತಿರೋಧಗಳು ಸಮಾನ ಅಂಶಗಳು , ಆದರೆ 
ಪದದ ವ್ಯಾಪ್ತಿಯನ್ನು ವಿಸ್ತರಿಸುವುದಕ್ಕಿಂತ, ಈಗ - ಎರಡೂ ಸಾಹಿತ್ಯಗಳ ಹುಟ್ಟಿನ ಮೂಲದಲ್ಲಿ 
ಅದು ಹುಟ್ಟಿ ಬೆಳೆದಿರುವ ಹಿನ್ನೆಲೆಯಲ್ಲಿ ಅದನ್ನು ವ್ಯತ್ಯಾಸಗಳಿವೆ ಎನ್ನುತ್ತಾರೆ . ಬರಗೂರು ರಾಮ 
ಅಸ್ಪೃಶ್ಯ ಜನಾಂಗಕ್ಕೆ ಸೀಮಿತಗೊಳಿಸುವುದು ಚಂದ್ರಪ್ಪನವರು ತಮ್ಮ ಸಾಹಿತ್ಯ ಮತ್ತು 
ಚಾರಿತ್ರಿಕ ಅಧ್ಯಯನದ ದೃಷ್ಟಿಯಿಂದ ಸೂಕ್ತ ರಾಜಕಾರಣದಲ್ಲಿ “ ಬಂಡಾಯ ಎಂಬ ಪದ 
ವೆನ್ನಿಸುತ್ತದೆ ” ಎಂಬ ನಿಲುವು ಸರಿಯಾದದ್ದು. ಸಾಮೂಹಿಕ ಆಶಯವನ್ನು ಕುರಿತದ್ದೇ ಹೊರತು 
ಆದರೂ ದಲಿತರು ಬರೆದದ್ದನ್ನೆಲ್ಲ ದಲಿತ ವ್ಯಕ್ತಿಯ ಹುಟ್ಟನ್ನಲ್ಲ... ಪ್ರಗತಿಗಾಮಿ ದಲಿತ 
ಸಾಹಿತ್ಯವೆಂದು ಗುರುತಿಸುವ ಬಗೆಗೂ ಕೆಲವು ಸಾಹಿತಿಗಳೆಲ್ಲ ಬಂಡಾಯ ಸಾಹಿತಿಗಳು , 
ಆಕ್ಷೇಪಗಳಿವೆ . ದಲಿತರು ಎಂಬ ಒಂದೇ ಬಂಡಾಯ ಸಾಹಿತಿಗಳೆಲ್ಲ ದಲಿತ ಸಾಹಿತಿ 
ಕಾರಣಕ್ಕೆ ಅವರು ಬರೆದ ದೇವರನಾಮ , ಗಳಲ್ಲ ” ಎನ್ನುತ್ತಾರೆ. ಆದರೆ ದಲಿತ ಲೇಖಕರು 
ಸ್ತೋತ್ರ ಇತ್ಯಾದಿಗಳನ್ನು ದಲಿತ ಸಾಹಿತ್ಯವೆಂದು ಪ್ರತ್ಯೇಕ ಅಸ್ತಿತ್ವಕ್ಕಾಗಿ ದನಿ ಎತ್ತುತ್ತಿದ್ದಾರೆ. 
ಕರೆಯಬಾರದು, ಅಸ್ಪೃಶ್ಯರು ಜನಪರವಾದ ೧೯೮೬ರಲ್ಲಿ ನಡೆದ ದಲಿತ ಸಾಹಿತ್ಯ ಸಮಾ 


ವಿಮರ್ಶೆಯ ಪರಿಭಾಷೆ | ೩೧೫ 


ವೇಶದಲ್ಲಿ ಬಂಡಾಯ ಸಾಹಿತ್ಯ ಸತ್ತುಹೋಗಿದೆ ಬಂಡಾಯ ಸಾಹಿತ್ಯ ನಿರ್ಮಾಣದಲ್ಲಿ ಸಾಹಿತ್ಯಕ 
ಎಂಬ ಘೋಷಣೆಯೂ ಹುಟ್ಟಿದ್ದುಂಟು. ದಲಿತ ಪ್ರೇರಣೆಯನ್ನೊದಗಿಸಿದವು. 
ಸಾಹಿತ್ಯವನ್ನು ಪ್ರತ್ಯೇಕಗೊಳಿಸುವುದು ಸಾಹಿತ್ಯ 

ಸಿದ್ದಲಿಂಗಯ್ಯ , ದೇವನೂರು ಮಹಾದೇವ, 
ಸಂಘಟನೆಯ ದೃಷ್ಟಿಯಿಂದ ಸೂಕ್ತವಲ್ಲ ಎಂಬ 

ಕುಂ . ವೀರಭದ್ರಪ್ಪ , ಅಮರೇಶ ನುಗಡೋಣಿ, 
ಅಭಿಪ್ರಾಯಗಳೂ ಇವೆ. ದಲಿತ ಮತ್ತು 

ಮೊಗಳ್ಳಿ ಗಣೇಶ ಇಂಥ ಲೇಖಕರು ದಲಿತ 
ಬಂಡಾಯ ಸಾಹಿತ್ಯಗಳ ನಡುವಿನ ಒಂದು 

ಬಂಡಾಯ ಚಳುವಳಿಗಳ ಪರಿಣಾಮವಾಗಿ 
ಮುಖ್ಯ ವ್ಯತ್ಯಾಸವನ್ನು ಜಿ .ಎಚ್ . ನಾಯಕ್ 

ಕನ್ನಡ ಸಾಹಿತ್ಯದ ಪ್ರಮುಖ ದನಿಗಳಾಗಿ 
ಅವರು ನಿರಪೇಕ್ಷ ( ೧೯೮೪) ದಲ್ಲಿ ಗುರುತಿಸು 

ಹೊಮ್ಮಿದ್ದಾರೆ . ಅಲ್ಲದೆ ಹಿಂದಿನ ಸಾಹಿತ್ಯ 
ತಾರೆ : “ ದಲಿತರಿಗೆ ಪೂರ್ವಸಿದ್ಧವಾದ ವಿಚಾರ 

ಮಾರ್ಗಗಳಲ್ಲಿ ಬರೆಯುತ್ತಿದ್ದ ಚದುರಂಗಂಥ 
ವಾದದ ಹಿನ್ನೆಲೆಯಿಲ್ಲ. ಅವರ ಹೋರಾಟದ 

ಹಿರಿಯ ಲೇಖಕರು ತಮ್ಮ ವೈಶಾಖ ಮತ್ತು 
ತಂತ್ರ ಮತ್ತು ಕಾರ್ಯಕ್ರಮಗಳು ಇನ್ನೂ 

ಹೆಜ್ಜಾಲದಂಥ ಕಾದಂಬರಿಗಳಲ್ಲಿ ವಸ್ತು , 
ರೂಪುಗೊಳ್ಳಬೇಕಾದವು. ಆದರೆ ಬಂಡಾಯ 

ವಿನ್ಯಾಸ ಆಶಯಗಳಲ್ಲಿ ಬಂಡಾಯದ ಧೋರಣೆ 
ದವರಿಗೆ ಜೀವನಾನುಭವಗಳನ್ನು ವಿಚಾರ 

ಗಳಿಂದ ಪ್ರಭಾವಿತರಾಗಿದ್ದಾರೆ . 
ವಾದದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸುವ ಬಗ್ಗೆ 
ಈಗಾಗಲೇ ಗೊತ್ತು. ” 

ದಲಿತ ಸಾಹಿತ್ಯದ ಭಾಷಾ ಸ್ವರೂಪವನ್ನು ಕುರಿತ 

ತಾತ್ವಿಕ ಪ್ರಶ್ನೆಗಳೂ ಹುಟ್ಟಿವೆ . ಕೆ . ವಿ . 
ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳುವಳಿ 

ನಾರಾಯಣ ಅವರು ಎತ್ತಿರುವ ಈ ಪ್ರಶ್ನೆ 
ಗಳು ರೂಪುಗೊಳ್ಳುವುದಕ್ಕೆ ಸಾಹಿತ್ಯಕ ಮತ್ತು 

ವ್ಯಾಪಕವಾದ ಚರ್ಚೆಯನ್ನು ಬಯಸುತ್ತದೆ 
ಸಾಹಿತ್ಯೇತರ ಪ್ರೇರಣೆಗಳು ಇದ್ದವು. ಸಾಹಿತೈ 

(ಬೇರು ಕಾಂಡ ಚಿಗುರು , ಪುಟ ೧೨) 
ತರ ಪ್ರಭಾವಗಳಲ್ಲಿ ಮಾರ್ಕ್ಸ್‌ವಾದ , ಲೋಹಿ 

“ ಬಂಡಾಯ - ದಲಿತ ಬರಹಗಾರರು , 
ಯಾ ವಾದ ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನು 

ನೋವುಂಡವರಿಗೆ, ಕೆಳಗೆ ಬಿದ್ದವರಿಗೆ ದನಿ 
ಗುರುತಿಸಬಹುದು. ಹಾಗೆಯೇ ದಲಿತ ಸಾಹಿತ್ಯ 

ಯಾಗುವ ಹೊಣೆ ಹೊರುವವರು . ಅಂದರೆ 
ರೂಪುಗೊಳ್ಳುವುದಕ್ಕೆ ಸಾಮಾಜಿಕ ಚಳುವಳಿ 

ಅವರು 'ಇತರರ ಕಡೆಗೆ ಮುಖಮಾಡಿದ್ದಾರೆ . 
ಗಳೂ ಪ್ರೇರಣೆ ನೀಡಿದವು. ೧೯೬೯ರಲ್ಲಿ 

( ವಚನಗಳು ' ಭವಿ'ಗಳ ಕಡೆಗೆ ತಿರುಗುವುದನ್ನು 
ನಡೆದ ಮಂತ್ರಿ ಬಸವಲಿಂಗಪ್ಪನವರ ಬೂಸಾ 

ನೆನೆಯೋಣ.) ಹೀಗೆ ಬರಹದ ಹುಟ್ಟು ಹಾಗೂ 
ಪ್ರಕರಣ , ೧೯೭೩ರಲ್ಲಿ ನಡೆದ ಜಾತಿ ವಿನಾಶ 
ಸಮ್ಮೇಳನ , ೧೯೭೪ರಲ್ಲಿ ಶುರುವಾದ | 

ಅದರ ಹರಿಯುವ ದಿಕ್ಕು ಎದುರುಬದುರಾಗಿವೆ. 
ಬರಹಗಾರರ ಮತ್ತು ಲೇಖಕರ ಒಕ್ಕೂಟ, 

ಇಂಥ ನಿಟ್ಟಿನಲ್ಲಿ ಬರವಣಿಗೆಯು ' ವರದಿ', 
೧೯೭೪ರಲ್ಲಿ ದಲಿತ ಸಂಘರ್ಷ ಸಮಿತಿಯ 

“ ಭಾಷಣ ' ಇಲ್ಲವೆ ' ಒಳಮುಖ ಮಾಡಿದ 
ಸ್ಥಾಪನೆ , ಇವು ಈ ಸಾಹಿತ್ಯ ಮಾರ್ಗಗಳು 

ಅರ್ಥ' ಈ ಮೂರರಲ್ಲಿ ಒಂದು ಹಾದಿ 
ರೂಪು ತಳೆಯಲು ಪ್ರೇರಣೆ ನೀಡಿದ ಇನ್ನು 

ಹಿಡಿಯುವುದು. ” 
ಕೆಲವು ಸಾಹಿತ್ಯೇತರ ಚಳುವಳಿಗಳು , ಸಾಹಿತ್ಯಕ ಹೆಚ್ಚಿನ ಓದಿಗೆ: ಪುರುಷೋತ್ತಮ ಬಿಳಿಮಲೆ, ಬಂಡಾಯ 
ವಾಗಿ ನವ್ಯಸಾಹಿತ್ಯದ ದೌರ್ಬಲ್ಯಗಳು , 

- ದಲಿತ ಸಾಹಿತ್ಯ ( ೧೯೯೦) ; ಬರಗೂರು 

ರಾಮಚಂದ್ರಪ್ಪ, ಸಾಹಿತ್ಯ ಮತ್ತು ರಾಜಕಾರಣ 
ತೆಲುಗಿನ ದಿಗಂಬರ ಪಂಥದ ಕವಿಗಳು , 

( ೧೯೮೧); ಕೆ. ವಿ . ನಾರಾಯಣ, ಬೇರು ಕಾಂಡ ಚಿಗುರು 
ಮರಾಠಿಯ ದಲಿತ ಸಾಹಿತ್ಯ ಮತ್ತು ಸಂಕ್ರಮಣ ( ೧೯೯೭); ಅರವಿಂದ ಮಾಲಗತ್ತಿ , ದಲಿತ ಸಾಹಿತ್ಯ 
ದಂಥ ಕಿರುಪತ್ರಿಕೆಗಳು ಇವೆಲ್ಲ ದಲಿತ ಚಳುವಳಿಯ ತಾತ್ವಿಕ ಚಿಂತನೆ , ( ೧೯೮೮); ಗಂಗಾಧರ 


೩೧೬ | ವಿಮರ್ಶೆಯ ಪರಿಭಾಷೆ 


ಲಾಗುತ್ತಿದೆ. 


ಗಳು . 


ಮೊದಲಿಯಾರ್ , ಬಂಡಾಯ ಸಾಹಿತ್ಯ ನೆಲೆ ಬೆಲೆ ವಿಧಾನಗಳಿಂದಾಗಿ ಅದನ್ನು ಸಂರಚನೋತ್ತರ 
( ೧೯೮೦ ) ; ರಹಮತ್ ತರೀಕೆರೆ , ಪ್ರತಿಸಂಸ್ಕೃತಿ ವಾದದ ಒಂದು ಶಾಖೆ ಎಂದು ಪರಿಗಣಿಸ 
( ೧೯೯೩) ಮತ್ತು ಮರದೊಳಗಣ ಕಿಚ್ಚು ( ೧೯೯೬) ; 
ಟಿ . ಪಿ . ಅಶೋಕ, ಹೊಸ ಹೆಜ್ಜೆ ಹೊಸ ಹಾದಿ 
( ೧೯೮೧); ಆರ್ಕೆ ಮಣಿಪಾಲ, ಸಾಹಿತ್ಯ , ಸಿದ್ದಾಂತ ನವಚಾರಿತ್ರಿಕವಾದವು ರೂಪುಗೊಳ್ಳಲು ಕಾರಣ 
ಮತ್ತು ಹೋರಾಟ ( ೧೯೮೬); ರಮಜಾನ ದರ್ಗಾ , ವಾಗಿರುವ ನಾಲ್ಕು ಮುಖ್ಯ ಪ್ರಭಾವಗಳನ್ನು 
ಬಂಡಾಯ ಸಾಹಿತಿ ( ೧೯೮೦) ; ಸಿ. ವೀರಣ್ಣ , ಸಾಹಿತ್ಯ 

ಗುರುತಿಸಬಹುದು. ೧ . ಲೂಯಿ ಆಲೂಸರ್ 
ಮತ್ತು ಸಮುದಾಯ ( ೧೯೮೩); ಜಿ . ಎಚ್ . ನಾಯಕ, 
ನಿರಪೇಕ್ಷ ( ೧೯೮೪) ಮತ್ತು ನಿಜದನಿ (೧೯೮೮ ) 

ಮತ್ತು ಪಿಯರೆ ಮ್ಯಾಶಿರೆ ಅವರ ಚಿಂತನೆಗಳು 

೨ . ಮೈಕೆಲ್ ಫುಕೋನ ಪ್ರತಿಪಾದನೆಗಳು , 
೨೧೮ . ನವಚಾರಿತ್ರಿಕವಾದ New Histori 

೩ . ವಿರಚನವಾದದ ಕೆಲವು ಅಂಶಗಳು 
cism ನ್ಯೂ ಹಿಸ್ಟಾರಿಸಿಸಂ ಕಳೆದ ಹತ್ತು ವರ್ಷ 

೪ . ಸಾಂಸ್ಕೃತಿಕ ಮಾನವ ಶಾಸ್ತ್ರದ ಬೆಳವಣಿಗೆ 
ಗಳಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆದಿರುವ 
ವಿಮರ್ಶಾಪಂಥ . ಇಂಗ್ಲೆಂಡಿನಲ್ಲಿ ಕಲ್ಟರಲ್ 

ಸಮಕಾಲೀನ ನವಚಾರಿತ್ರಿಕವಾದೀ ವಿಮರ್ಶೆ 
ಮೆಟೀರಿಯಲಿಸಂ ಎಂದೂ ಅಮೆರಿಕೆಯಲ್ಲಿ ನ್ಯೂ 

ಯ ಮೇಲೆ ಫ್ರಾನ್ಸ್ ದೇಶದ ಸಂರಚನಾವಾದಿ, 
ಹಿಸ್ಟಾರಿಸಿಸಂ ಎಂದೂ ಈ ಪಂಥವನ್ನು ಗುರುತಿಸು 

ಮಾರ್ಕ್ಸಿಸ್ಟ್ , ತತ್ವಶಾಸ್ತ್ರಜ್ಞ ಲೂಯಿ ಆಲ್ಲೂಸರ್ 
ವುದುಂಟು . 

ನ ಪ್ರಭಾವ ತುಂಬ ದಟ್ಟವಾಗಿರುವುದನ್ನು 
ನವಚಾರಿತ್ರಿಕವಾದಿ ವಿಮರ್ಶಕರು ನವ್ಯ ಕಾಣಬಹುದು. ಅವನ ಶಿಷ್ಯ ಪಿಯರೆ ಮ್ಯಾರೆ 
ವಿಮರ್ಶೆ ಮತ್ತು ವಿರಚನವಾದಗಳಲ್ಲಿ ಕಂಡು ಬರೆದ ಥಿಯರಿ ಆಫ್ ಲಿಟರರಿ ಪ್ರೊಡಕ್ಷನ್ 
ಬರುವ ರೂಪನಿಷ್ಠತೆಯನ್ನು ವಿರೋಧಿಸುತ್ತಾರೆ . ಅನೇಕ ವಿಮರ್ಶಕರ ಗಮನ ಸೆಳೆಯಿತು. 
ಸಾಹಿತ್ಯಕ ಪಠ್ಯವನ್ನು ಅದರ ಚಾರಿತ್ರಿಕ ಮುಖ್ಯವಾಗಿ ಐಡಿಯಾಲಜಿ ಅಥವಾ ಲೋಕದೃಷ್ಟಿ 
ಸಂದರ್ಭದಿಂದ ಪ್ರತ್ಯೇಕಗೊಳಿಸಿ ನೋಡುವ ಯನ್ನು ಕುರಿತ ಅವನ ಚಿಂತನೆಗಳು ಅಮೆರಿಕಾ , 
ರೂಪನಿಷ್ಠ ವಿಧಾನವನ್ನು ಅವರು ಒಪ್ಪುವುದಿಲ್ಲ . ಇಂಗ್ಲೆಂಡಿನ ಸಾಹಿತ್ಯ ವಿಮರ್ಶಕರ ಮೇಲೆ 
ಪಠ್ಯವೊಂದು ನಿರ್ಮಾಣಗೊಂಡ ಚಾರಿತ್ರಿಕ ಪ್ರಭಾವ ಬೀರಿವೆ. 
ಮತ್ತು ಸಾಂಸ್ಕೃತಿಕ ಸಂದರ್ಭಗಳನ್ನು ಮುಖ್ಯ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಗಳ ಕಲಾಕೃತಿ 
ವಾಗಿ ಗಮನಿಸಬೇಕು; ಕಾಲಕ್ರಮದಲ್ಲಿ ಆ ಗಳ ನಿರ್ಮಾಣವನ್ನು ನಿಯಂತ್ರಿಸುತ್ತವೆ ಎಂಬ 
ಪಠ್ಯವು ಹೇಗೆ ವ್ಯಾಖ್ಯಾನಗಳಿಗೆ ಒಳಗಾಗಿದೆ , ಪಾರಂಪರಿಕ ಮಾರ್ಕ್ಸ್‌ವಾದಿ ದೃಷ್ಟಿಕೋನವನ್ನು 
ಯಾವ ಬಗೆಯ ಮೌಲ್ಯಮಾಪನಕ್ಕೆ ಆಲೂಸರ್‌ ಒಪ್ಪುವುದಿಲ್ಲ. ಕಲೆಗೆ ಸಾಪೇಕ್ಷ 
ಗುರಿಯಾಗಿದೆ ಎಂಬ ಸಂಗತಿಗಳಿಗೆ ಪ್ರಾಮುಖ್ಯ ಸ್ವಾಯತ್ತತೆ ಇದೆ ಮತ್ತು ಅದರ ಸ್ವರೂಪವನ್ನು 
ನೀಡಬೇಕು ಎಂದು ನವಚಾರಿತ್ರಿಕವಾದಿಗಳು ಅನೇಕ ಸಂಗತಿಗಳು ನಿರ್ಧರಿಸುತ್ತವೆ ಎಂದವನು 
ವಾದಿಸುತ್ತಾರೆ . ನವ್ಯ ವಿಮರ್ಶೆಯು ಪ್ರಬಲಿಸು ಆಸರ್‌. ಐಡಿಯಾಲಜಿ ಎಂಬ ಪರಿಭಾಷೆ 
ವುದಕ್ಕೆ ಮುನ್ನ ವ್ಯಾಪಕವಾಗಿ ಪ್ರಚಾರದಲ್ಲಿದ್ದ ಯನ್ನು ಅವನು ವ್ಯಾಖ್ಯಾನಿಸುವ ರೀತಿಯೂ 
ಚಾರಿತ್ರಿಕ ದೃಷ್ಟಿಕೋನವು ಪಠ್ಯವೊಂದರ ಸಾಂಪ್ರದಾಯಿಕ ಮಾರ್ಕ್ಸವಾದದ ಧೋರಣೆ 
ವ್ಯಾಖ್ಯಾನಕ್ಕೆ ಹಿನ್ನೆಲೆಯನ್ನು ಒದಗಿಸುವ ಗಿಂತ ಭಿನ್ನವಾಗಿದೆ . ಆಲ್ಲೂಸರ್‌ನ ಪ್ರಕಾರ 
ಸಲುವಾಗಿ ಮಾತ್ರ ಚರಿತ್ರೆಯನ್ನು ಬಳಸಿಕೊಳ್ಳು ಐಡಿಯಾಲಜಿ ಎಂಬ ಪರಿಭಾಷೆಯು ನಂಬಿಕೆ , 
ತ್ತಿತ್ತು . ಆದರೆ ನವಚಾರಿತ್ರಿಕವಾದವು ಬಳಸಿ ಧೋರಣೆ, ಅಭ್ಯಾಸಗತ ಅನಿಸಿಕೆ ಮತ್ತು 
ಕೊಳ್ಳುವ ಪರಿಕಲ್ಪನೆಗಳು ಮತ್ತು ಅನುಸರಿಸುವ ವರ್ತನೆಗಳನ್ನು ಒಳಗೊಳ್ಳುತ್ತದೆ . ಇವನ್ನೆಲ್ಲ 


ವಿಮರ್ಶೆಯ ಪರಿಭಾಷೆ | ೩೧೭ 


ಸಮಾಜವು ತನ್ನ ಸಂರಚನೆಯ ಮುಂದುವರಿಕೆ ಎಂಬ ಸಂಗತಿಗಳೆಲ್ಲ ಸಾಮಾಜಿಕ ಅಧಿಕಾರದ 
ಗಾಗಿ ಸೃಷ್ಟಿಸಿಕೊಳ್ಳುತ್ತದೆ . ಸಾಮಾಜಿಕ ವಿನ್ಯಾಸದಿಂದಲೇ ನಿರ್ಧಾರಗೊಳ್ಳುತ್ತವೆ . ಹುಚ್ಚು 
ಅಧಿಕಾರವನ್ನು ಸಂಸ್ಕೃತಿಯ ನೆರವಿನಿಂದ ತನ , ಅಪರಾಧ ಮತ್ತು ಲೈಂಗಿಕ ವಿಕೃತಿಗಳು 
ಉಳಿಸಿಕೊಳ್ಳುವುದಕ್ಕೆ ಐಡಿಯಾಲಜಿ ನೆರವಾಗು - ಎಂದರೇನು ಎಂಬ ವ್ಯಾಖ್ಯೆಗಳೂ ಸಮಾಜ 
ತದೆ. ಸಾಹಿತ್ಯದ ಮಟ್ಟಿಗೆ ಹೇಳುವುದಾದರೆ ವೊಂದರಲ್ಲಿರುವ ಅಧಿಕಾರದ ವಿನ್ಯಾಸವನ್ನೇ 
ಓದುಗರು ಐಡಿಯಾಲಜಿಯ ಕರ್ತೃ (ಸಬೈಕ್ಸ್ ) ಆಧರಿಸುತ್ತವೆ. ಪೂಕೋನ ಈ ಚಿಂತನೆಗಳು 
ಗಳೂ ಹೌದು, ಅಡಿಯಾಳುಗಳೂ ಹೌದು. ನವಚಾರಿತ್ರಿಕವಾದದ ವಿಮರ್ಶೆಯ ಮೇಲೆ 
ಸಾಹಿತ್ಯವು ಓದುಗರ ವಾಸ್ತವ ಬದುಕಿನ ಪ್ರಭಾವ ಬೀರಿವೆ. 
ಸ್ಥಿತಿಗತಿಗಳೊಡನೆ ಕಾಲ್ಪನಿಕವಾದ ಸಂಬಂಧ 

ಮೂರನೆಯದಾಗಿ ಪಠ್ಯವೊಂದರಲ್ಲಿರುವ 
ವನ್ನು ಬೆಳೆಸಿಕೊಳ್ಳುವಂತೆ ಮಾಡುತ್ತದೆ. ಆದರೆ 

ಅರ್ಥಸೂಚನೆಯ ವಿವಿಧ ವಿಧಾನಗಳ ನಡುವೆ 
ವಾಸ್ತವದಲ್ಲಿ ಇರುವ ಬಿರುಕು, ವೈರುಧ್ಯ ಮತ್ತು 

ಪರಸ್ಪರ ವಿರೋಧವಿರುತ್ತದೆ ಎಂಬ ವಿರಚನ 
ಸಮಸ್ಯೆಗಳನ್ನು ಬಚ್ಚಿಡಲು ಸಾಧ್ಯವಾಗುವುದೇ ವಾದಿ ನಿಲುವುಒದಗಿಸುವ ಒಳನೋಟಗಳನ್ನು 
ಇಲ್ಲ. ಐಡಿಯಾಲಜಿ ವಾಸ್ತವದ ಪರಿಸ್ಥಿತಿ ಮತ್ತು ನವಚಾರಿತ್ರಿಕವಾದಿ ವಿಮರ್ಶೆ ಬಳಸಿಕೊಳ್ಳು 
ಪ್ರಶ್ನೆಗಳಿಗೆ ಒಂದು ಪರಿಹಾರವನ್ನು ಸ್ವಯಂಸ್ಪಷ್ಟ 

ತದೆ. ಹಾಗೆಯೇ ಭಖಿನ್ ಪ್ರತಿಪಾದಿಸಿದ 
ವೆಂಬಂತೆ ನಿರೂಪಿಸಿದರೂ ಆ ಪ್ರಶ್ನೆಗಳು ಪಠ್ಯದ ಸಂವಾದಾತ್ಮಕ ಸ್ವರೂಪವನ್ನು ಕುರಿತ 
ಕಲಾಕೃತಿಗಳಲ್ಲಿ ವ್ಯಕ್ತವಾಗುತ್ತಲೇ ಇರುತ್ತವೆ. ಚಿಂತನೆಗಳೂ ಬಳಕೆಯಾಗಿವೆ. ಕೊನೆಯದಾಗಿ 
ನಿದರ್ಶನಕ್ಕೆ ಕನ್ನಡದ ನವೋದಯ ಕವಿಗಳು 

ಸಾಂಸ್ಕೃತಿಕ ಮಾನವಶಾಸ್ತ್ರ , ಮುಖ್ಯವಾಗಿ 
ನಿಸರ್ಗವನ್ನು ವರ್ಣಿಸಿದ ರೀತಿಗೆ ಈ ಮಾತು ಕ್ಲಿಫರ್ಡ್ ಗೀರ್ಟ್‌ನ ಪ್ರತಿಪಾದನೆಗಳು , ನವ 
ಗಳನ್ನು ಅನ್ವಯಿಸಿ ನೋಡಬಹುದು. ನಿಸರ್ಗ ಚಾರಿತ್ರಿಕವಾದಿ ವಿಮರ್ಶಕರಿಗೆ ಹೊಸತಿಳಿವನ್ನು 
ವನ್ನು ನವೋದಯ ಕಾವ್ಯದಲ್ಲಿ ಆದರ್ಶಿಕರಿ ಕೊಟ್ಟಿವೆ. ಅವನ ಪ್ರಕಾರ ಸಂಸ್ಕೃತಿಯೊಂದರಲ್ಲಿ 
ಸುವುದನ್ನು ಕಾಣುತ್ತೇವೆ. ಸಂಕೇತಗಳು , ಅನೇಕ ವಿಭಿನ್ನವಾದ ಅರ್ಥಸೂಚನಾ ವ್ಯವಸ್ಥೆ 
ರೂಪಕಗಳು ಇವುಗಳ ನೆರವಿನಿಂದ ನಿಸರ್ಗದ ಗಳು ಇರುತ್ತವೆ. ನಿರ್ದಿಷ್ಟ ಸಾಮಾಜಿಕ 
ಉದಾತ್ತೀಕರಣವನ್ನು ಸಾಧಿಸಲಾಗುತ್ತದೆ. ಉತ್ಪಾದನೆ ಅಥವಾ ಘಟನೆಯನ್ನು ನಿಕಟವಾಗಿ 
ಆದರೆ ಈ ರೂಪಕ , ಸಂಕೇತಗಳನ್ನು ವಾಚ್ಯಾ ಅರ್ಥಮಾಡಿಕೊಳ್ಳಬೇಕು. ಗಹನ ಓದುವಿಕೆಗೆ 
ರ್ಥದಲ್ಲೇ ಪರಿಗಣಿಸಿದರೆ ಆಗ ಕವಿತೆಗಳು ( ಥಿಕ್ ರೀಡಿಂಗ್) ಗುರಿಪಡಿಸಬೇಕು. ಜನರು 
ದಾಟಬಯಸುವ, ಪರಿಹರಿಸಲು ಬಯಸುವ ತಮಗೆ ಸಂಬಂಧಿಸಿದ ವಸ್ತು ಅಥವಾ ಘಟನೆ 
ಸಾಮಾಜಿಕ ವೈರುಧ್ಯಗಳು ಎದ್ದು ಕಾಣುತ್ತವೆ. ಯನ್ನು ಹೇಗೆ ಅರ್ಥೈಸುತ್ತಾರೆ ಮತ್ತು ಘಟನೆ , 
ಮೈಕೆಲ್ ಫುಕೋ ಯಾವುದೇ ಸಮಾಜದಲ್ಲಿ 

ವಸ್ತುಗಳ ಅರ್ಥವನ್ನು ನಿರ್ಧರಿಸುವ 
ಯಾವುದೇ ಕಾಲದಲ್ಲಿ ಇರುವ ಅಧಿಕಾರ 

ಸಂಪ್ರದಾಯ ಸಂಹಿತೆ ಮತ್ತು ಆಲೋಚನಾ 
ಸಂಬಂಧವನ್ನು ಕುರಿತು ಚಿಂತಿಸಿದ್ದಾನೆ. 

ವಿಧಾನಗಳು ಯಾವುವು ಎಂಬುದನ್ನು ತಿಳಿಯ 
ಪರಿಕಲ್ಪನೆಗಳು , ವಿರೋಧಗಳು ಮತ್ತು 

ಬೇಕು ಎಂದು ಗೀರ್ಟ್ಸ್ ವಾದಿಸಿದ. 
ಸಂಕಥನಗಳ ಶ್ರೇಣೀಕರಣ ಇವುಗಳೆಲ್ಲ ನವಚಾರಿತ್ರಿಕವಾದವನ್ನು ಕುರಿತು ಲೂಯಿ 
ಸಾಮಾಜಿಕ ಅಧಿಕಾರ ಸಂಬಂಧಗಳ ಸ್ವರೂಪ ಮಾಂಟೋಸ್ ನೀಡಿದ ವಿವರಣೆ ಪ್ರಸಿದ್ದ 
ವನ್ನು ವ್ಯಕ್ತಪಡಿಸುತ್ತವೆ . ಜ್ಞಾನ ಎಂದರೆ ಏನು , ವಾಗಿದೆ. “ ಪಠ್ಯಗಳ ಚಾರಿತ್ರಿಕ ಗುಣ ಮತ್ತು 
ಸತ್ಯ ಎಂದರೆ ಏನು , ಸಹಜ ಎಂದರೆ ಏನು , ಚರಿತ್ರೆಯ ಪಠ್ಯಗುಣಗಳ ಪರಸ್ಪರ ಸಂಬಂಧ 


೩೧೮ | ವಿಮರ್ಶೆಯ ಪರಿಭಾಷೆ 


ವನ್ನು ಅರಿಯುವುದೇ ” ನವಚಾರಿತ್ರಿಕವಾದದ ಮನ್ನಣೆಯನ್ನು ನೀಡುವುದಾಗಲಿ ಅಥವಾ 
ಮುಖ್ಯ ಉದ್ದೇಶ ಎಂದು ಅವನು ಗುರುತಿಸು ಅದನ್ನು ಅನನ್ಯವೆಂದು ಭಾವಿಸುವುದಾಗಲಿ 
ತ್ತಾನೆ . ಸಾಹಿತ್ಯ ಪಠ್ಯದಂತೆಯೇ ಚರಿತ್ರೆಯೂ ಅಗತ್ಯವಿಲ್ಲ . ಸಾಂಪ್ರದಾಯಿಕ ವಿಮರ್ಶೆಯ 
ವ್ಯಾಖ್ಯಾನವನ್ನು ಬಯಸುವಂಥದ್ದು ಎಂದು ನಂಬುಗೆಯಂತೆ ಸಾಹಿತ್ಯವು ಸ್ವಯಂಪೂರ್ಣ 
ನವಚಾರಿತ್ರಿಕವಾದ ನಂಬುತ್ತದೆ. ಚರಿತ್ರೆಯು ವಾದ , ಸ್ವತಂತ್ರವಾದ , ವಾಯ ಶರೀರ. 
ಒಂದು ಸಂಕಥನ . ಅದು ಮೇಲುನೋಟಕ್ಕೆ ಅದು ತನ್ನದೇ ಆದ ಸುಸಂಬದ್ಧ ರೂಪ ಮತ್ತು 
ಬಾಹ್ಯವಾಸ್ತವವನ್ನು , ಸತ್ಯ ಸಂಗತಿಗಳನ್ನು ಜೈವಿಕ ಪೂರ್ಣತೆಗಳನ್ನು ಹೊಂದಿರುತ್ತದೆ . 
ಮಂಡಿಸುವಂತೆ ಕಾಣುತ್ತದೆ. ಆದರೆ ಚರಿತ್ರೆ ವಾಸ್ತವದ ಸಂಘರ್ಷಗಳನ್ನು ಸಾಹಿತ್ಯವು 
ಕೂಡಾ ನಿರ್ದಿಷ್ಟ ಕಾಲಮಾನದ ಸಾಂಸ್ಕೃತಿಕ ಕಲಾತ್ಮಕವಾಗಿ ಪರಿಹರಿಸಿರುತ್ತದೆ. ಈ ನಂಬಿಕೆ 
ರಚನೆ , ಚರಿತ್ರೆಯ ಕಥನವೊಂದು ನಿರ್ದಿಷ್ಟ ಗಳಿಂದ ಹುಟ್ಟುವ ವಿಮರ್ಶೆಯನ್ನು ಪ್ರಧಾನ 
ರೀತಿಯಲ್ಲಿ ರೂಪುತಾಳುವುದಕ್ಕೆ ಆಯಾ ಕಾಲದ ಧಾರೆಯ ವಿಮರ್ಶೆ ಎಂದು ಗುರುತಿಸಬಹುದು. 
ಐಡಿಯಾಲಜಿ ಪ್ರಮುಖ ಕಾರಣವಾಗಿರುತ್ತದೆ . ನವಚಾರಿತ್ರಿಕವಾದವು ಈ ಎಲ್ಲ ನಂಬಿಕೆಗಳನ್ನು 
ಚರಿತ್ರೆಯ ಭಾಷಿಕ ರಚನೆಯನ್ನು ಪರಿಶೀಲಿಸುವ ತಿರಸ್ಕರಿಸುತ್ತದೆ . ಮುಖ್ಯವಾದ ಸಾಹಿತ್ಯ 
ಮೂಲಕ ಐಡಿಯಾಲಜಿಯ ಪ್ರಭಾವವನ್ನು ಪಠ್ಯಗಳಲ್ಲಿ ವೈವಿಧ್ಯಮಯವಾದ ಭಿನ್ನ ದನಿಗಳು 
ಗುರುತಿಸಲು ಸಾಧ್ಯ . ಚರಿತ್ರೆಯ ಪಠ್ಯದಲ್ಲಿ ಕೇಳುತ್ತವೆ . ಈ ದನಿಗಳು ಪಠ್ಯವು ಸೃಷ್ಟಿಯಾದ 
ಪ್ರತಿನಿಧಿತವಾಗುವ ಅಂಶಗಳು ಆಯಾ ಕಾಲದಲ್ಲಿ ಅಲಕ್ಷ್ಯಕ್ಕೆ ಒಳಗಾಗಿದ್ದ , ದಮನಕ್ಕೆ 
ಸಮಾಜದ ಅಧಿಕಾರ ವಿನ್ಯಾಸವನ್ನು ಗುರಿಯಾಗಿದ್ದ ದನಿಗಳಾಗಿರುತ್ತವೆ. ಸಾಹಿತ್ಯಕ 
ಗಟ್ಟಿಗೊಳಿಸಿ ಮುಂದುವರೆಸುವ ಉದ್ದೇಶವನ್ನು ಪಠ್ಯವು ತನ್ನ ಕಥಾವಸ್ತುವಿನೊಳಗೆ ಕಾಣಿಸಿ 
ಹೊಂದಿರುತ್ತವೆ. ಅಧಿಕಾರ ವಿನ್ಯಾಸದಲ್ಲಿರುವ ಕೊಳ್ಳುವ ಸಂಘರ್ಷಗಳಿಗೆ ಕಲಾತ್ಮಕ ಪರಿಹಾರ 
ಪ್ರಧಾನತೆ ಮತ್ತು ಅಧೀನತೆಯ ಗುಣಗಳು ವನ್ನು ಒದಗಿಸುವ ಮೂಲಕ ಓದುಗರಿಗೆ ಆನಂದ 
ಚರಿತ್ರೆಯ ಸಂಕಥನದಲ್ಲೂ ಕಾಣಿಸಿಕೊಳ್ಳುತ್ತವೆ ಎನ್ನುಂಟು ಮಾಡಬಹುದು . ಆದರೆ ಈ 
ಎಂದು ಚರಿತ್ರೆಯ ಸ್ವರೂಪವನ್ನು ವ್ಯಾಖ್ಯಾನಿಸ ಆನಂದವು ಕೇವಲ ತೋರಿಕೆಯದಷ್ಟೇ ಆಗಿರು 
ಲಾಗಿದೆ. 

ತದೆ . ಏಕೆಂದರೆ ಇಂತಹ ಕಲಾತ್ಮಕ ಪರಿಹಾರವು 
ಸಾಹಿತ್ಯ ಸ್ವರೂಪವನ್ನು ಕುರಿತ ಪ್ರಮುಖ 

ಪಠ್ಯವು ಸೃಷ್ಟಿಯಾದ ಕಾಲದಲ್ಲಿ ಪರಿಹಾರ 
ಧೋರಣೆಗಳು : ಸಾಹಿತ್ಯವು ಚರಿತ್ರೆ ಮತ್ತು 

ವಾಗದೆ ಉಳಿದಿದ್ದ ವರ್ಗ , ಲಿಂಗ , ಅಧಿಕಾರ 
ಕಾಲಗಳಿಗೆ ಅತೀತವಾದ ಸೌಂದರ್ಯ ಮತ್ತು 

ಮತ್ತು ಸಮುದಾಯಗಳ ಸಂಘರ್ಷವನ್ನು ಮರೆ 

ಮಾಡುತ್ತದೆ ಎಂದು ನವಚಾರಿತ್ರಿಕ ವಾದಿಗಳು 
ಆನಂದಗಳ ವಲಯಕ್ಕೆ ಸೇರಿದ್ದಲ್ಲ. ಆಯಾ 
ಕಾಲದ ಆರ್ಥಿಕ , ಸಾಮಾಜಿಕ ಮತ್ತು 

ನಂಬುತ್ತಾರೆ . 
ರಾಜಕೀಯ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗದ ಚರಿತ್ರೆಯನ್ನು ಕುರಿತ ಧೋರಣೆ: ಚರಿತ್ರೆ 
ಕಲಾತ್ಮಕ ಮೌಲ್ಯಗಳು ಯಾವುವೂ ಇಲ್ಲ, ಎನ್ನುವುದು ' ಗತಕಾಲದ ಸತ್ಯ ಮತ್ತು ವಾಸ್ತವ 
ಸಾಹಿತ್ಯ ಕೃತಿಯು ಒಂದು ಬಗೆಯ ಪಠ್ಯ , ಸಂಗತಿಗಳ ವಿನ್ಯಾಸವಲ್ಲ . ಚರಿತ್ರೆ ಸ್ಥಿರವಾ 
ಧಾರ್ಮಿಕ , ತಾತ್ವಿಕ , ವೈಜ್ಞಾನಿಕ ಮತ್ತು ದುದೂ ಅಲ್ಲ . ಚರಿತ್ರೆ ಸಾಹಿತ್ಯಕ್ಕೆ ಹಿನ್ನಲೆಯನ್ನು 
ಕಾನೂನಿನ ಪಠ್ಯಗಳಂತೆ ಸಾಹಿತ್ಯಕ ಪಠ್ಯಗಳೂ ಓದಗಿಸುವ ಸಂಗತಿ ಎಂದು ತಿಳಿಯುವುದು 
ನಿರ್ದಿಷ್ಟ ಕಾಲದೇಶಗಳ ಪರಿಸ್ಥಿತಿಗೆ ಬದ್ದ ಸರಿಯಲ್ಲ. ಹಳೆಯ ಮಾರ್ಕ್ಸ್‌ವಾದಿ ವಿಮರ್ಶೆ 
ವಾಗಿಯೇ ಇರುತ್ತವೆ . ಸಾಹಿತ್ಯಕ ಪಠ್ಯಕ್ಕೆ ವಿಶೇಷ ಯು ಚರಿತ್ರೆಯನ್ನು ವಾಸ್ತವ ಪರಿಸ್ಥಿತಿ ಎಂದೂ 


ವಿಮರ್ಶೆಯ ಪರಿಭಾಷೆ | ೩೧೯ 


ಸಾಹಿತ್ಯವನ್ನು ವಾಸ್ತವ ಪರಿಸ್ಥಿತಿಯ ಪ್ರತಿಬಿಂಬ ಮೂಲಭೂತವಾಗಿ ಮನುಷ್ಯ ಸ್ವಭಾವದ 
ವೆಂದೂ ಭಾವಿಸಿತ್ತು. ಸಾಹಿತ್ಯ ಪಠ್ಯದ ಗುಣ ಸಮಾನ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂಬು 
ಲಕ್ಷಣಗಳನ್ನು ಚಾರಿತ್ರಿಕ ಅಂಶಗಳು ನಿರ್ಧರಿಸು ದನ್ನು ನವಚಾರಿತ್ರಿಕವಾದಿಗಳು ಒಪ್ಪುವುದಿಲ್ಲ. 
ತವೆ ಎಂಬ ನಂಬಿಕೆ ಇತ್ತು. ನವಚಾರಿತ್ರಿಕ ಎಲ್ಲರಿಗೂ ಸಮಾನವಾದ ಮನುಷ್ಯತ್ವದ 
ವಾದವು ಈ ಧೋರಣೆಗಳನ್ನು ಒಪ್ಪುವುದಿಲ್ಲ . ಕಲ್ಪನೆಯು ಬಂಡವಾಳಶಾಹಿ ಸಂಸ್ಕೃತಿಯ 
ನವಚಾರಿತ್ರಿಕವಾದದ ಧೋರಣೆಗಳನ್ನು ಹೀಗೆ ಒಂದು ಭ್ರಮೆ ಎಂದು ಅವರು ಭಾವಿಸುತ್ತಾರೆ . 
ಸಂಗ್ರಹಿಸಬಹುದು: ಸಾಹಿತ್ಯಕ ಪಠ್ಯವು ತನ್ನ ಸಾಹಿತ್ಯ ಕೃತಿಯು ಸುಸಂಬದ್ಧ, ಸ್ವತಂತ್ರ , ವಿಶಿಷ್ಟ 
ಸುತ್ತಲ ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ವ್ಯಕ್ತಿಯೊಬ್ಬನ ರಚನೆ ಎಂಬ ಧೋರಣೆಯನ್ನು 
ಹುದುಗಿರುತ್ತದೆ ( ಎಂಬೆಡೆಡ್). ಸಂಸ್ಥೆ , ನಂಬಿಕೆ , ನವಚಾರಿತ್ರಿಕವಾದಿಗಳು ಅಲ್ಲಗಳೆಯುತ್ತಾರೆ. 
ಸಾಂಸ್ಕೃತಿಕ ಅಧಿಕಾರ ಕೇಂದ್ರ ವರ್ತನೆ ಮತ್ತು ಕರ್ತೃವಿಗೆ ಸ್ವಾತಂತ್ರ್ಯ ವಿಲ್ಲ, ಆತ ಸಮಾಜ 
ಇತರ ಉತ್ಪಾದನೆಗಳ ಜಾಲದೊಂದಿಗೆ ಸಾಹಿತ್ಯ ವೊಂದರಲಿ ಇರುವ ಅಧಿಕಾರ ಸಂಬಂಧಗಳನ್ನು 
ಪಠ್ಯವು ಸಂಬಂಧವನ್ನು ಹೊಂದಿರುತ್ತದೆ. ಕುರಿತ ಐಡಿಯಾಲಜಿಯ ಫಲಿತಾಂಶವಾಗಿರು 
ಸಾಹಿತ್ಯ ಶಾಬ್ಲಿಕ ರಚನೆಗಳನ್ನು ಮತ್ತು ಸಾಹಿತೈ 

ತಾನೆ ಎಂದು ಸ್ಟೀಫನ್ ಗ್ರೀನ್ ಬ್ಲಾಟ್ 
ತರ ಎಂದು ವಿಂಗಡಿಸುವ ಅಭ್ಯಾಸವು ಹೇಳುತ್ತಾನೆ. ಲೇಖಕನು ಎಷ್ಟರಮಟ್ಟಿಗೆ ಸ್ವತಂತ್ರ 
ಯೂರೋಪಿನ ಪುನರುಜ್ಜಿವನ ಅವಧಿಯ 

ಅಥವಾ ಐಡಿಯಾಲಜಿಯ ಫಲಿತಾಂಶ ಎಂಬ 
ನಂತರ ಮೂಡಿದ ಐಡಿಯಾಲಜಿಗಳ ಕಾರಣ 

ಬಗ್ಗೆ ನವಚಾರಿತ್ರಿಕವಾದಿಗಳಲ್ಲಿ ವಾಗ್ವಾದಗಳು 
ದಿಂದ ಹುಟ್ಟಿಕೊಂಡದ್ದು - ಇದು ನವ ಚಾರಿತ್ರಿಕ 

ನಡೆದಿವೆ. ಕರ್ತೃವು ಐಡಿಯಾಲಜಿಯ 
ವಾದಿಗಳ ದೃಷ್ಟಿಕೋನ. ಅವರೂ ವಿಮರ್ಶೆಯ 

ಫಲಿತಾಂಶವೆಂದು ಒಪ್ಪಿದರೂ ಆತ ಸಮಾಜ 
ಸೌಲಭ್ಯಕ್ಕೆಂದು ಸಾಹಿತ್ಯಕ ಪಠ್ಯಗಳನ್ನು ಪ್ರತ್ಯೇಕ 

ದಲ್ಲಿನ ಅಧಿಕಾರ ಸ್ವರೂಪದಲ್ಲಿ ಉಂಟಾಗುವ 
ವಲಯವಾಗಿ ಗುರುತಿಸುವುದುಂಟು. ಆದರೆ 

ಬದಲಾವಣೆಗಳನ್ನು ಗ್ರಹಿಸಬಲ್ಲ ಮತ್ತು ಅಂಥ 
ಸಾಹಿತ್ಯ ಮತ್ತು ಸಾಹಿತ್ಯೇತರ ವಲಯಗಳ 

ಬದಲಾವಣೆಗೆ ಕಾರಣನೂ ಆಗಬಲ್ಲ ಎಂಬ 
ನಡುವೆ ಇರುವ ಸಂಬಂಧಗಳನ್ನು ಗುರುತಿಸು 

ನಿಲುವು ಕೂಡಾ ನವಚಾರಿತ್ರಿಕವಾದದಲ್ಲಿ 
ವುದು ಅಗತ್ಯವೆಂದು ಭಾವಿಸುತ್ತಾರೆ . ಇಂತಹ 

ಕಾಣಿಸಿಕೊಳ್ಳುತ್ತದೆ. 
ಸಂಬಂಧವನ್ನು ವಿವರಿಸಲು ವಿನಿಮಯ , 
ವ್ಯವಹಾರ , ಪ್ರಸರಣ (ಎಕ್ಸ್ ಛೇಂಜ್ , ಟ್ರಾನ್ಸಾಕ್ಷನ್ , ಓದುಗರನ್ನು ಕುರಿತ ಧೋರಣೆಗಳು : ಸಾಹಿತ್ಯಕ 
ಸರ್ಕ್ಯುಲೇಶನ್ ) ಎಂಬ ರೂಪಕಗಳನ್ನು ಬಳಸು ಪಠ್ಯದ ಕರ್ತೃವಿನಂತೆ ಓದುಗರೂ ಕೂಡತಮ್ಮ 
ತ್ತಾರೆ . ಈ ರೂಪಕಗಳು ಆಧುನಿಕ ಸಮಾಜದ ಕಾಲದ ಸಾಮಾಜಿಕ ಪರಿಸ್ಥಿತಿ ಮತ್ತು ಐಡಿಯಾ 
ಹಣಕಾಸಿನ ವ್ಯವಹಾರದ ಭಾಷೆಯಲ್ಲಿ ಲಜಿಗಳಿಂದ ರೂಪುಗೊಳ್ಳುತ್ತಾರೆ . ಇರುವುದನ್ನು 
ಸಂಸ್ಕೃತಿಯ ಭಿನ್ನವಲಯಗಳ ನಡುವೆ ಏರ್ಪ ಇರುವಂತೆಯೇ ಕಂಡು ಪಠ್ಯವೊಂದನ್ನು ವಸ್ತು 
ಡುವ ಸಂಬಂಧವನ್ನು ಸೂಚಿಸುತ್ತವೆ. ನಿಷ್ಟವಾಗಿ , ನಿರ್ಲಿಪ್ತವಾಗಿ ವ್ಯಾಖ್ಯಾನಿಸುವುದು 
ಮನುಷ್ಯ ಸ್ವಭಾವವನ್ನು ಕುರಿತ ನಿಲುವುಗಳು : ಸಾಧ್ಯ ಎಂಬುದು ಮಾನವತಾವಾದಿ ಆದರ್ಶ 
ಮನುಷ್ಯ ಸ್ವಭಾವದ ಬಗ್ಗೆ ನವಚಾರಿತ್ರಿಕ ವಾದದ ಒಂದು ಭ್ರಮೆ ಎಂದು ನವಚಾರಿತ್ರಿಕ 
ವಾದಿಗಳು ಹೊಂದಿರುವ ನಿಲುವು ಸಾಂಪ್ರದಾ ವಾದಿಗಳು ಹೇಳುತ್ತಾರೆ . ಓದುವಿಕೆಯಲ್ಲಿ ಸಹಜ 
ಯಿಕ ವಿಮರ್ಶೆಗಿಂತ ಬೇರೆಯಾದದ್ದು. ಲೇಖಕ ಅಂಗೀಕಾರ ( ನ್ಯಾಚುರಲೈಸೇಶನ್ ) ಮತ್ತು ಅಳವಡಿಸಿ 
ಅವನ ಕೃತಿಯೊಳಗಿನ ಪಾತ್ರಗಳು ಮತ್ತು ಕೊಳ್ಳುವಿಕೆ ( ಅಪ್ಲೋಪ್ರಿಯೇಶನ್ ) ಎಂಬ ಎರಡು 
ಲೇಖಕನು ಉದ್ದೇಶಿಸಿರುವ ಓದುಗರೆಲ್ಲ ಬಗೆಗಳನ್ನು ಗುರುತಿಸುತ್ತಾರೆ. ತಮ್ಮ ಸಂಸ್ಕೃತಿ 


೩೨೦ | ವಿಮರ್ಶೆಯ ಪರಿಭಾಷೆ 


ವಿಶಿಷ್ಟವಾದ ತಮ್ಮ ಕಾಲಕ್ಕೆ ಬದ್ದವಾದ ಸಂಗತಿ ವಾದಿಸುತ್ತಾರೆ . ಪ್ರಾಚೀನ ಕಾಲದ ಪಠ್ಯಗಳ 
ಗಳು ಪ್ರತಿನಿಧಿತವಾಗಿರುವ ಪಠ್ಯಗಳನ್ನು ಓದು ವ್ಯಾಖ್ಯಾನವನ್ನು ವರ್ತಮಾನ ಮತ್ತು ಭೂತ 
ವಾಗ ಅಲ್ಲಿರುವ ಸಂಗತಿಗಳು ಸಾರ್ವಕಾಲಿಕವೂ ಕಾಲಗಳ ನಡುವೆ ನಡೆಯುವ ಲೇವಾದೇವಿ 
ಸಾರ್ವದೇಶಿಕವೂ ಆದ ಮಾನವೀಯ ಮೌಲ್ಯ ಎಂದು ಭಾವಿಸುತ್ತಾರೆ . ಪ್ರಾಚೀನ ಪಠ್ಯಗಳ 
ಗಳನ್ನು ಪ್ರತಿನಿಧಿಸುತ್ತವೆ ಎಂಬಂತೆ ಓದಿಕೊಳ್ಳು ವ್ಯಾಖ್ಯಾನದ ಮೂಲಕ ಸಮಕಾಲೀನ 
ವುದು ಸಹಜ ಅಂಗೀಕಾರದ ಓದುವಿಕೆಯಾಗಿರು 

ಸಮಾಜದ ವರ್ಗ - ವರ್ಣ- ಲಿಂಗ ಆಧಾರಿತ 
ತದೆ . ಓದುಗರ ಐಡಿಯಾಲಜಿಗಿಂತ ಭಿನ್ನವಾದ 

ಅಧಿಕಾರ ವಿನ್ಯಾಸಗಳನ್ನು ಗುರುತಿಸಿಕೊಳ್ಳ 
ಐಡಿಯಾಲಜಿಯನ್ನು ಹೊಂದಿರುವ ಲೇಖಕನ ಬಹುದು ಎನ್ನುತ್ತಾರೆ . 
ಪಠ್ಯವನ್ನು ಓದುವಾಗ ಅದರಲ್ಲಿರುವ ಸಂಗತಿ ನವಚಾರಿತ್ರಿಕವಾದಿ ವಿಮರ್ಶೆಯು ೧೯೭೦ರ 
ಗಳನ್ನು ತಮ್ಮ ಸಂಸ್ಕೃತಿಯ ಪೂರ್ವಗ್ರಹಿಕೆಗಳಿಗೆ ದಶಕದಲ್ಲಿ ಸಾಹಿತ್ಯಕ ಪಠ್ಯಗಳನ್ನು ರಾಜಕಾರ 
ಹೊಂದಿಕೆಯಾಗುವಂತೆ ವ್ಯಾಖ್ಯಾನಿಸಿಕೊಳ್ಳು ಣದ ಹಿನ್ನೆಲೆಯಲ್ಲಿ ಓದಿ ವ್ಯಾಖ್ಯಾನಿಸುವುದಕ್ಕೆ 
ವುದು ಅಳವಡಿಕೆಯ ಓದಿನ ಕ್ರಮವಾಗಿರುತ್ತದೆ. ಪ್ರಾಮುಖ್ಯ ನೀಡಿತ್ತು. ೮೦ರ ದಶಕದಲ್ಲಿ 

ಸಾಂಸ್ಕೃತಿಕ ಕಾವ್ಯಮೀಮಾಂಸೆಯ (ಕಲ್ಬರಲ್ 
ವಿಮರ್ಶೆಯ ಸ್ವರೂಪವನ್ನು ಕುರಿತ ಚಿಂತನೆ | 

ಪೊಯೆಟಿಕ್ಸ್ ) ನಿರೂಪಣೆಗೆ ಪ್ರಾಮುಖ್ಯ 
ಗಳು : ನವ ಚಾರಿತ್ರಿಕವಾದಿಗಳು ತಾವು 

ದೊರೆತಿದೆ. ರಾಜಕಾರಣದ ಹಿನ್ನೆಲೆಯಲ್ಲಿ 
ಬರೆಯುವ ವಿಮರ್ಶೆಯು ಕೂಡಾ ತಮ್ಮ 

ಪಠ್ಯಗಳನ್ನು ಓದಿ ವ್ಯಾಖ್ಯಾನಿಸಿದ ವಿಮರ್ಶಕರು 
ಕಾಲದ ಪರಿಸರ ಮತ್ತು ಸಂಕಥನಗಳಿಂದ 

ಕೃತಿಕಾರನಿಗೆ ದೊರೆತಿದ್ದ ಆಶ್ರಯದ ಸ್ವರೂಪ, 
ರೂಪುಗೊಳ್ಳುತ್ತದೆ ಎಂದು ಒಪ್ಪುತ್ತಾರೆ. 

ಸೆನ್ಸಾರ್‌ಶಿಪ್ , ಮುದ್ರಣಾವಕಾಶ ಮುಂತಾದ 
ಆದ್ದರಿಂದಲೇ ತಮ್ಮ ವಿಮರ್ಶೆಯು ಪಠ್ಯದಲ್ಲಿ ವುಗಳನ್ನು ಪರಿಗಣಿಸಿ ಪ್ರಾಚೀನ ಇಂಗಿಶ್‌ 
ಪೂರ್ವಸಿದ್ಧವಾಗಿರುವ ಅರ್ಥಗಳನ್ನು ಹುಡುಕು ಪಠ್ಯಗಳು ಹೇಗೆ ಆಳುವ ವರ್ಗದ ಧೋರಣೆ 
ವುದಕ್ಕಿಂತ ಹೆಚ್ಚಾಗಿ ಸಾಹಿತ್ಯಕ ಮತ್ತು ಗಳನ್ನು ಒಳಗೊಂಡಿದ್ದವು ಎಂಬುದನ್ನು 
ಸಾಂಸ್ಕೃತಿಕ ಚರಿತ್ರೆಗಳನ್ನು ನಿರೂಪಿಸುವ ರಚನೆ ಪ್ರತಿಪಾದಿಸಿದರು . ಕೆಲವೊಮ್ಮೆ ಫ್ಯಾನ 
ಯಾಗಿರುತ್ತದೆ ಎಂದು ಹೇಳುತ್ತಾರೆ . ಹಳೆಯ ಚಿಂತನೆಗಳ ಛಾಯೆ ಇರುವ ದಮನ (ಸಪ್ರೆಶನ್ ), 
ಕಾಲದ ಕೃತಿಗಳನ್ನು ಈ ದೃಷ್ಟಿಯಿಂದ ವ್ಯಾಖ್ಯಾ ಪಲ್ಲಟ (ಡಿಸ್ ಪ್ಲೇಸ್‌ಮೆಂಟ್) , ಪರ್ಯಾಯ 
ನಿಸುವಾಗ ಅವನ್ನು ತಮ್ಮ ಇಚ್ಛೆಯಂತೆ (ಸಬ್‌ಸ್ಟಿಟ್ಯೂಶನ್) ಎಂಬ ಪರಿಕಲ್ಪನೆಗಳನ್ನು 
ಅಳವಡಿಸಿಕೊಂಡಂತಾಗುವುದಿಲ್ಲವೆ ಎಂಬ ಬಳಸಿಕೊಂಡರು . 
ಪ್ರಶ್ನೆ ಏಳುತ್ತದೆ . ಇದಕ್ಕೆ ಉತ್ತರವಾಗಿ ನವಚಾರಿ 

೭೦ರ ದಶಕದ ನವ ಚಾರಿತ್ರಿಕವಾದಿ ವಿಮರ್ಶೆ 
ತ್ರಿಕವಾದಿಗಳು ಗತಕಾಲದಿಂದ ವರ್ತಮಾನದ 

ಯು ಮುಖ್ಯವಾಗಿ ಪ್ರಾಚೀನ ಕೃತಿಗಳನ್ನೇ 
ವರೆಗಿನ ಚರಿತ್ರೆಯು ಸುಸಂಬದ್ದವಾದ ನಿರಂತರ ಪರಿಶೀಲಿಸಿದರೆ ೮೦ರ ದಶಕದಲ್ಲಿ ಸ್ತ್ರೀವಾದಿ 
ಪ್ರವಾಹದಂತೆ ಇರುವುದಿಲ್ಲ; ಚರಿತ್ರೆಯಲ್ಲಿ ವಿಮರ್ಶಕರು ಸೇರಿದಂತೆ ಇತರ ವಿಮರ್ಶಕರು 
ಸಾತತ್ಯಭಂಗ , ಛಿದ್ರತೆ ಮತ್ತು ಅಡೆತಡೆಗಳು ನವಚಾರಿತ್ರಿಕವಾದೀ ವಿಧಾನಗಳನ್ನು ಎಲ್ಲ 
ಇರುತ್ತವೆ. ಪ್ರಾಚೀನ ಕಾಲದ ಪಠ್ಯಗಳನ್ನು ಬಗೆಯ ಸಮಕಾಲೀನ ಪಠ್ಯಗಳಿಗೆ ಅನ್ವಯಿಸಿ 
ಅಪರಿಚಿತಗೊಳಿಸಿಕೊಳ್ಳುವುದರಿಂದ ಸಮ ದರು. ೯೦ರ ದಶಕದಲ್ಲಿ ನವಚಾರಿತ್ರಿಕವಾದವು 
ಕಾಲೀನ ಐಡಿಯಾಲಜಿಗಳಿಗೂ ಪಠ್ಯವು ರಚಿತ ವಿರಚನವಾದವನ್ನು ಹಿಂದೆ ತಳ್ಳಿ ತಾತ್ವಿಕವಾಗಿ 
ವಾದ ಕಾಲದ ಐಡಿಯಾಲಜಿಗಳಿಗೂ ಇರುವ ಮತ್ತು ಪ್ರಯೋಗಾತ್ಮಕವಾಗಿ ಮುನ್ನೆಲೆಗೆ 
ವ್ಯತ್ಯಾಸಗಳನ್ನು ಕಂಡುಕೊಳ್ಳಬಹುದು ಎಂದು ಬಂದಿವೆ. 


ವಿಮರ್ಶೆಯ ಪರಿಭಾಷೆ | ೩೨೧ 


ಸಾಂಸ್ಕೃತಿಕ ಕಾವ್ಯಮೀಮಾಂಸೆಯು ನಿರ್ದಿಷ್ಟ ಸೂಚಿಸುವ ಸಲುವಾಗಿ ನವೋದಯ ಎಂಬ 
ಕಾಲಘಟ್ಟವೊಂದರಲ್ಲಿ ಸಾಹಿತ್ಯಕ ಮತ್ತು ಮಾತು ಆನಂತರ ಬಳಕೆಯಾಗತೊಡಗಿತು. 
ಸಾಹಿತ್ಯೇತರ ಪಠ್ಯಗಳಲ್ಲಿ ಹೇಗೆ ಸಮಾನವಾದ “ ಹತ್ತೊಂಬತ್ತು - ಇಪ್ಪತ್ತನೇ ಶತಮಾನದಲ್ಲಿ 
ಸಾಮಾಜಿಕ ಆಸಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಪಶ್ಚಿಮದ ಪ್ರೇರಣೆಯಿಂದ ಇಡೀ ಭಾರತೀಯ 
ಎಂಬುದನ್ನು ಬಯಲು ಮಾಡುವ ಉದ್ದೇಶ ಪರಿಸರದಲ್ಲಿ ಯಾವ ಒಂದು ಪುನರುಜ್ಜಿವನ 
ವನ್ನು ಹೊಂದಿವೆ. ಸ್ಟೀಫನ್ ಕ್ರೀಮ್ ಬ್ಲಾಟ್ ಅಥವಾ ಬದಲಾವಣೆ ಕಾಣಿಸಿಕೊಂಡಿತೋ 
ಈ ಬಗೆಯ ಪ್ರಮುಖ ಚಿಂತಕ. 

ಅದನ್ನು ಸಮರ್ಪಕವಾಗಿ ಸೂಚಿಸುವ ಪದ 
ಇಂಗ್ಲೆಂಡಿನ ಸಾಹಿತ್ಯ ಚಿಂತಕರು ವಿಮರ್ಶಕರು 

ವಾಗಿದೆ ” ಎಂದು ನವೋದಯ ಎಂಬ ಪರಿ 

ಕಲ್ಪನೆಯನ್ನು ಜಿ . ಎಸ್ . ಶಿವರುದ್ರಪ್ಪ ( ಸಮಗ್ರ 
ಸಾಂಸ್ಕೃತಿಕ ವಸ್ತುವಾದ (ಕಲ್ಬರಲ್ ಮೆಟೀರಿಯ 
ಲಸಂ) ಎಂದು ತಮ್ಮ ಚಿಂತನಾ ಧಾರೆಯನ್ನು 

ಗದ್ಯ , ಭಾಗ ೨ , ೨೨೪ ) ಸಮರ್ಥಿಸುತ್ತಾರೆ . 
ವಿವರಿಸುತ್ತಾರೆ. ರೇಮಂಡ್ ವಿಲಿಯಮ್ಸ್ ಈ 

ನವೋದಯ ಎಂಬ ಮಾತು ಪಾಶ್ಚಿಮಾತ್ಯ ವಸ 
ಪರಿಭಾಷೆಯನ್ನು ಸೃಷ್ಟಿಸಿದ. ತನ್ನ ಮೂಲಭೂತ 

ಹಾತುಶಾಹಿ ಹಾಗೂ ಅದರ ಪರಿಣಾಮವಾದ 
ಗ್ರಹಿಕೆಗಳಲ್ಲಿ ಇದು ನವಚಾರಿತ್ರಿಕವಾದಕ್ಕಿಂತ 

ಇಂಗ್ಲಿಶ್ ಶಿಕ್ಷಣದಿಂದ ನಮ್ಮ ಬದುಕಿನಲ್ಲಿ 

ಸಂಭವಿಸಿದ ವಿಚಾರಗಳ ಉತ್ಕರ್ಷ , ಹಳೆಯ 
ಭಿನ್ನವಾದುದಲ್ಲ. 

ಮತ್ತು ಹೊಸ ಮನೋಧರ್ಮಗಳ ಘರ್ಷಣೆ 
ಹೆಚ್ಚಿನ ಓದಿಗೆ: Louis Althussaer , Lenin and Phi 

ಯ ಪರಿಣಾಮ ಮತ್ತು ಭಾರತದ ರಾಜಕೀಯ , 
losophy and Other Essays, ೧೯೬೯ ; Paul RbinoV, 
ed ., The Focault Reader,OE ee ; Clifford Geertz , 

ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜಿವನ 
The Interpretation of Cultures, ೧೯೭೩ ; H . Arm . ಇವೆಲ್ಲವನ್ನು ಸೂಚಿಸುತ್ತದೆ . ಈ ಅವಧಿಯ 
Vesser, ed ., The New Historicism, ೧೯೮೯ ; ಮಲೆಯಾಳಂ ಸಾಹಿತ್ಯವನ್ನು ಕಾಲ್ಪನಿಕಂ , 
Stephen Greenblatt , Learning to Curse : Essays 

ಗುಜರಾತಿ ಸಾಹಿತ್ಯವನ್ನು ಮಸ್ಟ್ , ಅಸ್ಸಾಮೀ 
in Early Modern Culture, ೧೯೯೦ ; Raymond Wil 
liams , Marxism and Literature, ೧೯೬೬: Terry 

ಸಾಹಿತ್ಯವನ್ನು ನವನ್ಯಾಸ್ , ತೆಲುಗು ಸಾಹಿತ್ಯ 
Eagleton, Marxism and Literary Criticism, ವನ್ನು ಭಾವ ಕವಿತ್ವ , ತಮಿಳು ಸಾಹಿತ್ಯವನ್ನು 
೧೯೭೬ ; Dominick La Capra, History and Criti ಕರ್ಪನೈ , ಹಿಂದಿ ಮರಾಠಿ ಸಾಹಿತ್ಯಗಳನ್ನು 

ಸ್ವಚ್ಛಂದ, ಪಂಜಾಬಿ , ಸಿಂಧಿ , ಉರ್ದು, 
೨೧೯ . ನವೋದಯ ಮತ್ತು ನಮ್ಮ ನವೋ 

ಕಾಶ್ಮೀರಿ, ಒರಿಯಾ ಸಾಹಿತ್ಯಗಳನ್ನು 
ದಯ ಎಂಬ ಪರಿಕಲ್ಪನೆಯನ್ನು ಮೊದಲು 

ರೊಮಾಂಟಿಕ್‌ಗೆ ಸಮೀಪದ ಪ್ರಾಂತೀಯ 
ನೀಡಿದವರು ಕುವೆಂಪು ಅವರು . ಈ ಮಾತು 

ಪದಗಳನ್ನು ಬಳಸಿ ಗುರುತಿಸುವ ಪರಿಪಾಠವಿದೆ. 
ನವ್ಯ ಚಳುವಳಿಯ ಸಂದರ್ಭದ ಲೇಖಕರು 
ತಮಗಿಂತ ಹಿಂದಿನ , ಸುಮಾರಾಗಿ ಈ ನವ್ಯ , ಪ್ರಗತಿಶೀಲ, ಬಂಡಾಯ - ದಲಿತ 
ಶತಮಾನದ ಎರಡನೆಯ ದಶಕದಿಂದ ರಚಿತ ಚಳುವಳಿಗಳಿಗಿಂತ ನವೋದಯ ಭಿನ್ನವಾಗಿ 
ವಾದ ಸಾಹಿತ್ಯವನ್ನು ರಮ್ಮ ಸಾಹಿತ್ಯ ಎಂದು ಕಾಣುತ್ತದೆ . ಅದು ಪ್ರಜ್ಞಾಪೂರ್ವಕ ವಿಚಾರ 
ನಿಂದಾತ್ಮಕವಾಗಿ ಕರೆಯತೊಡಗಿದರು. ರಮ್ಯ ಧಾರೆ , ಸಾಹಿತ್ಯೇತರ ಆಸಕ್ತಿಗಳು , ಹಾಗೂ 
ಎಂಬ ಪರಿಭಾಷೆ ಇಂಗ್ಲಿಶ್‌ನ ರೊಮಾಂಟಿಕ್ ಒಂದು ಗುಂಪಿನ ನಾಯಕತ್ವಗಳನ್ನು ಹೊಂದಿ 
ಎಂಬ ಪದದ ಅನುಕರಣೆ ಎಂಬ ಅರ್ಥವನ್ನು ಬೆಳೆದ ಚಳುವಳಿಯಲ್ಲ ' ಎಂದು ಎಚ್ . ಎಸ್ . 
ಒಳಗೊಂಡಿತ್ತು. ಆದರೆ ಹೊಸಗನ್ನಡ ಸಾಹಿತ್ಯದ ರಾಘವೇಂದ್ರರಾವ್ (ಕನ್ನಡ ಸಾಹಿತ್ಯ ಸಂದರ್ಭ , 
ಆರಂಭಿಕ ಚಳುವಳಿಯ ಸ್ವಂತಿಕೆ , ವೈಶಿಷ್ಟ್ಯಗಳನ್ನು ಪುಟ ೩೨) ಗುರುತಿಸುತ್ತಾರೆ . ಅವರೇ ಮುಂದು 


cism. 


೩೨೨ | ವಿಮರ್ಶೆಯ ಪರಿಭಾಷೆ 


ವರೆದು ನವೋದಯ ಲೇಖಕರ ಬರವಣಿಗೆಯು ಆಯಾಮಗಳನ್ನು ಸೇರಿಸಿದೆ. ನವೋದಯದ 
ಸಮುದಾಯದ ಪರಿಮಿತ ಭಾಗವೊಂದರ ಲೇಖಕರ ಮನೋಧರ್ಮದಲ್ಲಿ ಸಮಾನವಾದ 
ಅಪಾರ ಪ್ರತಿಭೆಯನ್ನು ಒಳಗೊಂಡಿದೆಯೆನ್ನುವ ಕೆಲವು ಲಕ್ಷಣಗಳನ್ನು ಗುರುತಿಸಲು ಸಾಧ್ಯವಿರು 
ಮಾತು ಚಳುವಳಿಯ ಗುಣ ದೋಷಗಳೆರ ವಂತೆಯೇ ಅವರು ಒಬ್ಬೊಬ್ಬರ ವೈಶಿಷ್ಟ 
ಡನ್ನೂ ಹೇಳುತ್ತದೆ ಅನ್ನುತ್ತಾರೆ . ನವೋದಯ ಗಳನ್ನೂ ಗುರುತಿಸಲು ಸಾಧ್ಯವಿದೆ. ಬಂಡಾಯ 
ಸಾಹಿತ್ಯವೂ ಸಾಮಾಜಿಕ , ತಾತ್ವಿಕ ಮತ್ತು ದಲಿತ ಚಳವಳಿಯ ನಂತರ ಮತ್ತು ಅದರ 
ರಾಜಕೀಯ ನಿಲುವುಗಳನ್ನು ಹೊಂದಿತ್ತೆಂಬು ಒಂದು ಅಂಶವಾಗಿ ಸಾಹಿತ್ಯ ವಸ್ತುವಿನಲ್ಲಿ 
ದನ್ನು ಇಂದು ಖಚಿತವಾಗಿ ಗುರುತಿಸಲು ಬಹಿರ್ಮುಖತೆ , ಧೋರಣೆಯಲ್ಲಿ ಪ್ರಗತಿ 
ಸಾಧ್ಯವಿದೆ. 

ಪರತೆ , ರೂಪದಲ್ಲಿ ಸರಳತೆಗಳನ್ನು ಗುರುತಿಸ 
ನವೋದಯ ಎಂಬ ಮಾತು ಆ ಕಾಲಘಟ್ಟದ 

ಬಹುದು ಮತ್ತು ಇದನ್ನು ಪುನರ್ನವೋದಯ 
ಕಾವ್ಯ , ಕಥೆ , ಕಾದಂಬರಿ ಮತ್ತು ನಾಟಕ ಪ್ರಕಾರ 

ಅಥವ ಹೊಸ ನವೋದಯವೆಂದು ಗುರುತಿ 
ಗಳಿಗೂ ಅನ್ವಯವಾಗುತ್ತದೆ . ಕರ್ನಾಟಕದ 

ಸಲು ಸಾಧ್ಯವಿದೆ ಎಂಬ ಅಭಿಪ್ರಾಯವೂ ಇದೆ 
ಭೌಗೋಳಿಕ ಮತ್ತು ರಾಜಕೀಯ ವಿಭಾಗ 

(ನೋಡಿ, ಕನ್ನಡ ಸಾಹಿತ್ಯ ಸಂದರ್ಭ). 
ಗಳಿಂದಾಗಿ ಉತ್ತರ ಕರ್ನಾಟಕ , ಕರಾವಳಿ ಮತ್ತು ನವೋದಯ ಸಾಹಿತ್ಯದ ಮುಖ್ಯ ಲಕ್ಷಣಗಳನ್ನು 
ಹಳೆಯ ಮೈಸೂರಿನ ನವೋದಯ ಸಾಹಿತ್ಯದ ಹೀಗೆ ಗುರುತಿಸಬಹುದು: ೧ . ಪರಂಪರೆ ಮತ್ತು 
ಚಹರೆಗಳು ಬೇರೆ ಬೇರೆಯಾಗಿರುವುದನ್ನು ಪ್ರಭಾವಗಳ ನಡುವೆ ಸಮತೋಲನವನ್ನು 
ಗುರುತಿಸಬಹುದು. ತನಗಿಂತ ಹಿಂದಿನ ಕಾಯ್ದುಕೊಳ್ಳುವ ಅಪೇಕ್ಷೆ ೨ . ಭಾವಗೀತೆ, 
ಸಾಹಿತ್ಯದ ಬಗ್ಗೆ ಕಟುವಾಗದೆ , ಅವುಗಳಿಂದಲೂ ಕಾದಂಬರಿ , ಸಣ್ಣಕತೆ , ನಾಟಕ , ಪ್ರಬಂಧ 
ಲಾಭ ಪಡೆದಿರುವುದು ನವೋದಯ ಚಳುವಳಿ ಮೊದಲಾದ ಹೊಸ ರೂಪಗಳ ಆವಿಷ್ಕಾರ 
ಯೋಂದೇ ; ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ೩ . ಓದುಗ ಸಮುದಾಯದ ಸೃಷ್ಟಿ ಮತ್ತು 
ಸಂಭವಿಸಿದ ನಿಜವಾದ ಕ್ರಾಂತಿಕಾರಿ ಚಳುವಳಿ ಅಭಿರುಚಿ ನಿರ್ಮಾಣದ ಅಪೇಕ್ಷೆ ೪ . ಉದಾರ 
ಯೆಂದರೆ ನವೋದಯ ಸಾಹಿತ್ಯ ಚಳುವಳಿ ವಾದೀ ನಿಲುವು, ಮಾನವತಾವಾದದ ಒಲವು 
ಮಾತ್ರವೇ ಎಂಬ ನಿಲುವನ್ನು ಶಂಕರ ಮೊಕಾಶಿ ೫ . ಸಾಮಾಜಿಕ , ರಾಜಕೀಯ ತಿಳಿವಳಿಕೆಗಳು 
ಪುಣೇಕರ ವ್ಯಕ್ತಪಡಿಸುತ್ತಾರೆ (ನೋಡಿ, ಸಾಹಿತ್ಯ ಸೃಷ್ಟಿಗೆ ಆನುಷಂಗಿಕವೆಂಬ ಧೋರಣೆ 
ಪುಣೇಕರ ಅವರ ಸಾಹಿತ್ಯ ಮತ್ತು ಅಭಿರುಚಿ ೬ . ವಸ್ತು ವಿವರಗಳಲ್ಲಿ ಪ್ರಾದೇಶಿಕತೆಗೆ ಬೆಲೆ 
ಪುಸ್ತಕ ). ನವೋದಯ ಸಾಹಿತ್ಯ ರಚನೆಯಲ್ಲಿ ಕೊಟ್ಟರೂ ಒಟ್ಟು ಧೋರಣೆಯಲ್ಲಿ ರಾಷ್ಟ್ರೀಯ 
ತೊಡಗಿದವರ ಕನಿಷ್ಠ ಮೂರುಪೀಳಿಗೆಗಳನ್ನು ವಾದದ ಮುಖ್ಯ ಪ್ರವಾಹದಲ್ಲಿ ಬೆರೆಯುವ 
ಗುರುತಿಸಲು ಸಾಧ್ಯವಿದೆ. ಬಿ . ಎಂ .ಶ್ರೀ , ಪಂಜೆ, ಅಪೇಕ್ಷೆ, ತಿಲಕ್ ಪ್ರಣೀತ ಉಗ್ರಗಾಮೀ ಮತ್ತು 
ಗೋವಿಂದ ಪೈ , ಡಿವಿಜಿ, ಮಾಸ್ತಿ ಮೊದಲಾ ಗಾಂಧಿ ಪ್ರಣೀತ ಸೌಮ್ಯ ರಾಷ್ಟ್ರೀಯವಾದ 
ದವರು ಮೊದಲನೆಯ ; ಬೇಂದ್ರೆ , ಕುವೆಂಪು, ಎಂಬ ಎರಡೂ ಮಾದರಿಯ ಅಳವಡಿಕೆ 
ಪುತಿನ , ಕಾರಂತ ಎರಡನೆಯ ; ಅಡಿಗ, ೭ . ಸಂವಹನಶೀಲ ಭಾಷೆಯನ್ನು ರೂಪಿಸಿ 
ನರಸಿಂಹಸ್ವಾಮಿ , ಕಣವಿ , ಶಿವರುದ್ರಪ್ಪ ಮೂರ ಕೊಳ್ಳುವ ಆಸಕ್ತಿ ೮. ಕವಿತೆಗಳ ಅನುಭವ 
ನೆಯ ನವೋದಯ ಪೀಳಿಗೆಯ ಲೇಖಕರಾಗಿ ಅಮೂರ್ತತೆಗೆ ಹೆಚ್ಚು ಒಲಿದದ್ದಾದರೆ ಕಥಾ 
ದ್ದಾರೆ . ಒಂದೊಂದು ಪೀಳಿಗೆಯ ಸಾಹಿತ್ಯದಲ್ಲಿ (ಕುವೆಂಪು ಮತ್ತು ಕಾರಂತ ಅವರ 
ನವೋದಯ ಮನೋಧರ್ಮಕ್ಕೆ ಹೊಸ ಕಥಾ ಜಗತ್ತುಗಳನ್ನು ಹೊರತುಪಡಿಸಿ) ಅನುಭವ 


ವಿಮರ್ಶೆಯ ಪರಿಭಾಷೆ | ೩೨೩ 


ವಿವರಗಳಿಗಿಂತ ಬೌದ್ದಿಕ ಗ್ರಹಿಕೆ ಮತ್ತು ಸಂಪ್ರದಾಯದಲ್ಲಿ ಇನ್ನು ಮುಂದೆ ಉತ್ತಮ 
ಸಾಹಿತ್ಯಕ ಮರುರಚನೆಯ ಅಪೇಕ್ಷೆ ೯ . ವೈದಿಕ ಕಾವ್ಯ ಬರುವ ಸಂಭವ ಕಡಮೆ ಎಂಬಷ್ಟು 
ಧರ್ಮದ ಅಮೂರ್ತ ನೆಲೆಗಳ ವೈಭವೀಕರಣ ಅರ್ಥವಲ್ಲದೆ ಆ ಸಂಪ್ರದಾಯ ಸತ್ವಶಾಲಿಯಾಗಿ 
ಮತ್ತು ಅವೈದಿಕ/ಮೂರ್ತ ನೆಲೆಗಳ ಖಂಡನೆ ದ್ದಾಗ ಅದರಲ್ಲಿ ರಚಿತವಾದ ಉತ್ತಮ ಕೃತಿಗಳಿಗೆ 
೧೦. ಭಾಷೆಯು ವಿಚಾರಗಳ ವಾಹಕ ಬೆಲೆಯಿಲ್ಲ ಎಂದರ್ಥವಲ್ಲ . ಇದೇ ರೊಮ್ಯಾಂ 
ಮತ್ತು ಪ್ರೇರಕವಾಗಬೇಕೆಂಬ ಉದ್ದೇಶದಿಂದ ಟಿಕ್ ಸಂಪ್ರದಾಯದ ಪುನರವತಾರ ಮತ್ತೆ 
ಮೂಡಿದ ಪ್ರಯೋಗಶೀಲತೆ ೧೧ . ಬದುಕನ್ನು ಇನ್ನು ಮುಂದೆ ಆಗಿ ಹೊಸ ಕೃತಿಗಳು 
ಕುರಿತ ಆಶಾವಾದ ಮತ್ತು ಸಿನಿಕತನದಲ್ಲದ ಹುಟ್ಟಲಾರವು ಎಂತಲೂ ಅರ್ಥವಲ್ಲ ” ಎಂದು 
ಧೋರಣೆ. 

ಹೇಳಿದರು. ಹೀಗೆ ನವ್ಯ ಚಳವಳಿಯನ್ನು ಕೇವಲ 

ಬಾಹ್ಯ ತಂತ್ರ ಮತ್ತು ಮನೋಧರ್ಮ ಎಂದು 
ನವೋದಯ ಸಾಹಿತ್ಯಕ್ಕೆ ವಿರುದ್ಧ ಧ್ರುವವಾಗಿ 
ನವ್ಯ ಸಾಹಿತ್ಯವನ್ನು ಪರಿಗಣಿಸುವುದುಂಟು . 

ವ್ಯಾಖ್ಯಾನಿಸುವ ಎರಡು ದೃಷ್ಟಿಗಳು ಪ್ರಧಾನ 
ನವ್ಯ ಎಂಬ ಮಾತನ್ನು ಇಂಗ್ಲಿಶ್‌ನ ಮಾಡರ್ನ್ 

ವಾಗಿ ಕಾಣುತ್ತವೆ. ಕುರ್ತಕೋಟಿಯವರು 
ಪದದ ಸಮಾನಾರ್ಥಕವೆಂದು ಭಾವಿಸಲಾಗಿದೆ . 

ನವ್ಯತೆಯು ಪಶ್ಚಿಮದಿಂದ ಎರವಲು ತಂದ 

ಧೋರಣೆಯೇ ಹೊರತು ನವ್ಯ ಸಾಹಿತ್ಯಕ್ಕೆ 
ಆದರೆ ಕನ್ನಡದ ಮತ್ತು ಪಶ್ಚಿಮದ ನವ್ಯ ಸಾಹಿತ್ಯ 

ಪ್ರೇರಕವಾಗುವ ಸಂಗತಿಗಳು ಈ ನೆಲದವಲ್ಲ 
ಗಳಲ್ಲಿ ಮುಖ್ಯವಾದ ಕೆಲವು ವ್ಯತ್ಯಾಸಗಳೂ 
ಇವೆ. ಕನ್ನಡದಲ್ಲಿ ಸಾಹಿತ್ಯವನ್ನು ಐತಿಹಾಸಿಕ 

ಎಂಬ ನಿಲುವನ್ನು ತೀರ ಮೊದಲಿನಿಂದಲೂ 
ವಾಗಿ ಪ್ರಾರಂಭ ಮಾಡಿದವರೆಂದು ಪರಿಗಣಿತ 

ಪ್ರತಿಪಾದಿಸಿಕೊಂಡು ಬಂದವರು. ಹಾಗೆಯೇ 
ರಾಗಿರುವ ವಿ .ಕೃ . ಗೋಕಾಕ್ ಅವರು ತಮ್ಮ 

ಶಂಕರಮೊಕಾಶಿ ಪುಣೇಕರ ಅವರು ನವ್ಯತೆ 

ಯನ್ನು ಕ್ರಾಂತಿಕಾರಿ ಎಂದು ಕರೆಯುವುದು ತಪ್ಪು 
ನವ್ಯತೆ ( ೧೯೭೫) ಎಂಬ ಪುಸ್ತಕದಲ್ಲಿ “ನವ್ಯ 
ಕಾವ್ಯದ ಪ್ರಯೋಗದಲ್ಲಿ ಕಂಡುಬರುವುದು 

ಎಂದು ನವ್ಯತೆಯ ಉತ್ಕರ್ಷದ ಅವಧಿಯಲ್ಲಿ 

ಹೇಳಿದವರು . ಇದಕ್ಕೆ ವಿರುದ್ಧವಾಗಿ ನವ್ಯ 
ತಾತ್ವಿಕ ಕ್ರಾಂತಿಯಲ್ಲ; ಒಂದು ನೂತನ ತಾಂತ್ರಿಕ 
ವಿಧಾನವೆಂದು ಹೇಳಬೇಕಾಗಿದೆ. ನವ್ಯಕಾವ್ಯ 

ಸಾಹಿತ್ಯದ್ದು ಪಾಶ್ಚಾತ್ಯ ಮನೋಧರ್ಮವನ್ನು 
ಆಧ್ಯಾತ್ಮಿಕವಾದದ ಇಲ್ಲವೆ ಸಮತಾವಾದದ 

ವುದು ಸರಿಯಲ್ಲ, ಬರವಣಿಗೆಯ ಕ್ರಮಕ್ಕೂ 
ವಿರುದ್ಧ ಎಬ್ಬಿಸಿದ ಬಂಡಲ್ಲ ” ಎನ್ನುತ್ತಾರೆ. ನವ್ಯ 

ಭಾವಿಸುವ ಕ್ರಮಕ್ಕೂ ಅನ್ನೋನ್ಯ ಸಂಬಂಧವಿದೆ 
ಕಾವ್ಯವು ಮಾನವ ಕೇಂದ್ರವುಳ್ಳ ಹೂಮನಿಸ್ಟ್ 

ಯೆಂದು ತಿಳಿದಿರುವುದರಿಂದಲೇ , ಇದು 
ಧೋರಣೆಯಾಗಿ ರೂಪುಗೊಳ್ಳಬೇಕೆಂದೂ 

ಬರಿಯ ಶೈಲಿಯಾಗಿ ಉಳಿಯದೆ, ದೃಷ್ಟಿಯಲ್ಲಿನ 
ಬಯಸಿದ್ದರು. ನವ್ಯತೆಯನ್ನು ಕೇವಲ ತಂತ್ರ 

ಕ್ರಾಂತಿಯೂ ಆಗಿ ಪರಿಣಮಿಸಿದೆ ” ಎಂದು 
ವೆಂದು ತಿಳಿಯುವುದಕ್ಕೆ ವಿರುದ್ಧವಾದ ನಿಲು 

ಅನಂತಮೂರ್ತಿ ಪ್ರಜ್ಞೆ ಮತ್ತು ಪರಿಸರದಲ್ಲಿ 
ವನು ಗೋಪಾಲಕಷ್ಣ ಅಡಿಗರ ಪತಿಪಾದನೆ ( ೧೯೬೧) ವಾದಿಸಿದರು . 
ಗಳಲ್ಲಿ ಕಾಣಬಹುದು . ತಮ್ಮ ಮಣ್ಣಿನ ವಾಸನೆ ಕನ್ನಡ ನವ್ಯಸಾಹಿತ್ಯದ ಮುಖ್ಯ ಲಕ್ಷಣಗಳನ್ನು 
( ೧೯೬೬) ಪುಸ್ತಕದ ಲೇಖನಗಳಲ್ಲಿ ಸೂಕ್ಷ್ಮ ಜ್ಞ ಹೀಗೆ ಗುರುತಿಸಬಹುದು: ನವ್ಯ ಸಾಹಿತ್ಯವು 
ನಾದ ಕವಿಯು ತನ್ನ ಸುತ್ತಲ ಪರಿಸರ ಮತ್ತು ತನಗಿಂತ ಹಿಂದಿನ ಸಾಹಿತ್ಯ ಪ್ರಸ್ಥಾನವಾದ 
ಜಗತ್ತು ಹೇಗೆ ಜಟಿಲವಾಗುತ್ತಿದೆ ಎಂಬುದನ್ನು ನವೋದಯವನ್ನು ರಮ್ಯವೆಂದು ಕರೆದು 
ಅರಿತು ಬರೆಯಬೇಕಾಗುತ್ತದೆ , ಒಂದು ಪ್ರತಿಭಟಿಸಿದರೂ ಆಶಯಗಳಲ್ಲಿ ಉದಾರ 
ಸಂಪ್ರದಾಯದ ಸತ್ವ ತೀರಿತೆಂದರೆ , ಆ ಮಾನವತಾವಾದವನ್ನು ತಿರಸ್ಕರಿಸಲಿಲ್ಲ. 


೩೨೪ | ವಿಮರ್ಶೆಯ ಪರಿಭಾಷೆ 


೨ . ಮನುಷ್ಯನನ್ನು ಸಾಹಿತ್ಯದ ಕೇಂದ್ರವೆಂದು ಇಲ್ಲಿ ನಡೆಯಲಿಲ್ಲ ೧೦ . ನವ್ಯ ಕಾದಂಬರಿಗಳಲ್ಲಿ 
ಭಾವಿಸಿದರೂ ತನ್ನ ಸುತ್ತಲ ಸಮಾಜ ಮತ್ತು ದೃಷ್ಟಿಕೋನ ಪ್ರಧಾನವಾದ ನಿರೂಪಣಾ ತಂತ್ರಕ್ಕೆ 
ಪರಿಸರದಿಂದ ಬೇರ್ಪಟ್ಟಂತಿರುವ ವ್ಯಕ್ತಿ ನವ್ಯ ಪ್ರಾಮುಖ್ಯ ಲಭಿಸಿತು. 
ಸಾಹಿತ್ಯದ ಮುಖ್ಯ ಕಾಳಜಿಯಾಗಿ ಕಾಣುತ್ತಾನೆ 
೩ . ವ್ಯಕ್ತಿತ್ವದ ಅಂತರಂಗ ಪರಿಶೀಲನೆಗೆ ಅತಿ 

ನವ್ಯ ಸಾಹಿತ್ಯವನ್ನು ವಿರೋಧಿಸಿದ ಬ್ರಾಹ್ಮ 

ಣೇತರ ಸಾಹಿತಿಗಳು ಕೆಲವು ಮುಖ್ಯ ಆಕ್ಷೇಪ 
ಹೆಚ್ಚಿನ ಪ್ರಾಮುಖ್ಯ ಸಂದಿತು. “ನವೋದಯದ 
ಆತ್ಮನಿಷ್ಠ ಅಂತರ್ಮುಖತೆ ಭಾವದ ಉತ್ಕಟತೆ 

ಗಳನ್ನು ಎತ್ತಿದ್ದಾರೆ . ಅವುಗಳೆಂದರೆ, ಭಾರತದಲ್ಲಿ 
ಯದಾದರೆ , ನವ್ಯದ ಅಂತರ್ಮುಖತೆ 

ಬ್ರಾಹ್ಮಣ ಅನುಭವ ಅಮೂರ್ತವಾದದ್ದು , 
ಅನುಭವದ ಒಳಸೂಕ್ಷ ಗಳ ಪರಿವೆಯಿಂದ 

ಬ್ರಾಹ್ಮಣೇತರರ ಅನುಭವ ಮೂರ್ತವಾದದ್ದು , 
ಉಂಟಾಗುವಂಥದು. ನವೋದಯದ ಆತ್ಮನಿಷ್ಠ 

ಕನ್ನಡ ಸಾಹಿತ್ಯದಲ್ಲಿ ಸೃಜನಶೀಲತೆಯ ದೃಷ್ಟಿ 
ದೃಷ್ಟಿ ಮನುಷ್ಯ ಚೈತನ್ಯದ ಅನನ್ಯತೆ, ಅಸೀಮತೆ , 

ಯಿಂದ ಮಹತ್ವದ್ದೆಂಬಂಥದನ್ನು ಸೃಷ್ಟಿಸುವುದಕ್ಕೆ 
ಅಮೇಯತೆಗಳ ಬಗೆಗಿನ ನಂಬಿಕೆಯ ಹಿನ್ನೆಲೆ 

ಬ್ರಾಹ್ಮಣ ಸಾಹಿತಿಗಳಿಂದ ಸಾಧ್ಯವಿಲ್ಲ; ನವ್ಯ 
ಯಲ್ಲಿ ಪ್ರಕಟವಾಗುವಂಥದ್ದಾದರೆ ನವ್ಯದ 

ಸಾಹಿತ್ಯವು ಮುಖ್ಯವಾಗಿ ಬ್ರಾಹ್ಮಣ ಸಾಹಿತ್ಯ ; 
ವ್ಯಕ್ತಿನಿಷ್ಠ ದೃಷ್ಟಿ ಮನುಷ್ಯನ ಅನನ್ಯತೆಯನ್ನು ಇಬ್ಬರುಅದನಶೀಲ 

ನವ್ಯರು ತಮ್ಮ ಸೃಜನಶೀಲ ಅನುಭವದ ಕೊರತೆ 
ಗೌರವಿಸುವುದಾದರೂ ಮನುಷ್ಯ ಚೈತನ್ಯದ 

ಯನ್ನು ತುಂಬಿಕೊಳ್ಳುವುದಕ್ಕೆ , ತಮ್ಮದು ಹೊಸ 
ಅಸೀಮ ಅಮೇಯತೆಗಳನ್ನು ನಂಬುವಂಥ 

ಸೃಷ್ಟಿ ಎಂಬ ಭ್ರಮೆಯನ್ನು ಹುಟ್ಟಿಸಲಿಕ್ಕೆ , 
ದಲ್ಲ ” ( ಜಿ . ಎಚ್ . ನಾಯಕ್ , ನಿರಪೇಕ್ಷ, ೩೩ , 

ಪಾಶ್ಚಾತ್ಯ ಸಾಹಿತ್ಯದ ಅನುಭವ ಮಾದರಿಗಳನ್ನು 
೧೯೮೪) , ೪ . ಅಭಿವ್ಯಕ್ತಿಯ ಸರಳತೆಗಿಂತ 

ತಮ್ಮದೆಂದು ಚಲಾವಣೆ ಮಾಡಿದ್ದಾರೆ; 
ಸಾಹಿತ್ಯ ರೂಪದ ಸಮಗ್ರತೆಗೆ ಪ್ರಾಮುಖ್ಯ 

ಅನುಭವದ ಗಟ್ಟಿತನವಿಲ್ಲದ್ದರಿಂದ ತಂತ್ರದ 
ಸಂದಿತು. ಸಂಕೀರ್ಣ, ಜಟಿಲ ಮನಸ್ಥಿತಿಯನ್ನು 

ಹೆಸರಿನಲ್ಲಿ ಸಂಕೇತ, ಪ್ರತಿಮೆ ಇತ್ಯಾದಿ ' ಬೆದರು 
ವ್ಯಕ್ತಪಡಿಸುವ ಶಾಬ್ಲಿಕ ರೂಪವೂ ಸಂಕೀರ್ಣ, ಗೊಂಬೆಗಳನ್ನು ಸೃಷ್ಟಿಸಿದ್ದಾರೆ; ನವ್ಯಸಾಹಿತ್ಯವು 
ಜಟಿಲವಾಗಿರಬೇಕೆಂಬ ನಂಬಿಕೆ ಮೂಡಿತು | ಮಧ್ಯಮ ವರ್ಗದ ಪೊಳ್ಳುಮೌಲ್ಯಗಳನ್ನು 
೫ . ಇದರಿಂದಾಗಿ ಮುಖ್ಯವಾಗಿ ಕಾವ್ಯ ಬಯಲಿಗೆಳೆಯುವ ಕೆಲಸ ಮಾಡಿದರೂ ಅದಕ್ಕೆ 
ಸ್ವಪ್ರಜ್ಞೆಯ ಅಭಿವ್ಯಕ್ತಿಯಾಗಿ ಸಂವಹನಶೀಲತೆ ಮೂಲಭೂತ ಬದಲಾವಣೆ ಬೇಕಾಗಿಲ್ಲ; 
ಯನ್ನು ಕಳೆದು ಕೊಂಡಿತು ೬ . ನಗರ ಕೇಂದ್ರಿತ, ಬದಲಾವಣೆಯ ಪ್ರಶ್ನೆ ಬಂದಾಗ ಅದು ತಟಸ್ಥ 
ಮಧ್ಯಮ ಮತ್ತು ಮೇಲು ಮಧ್ಯಮವರ್ಗದ ನಿಲುವನ್ನು ತಳೆಯುತ್ತದೆ; ಯೂರೋಪಿಯನ್ 
ಶಿಕ್ಷಿತ ಜನ ಸಮುದಾಯದ ಧೋರಣೆಗಳಿಗೆ ನವ್ಯಸಾಹಿತ್ಯವು ಇತಿಹಾಸ ಮತ್ತು ಪ್ರಗತಿಯ 
ಹೆಚ್ಚಿನ ಪ್ರಾಮುಖ್ಯ ಸಂದಿತು ೭ . ಅಸ್ತಿತ್ವವಾದದ ಕಲ್ಪನೆಗಳನ್ನು ತಿರಸ್ಕರಿಸಿ ಬಂಡವಾಳಶಾಹಿಯ 
ಪ್ರಭಾವ ಸಾಕಷ್ಟು ದೊಡ್ಡಪ್ರಮಾಣದಲ್ಲಿಯೇ ಅತಿರೇಕದ ನಿಲುವು ಎಂಬಂತೆ ವ್ಯಕ್ತವಾಯಿತು, 
ಆಯಿತು. ಹೀಗಾಗಿ ವ್ಯಕ್ತಿಯ ಅನುಭವ ಆದ್ದರಿಂದ ಪಾಶ್ಚಾತ್ಯ ನವ್ಯವನ್ನು ವಿರೋಧಿಸು 
ಪ್ರಾಮಾಣ್ಯಕ್ಕೆ ಸಿಗಬೇಕಾದುದಕ್ಕಿಂತ ಹೆಚ್ಚಿನ .. ವುದೆಂದರೆ ಬಂಡವಾಳಶಾಹಿಯನ್ನು ವಿರೋಧಿ 
ಮಹತ್ವ ಸಂದಿತು ೮. ಸಂಸ್ಕೃತಿ, ಸಂಪ್ರದಾಯ , ಸಿದಂತೆಯೇ ; ಕನ್ನಡ ನವ್ಯ ಇದಕ್ಕೆ ತದ್ವಿರುದ್ದ 
ಸಾಮಾಜಿಕ ಆಚರಣೆ ಇವುಗಳನ್ನು ಪ್ರಶ್ನಿಸುವುದು ವಾದದ್ದು. ಏಕೆಂದರೆ ಕನ್ನಡನವ್ಯ ಪ್ರಗತಿ 
ವ್ಯಂಗ್ಯ ದೃಷ್ಟಿಯಿಂದ ಪರಿಶೀಲಿಸುವುದು ಹೆಚ್ಚಿತು . ಪರತೆಯ ಮುಖವಾಡವನ್ನು ಹಾಕಿಕೊಂಡರೂ 
೯ . ಪಾಶ್ಚಾತ್ಯರಲ್ಲಿ ನವ್ಯ ಸಾಹಿತ್ಯಕ್ಕೂ ಮಾರ್ಕ್ಸ್ ಸಾಂಪ್ರದಾಯಿಕತೆಯನ್ನು ಎತ್ತಿಹಿಡಿಯುತ್ತದೆ 
ವಾದಕ್ಕೂ ನಡುವೆ ನಡೆದಂಥ ಗಂಭೀರ ಚರ್ಚೆ ಮತ್ತು ಪ್ರಗತಿ ವಿರೋಧಿ ಶಕ್ತಿಗಳೊಡನೆ 


ವಿಮರ್ಶೆಯ ಪರಿಭಾಷೆ | ೩೨೫ 


ಗುಟ್ಟಾಗಿ ಶಾಮೀಲಾದಂತೆ ಕಾಣುತ್ತದೆ ; ಆದ್ದ ವಿಮರ್ಶೆಕರೆಲ್ಲ ಸಾಮಾನ್ಯವಾಗಿ ಸಂಪ್ರದಾಯ 
ರಿಂದ ಕನ್ನಡ ನವ್ಯ ಅಪಾಯಕಾರಿಯಾದದ್ದು . ವಾದೀ ರಾಜಕೀಯ ಧೋರಣೆಗಳನ್ನು 
ಹೆಚಿನ ಓದಿಗೆ: ಎಚ್ .ಎಸ್ . ರಾಘವೇಂದ್ರ ರಾವ್ ಹೊಂದಿದ್ದರು . ಮಾರ್ಕ್ಸ್‌ವಾದ ಮತ್ತು ಇತರ 
ಹಾಡೆ ಹಾದಿಯ ತೋರಿತು (೧೯೯೬ ); ಡಿ . ಆರ್ . ಎಡಪಂಥೀಯ ಧೋರಣೆಗಳ ವಿರೋಧಿಗಳಾ 
ನಾಗರಾಜ, ಅಮೃತ ಮತ್ತು ಗರುಡ ( ೧೯೮೩ ); ಶಕ್ತಿ ಗಿದ್ದರು. ಸಾಹಿತ್ಯ ಕೃತಿಯ ಸ್ವಾಯತ್ತತೆ , ಕೃತಿ 
ಶಾರದೆಯ ಮೇಳ ( ೧೯೮೯ ); ಕೆ. ವಿ . ನಾರಾಯಣ , ನಿಷ ವಿಮರ್ಶೆ, ಕತಿಯ ಭಾಷಿಕ ಸರೂಪಕ್ಕೆ 
ಬೇರು ಕಾಂಡ ಚಿಗುರು ( ೧೯೯೭) ; ಜಿ .ಎಸ್ . ಶಿವ | 

ಆದ್ಯತೆ , ಕೃತಿ ಬಾಹ್ಯ ವಿಮರ್ಶಾ ಪರಿಕರಗಳ 
ರುದ್ರಪ್ಪ , ಸಮಗ್ರ ಗದ್ಯ ಸಂಪುಟ ೨ ( ೧೯೯೪); ( ಸಂ ) 
ಹೊಸಗನ್ನಡ ಕಾವ್ಯದ ಎರಡು ಮಾರ್ಗಗಳು; ( ಸಂ ) . 

ನಿರಾಕರಣೆ , ಕೃತಿಯ ಪ್ರಭಾವ ಮತ್ತು 
ಕನ್ನಡ ಸಾಹಿತ್ಯ ಸಂದರ್ಭ ( ೧೯೯೦); ( ಸಂ ) ಕನ್ನಡ ಚಾರಿತ್ರಿಕ , ಸಾಮಾಜಿಕ ಹಿನ್ನೆಲೆಗಳ ತಿಳಿವು ಕೃತಿ 
ಸಾಹಿತ್ಯ ಮತ್ತು ರಾಷ್ಟ್ರೀಯತೆ; ಎಚ್ . ಎಂ . ಚನ್ನಯ್ಯ , ವಿಶ್ಲೇಷಣೆಗೆ ಅನಗತ್ಯವೆಂಬ ನಂಬಿಕೆ ಇವು ನ್ಯೂ 
ಕನ್ನಡ ನವ್ಯ ಚಳವಳಿ ( ಲೆ ) , ಕನ್ನಡ ಸಾಹಿತ್ಯ ಸಂದರ್ಭ 

ಕ್ರಿಟಿಸಿಸಂನ ಕೆಲವು ಮುಖ್ಯ ಧೋರಣೆಗಳು . 
ಪುಸ್ತಕದಲ್ಲಿ ( ೧೯೯೦) ; ಜಿ .ಎಚ್ . ನಾಯಕ್ , ನಿರಪೇಕ್ಷ 
( ೧೯೮೪) ; ಅನಿವಾರ್ಯ ( ೧೯೮೦) ; ವಿ .ಕೃ . 

ಕನ್ನಡದಲ್ಲಿ ೧೯೬೦ರ ದಶಕದ ಮಧ್ಯಭಾಗ 
ಗೋಕಾಕ , ನವ್ಯತೆ ( ೧೯೭೫); ಎಂ . ಗೋಪಾಲಕೃಷ್ಣ ದಿಂದ ನವ್ಯ ವಿಮರ್ಶೆಯ ಆರಂಭವನ್ನು 
ಅಡಿಗ , ನಡೆದು ಬಂದ ದಾರಿ ( ೧೯೫೨); ಮಣ್ಣಿನ ಗುರುತಿಸಬಹುದು. ಆದರೆ ಕನ್ನಡದ ನವ್ಯ 
ವಾಸನೆ ( ೧೯೬೬); ಜಿ .ಎಸ್ . ಶಿವರುದ್ರಪ್ಪ , ಗತಿಬಿಂಬ 

ವಿಮರ್ಶೆಯ ಸ್ವರೂಪವು ಅಮೇರಿಕೆಯ ನ್ಯೂ 
( ೧೯೬೪) ; ಟಿ . ಪಿ . ಅಶೋಕ, ನವ್ಯ ಕಾದಂಬರಿಯ 

ಕ್ರಿಟಿಸಿಸಂಗಿಂತ ಹಲವಾರು ಅಂಶಗಳಲ್ಲಿ ಭಿನ್ನ 
ಪ್ರೇರಣೆಗಳು ( ೧೯೭೯ ) ; ಶಂಕರಮೊಕಾಶಿ ಪುಣೇಕರ , 
ಸಾಹಿತ್ಯ ಮತ್ತು ಅಭಿರುಚಿ ( ೧೯೮೧) ; ಯು .ಆರ್ . 

ವಾಗಿದೆ . 
ಅನಂತಮೂರ್ತಿ, ಪ್ರಜ್ಞೆ ಮತ್ತು ಪರಿಸರ ( ೧೯೭೧) ; 

ನವ್ಯ ವಿಮರ್ಶೆಯ ಪಂಥವು ಐ . ಎ . ರಿಚರ್ಡ್ಸ್‌ನ 
ಶಾಂತಿನಾಥ ದೇಸಾಯಿ , ನವ್ಯಸಾಹಿತ್ಯ ದರ್ಶನ 
( ೧೯೯೦); ಕೀರ್ತಿನಾಥ ಕುರ್ತಕೋಟಿ, ಯುಗಧರ್ಮ 

ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಂ 
ಮತ್ತು ಸಾಹಿತ್ಯ ದರ್ಶನ; ನವ್ಯ ಕಾವ್ಯ ಪ್ರಯೋಗ; ( ೧೯೨೪) , ಪ್ರಾಕ್ಟಿಕಲ್ ಕ್ರಿಟಿಸಿಸಂ ( ೧೯೨೯ ) 
( ೧೯೬೩) ನೂರು ಮರ ನೂರು ಸ್ವರ (೧೯೯೮). ಮತ್ತು ಟಿ . ಎಸ್ . ಎಲಿಯಟ್‌ನ ವಿಮರ್ಶಾತ್ಮಕ 
೨೨೦ . ನವ ವಿಮರ್ಶೆ New Criticism ಪ್ರಬಂಧಗಳಿಂದ ಮುಖ್ಯ ಪ್ರೇರಣೆಗಳನ್ನು 
ನ್ಯೂ ಕ್ರಿಟಿಸಿಸಂ ಅಮೆರಿಕೆಯಲ್ಲಿ ೧೯೪೦ರ 

ಪಡೆದುಕೊಂಡಿದೆ . ಅಮೆರಿಕೆಯ ನವ್ಯ 
ದಶಕದಿಂದ ೬೦ರ ದಶಕದವರೆಗೆ ಪದಾನ ವಿಮರ್ಶೆಯು ತನ್ನ ಕಾಲದಲ್ಲಿ ಪ್ರಚಲಿತವಾಗಿದ್ದ 
ವಾಗಿದ್ದ ವಿಮರ್ಶಾ ಪಂಥ. ಜಾನ್ ಕ್ರೋ ರಾನ್ 

ಸಾಹಿತ್ಯ ವಿಮರ್ಶೆಯ ಧೋರಣೆಗಳನ್ನು 

ವಿರೋಧಿಸಿತು . ಆಗ ಕವಿಯ ಜೀವನ ಚರಿತ್ರೆ , 
ಸಂ ೧೯೪೧ರಲ್ಲಿ ದಿ ನ್ಯೂ ಕ್ರಿಟಿಸಿಸಂ ಎಂಬ 
ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ. ಅಂದಿ 

ಸಾಹಿತ್ಯ ಕೃತಿಯ ಸಾಮಾಜಿಕ ಸಂದರ್ಭ ಮತ್ತು 
ನಿಂದ ಸಾಹಿತ್ಯ ವಿಮರ್ಶೆಯ ಒಂದು ನಿರ್ದಿಷ್ಟ ನಿರ್ದಿಷ್ಟ ಕತಿಯು ಅದ ಯನ ಒನೆಲೆಗೆ 

ಸಾಹಿತ್ಯ ಚರಿತ್ರೆಗಳಿಗೆ ಹೆಚ್ಚಿನ ಪ್ರಾಮುಖ್ಯವಿದ್ದು 
ಸಿದ್ದಾಂತ ಮತ್ತು ಪ್ರಯೋಗಗಳಿಗೆ ಅದೇ ಹೆಸರು 

ಸಂದಿತ್ತು. ನವ್ಯ ವಿಮರ್ಶೆಯು ಸಾಹಿತ್ಯಾಧ್ಯಯ 
ಅನ್ವಯವಾಗತೊಡಗಿತು . ಇಂಗ್ಲೆಂಡ್‌ನ 

ನದ ಈ ಧೋರಣೆಗಳನ್ನು ಖಂಡಿಸಿ ನಿರ್ದಿಷ್ಟ 
ಚಿಂತಕರ ಪ್ರತಿಪಾದನೆಗಳ ತಳಹದಿ ಇದ್ದರೂ 

ಕೃತಿಯೊಂದರ ವಿವರವಾದ ಪರಿಶೀಲನೆಗೆ 
ನವ್ಯವಿಮರ್ಶೆ ಬೆಳೆದದ್ದು ಮಾತ್ರ ಅಮೆರಿಕೆ ಗಮನ ನೀಡುವುದು ಅಗತ್ಯವೆಂದು ಪ್ರತಿಪಾದಿ 
ಯಲ್ಲಿ, ಅಲ್ಲಿ ಅದು ಸಾಹಿತ್ಯ ಶಿಕ್ಷಣದ ಒಂದು ಸಿತು. ಅಮೆರಿಕೆಯ ದಕ್ಷಿಣ ರಾಜ್ಯಗಳಿಂದ 
ಸಿದ್ದಾಂತವಾಗಿ ಬೆಳೆಯಿತು. ಅಮೆರಿಕೆಯ ನವ್ಯ ಬಂದ ಕ್ಸಿಯಾಂತ್ ಬೂಕ್ ಮತು ರಾಬರ್ಟ್ 


೩೨೬ | ವಿಮರ್ಶೆಯ ಪರಿಭಾಷೆ 


ಪೆನ್‌ ವಾರೆನ್ ಇಬ್ಬರೂ ಸೇರಿ ಅಂಡರ್‌ ಮಾಡುವ ಪರಿಣಾಮ ಇವುಗಳಿಗೆ ಗಮನ ನೀಡ 
ಸ್ಪ್ಯಾಂಡಿಂಗ್ ಪೊಯಿಟ್ರಿ ( ೧೯೩೮) ಮತ್ತು ಬಾರದು. ನಿರ್ದಿಷ್ಟ ಕೃತಿಯೊಂದನ್ನು ಮೌಲ್ಯ 
ಅಂಡರ್ ಸ್ಟ್ಯಾಂಡಿಂಗ್ ಫಿಕ್ಷನ್ ( ೧೯೪೩ ) ಮಾಪನ ಮಾಡುವಾಗ ಲೇಖಕನ ಜೀವನ 
ಎಂಬ ಎರಡು ಪಠ್ಯ ಪುಸ್ತಕಗಳನ್ನು ರಚಿಸಿದರು . ಚರಿತ್ರೆ , ಕೃತಿಯು ರಚನೆಯಾದ ಕಾಲದ 
ಇವರು ಪ್ರತಿಪಾದಿಸಿದ ಸಾಹಿತ್ಯ ಅಧ್ಯಯನದ ಸಾಮಾಜಿಕ ಸಂದರ್ಭ ಮತ್ತು ಬೀರುವ 
ವಿಧಾನವು ಮುಂದಿನ ಎರಡು ಮೂರು ಮಾನಸಿಕ ಮತ್ತು ನೈತಿಕ ಪರಿಣಾಮಗಳಿಗೆ 
ದಶಕಗಳ ಕಾಲ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಗಮನ ನೀಡಬಾರದು. ಸಾಹಿತ್ಯ ಚರಿತ್ರೆಯಲ್ಲಿ 
ಸಾಹಿತ್ಯ ವಿಮರ್ಶೆಯ ಅಧಿಕೃತ ಮಾದರಿಯಾಗಿ ಆ ಕೃತಿಗೆ ಇರುವ ಸ್ಥಾನವೇನು, ಕೃತಿಯ 
ಮನ್ನಣೆಯನ್ನು ಪಡೆಯಿತು. ಕರ್ನಾಟಕದಲ್ಲಿ ವಸ್ತುವಿನ ಸ್ವರೂಪವೇನು ಎಂಬ ಸಂಗತಿಗಳು 
೭೦ರ ದಶಕವನ್ನು ನವ್ಯ ವಿಮರ್ಶೆ ಮತ್ತು ಮುಖ್ಯವಲ್ಲ , ಕೃತಿಯೊಂದರ ವಸ್ತುನಿಷ್ಟ 
ಪ್ರಾಯೋಗಿಕ ವಿಮರ್ಶೆಗಳ ಉಚ್ಛಾಯ ಕಾಲ ವಿಶ್ಲೇಷಣೆ ಮತ್ತು ಮೌಲ್ಯಮಾಪನವೇ ಮುಖ್ಯ 
ವೆಂದು ಗುರುತಿಸಬಹುದು. ಅಲೆನ್ ಟೇಟ್ , ವಾದದ್ದು. ನವ್ಯ ವಿಮರ್ಶೆಯು ಕೃತಿಯೊಂದನ್ನು 
ಆರ್‌ . ಪಿ . ಬ್ಲಾಕರ್‌ ಮತ್ತು ವಿಲಿಯಂ ಕೆ . 

ಅದರ ಪರಿಸರ ಮತ್ತು ಪ್ರಭಾವಗಳಿಂದ 
ವಿಮ್ ಸಟ್ ಇವರು ಇತರ ಪ್ರಮುಖ ನವ್ಯ 

ಬೇರ್ಪಟ್ಟ ವಸ್ತುವಾಗಿ ಗಮನಿಸುವುದರಿಂದ 
ವಿಮರ್ಶಕರು . ಇಂಗ್ಲೆಂಡಿನಲ್ಲಿ ಎಫ್ . ಆರ್ . 

ಅದನ್ನು ರೂಪನಿಷ್ಠವಾದದ ಒಂದು ಉಪ 
ಲೀವಿಸ್‌ನ ವಿಮರ್ಶಾ ವಿಧಾನವು ಅಮೆರಿಕೆಯ 

ವಿಭಾಗ ಎಂದು ಪರಿಗಣಿಸುವುದುಂಟು. 
ನವ್ಯ ವಿಮರ್ಶೆಯೊಂದಿಗೆ ಅನೇಕ ವಿಷಯ ೩ . ವಿಮರ್ಶೆಯ ವಿಧಾನ : ನವ್ಯ ವಿಮರ್ಶೆಯ 
ಗಳಲ್ಲಿ ಸಹಮತವನ್ನು ಹೊಂದಿತ್ತು. ಕೃತಿಯ ವಿವರಣೆ ( ಎಕ್ಸ್ಪ್ಲಿಕೇಶನ್ ) ಅಥವ ನಿಕಟ 
ನವ್ಯ ವಿಮರ್ಶೆಯ ಪ್ರಮುಖ ಧೋರಣೆಗಳನ್ನು 

ಓದುವಿಕೆಯ (ಕ್ಲೋಸ್ರೀಡಿಂಗ್ ) ಮುಖಾಂತರ 

ಕೃತಿಯೊಂದರ ವಿವಿಧ ಘಟಕಗಳ ನಡುವೆ 
ಈ ಮುಂದಿನಂತೆ ಗುರುತಿಸಬಹುದು. 

ಇರುವ ಸಂಕೀರ್ಣ ಸಂಬಂಧ ಮತ್ತು ಅರ್ಥ 
೧ . ಕಾವ್ಯದ ಸ್ವಾಯತ್ತತೆ : `ಕಾವ್ಯವನ್ನು ಕಾವ್ಯ ಸಂದಿಗ್ಧತೆಗಳನ್ನು ಗುರುತಿಸಲು ಪ್ರಯತ್ನಿಸುತ್ತದೆ. 
ವೆಂದೇ ಪರಿಗಣಿಸಬೇಕಲ್ಲದೇ ಮತ್ತೇನೂ ಆಗಿ 

೪ . ನವ್ಯ ವಿಮರ್ಶೆಯು ಕೃತಿಯ ಶಾಬ್ಲಿಕ 
ಅಲ್ಲ ಎಂದು ಎಲಿಯಟ್ ಹೇಳಿದ . ಕಾವ್ಯವು 

ಸ್ವರೂಪಕ್ಕೆ ಅತಿ ಹೆಚ್ಚಿನ ಮನ್ನಣೆಯನ್ನು 
ಸ್ವತಂತ್ರವಾದ ಸ್ವಯಂಪೂರ್ಣವಾದ ಶಾಬ್ಲಿಕ 

ನೀಡುತ್ತದೆ. ಸಾಹಿತ್ಯವನ್ನು ವಿಶಿಷ್ಟವಾದ ಭಾಷೆ 
ವಸ್ತು ಎಂಬುದು ನವ್ಯ ವಿಮರ್ಶೆಯ ಕೇಂದ್ರ 

ಎಂದು ಪರಿಗಣಿಸುತ್ತದೆ. ಸಾಹಿತ್ಯ ಭಾಷೆಯು 
ಕಲ್ಪನೆಯಾಗಿದೆ . ಅದಕ್ಕೆ ಅನುಗುಣವಾಗಿ 

ವಿಜ್ಞಾನದ , ದಿನನಿತ್ಯದ ಮತ್ತು ತರ್ಕದ ಭಾಷೆ 
ಸಾಹಿತ್ಯ ವಿಮರ್ಶೆಯ ಮೊದಲ ನಿಯಮ 

ಗಳಿಗಿಂತ ಭಿನ್ನವಾದ ಸ್ವರೂಪವನ್ನು ಹೊಂದಿದೆ. 
ವೆಂದರೆ ಅದು ವಸ್ತುನಿಷ್ಠವಾಗಿರತಕ್ಕದ್ದು, 

ಕವಿತೆಯೊಂದರ ಪದ ಮತ್ತು ಅರ್ಥಗಳು ಹೇಗೆ 
ವಸ್ತುವಿನ ಗುಣಲಕ್ಷಣಗಳನ್ನು ಹೇಳತಕ್ಕದ್ದು 

ಹೊಂದಿಕೊಳ್ಳುತ್ತವೆ ಎಂದು ಗಮನಿಸುವುದ 
ಮತ್ತು ಕೃತಿಯು ತನ್ನಷ್ಟಕ್ಕೆ ತಾನು ಸ್ವಾಯತ್ತವಾಗಿ 

ರಿಂದ ಸಾಹಿತ್ಯ ಭಾಷೆಯ ವೈಶಿಷ್ಟ್ಯವನ್ನು ತಿಳಿಯ 
ಇರುವಂಥದ್ದು ” ಎಂಬುದನ್ನು ಗುರುತಿಸುವುದು 

ಬಹದು. ಸಂಕೇತ, ಪ್ರತಿಮೆ , ಅಲಂಕಾರಗಳು 
ಎಂದು ರಾನ್ಸಮ್ ಹೇಳಿದ. 

ಇವು ಸಾಹಿತ್ಯ ಭಾಷೆಯ ಮುಖ್ಯ ಅಂಶಗಳು . 
೨ . ಕೃತಿನಿಷೆ: ಓದುಗರು ಕೃತಿಕಾರರ ಉದ್ದೇಶ ಕವಿತೆಯ ಒಟ್ಟು ಶಿಲ್ಪಕ್ಕೂ ಅದರಲ್ಲಿ ಬಳಕೆ 
ಮತ್ತು ಕೃತಿಯು ತಮ್ಮ ಮೇಲೆ ಉಂಟು ಯಾಗುವ ಶಬ್ದ ಅರ್ಥಗಳಿಗೂ ಸಾವಯವ 


ವಿಮರ್ಶೆಯ ಪರಿಭಾಷೆ | ೩೨೭ 


ಸಂಬಂಧವಿದೆ. ಕೇವಲ ಒಟ್ಟು ತಾತ್ಪರ್ಯದ ನೀಡುವ ಪ್ರಾಧಾನ್ಯ , ಬಂಧ, ಕರ್ಷಣ , ದನಿ , 
ಮಟ್ಟಕ್ಕೆ ಕವಿತೆಯ ವ್ಯಾಖ್ಯಾನವನ್ನು ಇಳಿಸುವುದು ಟೆಕ್ಸ್‌ ಸ್ಪಕ್ಟರ್ , ಟೆನ್ಯನ್ , ಟೊನ್, 
ಸರಿಯಾದ ಕ್ರಮವಲ್ಲ. 

ಟೆಕ್ಚರ್‌ ಮುಂತಾದ ನಿಗೂಢ ಪಾರಿಭಾಷಿಕ 

ಗಳ ಬಳಕೆ ಮತ್ತು ಪಠ್ಯವೊಂದರ ಅಸಂಭಾವ್ಯ 
೫ . ಸಾಹಿತ್ಯ ಪ್ರಕಾರಗಳ ನಡುವೆ ಭಿನ್ನತೆ 

ಸ್ಥಳಗಳಲ್ಲೂ ವ್ಯಂಗ್ಯ , ಸಂಧಿಗ್ಧತೆ ಮತ್ತು 
ಇದ್ದರೂ ಆ ಭಿನ್ನತೆ ತೀರ ಮುಖ್ಯವಾದುದಲ್ಲ. 

ವಿರೋಧಾಭಾಸಗಳನ್ನು ಹುಡುಕುವ ದುರ 
ಸಾಹಿತ್ಯ ಕೃತಿಯ ಭಾವಗೀತೆ, ಕಥನ ಅಥವಾ 

ಭ್ಯಾಸದ ಪ್ರಚೋದನೆ ಮತ್ತು ಸೃಜನಶೀಲ 
ನಾಟಕೀಯ ಈ ಯಾವುದೇ ರೂಪದಲ್ಲಿದ್ದರೂ 

ಓದುವಿಕೆಗೆ ಅವಕಾಶ ನಿರಾಕರಣೆ ಈ ಎಲ್ಲ 
ಪಾತ್ರ , ಚಿಂತನೆ ಮತ್ತು ಪ್ಲಾಟ್‌ಗಳಿಗಿಂತ , ಪದ, 

ದೋಷಗಳು ನವ್ಯ ವಿಮರ್ಶೆ ಪಂಥದಲ್ಲಿ 
ಪ್ರತಿಮೆ ಮತ್ತು ಸಂಕೇತಗಳು ಮುಖ್ಯವಾಗು 

ಕಾಣುತ್ತವೆ ಎಂದು ಆಪಾದಿಸಲಾಗಿದೆ. 
ತವೆ . ಕೃತಿಯ ಭಾಷಿಕ ಅಂಶಗಳು ಮುಖ್ಯವಾದ 
ಒಂದು ಥೀಮ್‌ನ ಸುತ್ತ ವ್ಯವಸ್ಥಿತವಾಗಿ ನವ್ಯ ವಿಮರ್ಶೆಯ ಸಿದ್ದಾಂತ ಮತ್ತು ಅನ್ವಯ 
ಇರುತ್ತವೆ . ಈ ಥೀಮ್ ಅನ್ನು ಕೇಂದ್ರ ಎಂದು ದಲ್ಲಿ ಈ ದೋಷಗಳನ್ನು ಗುರುತಿಸುವುದು ಈಗ 
ಗುರುತಿಸಲಾಗುತ್ತದೆ . ಕರ್ಷಣ (ಟೆನ್), ವ್ಯಂಗ್ಯ ಸುಲಭವಾಗಿದೆ . ಹಾಗೆಯೇ ನವ್ಯ ವಿಮರ್ಶೆಯ 
(ಐರನಿ) ಮತ್ತು ವಿರೋಧಾಭಾಸಾಗಳ ( ಪ್ಯಾರಡಾಕ್ಸ್ ) ಕೆಲವು ಸಾಧನೆಗಳನ್ನು ಮರೆಯುವಂತಿಲ್ಲ. ನವ್ಯ 
ಮುಖಾಂತರ ವೈರುಧ್ಯಗಳ ಸಮತೋಲನವನ್ನು . ವಿಮರ್ಶೆಯು ಸಾಹಿತ್ಯ ಕೇಂದ್ರಿತ ಅಧ್ಯಯನಗಳ 
ಸಾಧಿಸುವುದರಿಂದ ಕೃತಿಗೆ ಮೌಲಿಕತೆ ಪ್ರಾಪ್ತ ಬೆಳವಣಿಗೆಗೆ ಪ್ರಚೋದನೆಯನ್ನು ಒದಗಿಸಿತು . 
ವಾಗುತ್ತದೆ. ಕವಿತೆಯೊಂದು ಅರ್ಥಗಳ ಬಂಧ ಐತಿಹಾಸಿಕವಾಗಿ ನೋಡುವುದಾದರೆ ಅದರ 
ವಾಗಿರುತ್ತದೆ . ಸಾಂಕೇತಿಕ ಕ್ರಿಯೆ ಮತ್ತು ಪ್ರತಿಮೆ ಮಿತಿಗಳು ಮತ್ತು ಸಾಧ್ಯತೆಗಳನ್ನು ಕಂಡು 
ಗಳು ಕವಿತೆಯೊಂದರ ಅರ್ಥವಿನ್ಯಾಸವನ್ನು ಕೊಂಡಿದ್ದರಿಂದಲೇ ಸಂರಚನಾವಾದ , 
ನಿರ್ಧರಿಸುತ್ತವೆ . 

ವಾಚಕಾಭಿಮುಖ ವಿಮರ್ಶೆ ಬೆಳೆಯಲು ಸಾಧ್ಯ 
ನವ್ಯ ವಿಮರ್ಶೆಯ ಮಿತಿಗಳು ಮತ್ತು ಸಾಧನೆ 

ವಾಯಿತು. ಸಾಹಿತ್ಯವು ಗಂಭೀರವಾಗಿ ಓದುವಿ 
ಗಳು : ೧೯೭೦ರ ದಶಕದಿಂದ ನವ್ಯ 

ಕೆಗೆ ಅರ್ಹವಾದದ್ದು ಎಂಬುದನ್ನು ತೋರಿಸಿ 
ವಿಮರ್ಶೆಯ ಪ್ರಸ್ಥಾನವು ಹಲವಾರು ಕಾರಣ 

ಕೊಟ್ಟುಸೂಕ್ಷ್ಮವಿಶ್ಲೇಷಣೆಯನ್ನು ವ್ಯಾಪಕವಾಗಿ 
ಗಳಿಗಾಗಿ ಆಕ್ಷೇಪಿಸಿ ಅಲ್ಲಗಳೆಯಲಾಗುತ್ತಿದೆ. 

ಬಳಕೆಗೆ ತಂದದ್ದು ನವ್ಯ ವಿಮರ್ಶೆಯ ಪ್ರಸ್ಥಾನದ 
ನವ್ಯ ವಿಮರ್ಶೆಯ ಬೌದ್ದಿಕತೆ ಮುಗ್ಧವಾದದ್ದು, 

ಮುಖ್ಯ ಸಾಧನೆ . 
ಅದರ ವಿಧಾನ ನಿಷ್ಪಲವಾದದ್ದು ಪಠ್ಯಬಾಹ್ಯ ಹೆಚ್ಚಿನ ಓದಿಗೆ: ಗಿರಡ್ಡಿ ಗೋವಿಂದರಾಜ , ನವ್ಯ 
ವಾದ ಸಂಗತಿಗಳು , ಕೃತಿಯ ಅರ್ಥವನ್ನು ವಿಮರ್ಶೆ; ಎಂ . ಜಿ . ಕೃಷ್ಣಮೂರ್ತಿ , ಆಧುನಿಕ 
ಬೆಳಗುವುದಕ್ಕೆ ಸಹಾಯಕವಾಗಬಹುದಾದರೂ 

ಭಾರತೀಯ ಸಾಹಿತ್ಯ ಮತ್ತು ಇತರ ಲೇಖನಗಳು ; 

ಜಿ .ಎಸ್ . ಶಿವರುದ್ರಪ್ಪ , ಸಂ ., ಕನ್ನಡ ವಿಮರ್ಶೆಯ 
ಅವನ್ನು ತಿರಸ್ಕರಿಸಬಹುದು; ಲೇಖಕ ಮತ್ತು 

ನೆಲೆಬೆಲೆ ; ಪ್ರಾಯೋಗಿಕ ವಿಮರ್ಶೆ; ಶಾಂತಿನಾಥ 
ಓದುಗರ ವ್ಯಕ್ತಿತ್ವವನ್ನು ಕುರಿತ ತಿರಸ್ಕಾರ , ದೇಸಾಯಿ , ನವ್ಯ ಸಾಹಿತ್ಯ ದರ್ಶನ ; ಬಿ . ದಾಮೋದರ 
ವಿದ್ಯಾರ್ಥಿಗಳ ಸ್ವತಂತ್ರ ವಿಶ್ಲೇಷಣೆಗೆ ಅವಕಾಶ ರಾವ್ , ಆಯಾಮಗಳು ; ಯು .ಆರ್ . ಅನಂತಮೂರ್ತಿ, 
ಕೊಡದಿರುವ ಪ್ರಜಾಸತ್ತಾತ್ಮಕವಲ್ಲದ ಧೋರಣೆ ; 

ಮುನ್ನುಡಿಗಳು ; ಕೀರ್ತಿನಾಥಕುರ್ತಕೋಟಿ, ನವ್ಯಕಾವ್ಯ 

ಪ್ರಯೋಗ . I. A . Richards , Principles of Literary 
ಕೃತಿಯ ಸಾವಯವ ಐಕ್ಯವನ್ನು ಪ್ರತಿಪಾದಿಸಲೇ 

Criticism , ೧೯೨೪ ಮತ್ತು Practical Criticism, 
ಬೇಕೆಂಬ ಹಠ ; ಎಲಿಜೆಬೀತನ್ , ಮೆಟಫಿಸಿ 

OE 9€ ; Cleanth Brooks, The Well Wrought Urn , 
ಕಲ್ ಮತ್ತು ಆಧುನಿಕ ಭಾವಗೀತೆಗಳಿಗೆ ೧೯೪೭ ; W .K . Wimsatt, The Verbal Icon. 


೩೨೮ | ವಿಮರ್ಶೆಯ ಪರಿಭಾಷೆ 


೧೯೫೪ ; Rene Wellek and Austin Waren , Theory ಸಷಿಯಾದ ಸಾಹಿತ್ಯ ಮತ್ತು ಕಲೆಗಳನ್ನು ವಿವರಿ 
ofLiterature, ೧೯೭೩ ; Robert W , Stallman , Cri 

ಸಲು ನವೋತ್ತರ ಅಥವ ಪೋಸ್ಟ್ ಮಾಡರ್ನ್ 
tiques and essays in Criticism , OEVE ; W .K . 
Wimsatt, ed., Explication as criticism , ೧೯೬೩ ; 

ಎಂಬ ಮಾತನ್ನು ಬಳಸಲಾಗುತ್ತದೆ . ನಾಯ್ತಿ 
R.S. Crane, Critics and Criticism, Ancient and ಗಳು ನಡೆಸಿದ ಜನಾಂಗ ಹತ್ಯೆ , ಅಣುಬಾಂಬಿ 
Modern , ೧೯೫೨ ಮತ್ತು The Languages of Criti ನಿಂದ ಉಂಟಾಗಬಹುದಾದ ಪೂರ್ಣ 
cism and the Structure of Poetry, ೧೯೫೩ ; Gerald 

ವಿನಾಶದ ಭಯ , ಸತತವಾಗಿ ನಡೆಯುತ್ತ 
Graff , Poetic Statement and Critical Dogma, 
೧೯೭೦ , Frank Lentricchis , After the New Criti 

ಬಂದಿರುವ ಪರಿಸರ ವಿನಾಶ ಮತ್ತು 
cism, ೧೯೮೦ . 

ಜನಸಂಖ್ಯಾ ಹೆಚ್ಚಳ ಇವುಗಳ ಹಿನ್ನೆಲೆಯಲ್ಲಿ 
೨೨೧. ನವೋತ್ತರ Post Modern ಪೋಸ್ಟ್ 

ನವೋತ್ತರ ಎಂಬ ಚಿಂತನೆ ಪಶ್ಚಿಮದಲ್ಲಿರೂಪು 
ಮಾಡರ್ನ್ ಕನ್ನಡದಲ್ಲಿ ನವೋತ್ತರ ಎಂಬ 

ಗೊಂಡಿತು . ಪಾಶ್ಚಾತ್ಯ ನವ್ಯ ಸಾಹಿತ್ಯ ಮತ್ತು 
ಮಾತು ನವ್ಯಸಾಹಿತ್ಯ ಚಳುವಳಿಯ ನಂತರ 

ಕಲೆಗಳು ಸಂಪ್ರದಾಯಕ್ಕೆತೋರಿದ ವಿರೋಧ 
ಸೃಷ್ಟಿಗೊಂಡ ಸಾಹಿತ್ಯ ಕೃತಿಗಳ ಗುಣಲಕ್ಷಣಗ 

ವನ್ನು ನವೋತ್ತರ ಮಾರ್ಗ ಮುಂದುವರೆಸಿತು . 
ಳನ್ನು ವಿವರಿಸುವ ಪದವಾಗಿ ಮಾತ್ರ ಬಳಕೆಯಾ 

ಅಷ್ಟೇ ಅಲ್ಲ , ನವ್ಯತೆಯೂ ಒಂದು ಸಂಪ್ರದಾ 

ಯವಾಗಿ ನೆಲೆಗೊಂಡಿದ್ದರಿಂದ ನವ್ಯ ಮಾರ್ಗದ 
ಗುತ್ತಿದೆ . ಈ ಅರ್ಥದಲ್ಲಿ ಇದು ದಲಿತ , 

ಚಿಂತನೆಗಳನ್ನೂ ಪ್ರಶ್ನಿಸಿತು. ಮುಖ್ಯವಾಗಿ ನವ್ಯ 
ಬಂಡಾಯ ಮುಂತಾದ ಸಾಹಿತ್ಯಕ ಧೋರಣೆ 

ಮಾರ್ಗವು ಪ್ರಚಲಿತಗೊಳಿಸಿದ್ದ ಸಾಹಿತ್ಯಕ 
ಗಳನ್ನೂ ಸೂಚಿಸುವುದಾಗಿದೆ. ಈ ಕುರಿತು 

ಮತ್ತು ಕಲಾ ರೂಪಗಳನ್ನು ಮತ್ತು ಅವುಗಳ 
ವಿವರವಾದ ಚರ್ಚೆಗೆ ದಲಿತ - ಬಂಡಾಯ 

ಹಿಂದಿದ್ದ ಉನ್ನತ ಮಟ್ಟದ ಕಲೆ ಎಂಬ ಪರಿ 
ನಮೂದುನೋಡಿ. ಪಾಶ್ಚಾತ್ಯ ಚಿಂತನೆಯಲ್ಲಿ 

ಕಲ್ಪನೆಯನ್ನೂ ನಮ್ಮೋತ್ತರವಾದ ಪ್ರತಿಭಟಿಸಿತು. 
ಯಾವುದನ್ನು ನವೋತ್ತರ ಎಂದು ಗುರುತಿಸ 

ಸಿನಿಮಾ , ಟಿವಿ , ದಿನಪತ್ರಿಕೆಗಳ ಕಾರ್ಟೂನು, 
ಲಾಗುತ್ತದೆಯೋ ಆ ಬಗೆಯ ಸಾಹಿತ್ಯಕ್ಕೂ 

ಜನಪ್ರಿಯ ( ಪಾಪ್ ) ಸಂಗೀತ ಮುಂತಾದ 
ಚಿಂತನೆಗೂ ಕನ್ನಡದಲ್ಲಿ ನವೋತ್ತರ ಎಂದು 

ಸಮೂಹ ಸಂಸ್ಕೃತಿಯ ರೂಪಗಳನ್ನು ಅಳ 
ಗುರುತಿಸಲಾಗುವ ಕೃತಿಗಳು ಮತ್ತು ಚಿಂತನೆ | 

ವಡಿಸಿಕೊಳ್ಳಲು ಬಯಸಿತು. ಸಾಹಿತ್ಯ ಪ್ರಕಾರ , 
ಗಳಿಗೂ ಅರ್ಥಾರ್ಥ ಸಂಬಂಧವಿಲ್ಲ. 

ಶೈಲಿಗಳು ಮತ್ತು ಗಾಂಭೀರ್ಯ ಹಾಗೂ ಲಘು 
ನಮ್ಮೋತ್ತರ ಅನ್ನುವ ಪದವನ್ನು ಇಂಗ್ಲಿಶ್‌ನ ಧೋರಣೆಗಳ ಮಿಶ್ರಣ ನಮ್ಮೋತ್ತರ ಸಾಹಿತ್ಯದ 
ಪೋಸ್ಟ್ ಮಾಡರ್ನ್ ಎಂಬ ಪ ದ ದ ಒಂದು ಮುಖ್ಯ ಲಕ್ಷಣ. ಈ ಮಿಶ್ರಣದ 
ಸಮಾನಾರ್ಥಕವಾಗಿಯೂ ಬಳಸುವುದುಂಟು. ಹಿನ್ನೆಲೆಯಲ್ಲಿ ಅಂಗೀಕೃತ ಸಾಹಿತ್ಯ ಪ್ರಕಾರಗಳ 
ಹಾಗೆ ಬಳಸಿದಾಗ ಅದು ಪಾಶ್ಚಾತ್ಯ ಸಾಹಿತ್ಯ ಕಲ್ಪನೆಯನ್ನು ಪ್ರಶ್ನಿಸುವ ಧೋರಣೆ ಇದೆ. 
ಚಳುವಳಿಯೊಂದರ ಹೆಸರಾಗಿ ಮತ್ತು ಆ 

ನಮ್ಮೋತ್ತರ ಸಾಹಿತ್ಯ ಕೃತಿಗಳು ಪರಿಚಿತ 
ಚಳುವಳಿಗೆ ಸಂಬಂಧಿಸಿದ ತಾತ್ವಿಕ ನಿಲುವಿನ 

ಆಲೋಚನಾ ವಿಧಾನ ಮತ್ತು ಅನುಭವ 
ಸೂಚಕವಾಗಿ ಬಳಕೆಯಾಗುತ್ತದೆ . ಈ ಲೇಖವು 

ಸ್ವೀಕಾರ ವಿಧಾನಗಳನ್ನು ಆಸ್ಫೋಟಿಸುವ 
ನಿತ್ತರ ಚಿಂತನೆ ಮತ್ತು ಸಾಹಿತ್ಯ 

ಉದ್ದೇಶವನ್ನು ಹೊಂದಿವೆ . ಅಸ್ತಿತ್ವದ ಅರ್ಥ 
ಚಳುವಳಿಯ ರೂಪುರೇಷೆಗಳನ್ನು ವಿವರಿಸುತ್ತದೆ. 

ರಹಿತತೆ , ಅನುಭವ ಶೂನ್ಯತೆ , ಮಹಾ ಶೂನ್ಯದ 
ಎರಡನೆಯ ಮಹಾಯುದ್ಧ ( ೧೯೩೯ - ಅಂಚಿನಲ್ಲಿ ನಿಂತಿರುವಂತ ಭಾವನೆ ಇವು 
೧೯೪೫) ದ ನಂತರ ಪಾಶ್ಚಾತ್ಯ ಜಗತ್ತಿನಲ್ಲಿ ನವೋತ್ತರ ಸಾಹಿತ್ಯದ ಮುಖ್ಯ ಲಕ್ಷಣಗಳಾಗಿವೆ. 


ವಿಮರ್ಶೆಯ ಪರಿಭಾಷೆ | ೩೨೯ 


ಸಾಹಿತ್ಯದಲ್ಲಿ ಹುಟ್ಟಿದ ನವೋತ್ತರ ಚಿಂತನೆ ಸಾಮಾನ್ಯವಾಗಿ ಪಠ್ಯದ ವಿಶ್ಲೇಷಣೆಯಲ್ಲಿ ಬಿಡಿ 
ಗಳಿಗೂ ಭಾಷಾಶಾಸ್ತ್ರ ಮತ್ತು ಸಾಹಿತ್ಯ ವಿಮರ್ಶೆ ಯಾದ ಪದ , ಅಥವ ವಾಕ್ಯಗಳಿಗಿಂತ ಅವು 
ಗಳಲ್ಲಿ ಕಾಣಿಸಿಕೊಂಡ ಸಂರಚನೋತ್ತರ ವಾಕ್ಯಗಳ ಗಡಿಯನ್ನು ಮೀರಿ ಇತರ ವಾಕ್ಯಗಳೊ 
ವಾದಕ್ಕೂ ಸಾಮ್ಯಗಳು ಮತ್ತು ಸಂಬಂಧಗಳು ಡನೆ ಹೇಗೆ ಸಂಬಂಧ ಕಲ್ಪಿಸಿಕೊಳ್ಳುತ್ತವೆ , 
ಇವೆ. ಸಂರಚನೋತ್ತರವಾದವು ಭಾಷೆಯಲ್ಲಿ ನಿರ್ದಿಷ್ಟ ಸಂದರ್ಭವೊಂದರಲ್ಲಿ ಮಾತು ಹೇಗೆ 
ಅರ್ಥದ ಖಚಿತ ಪ್ರತಿಪಾದನೆ ಸಾಧ್ಯವೇ ಇಲ್ಲ , ಅರ್ಥಪೂರ್ಣ ಭಾಷೆಯಾಗುತ್ತದೆ ಎಂಬತ್ತ 
ಇರುವುದೆಲ್ಲ ಏನಿದ್ದರೂ ಸಂಜ್ಞೆಗಳ ವ್ಯತ್ಯಸ್ತ 

ಗಮನವಿರುತ್ತದೆ . ಪುರಾತತ್ವಶಾಸ್ತ್ರದಲ್ಲಿ ಪ್ರಾಚೀನ 
ಲೀಲೆ ಎಂಬ ನಿಲುವನ್ನು ಪ್ರತಿಪಾದಿಸಿದರೆ , 

ಕಾಲದ ವಸ್ತುಗಳನ್ನೂ ಕೆಲವರು ಪಠ್ಯಗಳೆಂದೇ 
ಸಾಂಸ್ಕೃತಿಕ ಸಂಸ್ಥೆಗಳು ಮತ್ತು ಅವುಗಳ ಅರ್ಥ 

ಪರಿಗಣಿಸುತ್ತಾರೆ. 
ಸದಾ ಐಡಿಯಾಲಜಿಯಿಂದ ನಿರ್ಧಾರಿತವಾಗು ಪಠ್ಯಗಳು ಆಡುಮಾತಿನ ಅಥವ ಬರವಣಿಗೆಯ 
ತವೆ , ಆದ್ದರಿಂದ ಅವು ಸತ್ಯವಲ್ಲ ಅಥವ ರೂಪಗಳಲ್ಲಿರಬಹುದು. ಆದರೆ ಪಠ್ಯಗಳ 
ಯಾವುದೇ ಭಾಷಿಕ ಮತ್ತು ಸಾಂಸ್ಕೃತಿಕ ರಚನೆ ವಿಶ್ಲೇಷಣೆ ಸಾಮಾನ್ಯವಾಗಿಬರಹದ ದಾಖಲೆ 
ಆಯಾ ಕಾಲದ ಸಮಾಜದಲ್ಲಿರುವ ಅಧಿಕಾರ ಗಳನ್ನು ಆಧರಿಸಿರುವುದು ಕಂಡುಬರುತ್ತದೆ . 
ವಿನ್ಯಾಸ ಮತ್ತು ಅಧಿಕಾರ ಸಂಬಂಧಗಳಿಂದಾ ಕೆಲವು ಅಧ್ಯಯನಗಳಲ್ಲಿ ಪಠ್ಯ ಮತ್ತು ಪಠ್ಯ 
ಗಿಯೇ ಅರ್ಥಪೂರ್ಣವಾಗುತ್ತವೆ , ಆದ್ದರಿಂದ ವಿಶ್ಲೇಷಣೆ ಎಂಬ ಮಾತುಗಳನ್ನು ಸಂಕಥನ 
ಅವೂ ಖಚಿತವಾದವಲ್ಲ ಎಂಬ ನಿಲುವನ್ನು ಮತ್ತು ಸಂಕಥನ ವಿಶ್ಲೇಷಣೆ ( ಡಿಸ್‌ಕೋರ್ಸ್ 
ಪ್ರತಿಪಾದಿಸುತ್ತದೆ. 

ಮತ್ತು ಡಿಸ್ಕೋರ್ಸ್ ಅನಾಲಿಸಿಸ್) ಎಂಬ 
ನೋಡಿ: ಸಂರಚನೋತ್ತರವಾದ ನಮೂದು. 

ಪರಿಭಾಷೆಗಳ ಸಮಾನಾರ್ಥಕವಾಗಿ ಪರಿಗಣಿಸು 
ಹೆಚ್ಚಿನ ಓದಿಗೆ: Clement Greenberg , The Notion 

ವುದೂ ಉಂಟು. ಇಂಗ್ಲಿಶ್ ಅಧ್ಯಯನಗಳಲ್ಲಿ 
of Post- Modern ( ೧೯೮೦), Sanford Schwartz, The ವರ್ಕ್ ಅಥವ ಸಾಹಿತ್ಯ ಕೃತಿಗಳ ಅಧ್ಯಯನ 
Matrix of Modernism ( ೧೯೮೫) , Andreas ಈಗ ಪಠ್ಯಗಳ ಅಧ್ಯಯನವಾಗಿರುವುದನ್ನು 
Huyssen , After the Great Divide ; Modernism , 

ಗುರುತಿಸಲು ಸಾಧ್ಯವಿದೆ. ಸಾಹಿತ್ಯ ಕೃತಿಗಳ 
Mass Culture, Post Modernism ( ೧೯೮೬ ) . 

ಅಧ್ಯಯನದಲ್ಲಿ ಬಳಸಲಾಗುವ ಮೌಲ್ಯ , 
೨೨೨. ಪಠ್ಯ Text ಟೆಕ್ಸ್ ಭಾಷಾಶಾಸ್ತ್ರಜ್ಞರು ರಾಷ್ಟ್ರೀಯ , ಸಂಸ್ಕೃತಿ, ಮೌಲ್ಯಮಾಪನ 
ತೀರ ಸಾಮಾನ್ಯವಾಗಿ ಬಳಸುವ ಒಂದು ಮುಂತಾದ ಪರಿಕಲ್ಪನೆಗಳನ್ನು ಪಠ್ಯ ವಿಶ್ಲೇಷಣೆ 
ಪಾರಿಭಾಷಿಕ, ವಿಮರ್ಶೆಯಲ್ಲೂ ಇದರ ಬಳಕೆ ಪ್ರಶ್ನಿಸುವುದೂ ಉಂಟು. 
ಹೇರಳವಾಗಿದೆ . ಆಡುಮಾತಿನ ಅಥವ 

ಭಿನ್ನ ಸ್ವರೂಪದ ಪಠ್ಯಗಳ ಹೋಲಿಕೆ ಮತ್ತು 
ಬರವಣಿಗೆಯ ಭಾಷೆಯ ಒಂದು ಸಮಗ್ರ 

ವ್ಯತ್ಯಾಸ, ಬರವಣಿಗೆ ಮತ್ತು ಮಾತಿನ ನಡುವೆ 
ಭಾಗ; ಸಾಮಾಜಿಕ ಅಥವ ಸಾಂಸ್ಕೃತಿಕ 

ಥವ ಸಾಂಸ್ಕೃತಿಕ ಇರುವ ವೈರುಧ್ಯ , ವ್ಯತ್ಯಾಸ , ಸಾಹಿತ್ಯಕ ಮತ್ತು 
ನಿಯೋಗವನ್ನು ಹೊಂದಿರುವ ಸಂವಹನೆಯ ಅಸಾಹಿತ್ಯಕ ಪಠಗಳ ಭಿನತೆ , ಸಾಹಿತ್ಯದ 
ಘಟಕ ಎಂಬ ಪಠ್ಯವನ್ನು ವಿವರಿಸಬಹುದು. ಮುಖ್ಯಧಾರೆಯ ಪಠ್ಯಗಳಿಗೂ ಅಲಕ್ಷಿತ 
' ಹಲೋ ಚೆನ್ನಾಗಿದ್ದೀರಾ ಎಂಬಂಥ ಸಾಮಾನ್ಯ ಪಠ್ಯಗಳಿಗೂ ಇರುವ ಸಂಬಂಧ, ಪಠ್ಯಗಳ 
ಮಾತುಕತೆ , ಧಾರ್ಮಿಕ ಉಪದೇಶ , ವೈವಿಧ್ಯ ಮುಂತಾದವನ್ನು ಹೋಲಿಕೆ ಮತ್ತು 
ಚುನಾವಣೆಯ ಭಿತ್ತಿಪತ್ರ , ಕವಿತೆ, ಒಂದು ಭಿನ್ನತೆಗಳನ್ನು ಗುರುತಿಸುವ ಮುಖಾಂತರ ಕಂಡು 
ಸಾಲಿನ ಜಾಹಿರಾತು, ದಿನಪತ್ರಿಕೆಯ ತಲೆ ಕೊಳ್ಳುವುದು ಪಠ್ಯ ವಿಶ್ಲೇಷಣೆಯ ವಿಧಾನ 
ಬರಹ ಮುಂತಾದವುಕೂಡ ಪಠ್ಯಗಳೇ . ಆದರೆ ಮತ್ತು ಉದ್ದೇಶಗಳಾಗಿರುತ್ತವೆ . 


೩೩೦ | ವಿಮರ್ಶೆಯ ಪರಿಭಾಷೆ 


ಸಾಹಿತ್ಯ , ಕಾವ್ಯ ಮುಂತಾದ ಪದಗಳು ವನ್ನು ನಿರ್ಧರಿಸುತ್ತವೆ ಎಂಬ ಬಗ್ಗೆ ಸಂರಚನಾ 
ತಮ್ಮಷ್ಟಕ್ಕೆ ಒಂದು ಬಗೆಯ ಮೌಲ್ಯಸೂಚಕ ವಾದಿಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ . ಸಂರಚ 
ಪದಗಳಾಗಿಬಿಟ್ಟಿವೆ. ಆದ್ದರಿಂದ ಮೌಲ್ಯ ನೋತ್ತರವಾದಿಗಳು ಪಠ್ಯದಲ್ಲಿ ಪೂರ್ವ 
ನಿರಪೇಕ್ಷವಾದ ಪಠ್ಯ ಎಂಬ ಪರಿಭಾಷೆಯ ನಿರ್ಧಾರಿತ ಖಚಿತ ಅರ್ಥಗಳಿರುತ್ತವೆ ಎಂಬ 
ಬಳಕೆ ಸೂಕ್ತ ಎಂಬ ನಿಲುವನ್ನು ಮೊದಲು ಮಾತೇ ಭ್ರಮೆ ಎನ್ನುತ್ತಾರೆ. ಎಲ್ಲ ಬರವಣಿ 
ಪ್ರತಿಪಾದಿಸಿದವರು , ಬಹುಶಃ, ಜರ್ಮನಿಯ ಗೆಯೂ ವಿಭಿನ್ನವಾದ ಮತ್ತು ಅನೇಕ ಬಾರಿ 
ಮ್ಯಾಕ್ಸ್ ಬೆನ್ಸ್ ಮತ್ತು ಸಂಗಡಿಗರು . ಸಾಹಿತ್ಯ ಪರಸ್ಪರ ವಿರುದ್ದವಾದ ಅರ್ಥಪ್ರಸರಣದ ಮುಕ್ತ 
ಕೃತಿಯೆನ್ನುವುದು ಲೇಖಕನ ಕೌಶಲ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತವೆ ಎಂದು 
ಇಷ್ಟಾರ್ಥಗಳಿಂದ ಹೇಗೆ ರೂಪುಪಡೆಯುತ್ತದೆ ನಂಬುತ್ತಾರೆ. 
ಎನ್ನುವುದನ್ನು ಕಂಡುಕೊಳ್ಳುವುದೇ ಸಾಂಪ್ರದಾ ಒಂದು ಸಾಹಿತ್ಯಕ ಪಠ್ಯ ರೂಪುಗೊಳ್ಳಲು 
ಯಿಕ ವಿಮರ್ಶೆಯ ಮುಖ್ಯ ಆಸಕ್ತಿ . ಆದರೆ ಕಾರಣವಾದ ಭಾಷಿಕ ಮತ್ತು ಸಾಹಿತ್ಯಕ 
ಜರ್ಮನಿಯ ಕೆಲವು ಚಿಂತಕರು ಮತ್ತು ಸಂಪ್ರದಾಯಗಳು ಓದುವಿಕೆಯಲ್ಲಿ ಸಹಜ 
ಮುಖ್ಯವಾಗಿ ಫ್ರೆಂಚ್‌ ಸಂರಚನಾವಾದಿ 

ವೆಂಬಂತೆ ಸೇರಿ ಹೋಗಿರುತ್ತವೆ . ಮಾತಿನ , 
ವಿಮರ್ಶಕರು ವರ್ಕ್ ಅಥವ ಕೃತಿ ಎಂಬ ಬರವಣಿಗೆಯ , ಸ೦ವಾದದ ಹಲವು 
ಪರಿಭಾಷೆಯ ಬದಲಾಗಿ ಪಠ್ಯ ಎಂಬ ಪದ ಸಂಪ್ರದಾಯಗಳು ಓದುಗರಿಗೆ ತಿಳಿದಿರುತ್ತವೆ . 
ಸೂಕ್ತ ಎಂದು ಭಾವಿಸಿದರು . ಎಕ್ಸಿಕ್ಟರ್ ಅಥವ | ಸಾಮಾಜಿಕ ಮತ್ತು ಸಾಂಸ್ಕೃತಿಕ ತಿಳಿವಿನ ಸಿದ್ದ 
ರೈಟಿಂಗ್ ( ಬರವಣಿಗೆ) ಎಂಬುದು ಒಂದು 

ಮಾದರಿಗಳು ಒಂದು ಬಗೆಯ ನಿರೀಕ್ಷೆಯನ್ನು 
ಸಾಮಾಜಿಕ ಚಟುವಟಿಕೆ , ಸಾಮಾಜಿಕ ಸಂಸ್ಥೆ ; ಹುಟ್ಟಿಸುತ್ತವೆ. ಅಭ್ಯಾಸ ಮತ್ತು ಅತಿ ಪರಿಚಯ 
ಪಠ್ಯ ಎಂಬುದು ಈ ಬರವಣಿಗೆಯ ಒಂದು ದಿಂದ ಸಾಹಿತ್ಯಕ ಪಠ್ಯ ವಾಸ್ತವವನ್ನೆ ಸೂಚಿಸು 
ವಿಧ ಎಂದು ಪ್ರತಿಪಾದಿಸಿದರು . ಭಾಷೆ ಮತ್ತು ಇದೆ , ಬೆರಳಿಟ್ಟು ತೋರುತ್ತದೆ ಎಂಬ ಭ್ರಮೆಗೆ 
ಸಾಹಿತ್ಯ ಎಂಬವುಗಳು ಆಗಲೇ ಅಸ್ತಿತ್ವ ಗುರಿಯಾಗುತ್ತೇವೆ. ಪಠ್ಯ ವಾಸ್ತವವನ್ನು 
ದಲ್ಲಿರುವ ವ್ಯವಸ್ಥೆ (ಸಿಸ್ಟಂ) ಗಳು . ಇವುಗಳನ್ನು ಸೂಚಿಸುವುದು ಸಹಜ ಎಂದು ಭಾವಿಸುತ್ತೇವೆ. 
ಬಳಸಿಕೊಂಡು ಲೇಖಕ ನಿರ್ದಿಷ್ಟ ಪಠ್ಯವನ್ನು ಇದನ್ನು ನ್ಯಾಚುರಲೈಸೇಷನ್ ಎನ್ನುತ್ತಾರೆ . 
ರೂಪಿಸುತ್ತಾನೆ . ಅಂದರೆ ಬರವಣಿಗೆ ವೈಯಕ್ತಿಕ ಅವಿಮರ್ಶಾತ್ಮಕವಾದ, ಅಭ್ಯಾಸಗತ ಓದುವಿಕೆ 
ವಾದದ್ದಲ್ಲ . ಹಾಗೆಯೇ ಪಠ್ಯಗಳ ವ್ಯಾಖ್ಯಾನ ಯಿಂದ ಪಠ್ಯವೊಂದನ್ನು ನಿರ್ದಿಷ್ಟ ಸಾಹಿತ್ಯ 
ರೂಪುಗೊಳ್ಳುವ ವಿಧಾನವೂ ವೈಯಕ್ತಿಕ ಪ್ರಕಾರಕ್ಕೆ ಸೇರಿದ್ದೆಂದು ಭಾವಿಸುವುದು , ಅಥವ 
ವಾದದ್ದಲ್ಲ. ಓದುವಿಕೆಯ ಮುಖಾಂತರ ಕಾಲ್ಪನಿಕ ಪಠ್ಯವನ್ನು ವಿಶ್ವಾಸಾರ್ಹ ಮನುಷ್ಯ 
ವ್ಯಾಖ್ಯಾನಗಳು ರೂಪುಗೊಳ್ಳುತ್ತವೆ . ಓದುಗರು ವ್ಯಕ್ತಿಯ ಮಾತೆಂದು ತಿಳಿಯುವುದು , 
ಭಾಷಿಕ ವ್ಯವಸ್ಥೆಗೆ ತಮ್ಮನ್ನು ತಾವು ತೆರೆದು ಪಠ್ಯದಲ್ಲಿರುವ ಪಾತ್ರ , ಕ್ರಿಯೆ , ಆ ಮೂಲಕ 
ಕೊಂಡಿರುವುದರಿಂದ ತಮ್ಮ ಭಾಷಿಕ ಪೂರ್ವಾ ಮೂಡುವ ಮೌಲ್ಯ ಕಲ್ಪನೆಗಳನ್ನು ಪಠ್ಯದ 
ನುಭವಗಳನ್ನು ಆಧರಿಸಿ ಹಾಳೆಯ ಮೇಲೆ ಆಚೆಗಿರುವ ಜಗತ್ತಿನ ವ್ಯಕ್ತಿ , ಕ್ರಿಯೆ , ಮೌಲ್ಯ 
ಮುದ್ರಿತವಾದ ರೇಖೆಗಳಿಗೆ ಅರ್ಥಗಳನ್ನು ಗಳಿಗೆ ಸಂವಾದಿಯೆಂದು ಭಾವಿಸುವುದು ಇಂಥ 
ಪ್ರದಾನ ಮಾಡುತ್ತಾರೆ . ಬರವಣಿಗೆ ರೂಪು ಸಂಗತಿಗಳೆಲ್ಲ ನಡೆಯುತ್ತವೆ . ಸಂಪೂರ್ಣವಾಗಿ 
ಗೊಳ್ಳಲು ಕಾರಣವಾದ ಸಾಹಿತ್ಯಕ ಸಂಪ್ರದಾ ಸಂರಚನಾವಾದಿ ಅಥವ ಸಂರಚನೋತ್ತರವಾದಿ 
ಯಗಳು ಎಷ್ಟರಮಟ್ಟಿಗೆ ಓದುವಿಕೆಯ ಸ್ವರೂಪ ಯಾಗಿರುವ ವಿಮರ್ಶಕರು ಪಠ್ಯ ಎಂಬುದು 


ವಿಮರ್ಶೆಯ ಪರಿಭಾಷೆ | ೩೩೧ 


ಜಗತ್ತನ್ನು ಪ್ರತಿನಿಧಿಸುತ್ತದೆಂಬುದು ಸುಳ್ಳು ಎಂದು ಭಾವಿಸುವುದು ಸಾಧ್ಯ . ವ್ಯಾಸ, ಪಂಪ, 
ಎಂದು ವಾದಿಸುತ್ತಾರೆ ಅಷ್ಟೇ ಅಲ್ಲ , ಜಗತ್ತೇ ರನ್ನ , ಕುಮಾರವ್ಯಾಸ, ಇರಾವತಿ ಕರ್ವೆ , 
ಒಂದು ಬೃಹತ್ ಪಠ್ಯ ಎಂದು ಭಾವಿಸುತ್ತಾರೆ . ಎಸ್ .ಎಲ್ . ಭೈರಪ್ಪ ಇವರೆಲ್ಲರ ಮಹಾಭಾರತ 
ಅಂದರೆ ಜಗತ್ತು ಎಂಬ ಪಠ್ಯದ ಅರ್ಥವಂತಿಕೆ , ಪಠ್ಯಗಳನ್ನು ಅಂತರ್‌ಪಠ್ಯಗುಣವೆಂಬ ದೃಷ್ಟಿ 
ಮೌಲ್ಯ ಇತ್ಯಾದಿಗಳೆಲ್ಲ ಸಂಪ್ರದಾಯಬದ್ದ ಯಿಂದ ನೋಡುವುದು ಸಾಧ್ಯವಿದೆ. 
ವಾದವು, ಐಡಿಯಾಲಜಿಯಿಂದ ಪ್ರೇರಿತವಾ 

ಕೆಲವು ಪಠ್ಯಗಳು ಓದಬಹುದಾದ ( ಲಿಸಿಬಲ್) 
ದವು, ಒಂದೊಂದು ಸಾಂಸ್ಕತಿಕ ಸಮೂಹವೂ 

ಪಠ್ಯಗಳು , ಇನ್ನು ಕೆಲವು ಓದಿಗೆ ಒಗ್ಗದ 
ಜಗತ್ತೆಂಬ ಪಠ್ಯವನ್ನು ತಮ್ಮ ತಮ್ಮ ರೀತಿಯಲ್ಲಿ 

ಸ್ಮಿಷ್ಟಬಲ್ ಪಠ್ಯಗಳು. ಈ ವ್ಯತ್ಯಾಸವನ್ನು 
ಅರ್ಥೈಸಿಕೊಳ್ಳುತ್ತದೆ ಎಂದು ತಿಳಿಯುತ್ತಾರೆ . 

ರೊಲಾನ್ ಬಾರ್ಥೆ ೧೯೭೦ರಲ್ಲಿ ಬರೆದ ತನ್ನ 
ಅಂತರ್ ಪಠ್ಯಗುಣ (ಇಂಟರ್ ಟೆಕ್ಷುಯಾಲಿಟಿ) ಎಂಬ S/Z ಎಂಬ ಪುಸ್ತಕದಲ್ಲಿ ವಿವರಿಸುತ್ತಾನೆ. 
ಪರಿಕಲ್ಪನೆಯನ್ನು ಜೂಲಿಯಾ ಕ್ರಿಸ್ಟೆವಾ ಪ್ರಾಚೀನ ಪರಂಪರೆಯಿಂದ ಲಭ್ಯವಾಗಿರುವ 
ಜನಪ್ರಿಯಗೊಳಿಸಿದಳು . ಯಾವುದೇ ಒಂದು ಪಠ್ಯಗಳು , ಕ್ಲಾಸಿಕ್‌ಗಳು , ವಾಸ್ತವತಾವಾದಿ 
ಸಾಹಿತ್ಯಕ ಪಠ್ಯ ಅದೇ ಭಾಷೆಯ ಮತ್ತು ಇತರ ಮಾರ್ಗದ ಕಾದಂಬರಿಗಳು ಓದಬಹುದಾದ 
ಭಾಷೆಯ ಇನ್ನಿತರ ಹಲವಾರು ಪಠ್ಯಗಳೊಂದಿಗೆ ಪಠ್ಯಗಳ ಉದಾಹರಣೆಗಳು . ಇವುಗಳನ್ನು 
ಬಿಡಿಸಲಾರದಂತೆ ಹೆಣೆದುಕೊಂಡಿರುತ್ತದೆ . ಪಠ್ಯ ಓದುವ ಕ್ರಮ ಪರಿಚಿತವಾಗಿದೆ. ಅವುಗಳನ್ನು 
ಗಳ ಈ ಹೆಣಿಗೆಯನ್ನೆ ಇಂಟರ್ ಟೆಕ್ಷುಯಾಲಿಟಿ ಕುರಿತು ವ್ಯಾಖ್ಯಾನಿಸುವ ಸಾಹಿತ್ಯಕ ಮತ್ತು 
ಎಂದು ಆಕೆ ಕರೆಯುತ್ತಾಳೆ. ಮತ್ತೊಂದು ಪಠ್ಯದ ಸಾಮಾಜಿಕ ಸಂಪ್ರದಾಯಗಳು ಹಲವಾರಿವೆ. 
ಉದ್ದರಣೆ , ಅನುಸೂಚನೆ , ರೂಪ ಅಥವ ಆದ್ದರಿಂದಲೆ ಅವುಗಳನ್ನು ಓದುವುದು ಸುಲಭ 
ವಿಷಯದ ಅಂಶಗಳನ್ನು ಅಳವಡಿಸಿಕೊಳ್ಳುವುದು ಎನಿಸುತ್ತದೆ. ಓದಲಾಗದ ಪಠ್ಯಗಳೆಂದರೆ 
ಅಥವ ತನ್ನ ಪರಿಸರದಲ್ಲಿ ಲಭ್ಯವಿರುವ ಭಾಷಿಕ ದೇವನೂರು ಮಹದೇವರ ಕುಸುಮ ಬಾಲೆ , 
ಮತ್ತು ಸಾಹಿತ್ಯಕ ಸಂಪ್ರದಾಯಗಳನ್ನು ಅನಿ ಜೇಮ್ಸ್ ಜಾಯ್ನ ಫಿನಿಗನ್ಸ್ ವೇಕ್ ಥರದ 
ವಾರ್ಯವಾಗಿ ಹಂಚಿಕೊಳ್ಳುವುದು ಈ ಎಲ್ಲ ಪುಸ್ತಕಗಳು . ಇಂಥ ಪಠ್ಯಗಳು ಪರಿಚಿತವಾದ 
ವಿಧಗಳಿಂದ ಒಂದು ಪಠ್ಯ ಮತ್ತೆ ಹಲವು ಪಠ್ಯ ಸಾಹಿತ್ಯಕ ಸಂಪ್ರದಾಯಗಳಿಗೆ ಸಿಲುಕದೆ 
ಗಳನ್ನು ತನ್ನೊಳಗು ಮಾಡಿಕೊಳ್ಳುತ್ತದೆ. ನುಣುಚಿಕೊಳ್ಳುತ್ತವೆ, ಅಥವ ಅಂಥ ಸಾಹಿತ್ಯಕ 
ಯಾವುದೇ ಒಂದು ಪಠ್ಯ ತನಗಿಂತ ಹಿಂದಿದ್ದ ಸಂಪ್ರದಾಯಗಳ ಸೀಮೆಯನ್ನು ವಿಸ್ತರಿಸುತ್ತವೆ . 
ಮತ್ತು ಮುಂದೆ ರಚಿತವಾಗಬಹುದಾದ ಅಸಂ ಓದಲಾಗದ ಪಠ್ಯಗಳು ಸಾಹಿತ್ಯದ ಕೃತಕತೆಯತ್ತ 
ಖ್ಯಾತ ಪಠ್ಯಗಳು ಒಂದೆಡೆ ಸಂಧಿಸುವ ತಾಣ ನಮ್ಮ ಗಮನ ಸೆಳೆಯುತ್ತವೆ. ಓದುಗರನ್ನು 
ವಾಗಿರುತ್ತದೆ ಈ ಮಾತಿಗೆ ಕೆಲವು ನಿದರ್ಶನ ದಿಕ್ಷಮೆ ಮತ್ತು ಗೊಂದಲಗಳಿಗೆ ಈಡು 
ಗಳನ್ನು ಸುಲಭವಾಗಿ ಕಂಡುಕೊಳ್ಳಬಹುದು . ಮಾಡುತ್ತವೆ. ಓದುವಿಕೆಯಲ್ಲಿ ನಮಗಿರುವ 
ಹರಿಹರನು ರಚಿಸಿದ ಪುರಾತನರ ರಗಳೆಗಳು ಪೂರ್ವನಿರೀಕ್ಷೆಗಳನ್ನು ಭಗ್ನಗೊಳಿಸುತ್ತವೆ. 
ತಮಿಳಿನ ಅದೇ ಪುರಾತನರನ್ನು ಕುರಿತ ಪಠ್ಯ ಸಾಹಿತ್ಯಕ ಪಠ್ಯ ಸಾಮಾಜಿಕ ವಾಸ್ತವದ ಪ್ರತಿ 
ಗಳನ್ನು ಮಾತ್ರವಲ್ಲ , ಮುಂದೆ ಹದಿನೆಂಟನೆಯ ಬಿಂಬ ಎಂಬ ಕಲ್ಪನೆಯನ್ನು ಸ್ಫೋಟಿಸುತ್ತವೆ . 
ಶತಮಾನದ ಕೊನೆಗೆ ರಚಿತವಾದ ಓದಬಲ್ಲ ಪಠ್ಯಗಳ ಓದುವಿಕೆಯಿಂದ ಸಿಗುವ 
ಅರವತ್ತಮೂರು ಪುರಾತನರ ಪುರಾಣ ಎಂಬ ಸುಖವನ್ನು ಅರೆ - ರತಿಸುಖದಂತೆ ಮತ್ತು ಓದ 
ಷಟ್ಟದಿಕಾವ್ಯದ ಪಠ್ಯಗಳನ್ನೂ ಒಳಗೊಂಡಿದೆ ಲಾಗದ ಪಠ್ಯಗಳ ಓದುವಿಕೆಯಿಂದ ದೊರೆ 


೩೩೨ | ವಿಮರ್ಶೆಯ ಪರಿಭಾಷೆ 


ಯುವ ಸುಖವನ್ನು ಪರಿಪೂರ್ಣ ರತಿಸುಖದಂತೆ ಆದರೂ ಅದು ತನಗೆ ತಾನೇ ಸ್ವಯಂಪೂರ್ಣ 
ಎಂದು ರೋಲಾನ್ ಬಾರ್ಥೆ ಭಾವಿಸುತ್ತಾನೆ . ವಾಗುವ, ಅನನ್ಯ ಪರತಂತ್ರವಾಗುವ ಬಗೆಯೇ 
ಪಠ ಎಂಬುದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಶ್ರೇಷ್ಠವೆಂದು ವಾದಿಸುತ್ತಾರೆ . 
ಪಠ್ಯ ಎಂಬ ಪದವನ್ನು ಬಳಸುತ್ತಿರುವುದುಂಟು. ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಪಾಠ, ಪಠ್ಯಗಳ 
ಆದರೆ ಇಂಗ್ಲಿಶ್‌ನ ಪದದಿಂದ ನಿಷ್ಪನ್ನವಾಗುವ ಬಳಕೆಯ ಕೆಲವು ನಿದರ್ಶನಗಳನ್ನು ಈಗ 
ಇನ್ನಿತರ ರೂಪಗಳಿಗೆ ಸಂವಾದಿಯಾದ ರೂಪ ನೋಡಬಹುದು. ಈ ಕಥಾನಕವನ್ನು 
ಗಳನ್ನು ಪಠ್ಯ ಎಂಬುದನ್ನು ಮೂಲವಾಗಿಟ್ಟು ( ಸುಬ್ಬಣ್ಣ) ವಿಶ್ಲೇಷಿಸುವಾಗ ನಾನು ಕತೆಯ 
ಕೊಂಡು ರೂಪಿಸುವುದು ಕಷ್ಟ. ಪಠ್ಯ ಎಂಬುದಕ್ಕೆ ಪಾಠ ಏನು ಹೇಳುವುದೆಂಬ ಕಡೆಗೆ ಗಮನ 
ಕನ್ನಡದಲ್ಲಿ ಶಾಲೆ ಕಾಲೇಜುಗಳ ಪಠ್ಯಪುಸ್ತಕ ವಿಟ್ಟಿದ್ದೇನೆ. ಹಾಗೂ ಕೃತಿ ಓದುಗ ಈ ಸಂಬಂಧ 
ಎಂಬ ಅರ್ಥ ಪ್ರಚಲಿತವಾಗಿದೆ. ಪಠಿಸುವುದಕ್ಕೆ ದಲ್ಲಿ ಕೃತಿಯ ' ಸಂರಚನೆ' ರೂಪುಗೊಳ್ಳುವು 
ಅರ್ಹವಾದ್ದು ಪಠ್ಯ . ಆದ್ದರಿಂದಲೇ ಆಡು ದೆಂಬ ನಿಲುವನ್ನು ಒಪ್ಪಿದ್ದೇನೆ. ಕೃತಿಯ ಲೋಕ 
ಮಾತನ್ನು ಒಳಗೊಳ್ಳುವಂತೆ ಪಠ್ಯ ಎಂಬುದನ್ನು ಸಂವಾದೀ ವಿವರಗಳಿಂದ ಅದನ್ನು ವಿವರಿಸುವ 
ಬಳಸಿದಾಗ ವಿಚಿತ್ರ ಎನಿಸಲು ಸಾಧ್ಯ . ಪಾಠ ಬಗೆಯ ಕಡೆ ಗಮನಹರಿಸಿಲ್ಲ. ” 
ಮತ್ತು ಪಾಠಾಂತರ ಎಂಬ ಕನ್ನಡದ ಇನ್ನೆರಡು 

“ ಒಂದು ಪಾಡನದ ಸಮಗ್ರ ಪಾಠ ಎಂದಾ 
ಶಬ್ದಗಳು ಗ್ರಂಥ ಸಂಪಾದನೆಯ ಶಾಸ್ತ್ರದ ಹಿನ್ನೆಲೆ 

ದರೂ ಆರಾಧನೆಯ ಸಂದರ್ಭದಲ್ಲಿ ನಿರೂಪಿತ 
ಯಲ್ಲಿ ಬೇರೆಯದೇ ಅರ್ಥವ್ಯಾಪ್ತಿಯನ್ನು 

ವಾಗುವುದಿಲ್ಲ . ' ಸಮಗ್ರ ಪಾಠ' ಎಂಬ 
ಪಡೆದಿವೆ. ಲೇಖಕ ಬರೆದದ್ದು ಪಾಠವಾದರೆ , 

ಕಲ್ಪನೆಯು ಸಂಶೋಧಕರದ್ದು. ” 
ಅದರ ಭಿನ್ನರೂಪಗಳು ಪಾಠಾಂತರವಾಗುತ್ತವೆ. 
ಗ್ರಂಥ ಸಂಪಾದನೆಯ ಶಾಸ್ತ್ರದಲ್ಲಿ ಪಾಠಕ್ಕೆ ಒಂದು ಜಾನಪದದ್ದೇ ಎನ್ನಬಹುದಾದ ಪಠ್ಯ 
ಇರುವ ಮನ್ನಣೆ ಪಾಠಾಂತರಕ್ಕೆ ಇಲ್ಲ. ಆದರೆ ವಾದರೆ , ಇನ್ನೊಂದು ಗಿರೀಶ್ ಕಾರ್ನಾಡ್‌ರು 
ಇತ್ತೀಚಿನ ದಿನಗಳಲ್ಲಿ ಪಾಠಾಂತರವನ್ನು ಭಿನ್ನ ಪುನರ್ ಸೃಷ್ಟಿಸಿಕೊಂಡ ನಾಟಕ ಪಠ್ಯವಾಗಿದೆ 
ಓದುವಿಕೆಗಳೆಂದು ಗುರುತಿಸಬೇಕೆಂಬ ಮಾತು ( ನಾಗಮಂಡಲ) . ಈ ಎರಡೂ ದ್ರವ್ಯ ಮೂಲ 
ಹೆಚ್ಚಾಗಿ ಕೇಳಿ ಬರುತ್ತಿದೆ. 

ಗಳನ್ನು ಮೊದಲು ಪ್ರತ್ಯೇಕ ಪ್ರತ್ಯೇಕವಾಗಿ 
ಸಾಹಿತ್ಯ ಕೃತಿ ಮತ್ತು ಜಗತ್ತಿನ ಸಂಬಂಧವನ್ನು 

ಪರಿಶೀಲಿಸಿ ಅರ್ಥಮಾಡಿ ಕೊಂಡು, ಅನಂತರ 
ಕುರಿತ ಚಿಂತನೆಯಲ್ಲಿ ಫ್ರೆಂಚ್‌ ಸಂರಚನಾವಾದಿ ಎರಡನ್ನು ಹೋಲಿಸಿ ನೋಡಬೇಕು. ” 
ಗಳು ಪಠ್ಯ ಕುರಿತು ವ್ಯಕ್ತಪಡಿಸುವ ನಿಲುವಿಗೆ ಹೆಚ್ಚಿನ ವಿವರಗಳಿಗೆ ಸಂವಾದ, ಸಂರಚನೋತ್ತ 
ಕೆಲಮಟ್ಟಿಗೆ ಸಂವಾದಿಯಾದ ನಿಲುವನ್ನು ರವಾದ, ಸಂಜ್ಞಾಶಾಸ್ತ್ರ , ಸಂರಚನಾವಾದೀ ವಿಮರ್ಶೆ 
ಸಂಸ್ಕೃತ ಕಾವ್ಯಮೀಮಾಂಸೆಯಲ್ಲಿ ಮತ್ತು ಕನ್ನಡ ನಮೂದುಗಳನ್ನು ನೋಡಿ. 
ಸಾಹಿತ್ಯ ಚಿಂತನೆಯಲ್ಲಿ ಕಾಣಲು ಸಾಧ್ಯವಿದೆ. 

೧ . KVN ಬೇಕಾಂಚಿ, ೩೧೮. ೨ . PBM ಕೂಡುಕ, 
ಕಾವ್ಯವು ನಿಯತಿಕೃತ ನಿಯಮರಹಿತ ಮತ್ತು 

೧೯೧ ೩ . PBM ಕೂಡುಕ , ೨೦೬ 
ಅನನ್ಯ ಪರತಂತ್ರ ಎಂಬ ಪ್ರಸಿದ್ದ ಹೇಳಿಕೆಯೇ 
ಇದೆ. ಈ ಮಾತಿನ ಪರಿಷ್ಕತ ರೂಪದ ನಿಲುವು 

೨೨೩ . ಪ್ರಗತಿಶೀಲ ಸಾಹಿತ್ಯ ಹೊಸಗನ್ನಡ 
ಕುವೆಂಪು ಅವರಲ್ಲಿ ಕಾಣುತ್ತದೆ. ಕುವೆಂಪು ಸಾಹಿತ್ಯದಲ್ಲಿ ಕೇವಲ ಕೆಲವಾರು ವರ್ಷಗಳ 
ಅವರು ಕೃತಿಯು ಲೋಕದ ಪ್ರತಿಕೃತಿಯಾಗ ಕಾಲ, ೧೯೪೦ರ ದಶಕದಲ್ಲಿ ಕಾಣಿಸಿಕೊಂಡ 
ಬಹುದು, ಲೋಕಕ್ಕೆ ಉಪಮೆಯಾಗಬಹುದು, ಚಳುವಳಿ , ಪ್ರಗತಿಶೀಲತೆ ಅನ್ನುವ ತಾತ್ವಿಕ ಕಲ್ಪನೆ 


ವಿಮರ್ಶೆಯ ಪರಿಭಾಷೆ | ೩೩೩ 


ಮತ್ತು ಪ್ರಗತಿಶೀಲ ಸಾಹಿತ್ಯ ಇವೆರಡನ್ನೂ ಪ್ರಗತಿಶೀಲ ಸಾಹಿತ್ಯ ಚಳವಳಿಯ ಬೀಜಾರೋ 
ಬೇರೆಬೇರೆಯಾಗಿಯೇ ಗಮನಿಸುವುದು ಸೂಕ್ತ. ಪಣ ನಡೆಯಿತು. ೧೯೩೫ರಲ್ಲಿ ಉರ್ದು 
ಪ್ರಗತಿಶೀಲತೆ ಅನ್ನುವ ಮಾತು ಮೂಲಭೂತ ಸಾಹಿತಿ ಸಜ್ಜಾದ್ ಜಾಹಿರ್ ಅವರು ಸಿದ್ದ 
ವಾಗಿ ಸಾಹಿತ್ಯಕ ಪರಿಭಾಷೆಗೆ ಸೇರಿದ್ದಲ್ಲ. ಪಡಿಸಿದ ಪ್ರಣಾಳಿಕೆಯೊಂದಿಗೆ ಈ ಚಳುವಳಿ 
ಪ್ರಗತಿಯ ಅರ್ಥ ಮತ್ತು ಸಾಧ್ಯತೆಗಳನ್ನು ಕುರಿತ ಆರಂಭವಾಯಿತು. ಆಗ ಅವರು ಲಂಡನ್ನಿನಲ್ಲಿ 
ಸಾಮಾಜಿಕ ಚಿಂತನೆಯ ಒಂದು ಪರಿಕಲ್ಪನೆ ವಕೀಲ ಶಿಕ್ಷಣ ಪಡೆಯುತ್ತಿದ್ದರು. ಸಜ್ಜಾದ 
ಅದು. ಜೀವಶಾಸ್ತ್ರ , ಮನಶಾಸ್ತ್ರ , ರಾಜಕೀಯ , ರೊಡನೆ ಮುಲ್‌ರಾಜ್ ಆನ೦ದ್ , 
ಸಮಾಜಶಾಸ್ತ್ರ , ಅರ್ಥಶಾಸ್ತ್ರ ಇವೆಲ್ಲವು ಪ್ರಗತಿ ಡಾ ||ಘೋಷ್, ರಾಲ್ಸ್ ಫಾಕ್ಸ್ ಮೊದಲಾದ 
ಎಂಬ ಪರಿಕಲ್ಪನೆಯನ್ನು ಚರ್ಚಿಸುತ್ತವೆ. ಯಾವ ಗೆಳೆಯರಿದ್ದರು. ಸುಮಾರು ಇದೇ ವೇಳೆಯಲ್ಲಿ 
ಬಗೆಯ ಪ್ರಗತಿ ಅಪೇಕ್ಷಣೀಯ ಮತ್ತು ಸಾಧ್ಯ ಪ್ಯಾರಿಸ್‌ನಲ್ಲಿ ಸಂಸ್ಕೃತಿಯ ರಕ್ಷಣೆಗಾಗಿ ವಿಶ್ವದ 
ಇಂಥ ಪ್ರಗತಿಯ ಕಲ್ಪನೆಗೂ ಸಾಹಿತ್ಯಕ್ಕೂ ಸಾಹಿತಿಗಳ ಮೇಳ ನಡೆಯಿತು. ಮ್ಯಾಕ್ಸಿಂಗಾರ್ಕಿ 
ಇರುವ ಮತ್ತು ಇರಬೇಕಾದ ಸಂಬಂಧವೇನು ರೋಮೆರೋಲಾ, ಹೆನಿ ಬಾರ್ಬಸೆ ಮೊದ 
ಎಂಬ ಚರ್ಚೆ ಬಹಳ ವ್ಯಾಪಕವಾಗಿ ನಡೆದಿದೆ. ಲಾದವರು ಅದರಲ್ಲಿ ಪಾಲ್ಗೊಂಡಿದ್ದರು . 
ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯೇ ಸಾಮಾಜಿಕ 

೧೯೩೬ರಲ್ಲಿ ಸಜ್ಜಾದರು ಭಾರತಕ್ಕೆ ಹಿಂದಿರುಗಿ 
ಪ್ರಜ್ಞೆ ಜಾಗೃತವಾಗುತ್ತ ಬಂದದ್ದರ ಚರಿತ್ರೆಯಾ 

ಲಕೋದಲ್ಲಿ ಅಖಿಲಭಾರತ ಪ್ರಗತಿಶೀಲ 
ಗಿದೆ ಎಂದು ಜಿ .ಎಸ್ . ಶಿವರುದ್ರಪ್ಪ ಗುರುತಿಸಿ 

ಲೇಖಕರ ಸಂಘದ ಮೊದಲನೆಯ ಅಧಿವೇಶ 
ದ್ದಾರೆ. ಪ್ರಾಚೀನ ಕನ್ನಡ ಸಾಹಿತ್ಯ , ನಡುಗನ್ನಡ 

ವನ್ನು ನಡೆಸಿದರು. ಪ್ರೇಮ್‌ಚಂದ್ ಇದರ 
ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯಗಳಲ್ಲಿ 

ಅಧ್ಯಕ್ಷರಾಗಿದ್ದರು. ೧೯೩೮ರಲ್ಲಿ ದೆಹಲಿ ಮತ್ತು 
ಪ್ರಗತಿ ಮತ್ತು ಸಾಮಾಜಿಕ ಪರಿವರ್ತನೆಯ 

ಕಲ್ಕತ್ತಾ ಅಧಿವೇಶನಗಳು ನಡೆದವು. ನೆಹರೂ , 
ಅಂಶಗಳು ವ್ಯಕ್ತವಾಗಿರುವ ಬಗೆಗೂ ವ್ಯಾಪಕ 

ನರೇಂದ್ರ ದೇವ್ , ಕಾಕಾ ಕಾಲೇಲ್ಕರ್ , ಕೆ . ಎ . 
ಚರ್ಚೆ ನಡೆದಿದೆ. ಆಸಕ್ತ ಓದುಗರು ಹೆಚ್ಚಿನ 

ಅಬ್ಬಾಸ್ , ಉಮಾಶಂಕರ ಜೋಷಿ, ಬಲ್ 
ಓದಿಗೆ ಸೂಚಿಸಿರುವ ಆಕರಗಳನ್ನು ನೋಡ 

ರಾಜ್ಸಾ ಮೊದಲಾದವರೆಲ್ಲ ಭಾಗವಹಿಸಿ 
ಬಹುದು. ಪ್ರಸ್ತುತ ಲೇಖನವು ಆ ವಿವರಗಳನ್ನು 

ದ್ದರು . ೧೯೪೩ರಲ್ಲಿ ಮುಂಬೈನಲ್ಲಿ ನಡೆದ ಅಧಿ 
ಚರ್ಚಿಸದೆ ಕನ್ನಡದ ಪ್ರಗತಿಶೀಲ ಸಾಹಿತ್ಯ 
ಚಳವಳಿಯ ಪರಿಚಯಕ್ಕೆ ಮಾತ್ರ ಸೀಮಿತ 

ವೇಶನಕ್ಕೆ ಕನ್ನಡದಿಂದ ಶ್ರೀರಂಗರು ಪ್ರತಿನಿಧಿ 

ಯಾಗಿ ಹೋಗಿದ್ದರು . ಅದೇ ವರ್ಷ ಡಿಸೆಂಬರ್ 
ವಾಗಿದೆ. 

ನಲ್ಲಿ ಕನ್ನಡನಾಡಿನ ಪ್ರಗತಿಶೀಲ ಲೇಖಕರ 
ಪ್ರಗತಿಶೀಲ ಸಾಹಿತ್ಯ ಚಳುವಳಿಯನ್ನು ಒಂದು 

ಸಂಘ ಅಸ್ತಿತ್ವಕ್ಕೆ ಬಂದಿತು. ಅನಕೃ ಅದರ ಅಧ್ಯಕ್ಷ 
ಅಖಿಲಭಾರತೀಯ ವ್ಯಾಪ್ತಿಯ ಚಳವಳಿ ಎಂದು ರಾಗಿದ್ದರು . ನಾಡಿಗೇರ್ ಕೃಷ್ಣರಾಯ , ಕುಮಾರ 
ಭಾವಿಸಬಹುದು. ಆಧುನಿಕ ಸಾಹಿತ್ಯದ ಇತರೆಲ್ಲ ವೆಂಕಣ್ಣ , ಎಸ್ . ಅನಂತನಾರಾಯಣ, 
ಚಳುವಳಿಗೆ ಭಾರತೀಯ ಭಾಷೆಗಳಲ್ಲಿ ಬೇರೆ ಅರ್ಚಿಕ್ ವೆಂಕಟೇಶ್ , ತರಾಸು, ಬಸವರಾಜ 
ಬೇರೆ ಪಾರಿಭಾಷಿಕ ಪದಗಳು ಬಳಕೆಯಾದರೂ ಕಟ್ಟಿಮನಿ, ನಿರಂಜನ ಮೊದಲಾದವರು ಈ 
ಈ ಚಳುವಳಿಗೆ ಮಾತ್ರ ಎಲ್ಲ ಭಾಷೆಗಳಲ್ಲೂ ಚಳುವಳಿಯ ಪ್ರಮುಖರಾಗಿದ್ದವರು. ಪ್ರಗತಿ 
ಪ್ರಗತಿಶೀಲ ಎಂಬ ಪದವೇ ಉಪಯೋಗ ಶೀಲ ಲೇಖಕರ ಸಂಘದ ಬೆಂಗಳೂರು 
ವಾಗಿರುವುದು ಕಾಣುತ್ತದೆ. ಫ್ಯಾಸಿಸ್ಟ್ ಶಕ್ತಿಗಳ ಶಾಖೆಯು ಏಳು ಪುಸ್ತಕಗಳನ್ನು ಪ್ರಕಟಿಸಿತು. 
ದಬ್ಬಾಳಿಕೆ ಗುರಿಯಾಗಿದ್ದ ಯೂರೋಪ್‌ನಲ್ಲಿ ಅನಕೃ ಮತ್ತು ಇತರರು ವಿಶ್ವವಿದ್ಯಾಲಯಗಳ 


೩೩೪ | ವಿಮರ್ಶೆಯ ಪರಿಭಾಷೆ 


ಅಧ್ಯಾಪಕ ವರ್ಗ ಮತ್ತು ಇತರ ನವೋದಯ ಸರಿಯಾದ ಗ್ರಹಿಕೆ ಇರಲಿಲ್ಲ; ಚಳುವಳಿಯು 
ಸಾಹಿತಿಗಳಿಂದ ಸತತ ಪ್ರತಿಭಟನೆಯನ್ನೂ ಬೌದ್ದಿಕತೆಗಿಂತ ಭಾವುಕತೆಯ ನಿಯಂತ್ರಣಕ್ಕೆ 
ಎದುರಿಸಬೇಕಾಯಿತು. ೧೯೪೫ರ ವೇಳೆಗೆ ಒಳಪಟ್ಟಿತ್ತು ; ಬಹುತೇಕ ಲೇಖಕರ 
ನಿರಂಜನ ಮತ್ತು ಇತರರು ಒಪ್ಪಿದ್ದ ಮಾರ್ಕ್ಸ್ ಮಾರ್ಕ್ಸ್‌ವಾದದ ತಿಳಿವು ಕೂಡ ಮೇಲು 
ವಾದೀ ದೃಷ್ಟಿಕೋನಕ್ಕೂ ಅನಕೃ ಅವರ ದೃಷ್ಟಿ ಮೇಲಿನ , ಸರಳೀಕೃತ ತಿಳಿವಳಿಕೆ ಯಾಗಿತ್ತು ; 
ಕೋನಕ್ಕೂ ಘರ್ಷಣೆ ಪ್ರಾರಂಭವಾಗಿತ್ತು . ಅನಕೃ ಇದರಿಂದ ಮನುಷ್ಯ ಸ್ವಭಾವವನ್ನು ಕಪ್ಪು- 
ಮತ್ತು ತರಾಸು ಅವರಂಥ ಲೇಖಕರು ವೈಭವೀ ಬಿಳುಪುಗಳ ಸರಳ ವಿಂಗಡಣೆಯಾಗಿ ಮಾತ್ರ 
ಕೃತ ಹಿಂದೂ ಧರ್ಮದ ನೆನಪುಗಳಿಗೆ ಶರಣಾಗ ಕಂಡರು ; ಸಂಕೀರ್ಣ ವಾಸ್ತವವನ್ನು ಗ್ರಹಿಸುವಲ್ಲಿ 
ತೊಡಗಿದ್ದರು. ಮಾರ್ಕ್ಸ್‌ವಾದದಮೂಲವನ್ನು ವಿಫಲರಾದರು; ಸಾಮ್ಯವಾದ , ಸಮಾಜವಾದ , 
ಅರಣ್ಯಕಗಳಲ್ಲಿ ಕಾಣತೊಡಗಿದ್ದರು. ನಿರಂಜನ ಗಾಂಧಿವಾದಗಳ ವಿಭಿನ್ನ ನಿಲುವುಗಳ 
ಸಾಹಿತ್ಯ ಕೃತಿಗಳಲ್ಲಿ ಅಶ್ಲೀಲತೆ ಮತ್ತು ಹಿಂದೂ ಸಾಹಚರ್ಯ ಅಸಾಧ್ಯವಾಗಿ ಚಳುವಳಿ 
ಪುನರುಜ್ಜಿವನದ ಹೆಸರಿನಲ್ಲಿ ಯಥಾಸ್ಥಿತಿ ಸೋತಿತು; ಸ್ವಾತಂತ್ರ ಹೋರಾಟ , ಏಕೀಕರಣ 
ವಾದದ ಮುಂದುವರಿಕೆಯನ್ನು ಪ್ರತಿಭಟಿಸಿ ಚಳುವಳಿ ಮತ್ತು ಭಾರತೀಯ ಪುನರುಜೀವನ 
ದರು . ೧೯೫೦ರ ದಶಕದ ವೇಳೆಗೆ ಪ್ರಗತಿಶೀಲ ಚಳುವಳಿಗಳಿಗಿದ್ದ ಜರೂರು ಮತ್ತು ಜನ 
ಸಾಹಿತ್ಯ ಚಳುವಳಿ ಸ್ಥಗಿತಗೊಂಡಿತು ಮತ್ತು ಬೆಂಬಲ ಪ್ರಗತಿಶೀಲ ಸಾಹಿತ್ಯ ಚಳುವಳಿಗೆ 
೧೯೫೨ರಲ್ಲಿ , ೧೯೭೬ರಲ್ಲಿ ಮತ್ತೆ ಅದಕ್ಕೆ ಇರಲಿಲ್ಲ; ಸಾಹಿತ್ಯಕ ಚಳುವಳಿಗೆ ನೆರವಾಗುವ 
ಸಾಂಸ್ಥಿಕ ರೂಪನೀಡುವ ಪ್ರಯತ್ನ ನಡೆಯಿತು. ವಿಶ್ವವಿದ್ಯಾಲಯ , ಅಧಿಕಾರವರ್ಗ ಮತ್ತು 
ನಿರಂಜನ ಮತ್ತು ಕಟ್ಟಿಮನಿ ಅದರ ಮುಖ್ಯಸ್ಥ ರಾಜಕೀಯ ಪಕ್ಷಗಳ ಬೆಂಬಲವಿರಲಿಲ್ಲ . 
ರಾಗಿದ್ದರು . ೧೯೭೬ರ ನಂತರ ಅಂಥ ಪ್ರಯತ್ನ 

ಕನ್ನಡದ ಪ್ರಗತಿಶೀಲ ಸಾಹಿತ್ಯದಲ್ಲಿ ನಿರ್ದಿಷ್ಟ 
ಗಳು ನಿಂತವು. ಪ್ರಗತಿಪರ ಚಳುವಳಿಯ ವ್ಯಾಪ್ತಿ 

ಸಾಮಾಜಿಕ ಸಮಸ್ಯೆಗಳ ಆಯ್ಕೆ ಮತ್ತು ನಿರ್ದಿಷ್ಟ 
ಯಲ್ಲಿ ಸೇರಿಸಬಹುದಾದ ಬಂಡಾಯ ಮತ್ತು 

ಆಶಯ ಮಾತ್ರ ಸಾಹಿತ್ಯದ ಆಕರವಾಗಬಲ್ಲ 
ದಲಿತ ಚಳುವಳಿಗಳು ಆ ಹೊತ್ತಿಗೆ ಆರಂಭ ದೆನುವ ನಿಲುವು ಕಾಣುತ್ತದೆ. ಸಾಹಿತವನು 
ಗೊಂಡವು. 

ದೃಷ್ಟಿಕೋನದ ಮಂಡನೆಯ ಸಾಧನವೆಂದು 
ಕನ್ನಡ ಪ್ರಗತಿಶೀಲ ಚಳುವಳಿಯ ಬಗ್ಗೆ ಕನ್ನಡ ಮಾತ್ರ ತಿಳಿಯಲಾಗಿದೆ. ಆ ವಾದ (ಪ್ರಗತಿ 
ವಿಮರ್ಶೆ ಸ್ಕೂಲವಾಗಿಯಾದರೂ ಒಂದು ವಾದ) ವಾದವಾಗಿಯೇ ಉಳಿಯಿತೇ ಹೊರತು 
ತೀರ್ಮಾನಕ್ಕೆ ಬಂದಂತಿದೆ. ಅವನ್ನು ಹೀಗೆ ನಿಜವಾದ ಸಂಗತಿಯಾಗಿರಲಿಲ್ಲ. ಆದ್ದರಿಂದ ಆ 
ಸಂಗ್ರಹಿಸಬಹುದು. ಈ ಚಳುವಳಿಗೆ ಖಚಿತ ವಾದದ ದೊಡ್ಡ ಕೊರತೆಯೆಂದರೆ ಅದು 
ವಾದ ಅಂಗರಚನೆ ಇದ್ದರೂ ತನಗೆ ರಕ್ತ 

ಅನುಭವದಿಂದ ದೂರವಾಗಿ ಉಳಿದದ್ದು . 
ದಾನ ಮಾಡಬಲ್ಲ ಸಾಮಾಜಿಕ , ರಾಜಕೀಯ 

ಅನುಭವಕ್ಕಿಂತ ದೃಷ್ಟಿಕೋನ ಹೆಚ್ಚು ಮಹತ್ವ 
ಚಳುವಳಿಗಳೊಡನೆ ಸಾಂಗತ್ಯವನ್ನು ಪಡೆದಿರ 

ಪಡೆಯಿತು. ಇನ್ನೊಂದು ಮಾತೆಂದರೆ ಪ್ರಗತಿ 

ಶೀಲತೆ ಸಾಹಿತ್ಯವನ್ನು ಪ್ರಚಾರ ಮಾಧ್ಯಮ 
ಲಿಲ್ಲ; ಈ ಚಳುವಳಿಯ ಕಾಳಜಿಯ ಕೇಂದ್ರ 

ವನ್ನಾಗಿ ಮಾಡಿತು ಎಂದು ಕುರ್ತಕೋಟಿ 
ಶ್ರಮಿಕ ಮತ್ತು ಕೃಷಿಕ ವರ್ಗವಾಗಿತ್ತು; ಆದರೆ 

ತೀರ್ಮಾನಿಸುತ್ತಾರೆ . 
ಲೇಖಕರು ಮಾತ್ರ ಮಧ್ಯಮ ವರ್ಗದಿಂದ 
ಬಂದ ಮೇಲುಜಾತಿಗೆ ಸೇರಿದವರಾಗಿದ್ದರು; ಆದರೂ ಪ್ರಗತಿಶೀಲ ಸಾಹಿತ್ಯ ಚಳುವಳಿ 
ಅವರಿಗೆ ತಾವು ಚಿತ್ರಿಸುವ ಜೀವನಕ್ರಮದ ಯೊಂದಿಗೆ ನಿಕಟ ಸಂಬಂಧವಿದ್ದ ನಿರಂಜನರ 


ವಿಮರ್ಶೆಯ ಪರಿಭಾಷೆ | ೩೩೫ 


ಕಾದಂಬರಿಗಳು , ಮುಖ್ಯವಾಗಿ ಚಿರಸ್ಮರಣೆ , ಅನಂತಮೂರ್ತಿಯವರ ಮೌನಿ ಕಥೆಯು 
ಕೊನೆಯ ಗಿರಾಕಿಯಂಥ ಸಣ್ಣಕಥೆಗಳು , ಕಟ್ಟಿ ಮಾಲುಡ್‌ನ ಕಥೆಯೊಂದರಿಂದ ಪ್ರಭಾವಿತ 
ಮನಿಯವರ ಮಾಡಿ ಮಡಿದವರು ಕಾದಂಬರಿ ವಾದದ್ದೇ , ಅಳವಡಿಕೆಯೇ , ಕೃತಿಚೌರ್ಯವೇ 
ಮತ್ತು ಈ ಚಳುವಳಿಯೊಂದಿಗೆ ಸಂಬಂಧ ಎಂಬ ವಾಗ್ವಾದ ನಡೆಯಿತು. ಪ್ರತಿಯೊಬ್ಬ 
ಹೊಂದಿದ್ದ ವ್ಯಾಸರಾಯ ಬಲ್ಲಾಳ ಮತ್ತು ಚದು ಲೇಖಕನೂ ತನ್ನ ಕೃತಿಯ ವಸ್ತು , ರೂಪ ಮತ್ತು 
ರಂಗರ ಕಾದಂಬರಿಗಳು , ಶ್ರೀರಂಗರ ನಾಟಕ ಶೈಲಿಗಳ ವಿಷಯದಲ್ಲಿ ತನಗಿಂತ ಹಿಂದಿನವರ 
ಗಳು ಕನ್ನಡ ವಿಮರ್ಶೆಯಲ್ಲಿ ಮುಖ್ಯವೆಂದು ರಚನೆಗಳಿಗೆ ಋಣಿಯಾಗಿರುತ್ತಾನೆ. ಹಳೆಯ 
ಪರಿಗಣಿತವಾಗಿವೆ . 

ಕೃತಿಯೊಂದರ ಪ್ರಭಾವಕ್ಕೆ ಗುರಿಯಾಗಿರುತ್ತಾನೆ 
ಹೆಚ್ಚಿನ ಓದಿಗೆ: ಎಚ್ . ಎಸ್ . ರಾಘವೇಂದ್ರ ರಾವ್ , 

ಅಥವಾ ಮತ್ತೊಂದು ಕೃತಿಯನ್ನು ಅಳವಡಿಸಿ 
ಪ್ರಗತಿಶೀಲತೆ ( ೧೯೯೦); ಟಿ . ಪಿ . ಅಶೋಕ, ಪ್ರಗತಿ ಕೊಂಡಿರುತ್ತಾನೆ. ಈ ಬಗ್ಗೆ ವಿಪುಲವಾದ ಚರ್ಚೆ 
ಶೀಲತೆ: ಸಾಧನೆ ಮತ್ತು ಕೊಡುಗೆ ( ಲೇ ), ಸಂಕ್ರಮಣ ನಡೆದಿದೆ. 
೧೮೮; ಬಸವರಾಜ ಕಲ್ಕುಡಿ , ಮೂರು ಸಾಹಿತ್ಯಕ 

ಸಾಹಿತ್ಯದಲ್ಲಿ ನಡೆಯುವ ಈ ಪ್ರಭಾವ ಮತ್ತು 
ದಾಖಲೆಗಳು - ಒಂದು ಪರಿಶೀಲನೆ ( ಲೇ ) ಆಲೋಕ 
ಸಂಚಿಕೆ ೩ ( ೧೯೬೯ ) ; ಡಿ . ವಿ . ಕೃಷ್ಣಮೂರ್ತಿ , ಪ್ರಗತಿ ಅಳವಡಿಕೆಗಳ ಸ್ವರೂಪವನ್ನು ತಾತ್ವಿಕವಾಗಿ 
ಶೀಲ ಸಾಹಿತ್ಯ : ತಾತ್ವಿಕ ಮೂಲಧಾರಗಳು ( ೧೯೮೭) ; ಚಿಂತಿಸಿ ಆಂಡ್ರೈಟಿ ಆಫ್ ಇನ್‌ಫ್ಲುಯೆನ್ಸ್ ಎಂಬ 
ಕೀರ್ತಿನಾಥ ಕುರ್ತಕೋಟಿ, ಯುಗಧರ್ಮ ಹಾಗೂ 

ತತ್ವವನ್ನು ನಿರೂಪಿಸಿದ್ದು ಹೆರಾಲ್ಡ್ ಬ್ಲೂಮ್ 
ಸಾಹಿತ್ಯ ದರ್ಶನ ( ೧೯೬೨); ಅನಕೃ , ಪ್ರಗತಿಶೀಲ 

ಎಂಬ ವಿಮರ್ಶಕ ಈ ನುಡಿಗಟ್ಟನ್ನೇ ಶೀರ್ಷಿಕೆ 
ಸಾಹಿತ್ಯ ( ೧೯೪೪) ; ಬಸವರಾಜ ಕಟ್ಟಿಮನಿ, 
ಕಾದಂಬರಿಕಾರನ ಕಥೆ ( ೧೯೮೧); ನಿರಂಜನ, ಸಾಧನಾ 

ಯಾಗಿಟ್ಟುಕೊಂಡು ೧೯೭೩ರಲ್ಲಿ ಒಂದು 
( ೧೯೫೨); ಬುದ್ಧಿ, ಭಾವ , ಬದುಕು ( ೧೯೮೫) ; ಪುಸ್ತಕವನ್ನು ಬರೆದ. 
ಶ್ರೀರಂಗ ಸಾಹಿತಿಯ ಆತ್ಮಜಿಜ್ಞಾಸೆ ( ೧೯೬೩); 
ಜಿ .ಎಸ್ . ಶಿವರುದ್ರಪ್ಪ ( ಸಂ ) ಸಾಹಿತ್ಯ ಮತ್ತು 

ಹಿಂದಿನ ಕಾಲದ ಕೃತಿಯೊಂದರ ವಿವಿಧ ಅಂಶ 
ಸಾಮಾಜಿಕ ಮೌಲ್ಯ ( ೧೯೭೧); ( ಸಂ ) ಸಾಹಿತ್ಯ ಮತ್ತು ಗಳನ್ನು ಸ್ವೀಕರಿಸುವುದು ಮತ್ತು ಅಳವಡಿಸಿ 
ಸಾಮಾಜಿಕ ಪ್ರಜ್ಞೆ ( ೧೯೭೭); ( ಸಂ ) ಕನ್ನಡ ಸಾಹಿತ್ಯ ಕೊಳ್ಳುವುದರ ಬಗ್ಗೆ ಸಾಮಾನ್ಯವಾಗಿ ಪ್ರಚಲಿತ 
ಮತ್ತುಪ್ರತಿಭಟನೆ ( ೧೯೮೨); ( ಸಂ ) ಕನ್ನಡ ಸಾಹಿತ್ಯ 

ವಾಗಿರುವ ನಂಬಿಕೆಗಳನ್ನು ಆತ ಪ್ರಶ್ನಿಸಿ ತುಂಬ 
ಸಂದರ್ಭ ( ೧೯೯೦) ; ತರಾಸು , ಅನಕೃ ( ೧೯೪೭). 

ಭಿನ್ನವಾದ ಪ್ರತಿಪಾದನೆಗಳನ್ನು ಮಾಡಿದ್ದಾನೆ. 
೨೨೪ , ಪ್ರಭಾವ ಮತ್ತು ಪ್ರಭಾವದ ಆತಂಕ 

ಬ್ಯೂಮ್‌ನ ಪ್ರಕಾರ ಯಾವ ಲೇಖಕನೂ 
Influence and Anxiety of Influence 

ತನಗಿಂತ ಹಿಂದಿನ ಲೇಖಕರ ಪ್ರಭಾವದಿಂದ 
ಇನ್‌ಫ್ಲುಯೆನ್ಸ್ ಅಂಡ್ ಆಂಡ್ರೈಟಿ ಆಫ್ 

ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಆದರೆ 
ಇನ್‌ಫ್ಲುಯೆನ್ಸ್ ಒಬ್ಬ ಲೇಖಕನ ಪ್ರಭಾವ 

ಲೇಖಕನು ತನ್ನ ಪೂರ್ವಜರ ಕೃತಿಯನ್ನು 
ಇನ್ನೊಬ್ಬ ಲೇಖಕನ ಮೇಲೆ ಆಗಿದೆ ಅಂದರೆ 
ಏನರ್ಥ ; ಪ್ರಭಾವ, ಅಳವಡಿಕೆ , ಕೃತಿಚೌರ್ಯ 

ಅನಿವಾರ್ಯವಾಗಿ ಉದ್ದೇಶಪೂರ್ವಕವಾಗಿ 
ಇವುಗಳ ವ್ಯತ್ಯಾಸವೇನು ಎಂಬ ಪ್ರಶ್ನೆ ಎಲ್ಲ 

ವಿಕೃತಿ ( ಡಿಸ್ಟಾರ್ಶನ್)ಗೊಳಿಸುತ್ತಾನೆ . ಪ್ರಭಾವ 
ದೇಶಗಳಲ್ಲೂ ವಿಮರ್ಶಕರನ್ನು ಕಾಡಿದೆ. ಕನ್ನಡ 

ಎಂಬ ಪರಿಕಲ್ಪನೆಯು ಓದು ಮತ್ತು ಬರಹ 
ದಲ್ಲಿಯೂ ನವೋದಯದ ಸಂದರ್ಭದಲ್ಲಿ ರನ್ನನ 

ಎರಡಕ್ಕೂ ಅನ್ವಯಿಸುತ್ತದೆ ಎಂದು ಬ್ಯೂಮ್ 
ಗದಾಯುದ್ದವನ್ನು ಕುರಿತು ಹರಣ ಮತ್ತು 

ಹೇಳಿದ. 
ಸ್ವೀಕರಣ ಎಂಬ ವಿಷಯದ ಬಗ್ಗೆ ಚರ್ಚೆ ಕವಿಗೂ ಅವನ ಪೂರ್ವಜ ಕವಿಗೂ ಇರುವ 
ನಡೆಯಿತು. ತೀರ ಇತ್ತೀಚೆಗೆ ಯು .ಆರ್ . ಸಂಬಂಧದ ಸ್ವರೂಪ ವಿವರಿಸಲು ಬೂಮ್ 


೩೩೬ | ವಿಮರ್ಶೆಯ ಪರಿಭಾಷೆ 


ಫ್ರಾಯ್ನ ಈಡಿಪಸ್ ಕಾಂಪ್ಲೆಕ್ಸ್ ಪರಿಕಲ್ಪನೆಯನ್ನು ಸಂರಕ್ಷಣೆಗಾಗಿ ತನ್ನ ಪೂರ್ವಜರ ಕೃತಿಗಳನ್ನು 
ಬಳಸಿಕೊಳ್ಳುತ್ತಾನೆ. ಮಗನಿಗೆ ತಂದೆಯ ಬಗ್ಗೆ ತಪ್ಪಾಗಿಯೇ ಓದಿಕೊಳ್ಳುತ್ತಾನೆ . ದುರ್ಬಲವಾದ 
ಪ್ರೀತಿ, ಅಭಿಮಾನಗಳು ಇದ್ದರೂ ಸುಪ್ತವಾಗಿ ತಪ್ಪು ಓದುವಿಕೆಯಿಂದ (ವೀಕ್ ಮಿಸ್ ರೀಡಿಂಗ್) 
ಅಸೂಯೆ ಮತ್ತು ದ್ವೇಷಗಳೂ ಇರುತ್ತವೆ . ಕವಿ ಮೂಡುವ ರಚನೆಯು ವಿಫಲವಾಗುತ್ತದೆ . 
ಮತ್ತು ಅವನ ಪೂರ್ವಜ ಕವಿಯ ಸಂಬಂಧವು ಸದೃಢವಾದ ತಪ್ಪು ಓದುವಿಕೆಯಿಂದ (ಸ್ಪಾಂಗ್ ಮಿಸ್ 
ಇದೇರೀತಿಯಲ್ಲಿ ಮೆಚ್ಚುಗೆ ಅಸೂಯೆ ಮತ್ತು ರೀಡಿಂಗ್) ಮೂಡುವ ರಚನೆಯು ಹೊಸರಚನೆ 
ಆತಂಕಗಳ ಮಿಶ್ರಣವಾಗಿರುತ್ತದೆ. ತನಗಿಂತ ಎಂಬ ಭಾವನೆಯನ್ನು ಓದುಗನಲ್ಲಿ ಮೂಡಿಸು 
ಪೂರ್ವಜನಾದ ಕವಿಯ ಸಾಧನೆಗಳು ಹಿರಿಯ ತ್ತದೆ. 
ಕವಿಯಲ್ಲಿ ಆತಂಕ ಮತ್ತು ಭಯಗಳನ್ನು ಬೂಮ್ನ ಪ್ರಕಾರ ಪ್ರತಿ ಓದುವಿಕೆಯೂ 
ಹುಟ್ಟಿಸುತ್ತವೆ. ತನ್ನ ಕವಿತೆ ಮತ್ತು ತಾನು 

ತಪ್ಪಾದ ಓದುವಿಕೆ ಮತ್ತು ಪ್ರತಿಯೊಂದು 
ಸ್ವತಂತ್ರವಾಗಿ ಸೋಪಜ್ಞವಾಗಿ ಇರಬೇಕೆಂಬ ಕವಿತೆಯೂ ತನ್ನ ಪೂರ್ವಜ ಕವಿತೆಯೊಂದರ 
ಹಂಬಲ ಹುಟ್ಟುತ್ತದೆ. ಆದ್ದರಿಂದಲೇ ತಾನು ಅಪವ್ಯಾಖ್ಯಾನ. ಆದ್ದರಿಂದಲೇ ಸಾಹಿತ್ಯ 
ಪೂರ್ವಜ ಕವಿಯ ಪ್ರಭಾವಕ್ಕೆ ಸಂಪೂರ್ಣವಾಗಿ ವಿಮರ್ಶೆಯು ಯಾವುದೇ ಒಂದು ಕವಿತೆಯನ್ನು 
ಗುರಿಯಾಗಬಾರದೆಂದು ಅವನ ರಚನೆಗಳನ್ನು ವಿಶ್ಲೇಷಿಸುವಾಗ ಅದು ಹೇಗೆ ತನ್ನ ಪೂರ್ವಜ 
ಕವಿ ರಕ್ಷಣಾತ್ಮಕವಾಗಿಯೇ ಓದಿಕೊಳ್ಳುತ್ತಾನೆ . ಕವಿತೆಯ ಸೋದ್ದಿಶ್ಯ ಅಪವ್ಯಾಖ್ಯಾನವಾಗಿದೆ 
ಇದರಿಂದಾಗಿ ಕವಿಯ ಕೃತಿಯಲ್ಲಿ ಪೂರ್ವಜ ಎಂಬುದನ್ನು ಗಮನಿಸಬೇಕು ಎನ್ನುತ್ತಾನೆ. ತಾನೇ 
ಕವಿಯ ಕೃತಿಯು ಗುರುತು ಸಿಗದಂತೆ ಸ್ವತಃ ಈ ತತ್ವಗಳನ್ನು ಅನ್ವಯಿಸಿ ೧೮ , ೧೯ , 
ಬದಲಾವಣೆ ಹೊಂದುತ್ತದೆ . ಈ ಬದಲಾವಣೆ ೨೦ನೇ ಶತಮಾನದ ಕವಿತೆಗಳನ್ನು ವ್ಯಾಖ್ಯಾನಿಸಿ 
ಯನ್ನು ವಿಕೃತಿ ಎಂದು ಬ್ಲೂಮ್ ಕರೆಯುತ್ತಾನೆ. ದ್ದಾನೆ. ಇಂಥ ವಿಮರ್ಶೆಯು ಸ್ವತಃ ಪೂರ್ವಜ 
ಆದರೆ ಹೊಸ ಕವಿ ಮಾಡಬಹುದಾದ ಸಾಧನೆ ವಿಮರ್ಶೆಯ ಅಪವ್ಯಾಖ್ಯಾನವಾಗಿರುತ್ತದೆ 
ಪರಿಮಿತವಾದುದು. ಆತ ತನ್ನ ರಚನೆಯು ಎಂಬ ಎಚ್ಚರವನ್ನು ಬ್ಲೂಮ್ ವ್ಯಕ್ತಪಡಿಸುತ್ತಾನೆ. 
ಪೂರ್ವಜ ಕವಿಯ ರಚನೆಯನ್ನು ಮೀರಿಸಿದ್ದು ಕನ್ನಡದಲ್ಲಿ ಈ ಬಗೆಯ ದೃಷ್ಟಿಯಿಂದ ಪ್ರೇರಿತ 
ಮತ್ತು ಅದಕ್ಕಿಂತ ಭಿನ್ನವಾದದ್ದು ಎಂದು ವಾದ ವಿಮರ್ಶೆಯನ್ನು ರಾಜೇಂದ್ರ ಚೆನ್ನಿಯವರ 
ತೋರುವಂತೆ ಮಾತ್ರ ಮಾಡಬಲ್ಲ. ಆದರೂ ಅಧ್ಯಯನ ಎಂಬ ಕೃತಿಯಲ್ಲಿನೋಡಬಹುದು. 
ಪೂರ್ವಜ ಕವಿಯ ರಚನೆ ವಿಕೃತಗೊಂಡಾದರೂ ಕುವೆಂಪು, ತೇಜಸ್ವಿ , ದೇವನೂರು ಮಹಾದೇವ 
ಹೊಸ ಕವಿಯ ರಚನೆಯಲ್ಲಿ ಉಳಿದುಕೊಂಡೇ ಅವರ ಕೃತಿಗಳನ್ನು ಅವರು ಬ್ಲೂಮ್‌ನ ವಿಚಾರ 
ಇರುತ್ತದೆ. 

ಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿದ್ದಾರೆ . 
ಪೂರ್ವಜ ಕವಿಯ ರಚನೆಯನ್ನು ವಿಕೃತಗೊಳಿಸಿ 

ಹೆಚ್ಚಿನ ಓದಿಗೆ: ರನ್ನ ಕವಿ ಪ್ರಶಸ್ತಿ ( ೧೯ .), ರಾಜೇಂದ್ರ 

- ಚೆನ್ನಿ , ಅಧ್ಯಯನ , ೧೯೮೫, Walter Jakson Bate, 
ಓದಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಆರು ಬಗೆಗಳನ್ನು The Burden of the Poet and the English Poet. 
ಬ್ಲೂಮ್ ಗುರುತಿಸುತ್ತಾನೆ. ಇವು ಫ್ರಾಮ್ಸ್ ೧೯೭೦ ; Harold Bloom, The Anxiety of Influ 

ence , ೧೯೭೩ - A Map of Misreading , ೧೯೭೫ ; 
ಹೇಳುವ ಸಂರಕ್ಷಣೋಪಾಯಗಳಿಗೆ ಸಂವಾದಿ 
ಯಾಗಿದೆ. ( ವಿವರಗಳಿಗೆ ಸೈಕೊ ಮನಶ್ಯಾಸ್ತ್ರೀಯ 

pression , ೧೯೭೬ ; John Hollander, ed., Poetics of 
ವಿಮರ್ಶೆ ನೋಡಿ.) ಬ್ಲೂಮ್‌ನ ಪ್ರಕಾರ Influence, oeee ; Sandra Gilbert and Susan 
ಪ್ರತಿಯೊಬ್ಬ ಕವಿಯು ತನ್ನ ಕವಿ ವ್ಯಕ್ತಿತ್ವದ Gubar, The Mad -woman in the Attic , ೧೯೮೦. 


Kabbalah and Criticism , 06 2 . 98 ; Poetry and Re 


ವಿಮರ್ಶೆಯ ಪರಿಭಾಷೆ | ೩೩೭ 


೨೨೫ , ಪ್ರಕ್ರಿಯಾವಾದ Phenomenology ಜರ್ಮನಿಯ ಮಾರ್ಟಿನ್ ಹೈಡೆಗರ್ ಮತ್ತು 
ಫೆನಾಮಿನಾಲಜಿ ಫೆನಾಮಿನಾಲಜಿ ಎನ್ನುವುದು ಫ್ರಾನ್ಸ್‌ನ ಮಾರ್ಲೆ ಪಾಂಟಿ ಫೆನಾಮಿ 
ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ದೃಷ್ಟಿಕೋನ ನಾಲಜಿಯ ತತ್ವ ಮತ್ತು ವಿಧಾನಗಳನ್ನು 
ಮತ್ತು ಅಧ್ಯಯನ ವಿಧಾನ, ಸಾಹಿತ್ಯ ಬಳಸಲಾಯಿತು. ಕ್ರಮೇಣ ಸಾಹಿತ್ಯಾನುಭವದ 
ವಿಮರ್ಶೆಗೆ ಸಂಬಂಧಪಟ್ಟಂತೆ ಗಮನಿಸುವು ಸ್ವರೂಪವನ್ನು ಕುರಿತು ಚಿಂತಿಸುವ ವಿಮರ್ಶ 
ದಾದರೆ ಓದುವಿಕೆಯನ್ನು ಕುರಿತ ಅನೇಕ ಕರು ಫೆನಾಮಿನಾಲಜಿಯನ್ನು ವ್ಯಾಪಕವಾಗಿ 
ಸಿದ್ದಾಂತಗಳು ಫೆನಾಮಿನಾಲಜಿಗೆ ಋಣಿಯಾಗಿ ಬಳಸಿದರು . 
ರುವುದು ಕಾಣುತ್ತದೆ. ಫೆನಾಮಿನಾಲಜಿಯ 

ಪೋಲಂಡ್ ದೇಶದ ಚಿಂತಕ ರೊಮಾನ್ 
ತತ್ವಗಳನ್ನು ಆಧರಿಸಿದ ಸಾಹಿತ್ಯ ವಿಮರ್ಶೆಯು, 

ಇನ್ನಾರ್ಡೆನ್ ( ೧೮೯೩ - ೧೯೭೦ ) ಸಾಹಿತ್ಯ 
ಪಾಶ್ಚಾತ್ಯ ಜಗತ್ತಿನಲ್ಲಿ , ಈ ಶತಮಾನದ ೪೦ 

ಕೃತಿಗಳನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳು 
ಮತ್ತ ೫೦ರ ದಶಕಗಳಲ್ಲಿ ಪ್ರಚಲಿತವಾಗಿತ್ತು. 

ತೇವೆ ಮತ್ತು ಸಾಹಿತ್ಯಕ್ಕೆ ಹೇಗೆ ಪ್ರತಿಕ್ರಿಯಿಸು 
ಜರ್ಮನಿಯ ಚಿಂತಕ ಎಡ್ಕಂಡ್ ಹಲ್ ತೇವೆ ಎಂಬುದನ್ನು ತಾತ್ವಿಕವಾಗಿ ವಿಶ್ಲೇಷಿಸಿದ 
( ೧೮೫೯ - ೧೯೩೮) ಫೆನಾಮಿನಾಲಜಿಯ ವರಲ್ಲಿ ಪ್ರಮುಖನಾದವನು . ಅವನ ಚಿಂತನೆ 
ಸಂಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ . ಈತನು ಯನ್ನು ಹೀಗೆ ಸ್ಫೂಲವಾಗಿ ನಿರೂಪಿಸಬಹುದು. 
ಮನುಷ್ಯ ಪ್ರಜ್ಞೆಯ ಸ್ವರೂಪವನ್ನು ವಿಶ್ಲೇಷಿಸಿದ. ಸಾಹಿತ್ಯ ಕೃತಿಯು ಕರ್ತೃವಿನ ಪ್ರಜ್ಞೆಯ 
ಪ್ರಜ್ಞೆಯು ಜಗತ್ತನ್ನು ಹೇಗೆ ಗ್ರಹಿಸುತ್ತದೆ , ಇಷ್ಟಾರ್ಥದಲ್ಲಿ ಹುಟ್ಟುತ್ತದೆ . ಇಷ್ಟಾರ್ಥವೆಂದರೆ 
ಗ್ರಹಿಕೆಯ ಸ್ವರೂಪವೇನು ಎಂಬ ಸಂಗತಿಗಳು ವಸ್ತು ಅಥವ ಕರ್ಮವನ್ನು ಕುರಿತು ಪ್ರಜ್ಞೆಯ 
ಅವನ ಆಸಕ್ತಿಯ ವಿಷಯಗಳಾಗಿದ್ದವು. ಬಾಹ್ಯ ತೊಡಗಿಕೊಳ್ಳುವಿಕೆ . ಕರ್ತೃವಿನ ಇಷ್ಟಾರ್ಥಗಳು 
ವಸ್ತುಗಳಿಗೆ ಸ್ವತಂತ್ರ ಅಸ್ತಿತ್ವವಿಲ್ಲ . ಪ್ರಜ್ಞೆಯೊಂದು ಪಠ್ಯದಲ್ಲಿ ದಾಖಲಾಗುತ್ತವೆ. ಅದರಿಂದಲೇ 
ವಸ್ತುಗಳನ್ನು ಗ್ರಹಿಸುವ ರೀತಿಯಲ್ಲಷ್ಟೆ ಓದುಗರು ಪಠ್ಯದ ಮುಖಾಂತರ ಕರ್ತೃವಿನ 
ಅವುಗಳಿಗೆ ಇರುವಿಕೆ ಪ್ರಾಪ್ತವಾಗುತ್ತದೆ ಎಂದು ಪ್ರಜ್ಞೆಯ ಪುನರನುಭವವನ್ನು ತಮ್ಮ ಪ್ರಜ್ಞೆಯಲ್ಲಿ 
ಹಸೆಲ್ ಹೇಳಿದ. ಪ್ರಜ್ಞೆಯ ಸ್ವರೂಪವನ್ನು ಪಡೆಯಲು ಸಾಧ್ಯವಾಗುತ್ತದೆ . ಆದರೆ ಪಠ್ಯದಲ್ಲಿ 
ವಿವರಿಸಲು ಉದ್ದೇಶಪೂರ್ವಕ ಕ್ರಿಯೆ , ಇಷ್ಟಾರ್ಥ, ಅನೇಕ ಸಂಗತಿಗಳು , ವಿಷಯಗಳು , ಅನುಭವ 
ಸೋದ್ದಿಶ್ಯತೆ ( ಇನ್‌ಟೆನ್‌ಶನಾಲಿಟಿ) ಎಂಬ ಪರಿಕಲ್ಪನೆ ಗಳು ಬೀಜರೂಪದಲ್ಲಿ , ಸಾಧ್ಯತೆಯೆಂಬಂತೆ , 
ಯನ್ನು ರೂಪಿಸಿದ. ಪ್ರಜ್ಞೆಯು ಸದಾ ಯಾವು ಮಾತ್ರ ಇರುತ್ತವೆ. ಅವು ಪೂರ್ಣವಾಗಿ 
ದಾದರೊಂದು ವಸ್ತು ಅಥವ ಸಂಗತಿಯನ್ನು 

ಸಾಕ್ಷಾತ್ಕಾರಗೊಂಡಿರುವುದಿಲ್ಲ . ಹಾಗೆಯೇ 
ಕುರಿತು , ಉದ್ದೇಶಿಸಿ, ಕ್ರಿಯಾಶೀಲವಾಗಿ ಪರ ದಲಿ ಅನೇಕ ಅಸಷ ಸಳಗಳು (ಲೇಸಸ್ ಆಪ್ 
ತೊಡಗಿಕೊಂಡಿರುತ್ತದೆ; ಕರ್ತೃವಿನ (ಸಪ್ಟೆಕ್ಸ್ ) ಇನ್‌ಡಿಟೆರ್‌ಮಿನನಿ) ಇರುತ್ತವೆ. ಓದುವಿಕೆಯು 
ಪ್ರಜ್ಞೆಗೂ ಅದು ಉದ್ದೇಶಿಸುವ ಕರ್ಮಕ್ಕೂ 

ಕ್ರಿಯಾಶೀಲವಾದದ್ದು. ಅಚ್ಚಾದ ಪಠ್ಯಗಳನ್ನು 
ಪರಸ್ಪರ ಸಂಬಂಧವಿದೆ; ಕರ್ತೃ ಕರ್ಮಗಳು 

ಓದುವಾಗ ಪದ ಮತ್ತು ವಾಕ್ಯಗಳ ಸರಣಿಗೆ 
ಪರಸ್ಪರ ಪ್ರಭಾವ ಬೀರುತ್ತವೆ ಎಂದು ಹಸ್ತೆಲ್ 

ಓದುಗರ ಪ್ರಜ್ಞೆಯು ಪ್ರತಿಕ್ರಿಯಿಸುತ್ತದೆ. ಈ 
ಪ್ರತಿಪಾದಿಸಿದ. 

ಪ್ರತಿಕ್ರಿಯೆಗೆ ಎರಡು ಲಕ್ಷಣಗಳಿವೆ. ಮೊದಲನೆ 
ಈ ಶತಮಾನದ ಆರಂಭದ ವರ್ಷಗಳಲ್ಲಿ ಯದು ತುಂಬಿಕೊಳ್ಳುವಿಕೆ. ಓದುತ್ತಿರುವ ಅವಧಿ 
ಫೆನಾಮಿನಾಲಜಿಯು ಪಾಶ್ಚಾತ್ಯ ತತ್ವಶಾಸ್ತ್ರದ ಯಲ್ಲಿ ಹಿಂದೆ ಮುಂದೆ ಈಗ ಓದುತ್ತಿರುವುದು 
ಅತ್ಯಂತ ಪ್ರಭಾವಶಾಲೀ ಪ್ರಸ್ಥಾನವಾಗಿತ್ತು . ಮತ್ತು ಮುಂದೆ ಓದಲಿರುವುದರ ನಿರೀಕ್ಷೆ ಇವೆಲ್ಲ 


೩೩೮ | ವಿಮರ್ಶೆಯ ಪರಿಭಾಷೆ 


ಸೇರಿ ಪ್ರತಿಕ್ರಿಯೆಗಳು ರೂಪುಗೊಳ್ಳುತ್ತವೆ. ಪಂಥದವರ ಈ ನಂಬಿಕೆಗಳು ವ್ಯಕ್ತಿನಿಷ್ಕತೆಗೆ 
ಹಾಗೆಯೇ ಪಠ್ಯದಲ್ಲಿರುವ ಪೂರ್ಣ ಸಾಕ್ಷಾತ್ಕಾರ ಪ್ರಾಧಾನ್ಯ ನೀಡುತ್ತವೆ . ಆದ್ದರಿಂದಲೇ ಇದನ್ನು 
ಗೊಳ್ಳದ ಅಂಶಗಳನ್ನು ಮತ್ತು ಅಸ್ಪಷ್ಟ ಸ್ಥಳಗಳನ್ನು ರೂಪನಿಷ್ಠ ವಿಮರ್ಶೆ ಮತ್ತು ನವ್ಯ ವಿಮರ್ಶೆಗಳ 
ಓದುಗರು ತಾವೇ ತಮ್ಮ ಪ್ರಜ್ಞೆಯಲ್ಲಿ ತುಂಬಿ ವಿರೋಧಿಯಾದ ಪ್ರಸ್ಥಾನವೆಂದು ಗುರುತಿಸ 
ಕೊಳ್ಳುತ್ತಾರೆ . ಹೀಗೆ ಓದುವಿಕೆಯ ಮುಖಾಂ ಬಹುದು. ಜಿನೀವಾ ಪಂಥದ ವಿಮರ್ಶೆಯ 
ತರ ಸಾಹಿತ್ಯ ಕೃತಿಯ ವಿನ್ಯಾಸ ಅಥವಾ ಬಂಧ ಬೇರುಗಳನ್ನು ೧೯ನೇ ಶತಮಾನದ ರೊಮಾಂ 
ಸಾಕ್ಷಾತ್ಕಾರಗೊಳ್ಳುತ್ತದೆ. ಇದನ್ನು ಇನ್ ಟಿಕ್ ವಿಮರ್ಶೆಯ ಬರಹಗಳಲ್ಲಿ ಗುರುತಿಸ 
ಗಾರ್ಡನ್ ಮರ್ತಗೊಳಿಸಿಕೊಳ್ಳುವಿಕೆ ಬಹುದು. ನಿಜವಾದ ಓದುವಿಕೆಯ ವಿಧಾನ 
( ಕಾಂಕ್ರೀಟೈಸೇಶನ್ ) ಎಂದು ಕರೆಯುತ್ತಾನೆ. ಇಂಥ ವೆಂದರೆ ಕರ್ತೃವಿನ ಆತ್ಮವನ್ನು ಅರ್ಥಮಾಡಿ 
ಓದುವಿಕೆಯು ಸಹಸೃಷ್ಟಿಯಾಗಿರುತ್ತದೆ . ಕರ್ತೃ ಕೊಳ್ಳುವುದೇ ಆಗಿದೆ . ಇದೊಂದೇ ಬಗೆಯ 
ವಿನ ಪ್ರಜ್ಞೆಯಲ್ಲಿ ಯಾವ ಪ್ರಕ್ರಿಯೆ ನಡೆದಿತ್ತೋ ಓದುವಿಕೆ ಮಾತ್ರ ನಿಜವಾದದ್ದು, ಗಂಭೀರ 
ಅದನ್ನು ಓದುಗರ ಪ್ರಜ್ಞೆಯು ಕಲಾವಸ್ತುವಾಗಿ ವಾದದ್ದು , ಆತ್ಮವಿಕಾಸಕ್ಕೆ ಸಹಾಯಕವಾಗು 
ತನ್ನೊಳಗೆ ನಿಜಮಾಡಿಕೊಳ್ಳುತ್ತದೆ. ಹೀಗೆ ವಂಥದ್ದು ಎಂಬ ನಂಬಿಕೆಗಳಿದ್ದವು. ಜಿನೀವಾ 
ಓದುವಿಕೆಯ ಮುಖಾಂತರ ನಮ್ಮ ಮನಸ್ಸಿನಲ್ಲಿ ಪಂಥದ ವಿಮರ್ಶಕರು ಇವೇ ನಂಬಿಕೆಗಳನ್ನು 
ಸೃಷ್ಟಿಯಾಗುವ ಜಗತ್ತು ಕೃತಿಯನ್ನು ತೊರೆದು ಪರಿಷ್ಕೃತಗೊಳಿಸಿ ಪ್ರತಿಪಾದಿಸಿದರು. 
ಸ್ವತಂತ್ರವಾಗಿ ಇರಲು ಸಾಧ್ಯವಿಲ್ಲ . 

ಕರ್ತೃವಿನ ವ್ಯಕ್ತಿತ್ವ: ಕರ್ತೃವಿನ ವ್ಯಕ್ತಿತ್ವವು ಸಾಹಿತ್ಯ 
ಆದ್ದರಿಂದಲೇ ಅದು ಕಾಲ್ಪನಿಕ ಜಗತ್ತು ಎಂದು 

ಕೃತಿಯೊಂದರ ವಸ್ತು , ಪಾತ್ರ , ಪ್ರತಿಮೆ ಮತ್ತು 
ಕರೆಸಿಕೊಳ್ಳುತ್ತದೆ . 

ಶೈಲಿಗಳಿಂದ ಓದುಗನ ಪ್ರಜ್ಞೆಯಲ್ಲಿ ರೂಪ 
ಫೆನಾಮಿನಾಲಜಿಕಲ್ ವಿಮರ್ಶೆಯನ್ನು ಪಡೆಯುತ್ತದೆ. ಕರ್ತೃವಿನ ಪ್ರಜ್ಞೆ ಎಂದರೆ 
ಅಳವಡಿಸಿಕೊಂಡ ವಿಮರ್ಶಕರ ಗುಂಪನ್ನು ಲೇಖಕನ ನಿಜ ಜೀವನದ ವ್ಯಕ್ತಿತ್ವವಲ್ಲ. ಓದು 
ಜಿನೀವಾ ಪಂಥ ಎಂದು ಗುರುತಿಸಲಾಗುತ್ತದೆ. ಗರು ತಾತ್ಕಾಲಿಕವಾಗಿಯಾದರೂ ತಮ್ಮ 
ಈ ವಿಮರ್ಶಕರಲ್ಲಿ ಜಿನೀವಾ ವಿಶ್ವವಿದ್ಯಾಲಯ ಪೂರ್ವಾಗ್ರಹಗಳನ್ನು ಬದಿಗೆ ಸರಿಸಿ ಕರ್ತೃವಿನ 
ದಲ್ಲಿ ಅಧ್ಯಾಪಕರಾಗಿದ್ದವರು ಅಥವಾ ಪ್ರಜ್ಞೆಯೊಂದಿಗೆ ಸಂಯೋಗವನ್ನು ಸಾಧಿಸಿ 
ಅದರೊಡನೆ ಸಂಬಂಧ ಹೊಂದಿದವರು. ಕೊಳ್ಳುತ್ತಾರೆ. ಓದುವುದೆಂದರೆ ಒಂದು 
ಮಾರ್ಸಲ್ ರೇಮಂಡ್ , ಆಲ್ಬರ್ಟ್ ಪ್ರಜ್ಞೆಯು ಮತ್ತೊಂದು ಪ್ರಜ್ಞೆಯ ವೈಶಿಷ್ಟವನ್ನು 
ಜೆಗುಯಿನ್ , ಜೀನ್ ರೂಸೋ , ಜೀನ್ ಸ್ವೀಕರಿಸುವ ಒಂದು ಕ್ರಮ . ಜಾರ್ಜ್ ಪೌಲೆ 
ಪಿಯರೆ ರಿಚರ್ಡ್ ಸೇರಿದ್ದಾರೆ. ಈ ಪಂಥದ ತನ್ನ ಪ್ರಬಂಧವೊಂದರಲ್ಲಿ ಹೇಳುವ ಈ 
ಅತ್ಯಂತ ಪ್ರಭಾವಶಾಲಿ ವಿಮರ್ಶಕರೆಂದರೆ ಮಾತನ್ನು ಗಮನಿಸಿ , “ ನಾನು ಓದಬೇಕಾದ 
ಜಾರ್ಜಸ್ ಪೌಲೆ ಮತ್ತು ಜೆ ಹಿಲಿಸ್ ರೀತಿಯಲ್ಲಿ ಓದಬೇಕಾದಾಗ .. ಮತ್ತೊಬ್ಬರ 
ಮಿಲ್ಲ‌ . 

ಆಲೋಚನೆಗಳನ್ನು ಆಲೋಚಿಸುತ್ತಿರುತ್ತೇನೆ... 

ಆದರೆ ಅವು ನನ್ನ ಆಲೋಚನೆಗಳೇ ಆಗಿರುತ್ತವೆ 
ಜಿನೀವಾ ಪಂಥದ ವಿಮರ್ಶಕರ ಮುಖ್ಯ 
ಧೋರಣೆಗಳು: ಸಾಹಿತ್ಯ ಕೃತಿಯು ಸೃಷ್ಟಿಸುವ 

... ನನ್ನ ಪ್ರಜ್ಞೆಯು ಮತ್ತೊಬ್ಬರ ಪ್ರಜ್ಞೆ 

ಯೆಂಬಂತೆ ವರ್ತಿಸುತ್ತಿರುತ್ತದೆ . ” 
ಲೋಕವು ಕಾಲ್ಪನಿಕ ಲೋಕವಾಗಿರುತ್ತದೆ . ಕರ್ತೃ 
ವಿನ ಪ್ರಜ್ಞೆಯ ವೈಶಿಷ್ಟ್ಯವನ್ನು ಆಧರಿಸಿ ಈ ವಿಮರ್ಶಕರ ವಿಧಾನ: ಜಿನೀವಾ ಪಂಥದ 
ಲೋಕ ನಿರ್ಮಾಣಗೊಳ್ಳುತ್ತದೆ. ಜಿನೀವಾ ವಿಮರ್ಶಕರು ಎರಡು ಭಿನ್ನ ದಾರಿಗಳನ್ನು 


ವಿಮರ್ಶೆಯ ಪರಿಭಾಷೆ | ೩೩೯ 


Critical Theory: A Phenomenological Introduc 
ಅನುಸರಿಸಿದ್ದಾರೆ . ಮೊದಲನೆಯದು ಒಬ್ಬ 

tion , ೧೯೭೬ ; George Poulet, Studies in Human 
ಲೇಖಕ ಒಂದು ಕೃತಿ ಅಥವಾ ಹಲವು ಕೃತಿ 

Time, ೧೯೪೯ ; The Interior Distance, ೧೯೫೩ ; 
ಗಳನ್ನು ಆಯ್ದುಕೊಂಡು ಅದರ ಬೇರೆಬೇರೆ 

The Metamorphosis of the Circle , ೧೯೬೧: J Hillis 
ಭಾಗಗಳಲ್ಲಿ , ವಸ್ತು , ಬಂಧ ಮತ್ತು ಶೈಲಿಗಳ Miller, Poets of Reality, ೧೯೬೫ . 
ಮುಖಾಂತರ ಲೇಖಕನ ಪ್ರಜ್ಞೆಯ ವೈಶಿಷ್ಟ 

ಜಿ ೨೨೬ . ಮನಶ್ಯಾಸ್ತ್ರೀಯ /ಮನೋವಿಶ್ಲೇಷಣಾತ್ಮಕ 
ಮೈದಾಳಿರುವ ಬಗೆಯನ್ನು ಗುರುತಿಸಬಹುದು. 

ವಿಮರ್ಶೆ Psychological/ Psychoanaly 
ಎರಡನೆಯ ವಿಧಾನವೆಂದರೆ ಒಂದು ನಿರ್ದಿಷ್ಟ 

tical Criticism ಸೈಕಲಾಜಿಕಲ್ / ಸೈಕೊ 
ಕಾಲಾವಧಿಯ ಬೇರೆಬೇರೆ ಲೇಖಕರ ಕೃತಿ 

ಅನಲಿಟಿಕಲ್ ಕ್ರಿಟಿಸಿಸಂ ಮನೋವಿಶ್ಲೇಷಣೆ 
ಗಳನ್ನು ಪರಿಶೀಲಿಸಿ ಆ ಮುಖಾಂತರ ಆ ಕಾಲ 

ಅನ್ನುವುದು ಏಕಕಾಲದಲ್ಲಿ ಮನುಷ್ಯನ ವಿಕಾಸ 
ಮಾನದ ಸಮಷ್ಠಿ ಪ್ರಜ್ಞೆಯ ವೈಶಿಷ್ಟ ವನ್ನು 

ವನ್ನು ಕುರಿತ ಒಂದು ಸಿದ್ದಾಂತ , ವ್ಯಾಖ್ಯಾನದ 
ಅರಿಯುವುದು . 

ಒಂದು ವಿಧಾನ ಮತ್ತು ರೋಗ ನಿಧಾನದ 
ಫೆನಾಮಿನಾಲಜಿಕಲ್ ವಿಮರ್ಶೆ ೫೦ ಮತ್ತು ಒಂದು ಶಾಖೆ. ಮನೋವಿಶ್ಲೇಷಣಾತ್ಮಕ 
೬೦ರ ದಶಕಗಳಲ್ಲಿ ತನ್ನ ಉಚ್ಛಾಯ ಸ್ಥಿತಿಯನ್ನು ವಿಮರ್ಶೆಯು ಅಂತರ್‌ಶಿಸ್ತೀಯ ಅಧ್ಯಯನ 
ಕಂಡಿತು. ಅನಂತರ ತದ್ವಿರುದ್ದ ತಾತ್ವಿಕ ನಿಲುವಿನ ವಿಧಾನದ ಒಂದು ಮಾದರಿ . ಈ ವಿಮರ್ಶೆಯು 
ಸಂರಚನಾವಾದ ಮತ್ತು ವಿರಚನಾವಾದಗಳು ಸಾಹಿತ್ಯವನ್ನು ವೈಯಕ್ತಿಕ ಲೇಖಕನ ಮನಸ್ಥಿತಿಯ 
ಮುನ್ನೆಲೆಗೆ ಬಂದವು. ಆದರೆ ವಾಚಕಾಭಿಮುಖ ಮತ್ತು ವ್ಯಕ್ತಿತ್ವ ವಿನ್ಯಾಸದ ಕಲ್ಪನಾ ಪ್ರಧಾನ 
ವಿಮರ್ಶೆಯಲ್ಲಿ ಫೆನಾಮಿನಾಲಜಿಯ ತತ್ವಗಳು ವಾದ ಅಭಿವ್ಯಕ್ತಿ ಎಂದು ಪರಿಗಣಿಸುತ್ತದೆ. 
ಹೊಸರೂಪದಲ್ಲಿ ಬೆಳೆಯುತ್ತಿರುವುದನ್ನು ಕಾಣ 

ಪಾಶ್ಚಾತ್ಯ ಜಗತ್ತಿನಲ್ಲಿ ಈ ಧೋರಣೆಯು 
ಬಹುದು. 

ಹತ್ತೊಂಬತ್ತನೆಯ ಶತಮಾನದ ಮೊದಲ ದಶಕ 
ಕನ್ನಡದಲ್ಲಿ ಫೆನಾಮಿನಾಲಜಿಯ ಕೆಲವಾದರೂ ಗಳಲ್ಲಿ ವ್ಯಾಪಕವಾದ ಮನ್ನಣೆಯನ್ನು ಪಡೆಯ 
ತತ್ವಗಳನ್ನು , ಪರಿಭಾಷೆಯನ್ನು ವಿಮರ್ಶಕರು ತೊಡಗಿತು. ಇದಕ್ಕೆ ಕಾರಣವೂ ಇದೆ. 
ಬಳಸಿದ್ದಾರೆ. ಅಂಥ ಒಂದು ನಿದರ್ಶನ : ರೊಮಾಂಟಿಕ್ ಚಳುವಳಿಯು ಸಾಹಿತ್ಯವನ್ನು 
' ಸಂಸ್ಕಾರ ' ಮತ್ತು ' ಭಾರತೀಪುರ' ಕಾದಂಬರಿ ವಾಸ್ತವದ ಅನುಕರಣೆಯಾಗಲೀ ಕೇವಲ 
ಗಳಲ್ಲಿಯ ಸಾಮಾಜಿಕ ಚಿತ್ರಣ ಸೋದ್ದಿಶ್ಯವಾ ಲೋಕೋಪಯೋಗಿ ಎಂದಾಗಲೀ ಪರಿಗಣಿಸು 
ದದ್ದು ಎಂಬ ಸಂಗತಿಯ ಬಗ್ಗೆ ಸಂಶಯವಿಲ್ಲ. ವುದನ್ನು ವಿರೋಧಿಸಿತು. ಸಾಹಿತ್ಯವು ವೈಯಕ್ತಿಕ 
ಈ ಸೋದ್ದಿಶ್ಯತೆ ಎಷ್ಟು ನಿಖರವಾದದ್ದೆಂದರೆ ಭಾವನೆಗಳ ಅಭಿವ್ಯಕ್ತಿ ಎಂದು ಪ್ರತಿಪಾದಿಸಿತು. 
ಇಲ್ಲಿಯ ಸಾಮಾಜಿಕ ಚಿತ್ರಣ ಅಭ್ಯಾಸಕ್ಕಾಗಿಯೇ ಅತ್ಯುತ್ತಮ ವಿಮರ್ಶಕರು ಮಾಡಬಹುದಾದ 
ಸೃಷ್ಟಿಯಾದದ್ದೇನೋ ಎಂದು ಸಂಶಯಪಡು ! ಕೆಲಸವೆಂದರೆ ಕಾವ್ಯದ ಪರಿಶೀಲನೆಯ 
ವಂತಾಗುತ್ತದೆ.''೧ 

ಮುಖಾಂತರ ಕವಿಯ ವ್ಯಕ್ತಿತ್ವವನ್ನು ಅನಾವರಣ 
೧ . KNK , ನೂರುಮರ , ೨೩೭ 

ಗೊಳಿಸುವ ಕೆಲಸವಷ್ಟೇ ಎಂಬರ್ಥದ ಮಾತು 
ಹೆಚ್ಚಿನ ಓದಿಗೆ: R . Magliola , Phenomenology and ಗಳನ್ನು ಕಾರ್ಲೈಲ್ ೧೮೨೭ರ ಸುಮಾರಿನಲ್ಲಿ 
Literature , ೧೯೭೭ ; George Poulet , New Liter ಹೇಳಿದ . ಲೇಖಕರ ನಿರ್ದಿಷ್ಟ ಮಾನಸಿಕ ಸ್ಥಿತಿ | 
ary History 1, ೧೯೬- ೭೦ ;J. K . Simon , ed ., Mod 

ಮತ್ತು ವ್ಯಕ್ತಿ ವೈಲಕ್ಷಣ್ಯಗಳಿಗೂ ಅವರ ಕೃತಿ 
ern French Criticism ,O€ 29; Sarah Lawall, Crit 
ics of Consciousness: the Existential Structure of 

ಗಳಿಗೂ ಇರುವ ಸಂಬಂಧವನ್ನು ಗಮನಿಸಲು 
Literature, ೧೯೬೮: Michael Murray , Moddern ರೊಮಾಂಟಿಕ್ ಚಳುವಳಿಯ ಸಂದರ್ಭದಲ್ಲಿ 


೩೪೦ | ವಿಮರ್ಶೆಯ ಪರಿಭಾಷೆ 


ಮೂರು ಬಗೆಯ ವಿಮರ್ಶಾ ವಿಧಾನಗಳು ಎರಡನೆಯ ದಶಕದಲ್ಲಿ ತುಂಬ ವ್ಯಾಪಕವಾಗಿ 
ಪ್ರಚಲಿತವಾಗಿದ್ದವು. ಅವು ಇಂದೂ ಉಳಿದು ಬೆಳೆಯಿತು. ಮನಶ್ಯಾಸ್ತದ ಆನ್ವಯಿಕರೂಪ 
ಕೊಂಡು ಬಂದಿವೆ. ೧) ನಿರ್ದಿಷ್ಟ ಸಾಹಿತ್ಯಕ ವಾದ ಮನೋವಿಶ್ಲೇಷಣೆಯ ಪ್ರವರ್ತಕ 
ಪಠ್ಯದ ವ್ಯಾಖ್ಯಾನಕ್ಕೆ ನೆರವಾಗುವಂತೆ ಲೇಖಕನ ಫ್ರಾನ್ಸ್ , ಮುಖ್ಯವಾಗಿ ನ್ಯೂರೋಸಿಸ್‌ನ 
ಜೀವನಚರಿತ್ರೆಯ ವಿವರಗಳನ್ನು ಆಧಾರವಾಗಿ ಪರಿಹಾರಕ್ಕೆಂದು ತಾನು ರೂಪಿಸಿದ ತತ್ವವನ್ನು 
ಬಳಸಿಕೊಳ್ಳುವುದು. ೨) ಲೇಖಕರ ಜೀವನ ಅವನು ನಾಗರಿಕತೆಯ ಚರಿತ್ರೆ , ಯುದ್ಧ, 
ಚರಿತ್ರೆ ಮತ್ತು ಗುಣ ಸ್ವಭಾವಗಳನ್ನು ಅರಿಯಲು ಪುರಾಣ , ಧರ್ಮ , ಸಾಹಿತ್ಯ ಮತ್ತು ಇತರ 
ಅವರು ರಚಿಸಿದ ಪಠ್ಯಗಳನ್ನು ಆಕರವಾಗಿ ಕಲೆಗಳನ್ನು ವಿವರಿಸಲೂ ಬಳಸಿಕೊಂಡ , 
ಬಳಸುವುದು . ೩ ) ಲೇಖಕರ ಮನೋಧರ್ಮ , ಇಂಟ್ರಡಕ್ಷನ್ ಟು ಸೈಕೋ ಅನಾಲಿಸಿಸ್‌ 
ಪ್ರಜ್ಞೆಯ ಸ್ವರೂಪ ಇತ್ಯಾದಿಗಳನ್ನು ಅರಿಯುವ ( ೧೯೨೦ ) ಪುಸ್ತಕದಲ್ಲಿ ಕಲಾವಿದ, ಕಲ್ಪನಾ 
ಸಲುವಾಗಿಯೇ ಸಾಹಿತ್ಯಕ ಪಠ್ಯಗಳನ್ನು ಓದು ಶೀಲತೆಗಳ ಬಗ್ಗೆ ಫ್ರಾಯ್ ಹೇಳಿದ ಮಾತುಗಳು 
ವುದು ( ಈ ಅಂಶವನ್ನು ಕುರಿತಂತೆ ಪ್ರಕ್ರಿಯಾ ಮತ್ತು ಪ್ರಾಸಂಗಿಕವಾಗಿ ಇತರ ಎಡೆಗಳಲ್ಲಿ 
ವಾದ ನಮೂದನ್ನು ನೋಡಿ). 

ಅವನು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಇವನ್ನು 
ಜಾನ್ ಕೀಬಲ್ ೧೮೪೪ರಲ್ಲಿ ಮಾಡಿದ ಆನ್ 

ಆಧಾರವಾಗಿಟ್ಟುಕೊಂಡು ಮನೋವಿಶ್ಲೇಷಣಾ 
ದಿ ಹೀಲಿಂಗ್ ಪವರ್ ಆಫ್ ಪೊಯೆಟ್ರಿ 

ತಕ ವಿಮರ್ಶೆ ಬೆಳೆಯಿತು. 
ಭಾಷಣದಲ್ಲಿ ಹೇಳಿದ ಮಾತುಗಳು ಮುಂದೆ ಮನೋವಿಶ್ಲೇಷಣಾತ್ಮಕ ವಿಮರ್ಶೆಯ 
ಫ್ರಾಯ್ ಪ್ರತಿಪಾದಿಸಿದ ಸಾಹಿತ್ಯಕ ತತ್ವಗಳ ಧೋರಣೆಗಳನ್ನು ಹೀಗೆ ಗುರುತಿಸಬಹುದು: 
ಮುನ್ಸೂಚನೆಯಂತಿವೆ. 'ಕಾವ್ಯವೆಂದರೆ ಕನಸುಗಳು ಮತ್ತು ನ್ಯುರಾಟಿಕ್ ಲಕ್ಷಣಗಳನ್ನು 
ಯಾವುದೋ ಕಾರಣಕ್ಕೆ ಲೇಖಕನು ಅದುಮಿಟ್ಟು ವಿವರಿಸುವಂತೆಯೇ ಸಾಹಿತ್ಯ ಮತ್ತು ಇತರ 
ಕೊಳ್ಳಬೇಕಾಗಿ ಬಂದ ಭಾವ , ಭಾವನೆ , ಕಲೆಗಳನ್ನೂ ವಿವರಿಸಬಹುದು. ಕನಸು ಮತ್ತು 
ಅಭಿರುಚಿ ಇತ್ಯಾದಿಗಳ ಪರೋಕ್ಷ ಅಭಿವ್ಯಕ್ತಿ... ” ನ್ಯುರಾಸಿಸ್ ಅದುಮಿಟ್ಟ ಆಸೆಗಳನ್ನು ಕಾಲ್ಪನಿಕ 
ಅನ್ನುತ್ತಾನೆ ಕೀಬಲ್ , ಕವಿಯ ಮೌನ ಮತ್ತು ವಾಗಿ/ ಭ್ರಮಾತ್ಮಕವಾಗಿ ಪೂರೈಸುತ್ತವೆ. ಸಾಹಿತ್ಯ 
ನಾಚಿಕೆಗಳು ಈ ದಮನದ ಸೂಚನೆಯನ್ನು ಮತ್ತು ಇತರ ಕಲೆಗಳೂ ಅಷ್ಟೆ. ವಾಸ್ತವ 
ನೀಡುತ್ತವೆ ; ತನ್ನ ಭಾವನೆಗಳನ್ನು ಅಭಿವ್ಯಕ್ತಿಸುವ ಪರಿಸ್ಥಿತಿ, ಸಮಾಜ ಒಪ್ಪಿಕೊಂಡ ನೀತಿ 
ಅಗತ್ಯ ಮತ್ತು ಅದುಮಿಟ್ಟುಕೊಳ್ಳಬೇಕಾದ ಸಂಹಿತೆ, ಅಥವ ಔಚಿತ್ಯ ಪ್ರಜ್ಞೆ ಇವು ವ್ಯಕ್ತಿಯ 
ಅನಿವಾರ್ಯತೆಗಳ ನಡುವಿನ ಸಂಘರ್ಷವನ್ನು ಒಳ ಮನಸ್ಸಿನ ಆಸೆಗಳ ಪೂರೈಕೆಗೆ ಅಡ್ಡಿಯಾಗು 
ಕವಿ ತನ್ನ ಕಾವ್ಯದ ಮೂಲಕ ನಿವಾರಿಸಿಕೊಳ್ಳು 

ತವೆ , ಇಚ್ಛೆಗಳು ದಮನಕ್ಕೆ ಒಳಗಾಗುತ್ತವೆ . ಹೀಗೆ 
ತ್ತಾನೆ; ಸಾಹಿತ್ಯಕ ಕಲೆಯ ಹಲವಾರು ತಂತ್ರೋ ದಮನಕ್ಕೆ ಒಳಗಾಗುವ ಆಸೆಗಳು ಪ್ರಮುಖ 
ಪಾಯಗಳ ಮುಖಾಂತರ ತನ್ನ ಮನಸ್ಸಿನ ಆಶೆ, 

ವಾಗಿ ಲೈಂಗಿಕ ಆಸೆಗಳೇ ಆಗಿರುತ್ತವೆ . ಈ 
ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ; ಕವಿ ಹುಚ್ಚ 

ಲೈಂಗಿಕ ಆಸೆಗಳನ್ನು ಫ್ರಾನ್ಸ್ ಲಿಬಿಡೋ ಎಂದು 
ನಾಗದಂತೆ ತಡೆಯುವ ಸೇಫ್ಟಿವಾಲ್ವನಂತೆ 

ಕರೆಯುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿ 
ಕಾವ್ಯ ಇರುತ್ತದೆ ಎಂದು ಕೀಬಲ್ ಹೇಳಿದ. 

ನಲ್ಲೂ ಇರುವ ಸೆನ್ಸಾರ್, ಅಥವಾ ಸಾಮಾಜಿಕ 
ಸಿಗ್ರಂಡ್ ಫ್ರಾಯ್ನ ( ೧೮೫೬ - ೧೯೩೯ ) ನೀತಿ ಸಂಹಿತೆಗಳ ಪ್ರಾತಿನಿಧಿಕ ಭಾವನೆ, ಇಂಥ 
ಪ್ರತಿಪಾದನೆಗಳನ್ನು ಆಧರಿಸಿ ಬೆಳೆದ ಮನೋ ಆಸೆ ಮತ್ತು ಭಾವನೆಗಳನ್ನು ಮನಸ್ಸಿನ 
ವಿಶ್ಲೇಷಣಾತ್ಮಕ ವಿಮರ್ಶೆಯು ಈ ಶತಮಾನದ ಮೇಲ್ಪದರಕ್ಕೆ ಬಾರದಂತೆ ತಡೆದು ಮನಸ್ಸಿನ 


ವಿಮರ್ಶೆಯ ಪರಿಭಾಷೆ | ೩೪೧ 


ಆಳಕ್ಕೆ , ಸುಪ್ತ ಮನಸ್ಸಿಗೆ, ತಳ್ಳಿ ಬಿಡುತ್ತದೆ . ಆದರೆ ಕೊಂಡಿರುತ್ತವೆ . ಯಾವುದೇ ಸಂದರ್ಭ ಅಥವ 
ಹೀಗೆ ಅದುಮಿಟ್ಟ ಇಚ್ಛೆಗಳು ವೇಷಮರೆಸಿ ಘಟನೆಯ ಪ್ರಚೋದನೆಯಿಂದ ಈ ಫಿಕೇಶನ್ 
ಕೊಂಡು, ವಿಕೃತವಾಗಿ ಕನಸಿನ ರೂಪದಲ್ಲೋ ಗಳು ಜಾಗೃತಗೊಳ್ಳುತ್ತವೆ. ತೀರ ಎಳವೆಯಲ್ಲಿ 
ಭ್ರಮೆಯ ರೂಪದಲ್ಲೋ ಜಾಗ್ರತ ಮನಸ್ಸನ್ನು ಅಥವ ಬಾಲ್ಯದಲ್ಲಿ ಆ ಆಸೆಗಳನ್ನು ಪೂರೈಸಿ 
ಪ್ರವೇಶಿಸುತ್ತವೆ. ಹೀಗೆ ಅವು ವ್ಯಕ್ತವಾಗುವುದ ಕೊಂಡ ಮಾದರಿಯಲ್ಲೇ , ಈಗಲೂ , ಪ್ರಬುದ್ಧ 
ರಿಂದ ಮನಸ್ಸಿಗೆ ಒಂದು ಬಗೆಯ ಸ್ಥಿರತೆ ಮತ್ತೆ ನಾದ ವ್ಯಕ್ತಿಯು ಭ್ರಮಾತ್ಮಕವಾಗಿ ಈಡೇರಿಸಿ 
ದೊರೆಯುತ್ತದೆ. ಸುಪ್ತ ಮನಸ್ಸಿನ ಆಸೆಗಳು ಕೊಳ್ಳಲು ಬಯಸುತ್ತಾನೆ . ಮನೋವಿಶ್ಲೇಷಣೆ 
ಹೀಗೆ ವೇಷಮರೆಸಿಕೊಳ್ಳುವಲ್ಲಿ ಸಾಮಾನ್ಯ ಯಲ್ಲಿ ತೊಡಗುವ ವೈದ್ಯನು ರೋಗಿಯ ವ್ಯಕ್ತ 
ವಾಗಿ ಕೆಲವು ದಾರಿಗಳನ್ನು , ಉಪಾಯಗಳನ್ನು ವರ್ತನೆಯನ್ನು ವಿಶ್ಲೇಷಿಸಿ ಅದರ ನಿಜವಾದ 
ಅನುಸರಿಸುತ್ತವೆ . ಅವುಗಳೆಂದರೆ ೧) ಸಂಗ್ರಾಹಕತೆ ಅರ್ಥವನ್ನು ಕಂಡುಹಿಡಿಯುವಂತೆಯೇ 
(ಕಂಡೆನ್ಸೆಶನ್ ) ೨) ಪಲ್ಲಟ ( ಡಿಸ್‌ಪ್ಲೇಸ್‌ಮೆಂಟ್) ಮನೋವಿಶ್ಲೇಷಣಾತ್ಮಕ ವಿಮರ್ಶಕನು ಸಾಹಿತ್ಯ 
೩ ) ಸಾಂಕೇತಿಕತೆ (ಸಿಂಬಲಿಸಂ), ಸುಪ್ತವಾದ ಕೃತಿಯಿಂದ ಓದುಗರ ಮೇಲಾಗುವ ಪ್ರಭಾವ , 
ಆಸೆಯ ಕೆಲವು ಅಂಶಗಳು ನೇರವಾಗಿ ವ್ಯಕ್ತ ಕೃತಿಯ ವ್ಯಕ್ತ ಅಂಶಗಳು ಒಳಗೊಂಡಿರುವ 
ವಾಗದೆ ಇನ್ನಿತರ ಅಂಶಗಳೊಡನೆ ಬೆರೆತು ಅಪ್ರಜ್ಞಾಪೂರ್ವಕ ಅರ್ಥ ಇವುಗಳನ್ನು 
ಒಂದು ಬಿಂಬದ ರೂಪವನ್ನು ತಾಳುವುದು ಬಯಲಿಗೆ ತರುತ್ತಾನೆ. ಶೂಶಾನಾ ಫೆಲ್ಯಾನ್ 
ಸಂಗ್ರಾಹಕತೆ , ಅದುಮಿಟ್ಟ ಆಸೆಯು ಇಚ್ಚಿತ ಮನೋವಿಶ್ಲೇಷಕ ರೋಗಿ, ಪಠ್ಯ ಓದುಗ 
ವ್ಯಕ್ತಿ , ಭಾವ ಅಥವ ವಸ್ತುವಿನ ಬದಲಾಗಿ ಸಂಬಂಧಗಳನ್ನು ಕುರಿತು ದೀರ್ಘವಾಗಿ 
ಎಚ್ಚರದ ಮನಸ್ಸು ಒಪ್ಪಿಕೊಳ್ಳುವಂಥ ಚರ್ಚಿಸಿರುವುದನ್ನು ಲಿಟರೇಚರ್ ಅಂಡ್ ಸೈಕೊ 
ಇನ್ನೊಂದು ರೂಪವನ್ನು ಧರಿಸುವುದು ಪಲ್ಲಟ . ಅನಾಲಿಸಿಸ್ ( ೧೯೮೨) ಎಂಬ ಪುಸ್ತಕದಲ್ಲಿ 
ಲೈಂಗಿಕ ಆಸೆಗಳು ಲೈಂಗಿಕತೆಗೆ ಸಂಬಂಧ ಪಡದ ನೋಡಬಹುದು . 
ವಸ್ತುಗಳ ರೂಪವನ್ನು ತಾಳುವುದು 

ಕಲಾವಿದರು ತಮಗಿರುವ ವಿಶೇಷ ಸಾಮರ್ಥ್ಯ 
ಸಾಂಕೇತಿಕತೆ . ಎಚ್ಚರದ ಮನಸ್ಸಿಗೆ ಕಾಣುವ 

ಗಳಿಂದಾಗಿ ಸಾಮಾನ್ಯ ಭ್ರಮಾಧೀನರೋಗಿಗಳಿ 
ಈ ರೂಪಗಳು ಕನಸಿನ ಅಥವ ಸಾಹಿತ್ಯಕೃತಿಯ 

ಗಿಂತ ಭಿನ್ನರಾಗಿರುತ್ತಾರೆ ಎಂದು ಪ್ರಾಮ್ಸ್ 
ವ್ಯಕ್ತ ವಿಷಯವಾಗಿರುತ್ತವೆ . ಹೀಗೆ ವ್ಯಕ್ತವಾಗು 

ಹೇಳುತ್ತಾನೆ. ಉದಾಹರಣೆಗೆ , ಕಲಾವಿದರಾದ 
ವುದರಿಂದ ತೃಪ್ತಗೊಳ್ಳುವ ಸುಪ್ತ ಆಸೆಗಳು 

ವರಿಗೆ ಉನ್ನತೀಕರಣ ಸಾಮರ್ಥ್ಯ, ಸಬ್ಲಿಮೇಟ್ 
ಅವ್ಯಕ್ತ ವಿಷಯವಾಗಿರುತ್ತವೆ. ವ್ಯಕ್ತ ರೂಪವು 

ಗೊಳಿಸುವ ಸಾಮರ್ಥ್ಯ ಇರುತ್ತದೆ . ಲೈಂಗಿಕತೆ 
ಅವ್ಯಕ್ತ ಅರ್ಥವನ್ನು ಅಡಗಿಸಿ ಕೊಂಡಿರುತ್ತದೆ. 

ಯತ್ತ ಮುಖ ಮಾಡಿರುವ ಪ್ರವೃತ್ತಿಗಳನ್ನು ಲೈಂಗಿ 
ಇದರೊಡನೆ ವ್ಯಕ್ತಿಯೊಬ್ಬನ ಸುಪ್ತ ಮನಸ್ಸಿನಲ್ಲಿ ಕೇತರ ಗುರಿಯತ್ತ ತಿರುಗಿಸುವ ಸಾಮರ್ಥ್ಯ 
ತೀರ ಶೈಶವಾವಸ್ಥೆಯಿಂದ ಹಿಡಿದು ಆತನಲ್ಲಿ ವನ್ನು , ಕಲಾವಿದರಾಗುವ ಶಿಸ್ತನ್ನು , ಫ್ರಾನ್ಸ್ 
ವಿಕಾಸವಾಗುತ್ತ ಬಂದ ಮನೋ - ಲೈಂಗಿಕತೆಯ ಉದಾತ್ತೀಕರಣ ಸಾಮರ್ಥ್ಯ ಎಂದು ಕರೆಯು 
ಎಲ್ಲ ಹಂತಗಳ ಸುಳಿವೂ ಉಳಿದೇ ಇರುತ್ತದೆ ತಾನೆ. ಎರಡನೆಯದಾಗಿ ತಮ್ಮ ವೈಯಕ್ತಿಕವಾದ 
ಎಂದುಫ್ರಾನ್ಸ್ ಪ್ರತಿಪಾದಿಸಿದ . ವ್ಯಕ್ತಿಯೊಬ್ಬ ಭ್ರಮಾತ್ಮಕ ಇಚ್ಛಾಪೂರೈಕೆ (ವಿಶ್ ಫುಲ್‌ಫಿಲ್ 
ಪ್ರಬುದ್ದನಾಗುವ ವೇಳೆಗೆ ಇಂಥ ಹಲವು ಹಂತ ಮೆಂಟ್) ಯನ್ನು ಕಲಾಕೃತಿಯ ಒಂದು ಅಂಶ 
ಗಳನ್ನು ದಾಟಿ ಬಂದಿದ್ದರೂ ಅವೆಲ್ಲ ಅವನ ವಾಗಿಸುವ ಸಾಮರ್ಥ್ಯವಿರುತ್ತದೆ. ಅಂದರೆ ತಮ್ಮ 
ಆಳ ಮನಸ್ಸಿನಲ್ಲಿ ಫಿಕೇಶನ್‌ಗಳಾಗಿ ಉಳಿದು ವೈಯಕ್ತಿಕ ಇಚ್ಛಾಪೂರೈಕೆಯ ಅಂಶವನ್ನು 


೩೪೨ | ವಿಮರ್ಶೆಯ ಪರಿಭಾಷೆ 


ಮರೆಮಾಡಿ, ಅಥವ ಇಲ್ಲವಾಗಿಸಿ , ಇತರ ಸೈಕೋಅನಾಲಿಸಿಸ್ ( ೧೯೩೯ ) ಪುಸ್ತಕಗಳಲ್ಲಿ 
ಅನೇಕರ ಸುಪ್ತ ಇಚ್ಛಾಪೂರೈಕೆಗೆ ನೆರವಾಗುವ ನೋಡಬಹುದು. 
ಕಲಾಕೃತಿಯ ಭಾಗವನ್ನಾಗಿಸುವ ಸಾಮರ್ಥ್ಯ 
ಅವರಿಗೆ ಇರುತ್ತದೆ. ಮೂರನೆಯದಾಗಿ 

ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳಿಂದ ತಾನು ಅನೇಕ 

ಒಳನೋಟಗಳನ್ನು ಪಡೆದೆನೆಂದು ಫ್ರಾಮ್ಸ್ 
ಕಲಾವಿದರಿಗೆ ತಮ್ಮ ಕೃತಿಯ ಮುಖಾಂತರ 

ಹೇಳಿಕೊಂಡಿದ್ದಾನೆ . ಶೇಕ್ಸ್ ಪಿಯರ್ , 
ಕೇವಲ ತಾವು ಮಾತ್ರವಲ್ಲ ತಮ್ಮ ಪ್ರೋತೃ/ 

ದಾಸ್ಪೋಟ್ಸ್ಕಿ , ಸೊಫೋಕ್ಲಿಸ್ , ಡೇನಿಶ್ 
ಪ್ರೇಕ್ಷಕ/ಓದುಗ ವರ್ಗವೂ ಮತ್ತೆ ವಾಸ್ತವಿಕತೆಗೆ 

ಲೇಖಕ ವಿಲ್ ಹೆಲ್ಮಜೆನ್‌ಸನ್ ಮುಂತಾದ 
ಹಿಂದಿರುಗುವಂತೆ ಮಾಡುವ ಸಾಮರ್ಥ್ಯವಿರು 

ವರ ಕೃತಿಗಳ ಬಗ್ಗೆ ಫ್ರಾನ್ಸ್ ಅನೇಕ ಒಳ 
ತದೆ . ಇದನ್ನು ಆತ ಪ್ರತಿಭೆ ಎಂದು ಕರೆದು 

ನೋಟಗಳಿಂದ ಕೂಡಿರುವ ಚರ್ಚೆಗಳನ್ನು 
ಪ್ರತಿಭೆಯ ಸ್ವರೂಪವನ್ನು ಮನೋವಿಶ್ಲೇಷಣೆ 
ಪೂರ್ಣವಾಗಿ ವಿವರಿಸಲಾಗದು ಎನ್ನುತ್ತಾನೆ . 

ನಡೆಸಿದ್ದಾನೆ . ಈ ಅಂಶವನ್ನು ಗಮನಿಸಿ ಫೆಲನ್ 

ಮನೋವಿಶ್ಲೇಷಣೆಗೆ ಅಗತ್ಯವಾದ ಪರಿಕಲ್ಪನೆ 
ಕನಸು ಮತ್ತು ಭ್ರಮೆಗಳು ಕೇವಲ ವೈಯಕ್ತಿಕ 

ಗಳನ್ನೂ ಸಾಹಿತ್ಯವು ಪರಿಕಲ್ಪನೆಗಳಿಗೆ 
ಇಚ್ಚಾಪೂರೈಕೆಗೆ ನೆರವಾದರೆ ಕಲೆ ಮತ್ತು 

ನಾಮಕರಣ ಮಾಡಲು ಬೇಕಾದ ನಾಮಪದ 
ಸಾಹಿತ್ಯಗಳು ಇಡೀ ಸಮೂಹದ ವಾಸ್ತವ 

ಗಳನ್ನೂ ಸಾಹಿತ್ಯ ಒದಗಿಸಿಕೊಟ್ಟಿತು, ಸಾಹಿತ್ಯವು 
ಗ್ರಹಿಕೆಗೆ ನೆರವಾಗುತ್ತವೆ. 

ಮನೋವಿಶ್ಲೇಷಣೆಯು ಬಳಸುವ ಭಾಷೆಯೇ 
ಕಲೆಯ ಸ್ವರೂಪವನ್ನು ಕುರಿತ ಫ್ರಾಯ್ನ ಈ ಆಗಿದೆ ಎಂಬ ತೀರ್ಮಾನಕ್ಕೆ ಬರುತ್ತಾಳೆ. 
ಪ್ರತಿಪಾದನೆಗಳೊಂದಿಗೆ ಮನಸ್ಸಿನ ಸ್ವರೂಪ, ಕನ್ನಡದಲ್ಲೂ ಬಹುವಾಗಿ ಪ್ರಚಾರಕ್ಕೆ ಬಂದಿರುವ 
ಚಲನಶೀಲತೆ ಮತ್ತು ಪ್ರಕ್ರಿಯೆಗಳನ್ನು ಕುರಿತ ಈಡಿಪಸ್ ಕಾಂಪ್ಲೆಕ್ಸ್ , ನಾರ್ಸಿಸಸ್ ಕಾಂಪ್ಲೆಕ್ಸ್ ಇತ್ಯಾದಿ 
ಅವನ ಪ್ರತಿಪಾದನೆಗಳನ್ನು ಸ್ಕೂಲವಾಗಿ ಪರಿಕಲ್ಪನೆಗಳ ಮೂಲ ಸಾಹಿತ್ಯಕೃತಿಗಳೇ 
ಗಮನಿಸುವುದು ಅಗತ್ಯ . ಮನಸ್ಸಿಗೆ ಮೂರು ಆಗಿವೆ. ಗಂಡು ಮಗುವಿನ ಮನಸ್ಸಿನಲ್ಲಿರುವ, 
ಬಗೆಯ ನಿಯೋಗಗಳು ಇವೆಯೆಂದು ಫ್ರಾಯ್ ತನ್ನ ತಂದೆಯನ್ನು ಇಲ್ಲವಾಗಿಸಿ ಅಥವಾ ದೂರ 
ಹೇಳುತ್ತಾನೆ . ಅವುಗಳೆಂದರೆ ಇದ್ ಅಥವ | ಮಾಡಿ, ತಾಯಿಯನ್ನು ತನಗೇ ಸೇರಿದವಳನ್ನಾಗಿ 
ಕಾಮಪ್ರವೃತ್ತಿ ಮತ್ತು ಇತರ ಆಸೆಗಳು ,ಸೂಪರ್ ಮಾಡಿಕೊಳ್ಳಬೇಕೆಂಬ ಆಸೆ ಕಾಲಕ್ರಮದಲ್ಲಿ 
ಇಗೋ ಅಥವಾ ನೈತಿಕ ಮಾನದಂಡ ಮತ್ತು ದಮನಕ್ಕೆ ಒಳಗಾದರೂ ಸುಪ್ತವಾಗಿ ಉಳಿದೇ 
ಔಚಿತ್ಯ ಪ್ರಜ್ಞೆಗಳ ಬೆಳವಣಿಗೆ ಮತ್ತು ಇಗೋ ಇರುತ್ತದೆ ಅನ್ನುವುದನ್ನು ವಿವರಿಸಲು ಫ್ರಾಯ್ 
ಅಥವಾ ಎಂದೂ ತೃಪ್ತಿಪಡಿಸಲಾಗದ ಇದ್ ಈಡಿಪಸ್ ಕಾಂಪ್ಲೆಕ್ಸ್ ಎಂಬ ಪರಿಕಲ್ಪನೆಯನ್ನು 
ಮತ್ತು ಎಂದೂ ಸಾಧಿಸಲಾಗದ ಸೂಪರ್‌ ರೂಪಿಸಿದ. ಇದನ್ನು ಅನೇಕ ಸಾಹಿತ್ಯಕ 
ಇಗೋದ ಆದರ್ಶಗಳ ನಡುವೆ ಉಂಟಾಗುವ ವಿಶ್ಲೇಷಣೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗಿದೆ. 
ಘರ್ಷಣೆಗಳ ನಿರ್ವಹಣೆ ಹಾಗೂ ವಾಸ್ತವವು ಅದರಂತೆಯೇ ಸ್ವ -ಮೋಹವನ್ನು ವಿವರಿಸಲು 
ಅವಕಾಶ ಕೊಡುವ ಮಟ್ಟಿಗೆ ಆಶೆಗಳ ಪೂರೈಕೆ. ಗ್ರೀಕ್ ಪುರಾಣಗಳಲ್ಲಿ ಬರುವ, ತನ್ನ ಪ್ರತಿಬಿಂಬ 
ಸಾಮಾನ್ಯ ಸಭಿಕರನ್ನು ಉದ್ದೇಶಿಸಿ ತನ್ನ ಮನೋ ವನ್ನೆ ಮೋಹಿಸಿದ ನಾರ್ಸಿಸಸ್‌ನ ಕಥೆಯನ್ನು 
ವಿಶ್ಲೇಷಣೆಯ ತತ್ವಗಳನ್ನು ಫ್ರಾನ್ಸ್ ಪ್ರತಿ ಆಧಾರವಾಗಿಟ್ಟುಕೊಂಡು ನಾರ್ಸಿಸಸ್ 
ಪಾದಿಸಿದ ಬರಹಗಳನ್ನು ನ್ಯೂ ಇಂಟ್ರಡಕ್ಷರಿ ಕಾಂಪ್ಲೆಕ್ಸ್ ಎಂಬ ಕಲ್ಪನೆಯನ್ನು ಫ್ರಾಮ್ಸ್ 
ಲೆಕ್ಟರ್ಸ್ ಆನ್ ಸೈಕೋ ಅನಾಲಿಸಿಸ್ ರೂಪಿಸಿದ ಕನ್ನಡದಲ್ಲಿ ತಟ್ಟನೆ ನೆನಪಿಗೆ ಬರುವ 
( ೧೯೩೩) ಮತ್ತು ಅನ್ ಔಟ್ ಲೈನ್ ಆಫ್ ಎರಡು ಉದಾಹರಣೆಗಳೆಂದರೆ ಅಡಿಗರ 


ವಿಮರ್ಶೆಯ ಪರಿಭಾಷೆ | ೩೪೩ 


ಭೂಮಿಗೀತ ಕವಿತೆಯಲ್ಲಿ ಬರುವ ಈಡಿಪಸ್‌ನ ಪ್ರತಿಪಾದಿಸಿದ. ಮನುಷ್ಯ ಕುಲದ ಉಳಿವಿಗೇ 
ಉಲ್ಲೇಖ ಮತ್ತು ಕಂಬಾರರ ನಾರ್ಸಿಸಸ್ ಅನಿವಾರ್ಯವಾದ ಜನಾಂಗಿಕ ಸ್ಮೃತಿಗಳನ್ನು , 
ಎಂಬ ಹೆಸರಿನ ನಾಟಕ . 

ಅನುಭವ ವಿನ್ಯಾಸಗಳನ್ನು ಮಹಾನ್ ಸಾಹಿತ್ಯ 

ಕೃತಿ ಮತ್ತೆ ಓದುಗರ ನೆನಪಿಗೆ ತಂದುಕೊಡುತ್ತದೆ 
ಫ್ರಾಯ್ನ ಪ್ರತಿಪಾದನೆಗಳನ್ನು ಆಧಾರವಾಗಿಟ್ಟು 

ಎಂದು ಹೇಳಿದ. ಇವನ ಪ್ರತಿಪಾದನೆಗಳಿಂದ 
ಕೊಂಡು ಅಸಂಖ್ಯಾತ ಸಾಹಿತ್ಯ ವಿಮರ್ಶೆಯ 

ಚಿರಂತನ ಪ್ರತೀಕ ವಿಮರ್ಶೆ ಎಂಬ ಒಂದು 
ಬರಹಗಳು ಪುಸ್ತಕಗಳು ಜನ್ಮತಾಳಿವೆ. ೧೯೨೦ 
ರ ದಶಕದಿಂದ ಈಚೆಗೆ ಎಲ್ಲ ಪ್ರಮುಖ 

ಶಾಖೆ ರೂಪುಗೊಂಡು ಕೆಲವು ದಶಕಗಳ ಕಾಲ 
ವಿಮರ್ಶಕರೂ ಮನೋವಿಶ್ಲೇಷಣಾತ್ಮಕ ಚಿಂತನೆ 

ಪ್ರಭಾವಶಾಲಿಯಾಗಿತ್ತು . ( ವಿವರಗಳಿಗೆ ಚಿರಂ 

ತನ ಪ್ರತೀಕ ವಿಮರ್ಶೆ ನಮೂದುನೋಡಿ), 
ಗಳಿಂದ ಎಷ್ಟೇ ಅಲ್ಪ ಪ್ರಮಾಣದಲ್ಲಿಯಾದರೂ 
ಪ್ರಭಾವಿತರಾಗಿದ್ದಾರೆ . ಕನ್ನಡದಲ್ಲಿ ರಾ .ಶಿ . ಸಂರಚನಾವಾದ ಮತ್ತು ಸಂರಚನೋತ್ತರ 
ಅವರು ಬರೆದಿರುವ ಮನಮಂಥನ ಮತ್ತು ವಾದದ ಚರ್ಚೆಗಳಲ್ಲಿ ಫ್ರಾನ್ಸ್‌ನ ಚಿಂತನೆಗಳು 
ಮನೋನಂದನ ಪುಸ್ತಕಗಳಲ್ಲಿ ಭಗವದ್ಗೀತೆ ಮತ್ತೆ ಮರು ಪರಿಶೀಲನೆಗೆ ಒಳಗಾಗಿವೆ . 
ಯಂಥ ಪಠ್ಯಕ್ಕೆ ಮನೋವಿಶ್ಲೇಷಣೆಯ ತತ್ವ ಮಾರ್ಕ್ಸ್‌ವಾದೀ ಚಿಂತಕರು , ಪುಕೋ ಮತ್ತು 
ಗಳನ್ನು ಅನ್ವಯಿಸುವ ಪ್ರಯತ್ನ ನಡೆದಿದೆ. ಡೆರಿಡಾನನ್ನು ಅನುಸರಿಸುವ ಚಿಂತಕರು , 
ಮನೋವಿಶ್ಲೇಷಣಾತ್ಮಕ ಅಧ್ಯಯನಗಳಲ್ಲಿ 

ಸೀನಿಷ್ಠ ಚಿಂತಕರು ಇವರೆಲ್ಲ ಫ್ರಾಮ್‌ನ 
ಇನ್ನೆರಡು ಪ್ರಮುಖ ಹೆಸರುಗಳೆಂದರೆ ಕಾರ್ಲ್ 

ಚಿಂತನೆ , ವಿಶ್ಲೇಷಣಾ ವಿಧಾನ ಮತ್ತು ಹಲ 
ಜಿ . ಯೂಂಗ್ ಮತ್ತು ಜಾಕ್ವೆಸ್‌ ಲೆಕಾನ್‌ರದ್ದು. 

ವಾರು ವಿಚಾರಗಳನ್ನು ತಮ್ಮ ತಮ್ಮದೇ ಆದ 
ಯೂಂಗ್ ಫ್ರಾಯ್ನ ಶಿಷ್ಯನೇ ಆಗಿದ್ದರೂ 

ರೀತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹೆರಾಲ್ಡ್ 
ನಂತರದ ದಿನಗಳಲ್ಲಿ ಭಿನ್ನವಾದ ಆಲೋಚನೆ 

ಬ್ಲೂಂನ ಅಂಗೈಟಿ ಆಫ್ ಇನ್‌ಫ್ಲುಯೆನ್ಸ್ ತತ್ವ 
ಗಳನ್ನು ಪ್ರತಿಪಾದಿಸಿ ಆಳಮನಶ್ಯಾಸ್ತ್ರ ಅಥವ ಡೆಪ್ 

ವಂತೂ ನೇರವಾಗಿ ಫ್ರಾನ್ಸ್‌ನಿಗೆ ಋಣಿ 
ಸೈಕಾಲಜಿಯ ಪ್ರವರ್ತಕನಾದ . ಅವನ ತತ್ವಗ 

ಯಾಗಿದೆ. 
ಳನ್ನು ಅನುಸರಿಸುವ ವಿಮರ್ಶೆ ಮನೋವಿಶ್ಲೇಷ ಫ್ರಾನ್ಸ್‌ನ ಫ್ರಾಯ್ ಎಂದೇ ಪ್ರಸಿದ್ಧನಾಗಿರುವ 
ಣಾತ್ಮಕ ವಿಮರ್ಶೆಗಿಂತ ತೀರ ಭಿನ್ನ ಸ್ವರೂಪದ್ದು . ಜಾಕ್ವೆಸ್‌ ಲೆಕಾನ್ ಫ್ರಾಯ್ನ ತತ್ವಗಳನ್ನು 
ಅದನ್ನು ಯೂಂಗಿಯನ್‌ ವಿಮರ್ಶೆ ಎಂದೇ ಸಂಜ್ಞಾಶಾಸ್ತ್ರೀಯವಾಗಿ ಮರು ಮಂಡಿಸಿದ್ದಾನೆ . 
ಗುರುತಿಸುವ ಪರಿಪಾಠವಿದೆ. ಫ್ರಾಯ್ ವ್ಯಕ್ತಿಯ ಸಸ್ಕೂರ್‌ನ ಭಾಷಾಶಾಸ್ತ್ರೀಯ ಚಿಂತನೆಗಳನ್ನೂ 
ಆಳ ಮನಸ್ಸಿಗೆ ಪ್ರಾಮುಖ್ಯ ನೀಡಿದರೆ ಫ್ರಾಯ್ನ ಮನೋವಿಶ್ಲೇಷಣೆಯನ್ನೂ ಬೆಸೆದು 
ಯೂಂಗ್ ಸಮಷ್ಟಿ ಸುಪ್ತಚೇತನ , ಅಥವ ತನ್ನ ತತ್ವಗಳನ್ನು ಪ್ರತಿಪಾದಿಸಿದ್ದಾನೆ. ಲೆಕಾನ್‌ನ 
ಒಂದು ಇಡೀ ಸಮೂಹಕ್ಕೆ ಅಥವ ಸಂಸ್ಕೃತಿಗೆ ಚಿಂತನೆಯ ಕೇಂದ್ರದಲ್ಲಿರುವುದು ಮನುಷ್ಯ ವ್ಯಕ್ತಿ 
ಸಮಾನವಾಗಿರುವ ಆದಿಮ ನೆನಪುಗಳ ಮೊತ್ತಕ್ಕೆ ಯಾಗಲಿ, ಮನುಷ್ಯನ ಮನಸ್ಸಾಗಲೀ ಅಲ್ಲ. 
ಪ್ರಾಮುಖ್ಯ ನೀಡುತ್ತಾನೆ . ಆದಿಮ ಮಾನಸಿಕ ಅದಕ್ಕೆ ಬದಲಾಗಿ ಪರಿಕಲ್ಪನೆಗಳು ರೂಪುಗೊ 
ಪ್ರತಿಮೆಗಳು ಮತ್ತು ಅನುಭವ ವಿನ್ಯಾಸಗಳನ್ನು ಳ್ಳುವ ವಿಧಗಳು , ಅರ್ಥ ಪ್ರತಿಪಾದನೆಯ 
ಅವನು ಆರ್ಷ ಪ್ರತೀಕ, ಚಿರಂತನ ಪ್ರತೀಕ ಬಗೆಗಳು ಮತ್ತು ಮಾನಸಿಕ ಪ್ರಕ್ರಿಯೆಗಳಿಗೆ 
( ಆರ್ಕಿಟೈಪ್) ಎಂದು ಗುರುತಿಸುತ್ತಾನೆ . ಪುರಾಣ ಇರುವ ಸಂಬಂಧ ಅವನ ಮುಖ್ಯ ಆಸಕ್ತಿ 
ಗಳಂತೆಯೆ ಸಾಹಿತ್ಯವೂ ಚಿರಂತನ ಪ್ರತೀಕ ಯಾಗಿದೆ. “ ಸುಪ್ತಪ್ರಜ್ಞೆಯು ಭಾಷೆಯಂತೆಯೇ 
ಗಳಿಂದ ರೂಪುಗೊಳ್ಳುತ್ತದೆ ಎಂದು ಯೂಂಗ್ ಸಂರಚನೆಗೊಂಡಿದೆ ” ಎಂಬುದು ಅವನ ಪ್ರಸಿದ್ದ 


೩೪೪ | ವಿಮರ್ಶೆಯ ಪರಿಭಾಷೆ 


ಹೇಳಿಕೆ , ಮನೋವಿಕಾಸದ ಆರಂಭಿಕ ಸ್ವರೂಪ, ಕಾರ್ಯ, ಇತ್ಯಾದಿಗಳ ಬಗ್ಗೆ ಮೌಲಿಕ 
ಹಂತಗಳು ಮತ್ತು ಈಡಿಪಸ್ ಕಾಂಪ್ಲೆಕ್ಸ್‌ನ ವಾದ ಮಾತುಗಳೇನೋ ದೊರೆಯುತ್ತವೆ. 
ಉಗಮ ಇವುಗಳನ್ನು ಲೆಕಾನ್ ಭಾಷಾಪೂರ್ವ ಅವೆಲ್ಲ ತತ್ವಶಾಸ್ತ್ರದ ಭಾಗವಾಗಿ , ಅಥವ 
ಸ್ಥಿತಿ ಮತ್ತು ಭಾಷಿಕ ಸ್ಥಿತಿಗಳೊಡನೆ ಸಮೀಕರಿ ಆಧ್ಯಾತ್ಮಿಕ ಚರ್ಚೆಯ ಭಾಗವಾಗಿ ಬಂದಿವೆ . 
ಸುವಂತೆ ತೋರುತ್ತದೆ . ಭಾಷಾಪೂರ್ವ ಸ್ಥಿತಿ . ಆದರೆ ಇಂಥ ಚಿಂತನೆಗಳು ಪ್ರತ್ಯೇಕ ಶಾಸ್ತ್ರವಾಗಿ 
ಯನ್ನು ಲೆಕಾನ್ ಕಾಲ್ಪನಿಕ ( ಇಮ್ಯಾಜಿನರಿ ) ಎಂದು ಬೆಳೆಯಲಿಲ್ಲ . ಕನ್ನಡದಲ್ಲಿ ಫ್ರಾಯ್ ಮತ್ತು 
ಮತ್ತು ಭಾಷಿಕ ಸ್ಥಿತಿಯನ್ನು ಸಾಂಕೇತಿಕ ಯಂಗ್‌ರ ಚಿಂತನೆಗಳನ್ನು ಹಲವಾರು 
(ಸಿಂಬಾಲಿಕ್ ) ಎಂದು ಗುರುತಿಸುತ್ತಾನೆ . ಕಾಲ್ಪನಿಕ ವಿಮರ್ಶಕರು ಬಳಸಿಕೊಂಡಿದ್ದರೂ ಖಚಿತ 
ಸ್ಥಿತಿಯಲ್ಲಿರುವಾಗ ಮಗುವಿಗೆ ತಾನು ಮತ್ತು ವಾಗಿ ಗಮನಿಸಬಹುದಾದ ಪಂಥವಾಗಿ 
ಅನ್ಯ ಎಂಬ ಅಥವ ಕರ್ತೃ ಮತ್ತು ಕರ್ಮ ಮನೋವಿಶ್ಲೇಷಣಾತ್ಮಕ ವಿಮರ್ಶೆ ಬೆಳೆ 
ಎಂಬ ವ್ಯತ್ಯಾಸಗಳ ಅರಿವು ಇರುವುದಿಲ್ಲ. ಯಲಿಲ್ಲ. 
ಆದರೆ ಬೆಳೆದಂತೆ ಸಾಂಕೇತಿಕ ಸ್ಥಿತಿಗೆ ಪ್ರವೇಶಿಸಿ , ಹೆಚ್ಚಿನ ಓದಿಗೆ: ದ ರಾ ಬೇಂದ್ರೆ , ಸ್ವಪ್ನ ವಿಜ್ಞಾನ ( ಲೇ ) , 
ಭಾಷಿಕ ವ್ಯತ್ಯಾಸಗಳನ್ನು ಆಧರಿಸಿದ ಚಹರೆ ಪುಟ ಬಂಗಾರ ( ೧೯೮೭); ಕುವೆಂಪು, ಯಶೋಧರ 
ಯನ್ನು ಬೆಳೆಸಿಕೊಳ್ಳುತ್ತದೆ. ಗಂಡು/ಹೆಣ್ಣು, ಅಪ್ಪ | 

ಚರಿತೆಯಲ್ಲಿ ಕಾಮವಿಕಾರ ನಿರೂಪಣೆಯ ಉದ್ದೇಶ 

( ಲೇ ) , ಬಾಗಿನ ( ೧೯೫೪); ಜಿ . ಎಸ್ . ಶಿವರುದ್ರಪ್ಪ , 
ಮಗ, ಅಮ್ಮಮಗಳು ಇಂಥವೆಲ್ಲ ಭಾಷಿಕವಾಗಿ 

ಮನಶ್ಯಾಸ್ತದ ಕೀಲಿ ಕೈ ( ಲೇ ), ವಿಮರ್ಶೆಯ ಪೂರ್ವ 
ನಿರ್ಧಾರವಾಗಿರುವ ದತ್ತಾಂಶಗಳಾಗಿರುತ್ತವೆ . ಪಶ್ಚಿಮ ( ೧೯೬೧): ಗಿರಿ , ಮನೋವಿಜ್ಞಾನ ಮತ್ತು 
ಭಾಷಿಕ ಸ್ಥಿತಿ ಅಥವ ಸಾಂಕೇತಿಕ ವಲಯವು ಸಾಹಿತ್ಯ ( ಲೇ ) , ಸಾಕ್ಷಿ , ಜನವರಿ ೧೯೬೮; ಸಿಪಿಕೆ , 
ತಂದೆಯ ನಿಯಮಗಳು ಪ್ರಧಾನವಾಗಿರುವ ಸಾಹಿತ್ಯ ಮತ್ತು ಮನೋವಿಜ್ಞಾನ ( ೧೯೭೨); ಅಶೋಕ 
ವಲಯವಾಗಿರುತ್ತದೆ ಎನ್ನುತ್ತಾನೆ ಲೆಕಾನ್ . 

ಟಿಪಿ, ಸಾಹಿತ್ಯ ಮತ್ತು ಮನೋವಿಜ್ಞಾನ ( ಲೇ ) ಹೊಸ 

ಹೆಜ್ಜೆ ಹೊಸ ಹಾದಿ ( ೧೯೮೧); ಕನ್ನಡ ಸಾಹಿತ್ಯ ಮತ್ತು 
ತಂದೆಯು ಪ್ರಮುಖ ಸೂಚಕ (ಸಿಗ್ನಿಫೈಯರ್ ) 

ಮನಶ್ಯಾಸ್ತ್ರ ( ಲೇ ) ಅನ್ಯಜ್ಞಾನ ಶಿಸ್ತುಗಳ ಮೂಲಕ ಕನ್ನಡ 
ಆಗಿ ಕಾಣಿಸಿಕೊಳ್ಳುತ್ತಾನೆ. ಹಾಗೆಯೇ , ಕನಸಿಗೂ ಸಾಹಿತ್ಯ ( ೧೯೯೨). 
ಭಾಷಿಕ ಪಠ್ಯಕ್ಕೂ ಹಲವಾರು ಸಾಮ್ಯಗಳಿವೆ . Benjamin Nelson , ed ., Sigmund Freud on Cre 

ativity and the Unconscious ( ೧೯೫೮), Leanord 
ಫ್ರಾಯ್ ಯಾವುದನ್ನು ವೇಷ ಮರೆಸಿಕೊಳ್ಳುವ 

and Eleanor Manheim , eds., Hidden Patterns : 
ಉಪಾಯಗಳೆಂದನೋ ಅವನ್ನು ಲೆಕಾನ್ Studies in Psychoanalytic Literary Criticism 
ಭಾಷಿಕ ಅಲಂಕಾರಗಳು ಎಂದು ಕರೆಯುತ್ತಾನೆ. 

( ೧೯೬೬), Juliet Mitchell, Psychoanalysis and 

Feminism ( ೧೯೭೪), Anika Lemaire, Jaques 
ಭಾಷಿಕ ಪಠ್ಯವೊಂದರ ಅಭಿವ್ಯಕ್ತಿ ಮತ್ತು 

Lacan ( ೧೯೭೦), Soshana Felman, Jaques Lacan 
ವ್ಯಾಖ್ಯಾನಗಳು ಅಸ್ಥಿರವಾದ ಸೂಚಕಗಳ ಬೆನ್ನು 

and the Adventure of Insight(0€62 ) 
ಹತ್ತಿ ಎಂದೂ ಸಿಗದ ಕಳೆದುಹೋಗಿರುವ 

೨೨೭ . ಮಾರ್ಕ್ಸ್‌ವಾದೀ ವಿಮರ್ಶೆ Marx 
ಅರ್ಥಸೂಚನೆಯನ್ನು ಖಚಿತಮಾಡಿಕೊಳ್ಳುವ 

ist Criticism ಮಾರ್ಕ್ಸಿಸ್ಟ್ ಕ್ರಿಟಿಸಿಸಂ 
ಆಸೆಯಿಂದ ಪ್ರೇರಿತವಾಗಿರುತ್ತವೆ ಎಂದು 

ಮಾರ್ಕ್ಸ್‌ವಾದಿ ವಿಮರ್ಶೆಯು ಹಲವಾರು 
ಲೆ ಕಾನ್ ಪ್ರತಿಪಾದಿಸುತ್ತಾನೆ. ಇವನ 

ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ . ಕಾರ್ಲ್ 
ಪ್ರತಿಪಾದನೆಗಳು ಸಂರಚನೋತ್ತರವಾದಿಗಳಲ್ಲಿ 

ಮಾರ್ಕ್ಸ್ ( ೧೮೧೮ - ೧೮೮೩ ) ಮತ್ತು ಅವನ 
ತುಂಬ ಪ್ರಮುಖವಾಗಿ ಉಲ್ಲೇಖಗೊಳ್ಳುತ್ತವೆ . 

ಸಹಚಿಂತಕ ಫ್ರೆಡ್ರಿಕ್ ಎಂಗೆಲ್ಸ್ ಪ್ರತಿಪಾದಿಸಿದ 
ಸಂಸ್ಕೃತದ ಶಾಸ್ತ್ರ ಪಠ್ಯಗಳಲ್ಲಿ ಮತ್ತು ಭಾರತದ ಸಿದ್ದಾಂತಗಳು ಈ ಎಲ್ಲ ವಿಮರ್ಶಾ ರೂಪ 
ಇತರ ಭಾಷಿಕ ಸಾಹಿತ್ಯ ಪಠ್ಯಗಳಲ್ಲಿ ಮನಸ್ಸಿನ ಗಳಿಗೂ ಆಧಾರವಾಗಿವೆ. 


ವಿಮರ್ಶೆಯ ಪರಿಭಾಷೆ | ೩೪೫ 


ಮನುಷ್ಯನ ಇತಿಹಾಸವನ್ನು ಗಮನಿಸಿದರೆ ಎಲ್ಲ ವಾಗಿದೆ. ಹದಿನೆಂಟನೆಯ ಶತಮಾನದ 
ಸಾಮಾಜಿಕ ಸಂಬಂಧ, ಸಾಮಾಜಿಕ ಸಂಸ್ಥೆ ಕೊನೆಯ ಭಾಗದಲ್ಲಿದ್ದ ಫ್ರೆಂಚ್ ತತ್ವಶಾಸ್ತ್ರಜ್ಞರ 
ಮತ್ತು ಆಲೋಚನಾ ವಿಧಾನಗಳು ' ವಸ್ತುಗಳ ಬರಹಗಳಿಂದ ಮಾರ್ಕ್ಸ್ ಈ ಪರಿಕಲ್ಪನೆಯನ್ನು 
ಉತ್ಪಾದನೆಯ ವಿಧಾನ ಮತ್ತು ಉಪಕರಣ ರೂಢಿಸಿದ. ಇಂದ್ರಿಯಾನುಭವಗಳಿಂದ ಪರಿ 
ಗಳನ್ನು ಆಧರಿಸಿ ಬದಲಾಗಿರುವುದು ಕಾಣುತ್ತದೆ . ಕಲ್ಪನೆಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು 
ಅಂದರೆ ಒಟ್ಟಾರೆ ಆರ್ಥಿಕ ವ್ಯವಸ್ಥೆ ಪ್ರಧಾನ - ವಿವರಿಸಲು ತತ್ವಶಾಸ್ತ್ರಜ್ಞರು ಐಡಿಯಾಲಜಿ 
ಪಾತ್ರವಹಿಸಿರುವುದು ತಿಳಿಯುತ್ತದೆ . ಉತ್ಪಾದ ಎಂಬ ಮಾತನ್ನು ಬಳಸುತ್ತಿದ್ದರು . ಈಗ 
ನೆಯ ವಿಧಾನ ಬದಲಾದಾಗ ಐತಿಹಾಸಿಕ ಐಡಿಯಾಲಜಿ ಎಂಬ ಪದಕ್ಕೆ ಅನೇಕ ಅರ್ಥ 
ಬದಲಾವಣೆಗಳು ಸಂಭವಿಸಿ ಸಮಾಜದಲ್ಲಿನ ಗಳು ಪ್ರಾಪ್ತವಾಗಿವೆ. ರಾಜಕೀಯ ಪಕ್ಷಗಳ 
ವರ್ಗಗಳ ಸ್ವರೂಪವೂ ಬದಲಾಗುತ್ತದೆ . ಇದು 

ಪ್ರಣಾಳಿಕೆಗಳಿಂದ ಹಿಡಿದು ವ್ಯಕ್ತಿಯೊಬ್ಬನ 
ರಿಂದಾಗಿ ಸಮಾಜದಲ್ಲಿ ಆಳುವ/ ಆಳಿಸಿಕೊ 

ವರ್ಗ , ವರ್ಣ , ಜಾತಿ , ಲಿಂಗ , ಬುಡಕಟ್ಟು 
ಳ್ಳುವ, ಪ್ರಧಾನ/ ಅಧೀನ, ಶೋಷಕ/ ಶೋಷಿತ 

ಆಧಾರಿತ ಚಿಂತನೆಯ ರೂಪಗಳನ್ನು ಸೂಚಿಸು 
ವರ್ಗಗಳು ಉಂಟಾಗಿ ಆರ್ಥಿಕ , ರಾಜಕೀಯ, 

ವವರೆಗೆ ಐಡಿಯಾಲಜಿ ಎಂಬ ಪದ ಬಳಕೆ 
ಸಾಮಾಜಿಕ ಲಾಭಗಳಿಗಾಗಿ ಘರ್ಷಣೆ , 

ಯಾಗುತ್ತಿದೆ. ಆದರೆ ಮಾರ್ಕ್ಸ್‌ವಾದೀ ಚಿಂತನೆ 
ಹೋರಾಟಗಳು ನಡೆಯುತ್ತವೆ. ಮನುಷ್ಯ 

ಯಲ್ಲಿ ಐಡಿಯಾಲಜಿ ನಿರ್ದಿಷ್ಟ ಅರ್ಥದಲ್ಲಿ 
ಪ್ರಜ್ಞೆಯ ಸ್ವರೂಪವನ್ನು ಐಡಿಯಾಲಜಿಯು 

ಮಾತ್ರ ಬಳಕೆಯಾಗುತ್ತದೆ. ಯಾವುದೇ 
ನಿರ್ಧರಿಸುತ್ತದೆ. ಐಡಿಯಾಲಜಿ ಎಂದರೆ 
ವಾಸ್ತವದ ಗ್ರಹಿಕೆ ಮತ್ತು ವಿವರಣೆಗಳ 

ಚಾರಿತ್ರಿಕ ಕಾಲಘಟ್ಟದಲ್ಲಿ ಪ್ರಧಾನವಾಗಿ ಕಾಣಿಸಿ 
ಸಿದ್ದಾಂತ. ಇದರಲ್ಲಿ ನಂಬಿಕೆಗಳು, ಮೌಲ್ಯಗಳು , 

ಕೊಳ್ಳುವ ಐಡಿಯಾಲಜಿಯು ಅಂತಿಮವಾಗಿ 
ಆಲೋಚನೆ ಮತ್ತು ಭಾವನೆಯ ವಿಧಾನಗಳು 

ಆಯಾ ಕಾಲಘಟ್ಟದ ಆರ್ಥಿಕ ರಚನೆ , ವಿವಿಧ 
ಸೇರುತ್ತವೆ . ವಾಸ್ತವವೆಂದರೆ ಏನು , ಅದನ್ನು 

ವರ್ಗಗಳ ಸಂಬಂಧ ಮತ್ತು ಹಿತಾಸಕ್ತಿಗಳಿಂದ 
ವಿವರಿಸುವುದು ಹೇಗೆ ಎಂಬುದು ಐಡಿಯಾಲ ರೂಪುಗೊಂಡದ್ದೇ ಆಗಿರುತ್ತದೆ ಎಂದು 
ಜಿಯಿಂದಲೇ ನಿರ್ಧಾರವಾಗುತ್ತದೆ. ಸ್ಕೂಲವಾಗಿ ಮಾರ್ಕ್ಸ್‌ವಾದೀ ಚಿಂತಕರು ಹೇಳುತ್ತಾರೆ. 
ಹೇಳಬೇಕೆಂದರೆ ಐಡಿಯಾಲಜಿ ಎನ್ನುವುದು ಐಡಿಯಾಲಜಿಯನ್ನು ವಿವರಿಸಲು ಮಾರ್ಕ್ಸ್ 
ನಿರ್ದಿಷ್ಟ ವರ್ಗವೊಂದರ ಸಾಮಾಜಿಕ ಸ್ಥಾನ ಬಳಸಿದ ವಾಸ್ತುಶಿಲ್ಪದ ರೂಪಕ ಪ್ರಸಿದ್ದವಾಗಿದೆ . 
ಮತ್ತು ಹಿತಾಸಕ್ತಿಗಳ ಸಂರಕ್ಷಣೆಯ ಉದ್ದೇಶ ಆತ ಐಡಿಯಾಲಜಿಯನ್ನು ಮೇಲ್‌ರಚನೆ 
ದಿಂದ ರೂಪುಗೊಳ್ಳುತ್ತದೆ. ಯಾವುದೇ ಒಂದು (ಸೂಪರ್ ಸ್ಪೆಕ್ಟರ್‌) ಎಂದು ಗುರುತಿಸುತ್ತಾನೆ . 
ಕಾಲಘಟ್ಟದಲ್ಲಿ ಪ್ರಧಾನವಾದ ಐಡಿಯಾ ಸಮಕಾಲೀನ ಸಾಮಾಜಿಕ - ಆರ್ಥಿಕ ವ್ಯವಸ್ಥೆಯು 
ಲಜಿಯು ಆರ್ಥಿಕವಾಗಿ ಮತ್ತು ಸಾಮಾಜಿಕ ಐಡಿಯಾಲಜಿಯ ಮೇಲ್‌ರಚನೆಗೆ ತಳಹದಿ 
ವಾಗಿ ಪ್ರಬಲವಾಗಿರುವ ವರ್ಗದ ಹಿತಾಸಕ್ತಿ ಯಾಗಿರುತ್ತದೆ ಎನ್ನುತ್ತಾನೆ . ಎಂಗೆಲ್ಸ್ ಐಡಿಯಾ 
ಗಳನ್ನು ಒಳಗೊಂಡಿರುವ, ಸಮರ್ಥಿಸುವ , 

ಲಜಿಯನ್ನು ಸುಳ್ಳು ಪ್ರಜ್ಞೆ ( ಫಾಲ್ಸ್ ಕಾನ್ಮಸ್ 
ಮುಂದುವರೆಸುವ ಉಪಕರಣವಾಗಿರುತ್ತದೆ. ನೆಸ್ ) ಎಂದು ಕರೆಯುತ್ತಾನೆ . ಆನಂತರದ 
ಇವು ಸ್ಕೂಲವಾಗಿ ಮಾರ್ಕ್ಸ್‌ವಾದದ ನಿಲುವು 

ಅನೇಕ ಮಾರ್ಕ್ಸ್‌ವಾದೀ ಚಿಂತಕರು ಐಡಿಯಾ 
ಗಳು . 

ಲಜಿಯನ್ನು ಅಪ್ರಜ್ಞಾಪೂರ್ವಕ ಪೂರ್ವಗ್ರಹ 
ಸಾಹಿತ್ಯ ಮತ್ತು ಇತರ ಕಲೆಗಳ ವಿಮರ್ಶೆಯಲ್ಲಿ ಗಳಿಂದ ಹುಟ್ಟುವ ' ಭ್ರಮೆ ' ಎಂದು ವಿವರಿ 
ಐಡಿಯಾಲಜಿಯ ಪರಿಕಲ್ಪನೆ ತುಂಬ ಮುಖ್ಯ ಸುತ್ತಾರೆ . ಈ ಭ್ರಮೆಗೆ ವಿರುದ್ಧವಾದದ್ದೆಂದರೆ 


೩೪೬ | ವಿಮರ್ಶೆಯ ಪರಿಭಾಷೆ 


ಆರ್ಥಿಕ ನಿರ್ಧಾರಗಳು , ಚಾರಿತ್ರಿಕ ವಿಕಾಸ ಐಡಿಯಾಲಜಿಗಳಿಂದ ರೂಪು ಪಡೆದಿದೆ ಎಂದು 
ಮತ್ತು ಸಮಕಾಲೀನ ಸಾಮಾಜಿಕ ಜಗತ್ತಿನ ವಿವರಿಸಲು ಬಯಸುತ್ತದೆ. ಸಾಹಿತ್ಯವು ಕಾಲಾ 
ಸ್ವರೂಪ ವನ್ನು ಕುರಿತ ವೈಜ್ಞಾನಿಕ ತಿಳವಳಿಕೆ , ತೀತವಾದ ಕಲಾತ್ಮಕ ತತ್ವಗಳನ್ನು ಆಧರಿಸಿ ಸೃಷ್ಟಿ 
ಅಥವ ಮಾರ್ಕ್ಸ್‌ವಾದ ಎನ್ನುತ್ತಾರೆ. ಈಗಿನ ಯಾಗುತ್ತವೆಂಬುದನ್ನು ಒಪ್ಪುವುದಿಲ್ಲ. ಕೃತಿಯು 
ಸಮಾಜವು ಬಂಡವಾಳಶಾಹೀ ಆರ್ಥಿಕ ರಚನೆಗೊಂಡ ಕಾಲ ಮತ್ತು ಸ್ಥಳದ ' ವಾಸ್ತವಿಕ' 
ವಿನ್ಯಾಸವನ್ನು ಆಧರಿಸಿದ್ದು; ಈ ವ್ಯವಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳಿಗೂ 
ಹದಿನೆಂಟನೆಯ ಶತಮಾನದ ಕೊನೆಯ ಭಾಗದ ಕೃತಿಗೂ ಇರುವ ಸಂಬಂಧವನ್ನು ಮಾರ್ಕ್ಸ್ 
ವೇಳೆಗೆ ರೂಪುಗೊಳ್ಳತೊಡಗಿತು; ಈ ಆರ್ಥಿಕ 

ವಾದೀ ವಿಮರ್ಶೆಯು ಪರಿಶೀಲಿಸುತ್ತದೆ. 
ತಳಹದಿಯಿಂದ ಮೇಲೆದ್ದಿರುವ ಐಡಿಯಾ 

ಮಾರ್ಕ್ಸ್‌ವಾದೀ ವಿಮರ್ಶಕರೇ ವಲ್ಕರ್ 
ಲಜಿಯು ಸಮಾಜದ ಪ್ರಧಾನ ಮತ್ತುಶೋಷಕ 

ಮಾರ್ಕ್ಸಿಸಂ ಎಂದು ಗುರುತಿಸುವ ಪ್ರಸ್ಥಾನವು 
ವರ್ಗದ ಹಿತಾಸಕ್ತಿಗಳನ್ನು ಕಾಪಾಡುವಂಥ 

ಬೂರ್ಜ್ವಾಸೀ ಸಾಹಿತ್ಯ ಕೃತಿಗೂ ಅದು ಸೃಷ್ಟಿ 
ಬ್ಲಾಗಿದೆ; ಉತ್ಪಾದನೆಯ ಉಪಕರಣಗಳನ್ನು 

ಯಾದ ಕಾಲಘಟ್ಟದ ವರ್ಗ ಹೋರಾಟಕ್ಕೂ 
ಮತ್ತು ಉತ್ಪಾದನೆಯ ವಿತರಣೆಯನ್ನು ತಮ್ಮ 

ನೇರವಾದ ಸಂಬಂಧವನ್ನು ಕಲ್ಪಿಸಿ ಅಂಥ ಕೃತಿ 
ಹತೋಟಿಯಲ್ಲಿಟ್ಟುಕೊಂಡಿರುವ ಬೂರ್ಜ್ವಾ 

ಗಳನ್ನು ತಿರಸ್ಕರಿಸುತ್ತದೆ . ಅಂಥ ಕೃತಿಗಳ ಸ್ಥಾನ 
ಸೀಗಳ ಹಿತವನ್ನು ರಕ್ಷಿಸುತ್ತಾ ದುಡಿಮೆಗಾರ 

ದಲ್ಲಿ ಸಮಾಜವಾದೀ ವಾಸ್ತವತೆ (ಸೋಶಿ 
ವರ್ಗಗಳ ಹಿತಕ್ಕೆ ವಿರುದ್ಧವಾಗಿದೆ; ಈ ಐಡಿಯಾ 

ಯಲ್ ರಿಯಲಿಸಂ) ಎದ್ದು ಕಾಣುವಂತಿರುವ , 

ಅಂದರೆ ಆಯಾಕಾಲದ ಪ್ರಗತಿಪರ ಶಕ್ತಿಗಳಿಗೆ 
ಲಜಿಯನ್ನು ಒಪ್ಪಿಕೊಂಡು ಅದರೊಡನೆ ಬದು 

ಪ್ರಾಧಾನ್ಯ ನೀಡುವ ಕೃತಿಗಳನ್ನು ಸ್ಥಾಪಿಸ 
ಕುತ್ತಿರುವ ಜನರು ಅದಕ್ಕೆ ಅನುಗುಣವಾಗಿಯೇ 

ಬೇಕೆಂದು ಬಯಸುತ್ತದೆ . ಈ ಅಪೇಕ್ಷೆಯು 
ಬದುಕನ್ನು ಕಾಣುತ್ತಾ ತಮಗೆ ಕಂಡದ್ದೇ ಸಹಜ, 

ಪಾರ್ಟಿಯ ಅಧಿಕೃತ ಧೋರಣೆಗಳನ್ನು ವ್ಯಕ್ತ 
ಬದುಕು ಹೀಗಿರುವುದೇ ಅನಿವಾರ್ಯ ಎಂಬ 

ಪಡಿಸುವ ಕೃತಿಗಳಿಗೆ ಮಾತ್ರ ಮನ್ನಣೆ ನೀಡುವ 
ವಿವರಣೆಗಳನ್ನು ಒಪ್ಪಿಕೊಂಡು ಬಿಡುತ್ತಾರೆ . 

ನಿಲುವನ್ನು ವ್ಯಕ್ತಪಡಿಸುತ್ತದೆ. ಇನ್ನು ಕೆಲವು 
ಹೀಗಾಗಿ ಐಡಿಯಾಲಜಿಯು ಗುಪ್ತವಾಗಿ 

ಮಾರ್ಕ್ಸ್‌ವಾದೀ ವಿಮರ್ಶಕರು ಮಾರ್ಕ್ಸ್ 
ಆಳುವ ವರ್ಗದ ಮಾನ್ಯತೆ, ಅಧಿಕಾರ ಮತ್ತು 

ಮತ್ತು ಎಂಗೆಲ್ಸ್ರು ಸಾಹಿತ್ಯವನ್ನು ಕುರಿತು 
ದೊಡ್ಡಕರನ್ನು ಸಮರ್ಥಿಸುತ್ತಿರುತ್ತದೆ . ಅಲ್ಲಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳನ್ನು 
ಬೂರ್ಜ್ವಾಸೀ ಐಡಿಯಾಲಜಿಯು ಸಾಮಾಜಿಕ , ಆದಾರವಾಗಿ ಬಳಸಿಕೊಂಡು ಬೇರೆ ರೀತಿಯ 
ಧಾರ್ಮಿಕ , ಸಂಸ್ಥೆಗಳನ್ನು ಸ್ಥಾಪಿಸುವುದಲ್ಲದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು 
ಆಯಾಕಾಲದ ನೈತಿಕತೆ, ಧರ್ಮ , ತತ್ವ , ಸಾಂಪ್ರದಾಯಿಕ ಕೃತಿಗಳು ಕೊಂಚಮಟ್ಟಿನ 
ರಾಜಕೀಯ ಮತ್ತು ನ್ಯಾಯ ಪದ್ಧತಿಗಳನ್ನೂ ಸ್ವಾಯತ್ತತೆಯನ್ನು ಹೊಂದಿವೆ, ಅವು 
ರೂಪಿಸುತ್ತದೆ ಎಂದು ಮಾರ್ಕ್ಸ್‌ವಾದೀ ಚಿಂತ ಬೂರ್ಜ್ವಾಸೀ ಐಡಿಯಾಲಜಿಯನ್ನು ಮೀರಿ 
ಕರು ಅಭಿಪ್ರಾಯಪಡುತ್ತಾರೆ . ಇದೇ ಐಡಿಯಾ ತಮ್ಮ ಕಾಲದ ವಾಸ್ತವವನ್ನು ವಸ್ತುನಿಷ್ಠವಾಗಿ 
ಲಜಿಯು ಪರೋಕ್ಷವಾಗಿ ಸಾಹಿತ್ಯ ಮತ್ತು ಇತರ ಪ್ರತಿಫಲಿಸಿವೆ ಎನ್ನುತ್ತಾರೆ. ವಿಶೇಷವಾಗಿ ಟಾಲ್ಸ್ 
ಕಲೆಗಳನ್ನೂ ನಿಯಂತ್ರಿಸುತ್ತಿರುತ್ತದೆ ಎನ್ನುತ್ತಾರೆ . ಟಾಯ್‌ನನ್ನು ಕುರಿತು ಈ ಬಗೆಯ ಅಭಿಪ್ರಾಯ 

ಗಳಿವೆ. 
ಮಾರ್ಕ್ಸವಾದೀ ವಿಮರ್ಶೆಯು, ಸಾಮಾನ್ಯ 
ವಾಗಿ , ಸಾಹಿತ್ಯ ಕೃತಿಗಳು ಹೇಗೆ ಚಾರಿತ್ರಿಕ ಘಟ್ಟ ಹಂಗೆರಿಯ ಜಾರ್ಜ್ ಲುಕಾಚ್ , ಜರ್ಮನಿಯ 
ವೊಂದರ ಆರ್ಥಿಕತೆಯ ಸ್ವರೂಪ ಮತ್ತು ಬರ್ಟೋಲ್ಟ್ ಬ್ರೆಸ್ಟ್ ಮತ್ತು ವಾಲ್ಟರ್ 


ವಿಮರ್ಶೆಯ ಪರಿಭಾಷೆ | ೩೪೭ 


ಬೆಂಜಮಿನ್ , ಫ್ರಾನ್ಸ್‌ನ ಲೂಯಿ ಆಲೂಸರ್ , ಬಂಡವಾಳಶಾಹಿ ಸಂಸ್ಕೃತಿಯ ಅವನತಿಯ 
ಪಿಯರೆ ಮ್ಯಾಶಿರೆ , ಇಂಗ್ಲೆಂಡ್‌ನ ರೇಮಂಡ್ ಕಾಲದ ರಚನೆಗಳೆನ್ನುತ್ತಾನೆ. ಲುಕಾಚ್ನ ವಾದ 
ವಿಲಿಯಮ್ಸ್ , ಟೆರಿ ಈಗಲ್ ಟನ್ , ವನ್ನು ಜರ್ಮನಿಯ ಫ್ರಾಂಕ್‌ಫರ್ಟ್ ಪ್ರಸ್ಥಾನದ 
ಅಮೆರಿಕೆಯ ಫ್ರೆಡ್ರಿಕ್ ಜೇಮ್ರನ್ ಇವರು ಮಾರ್ಕ್ಸಿಸ್ಟ್ ವಿಮರ್ಶಕರು ಒಪ್ಪುವುದಿಲ್ಲ . 
ಸಾಹಿತ್ಯ ವಿಮರ್ಶೆಯ ವಲಯದ ಪ್ರಮುಖ 

ಜರ್ಮನಿಯ ಬ್ರೆಸ್ಟ್ ನಾಟಕ ಮತ್ತು ರಂಗ 
ಮಾರ್ಕ್ಸ್‌ವಾದೀ ಚಿಂತಕರಾಗಿದ್ದಾರೆ . ಜಾರ್ಜ್ 

ಭೂಮಿಗಳನ್ನು ಕುರಿತಂತೆ ಅರಿಸ್ಟಾಟಲ್‌ನ 
ಲುಕಾಚ್ ತುಂಬ ಪ್ರಭಾವಶಾಲಿಯಾದ 

ಪ್ರತಿಪಾದನೆಗಳನ್ನು ಖಂಡಿಸಿ ವ್ಯಕ್ತಪಡಿಸಿದ 
ಮಾರ್ಕ್ಸ್‌ವಾದೀ ವಿಮರ್ಶಕ , ಅವನು ತನ್ನ 

ಅಭಿಪ್ರಾಯಗಳ ವಿವರಕ್ಕೆ ಎಪಿಕ್ ಥಿಯೇಟರ್ 
ರೈಟರ್ ಅಂಡ್ ಕ್ರಿಟಿಕ್ ಅಂಡ್ ಅದರ್ 

ಶೀರ್ಷಿಕೆಯನ್ನು ನೋಡಿರಿ . ಬೆಂಜಮಿನ್ ತನ್ನ 
ಎಸ್ಸೇಸ್ ( ೧೯೭೦) ಎಂಬ ಪುಸ್ತಕದಲ್ಲಿ ವ್ಯಕ್ತ 

ದಿ ವರ್ಕ್ ಆಫ್ ಆರ್ಟ್ ಇನ್ ದಿ ಏಜ್ 
ಪಡಿಸಿರುವ ಅಭಿಪ್ರಾಯಗಳು ಹೀಗಿವೆ . 

ಆಫ್ ಮೆಕಾನಿಕಲ್ ರಿಪ್ರೊಡಕ್ಷನ್ ಎಂಬ 
ಮಹಾನ್ ಸಾಹಿತ್ಯಕೃತಿಯೊಂದು ' ದಿನನಿತ್ಯದ 

ಪ್ರಬಂಧದಲ್ಲಿ ಸಮೂಹ ಮಾಧ್ಯಮಗಳ 
ಬದುಕಿಗಿಂತ ಭಿನ್ನ ಮತ್ತು ವಿಶಿಷ್ಟವೆಂಬಂತೆ 

ವಲಯವು ಕಂಡಿರುವ ತಾಂತ್ರಿಕ ಆವಿಷ್ಕಾರಗ 
ತೋರುವ ' ತನ್ನದೇ ಲೋಕ' ವನ್ನು ಸೃಷ್ಟಿಸಿ 

ಳಿಂದ ಕಲೆಯನ್ನು ಕುರಿತ ಸಾಂಪ್ರದಾಯಿಕ 
ಕೊಳ್ಳುತ್ತದೆ . ಬಾಲ್ಪಾಕ್ ಅಥವ ಟಾಲ್ಸ್ಟಾಯ್ 

ವಿಮರ್ಶಾ ಧೋರಣೆಗಳು ಕ್ರಾಂತಿಕಾರಕವಾಗಿ 
ನಂಥ ಲೇಖಕರು 'ಬದುಕಿನ ವಾಸ್ತವ ಪರಿಸ್ಥಿತಿ 

ಬದಲಾಗಿವೆ ' ಎಂದು ವಾದಿಸುತ್ತಾನೆ . ಹಿಂದೆಲ್ಲ 
ಗಳು ಶ್ರೀಮಂತಿಕೆಯನ್ನು ಎಷ್ಟರಮಟ್ಟಿಗೆ 

ಕಲಾವಿದ ಅಥವ ಬರಹಗಾರರು 'ಒಂದು' 
ಸಾಧ್ಯವೋ ಅಷ್ಟರ ಮಟ್ಟಿಗೆ ತಮ್ಮ ಕೃತಿಗಳಲ್ಲಿ 

ಅನನ್ಯವಾದ ವಿಶಿಷ್ಟವಾದ ಕಲಾಕೃತಿಯನ್ನು ಸೃಷ್ಟಿ 
ತರುತ್ತಾರೆ. ತಮ್ಮ ಕಾಲದ ಮೂಲಭೂತವಾದ 
ಮತ್ತು ಪರಸ್ಪರ ವಿರುದ್ಧವಾದ ಪ್ರವೃತ್ತಿಗಳನ್ನು 

ಸುತ್ತಿದ್ದರು , ಕಲೆ ಬೂರ್ಜ್ವಾಸೀಗಳ ಸ್ವತ್ತಾಗಿತ್ತು . 
ಪ್ರತಿನಿಧಿಸುವ ' ಮಾದರಿ ಪಾತ್ರಗಳನ್ನು ಸೃಷ್ಟಿಸು 

ಈಗ ಕಲಾಕೃತಿಯ ಅಸಂಖ್ಯ ಪ್ರತಿಗಳನ್ನು 

ಮಾಡುವ ಅವಕಾಶವಿರುವುದರಿಂದ ಕಲೆಯು 
ತ್ತಾರೆ . ' ಲೇಖಕನ ಪ್ರಜ್ಞಾಪೂರ್ವಕ ಐಡಿಯಾ 

ಧ್ಯಾನಯೋಗ್ಯ ವಸ್ತುವೆಂಬ ಧೋರಣೆ ಬದಲಾ 
ಲಜಿಗೆ ವಿರುದ್ದವಾದ ' ಲೋಕವನ್ನು ಯಶಸ್ವಿ 

ಗಿದೆ ಎಂದು ವಾದಿಸುತ್ತಾನೆ . 
ಯಾಗಿ ನಿರ್ಮಿಸುತ್ತಾರೆ . ಈ ಕಾಲ್ಪನಿಕ ಲೋಕ 
ದಲ್ಲಿ ನಿಜವಾದ ಬದುಕಿನ ಎಲ್ಲ ವೈರುಧ್ಯಗಳೂ ಕಳೆದ ಕೆಲವು ದಶಕಗಳಲ್ಲಿ ಮಾರ್ಕ್ಸ್‌ವಾದೀ 
ತೀರ ಮೂರ್ತವಾಗಿ , ತೀರ ಸ್ಪಷ್ಟವಾಗಿ ವಿಮರ್ಶೆ ಹೊಸದೊಂದು ತಿರುವನ್ನು ಕಂಡಿದೆ. 
'ಪ್ರತಿಫಲಿತ' ವಾಗುತ್ತವೆ , ಸಾಮಾಜಿಕ ಮತ್ತು ಮಾರ್ಕ್ಸ್‌ವಾದೀ ವಿಮರ್ಶಕರು ಇತರ ಪ್ರಸ್ಥಾನ 
ಆರ್ಥಿಕ ವೈರುಧ್ಯಗಳು ಹಾಗೂ ಬಂಡವಾಳ ಗಳ ಸಾರಸಂಗ್ರಾಹಕರಾಗಿರುವುದನ್ನು ಗುರುತಿಸ 
ಶಾಹಿ ವ್ಯವಸ್ಥೆಯಲ್ಲಿ ಉಂಟಾಗುವ ವ್ಯಕ್ತಿಯ ಬಹುದಾಗಿದೆ. ಮಾರ್ಕ್ಸ್ನ ಚಿಂತನೆಗಳು ಕಾಲಾ 
ಪರಕೀಯತೆಗಳು ವ್ಯಕ್ತವಾಗುತ್ತವೆ ಎಂದು ತೀತವಾದ ಸತ್ಯಗಳಲ್ಲ , ಬದಲಾಗಿ ನಿರ್ದಿಷ್ಟ 
ವಾದಿಸುತ್ತಾನೆ . ಹತ್ತೊಂಬತ್ತನೆಯ ಶತಮಾನದ ಚಾರಿತ್ರಿಕ ಕಾಲಘಟ್ಟದಲ್ಲಿ ಮೂಡಿದವು ಎಂಬ 
ವಾಸ್ತವತಾವಾದವನ್ನು ಲುಕಾಚ್ ಮೆಚ್ಚಿ ಧೋರಣೆ ಕಾಣುತ್ತಿದೆ . ಅದರಲ್ಲೂ ಮುಖ್ಯ 
ಕೊಂಡರೂ ನವ್ಯ ಚಳುವಳಿಯು ವೈಯಕ್ತಿಕತೆಗೆ ವಾಗಿ ಐಡಿಯಾಲಜಿ ಮತ್ತು ಸಾಹಿತ್ಯವನ್ನು 
ಅತಿ ಪ್ರಾಮುಖ್ಯ ನೀಡುವುದನ್ನು , ಪರಕೀಯ ಕುರಿತ ಚಿಂತನೆಗಳಲ್ಲಿ ಸಾಕಷ್ಟು ಬದಲಾವಣೆ 
ಪ್ರಜ್ಞೆಗೆ ಹೆಚ್ಚಿನ ಒತ್ತು ನೀಡುವುದನ್ನು ತಿರಸ್ಕರಿ ಗಳಾಗಿವೆ .ಲೂಯಿ ಆಲೂಸರ್‌ನ ಚಿಂತನೆಗಳ 
ಸುತ್ತಾ ಇಂಥ ಅಂಶಗಳನ್ನುಳ್ಳ ಕೃತಿಗಳು ವಿವರಕ್ಕೆ ನ್ಯೂ ಹಿಸ್ಪರಿಸಿಸಂ ಶೀರ್ಷಿಕೆಯನ್ನು 


೩೪೮ | ವಿಮರ್ಶೆಯ ಪರಿಭಾಷೆ 


ನೋಡಿ, ಪಿಯರೆ ಮ್ಯಾಶಿರೆ ತನ್ನ ಎ ಥಿಯರಿ ಗಳೊಡನೆ ಆಲೂಸರ್ , ಮ್ಯಾಶಿಗೆ ಅವರ 
ಆಫ್ ಲಿಟರರಿ ಪ್ರೊಡಕ್ಷನ್ ( ೧೯೬೦) ಪುಸ್ತಕ ಚಂತನೆಗಳನ್ನು ಮತ್ತು ಸಂರಚನೋತ್ತರವಾದ, 
ದಲ್ಲಿ ಸಾಹಿತ್ಯಕ ಪಠ್ಯವು ತನ್ನ ಕಲ್ಪಕತೆ ಮತ್ತು ವಿರಚನಾವಾದದ ಅಂಶಗಳನ್ನೂ ಬಳಸಿಕೊಂಡು 
ಸಾಹಿತ್ಯಕ ರೂಪಗಳಿಂದಾಗಿ ತನ್ನ ಕಾಲದ | ಸಾಹಿತ್ಯಕ ಪಠ್ಯಗಳು ಹೇಗೆ ಐಡಿಯಾಲಜಿಯ 
ಐಡಿಯಾಲಜಿಯಿಂದ ದೂರವೇ ಉಳಿಯುತ್ತದೆ ಸಂಕಥನದ ಭಾಗವಾಗಿರುತ್ತವೆಂಬುದನ್ನು ವಿವರಿ 
ಮತ್ತು ತನ್ನೊಳಗಿನ ಮೌನ silence ಮತ್ತು ಸಲು ಯತ್ನಿಸಿದ್ದಾನೆ. 
ತೆರವು gap ಗಳ ನೆರವಿನಿಂದ ಐಡಿಯಾಲಜಿಯ 

ಆಧುನಿಕ ಮಾರ್ಕ್ಸ್‌ವಾದೀ ವಿಮರ್ಶಕರ ಸಾರ 
ವೈರುಧ್ಯಗಳನ್ನು ತೋರಿಸಿ ಕೊಡುತ್ತದೆ ಎಂದು 

ಸಂಗ್ರಹ ಧೋರಣೆಯ ನಿದರ್ಶನವನ್ನು 
ಹೇಳಿದ . ಪಠ್ಯವೊಂದು ಏನನ್ನು ಹೇಳದೆ ಮೌನ 

ಅಮೆರಿಕೆಯ ಫ್ರೆಡ್ರಿಕ್ ಜೇಮ್ಪನ್‌ನ ದಿ 
ವಾಗಿರುತ್ತದೋ ಆ ಸಂಗತಿಗಳನ್ನು ಹೇಳಲು 

ಪೊಲಿಟಿಕಲ್ ಅನ್‌ಕಾನ್ಯಸ್ : ನೆರೇಟಿವ್ ಆಫ್ 
ಐಡಿಯಾಲಜಿ ಅವಕಾಶ ಕೊಡುವುದಿಲ್ಲ. ಪಠ್ಯ 

ಎ ಸೋಶಿಯಲಿ ಸಿಂಬಾಲಿಕ್ ಆಕ್ಸ್ (೧೯೮೧) 
ವೊಂದರಲ್ಲಿ ಗೈರುಹಾಜರಾಗಿರುವ ಸಂಗತಿಗಳು 

ಪುಸ್ತಕದಲ್ಲಿ ನೋಡಬಹುದು. ಆತ ಬೈಬಲ್‌ನ 
ಐಡಿಯಾಲಜಿ ಆ ಸಂಗತಿಗಳನ್ನು ದಮನಿ 

ಅಲಿಗಾರಿಕಲ್ ವ್ಯಾಖ್ಯಾನಮಾದರಿ , ಫೈನ 
ಸಿರುವುದರ ಸೂಚನೆಯಾಗಿರುತ್ತದೆ ಎಂದು ಚಿರಂತನ ಪ್ರತೀಕ ವಿಮರ್ಶೆಯ ಮಾದರಿ , 
ಅವನು ವಾದಿಸುತ್ತಾನೆ . ಮಾರ್ಕ್ಸ್‌ವಾದೀ ಸಂರಚನಾವಾದೀ ವಿಮರ್ಶೆ, ಫಾಮ್ನ 
ವಿಮರ್ಶೆಯ ಗುರಿ ಪಠ್ಯದ ಈ ಮೌನವನ್ನು ಮನೋವಿಶ್ಲೇಷಣೆಯನ್ನು ಕುರಿತ ಲಕಾನ್‌ನ 
ಮುರಿದು ಮಾತನ್ನು ಹೊರತೆಗೆಯುವುದೇ ವ್ಯಾಖ್ಯಾನಗಳು , ಸಂಜ್ಞಾಶಾಸ್ತ್ರ ಮತ್ತು ವಿರಚನಾ 
ಆಗಿದೆ . ಪಠ್ಯವು ಬೆಂಬಲಿಸುವ ಐಡಿಯಾ ವಾದ ಇವೆಲ್ಲವನ್ನೂ ತನ್ನ ವಿಮರ್ಶೆಯಲ್ಲಿ 
ಲಜಿಯು ಯಾವ ಸಂಗತಿಗಳನ್ನು ದಮನಿಸಿ ಅಳವಡಿಸಿಕೊಂಡಿದ್ದಾನೆ. 
ನಿಶ್ಯಬ್ದಗೊಳಿಸಿರುತ್ತದೆಯೋ ಆ ಸಂಗತಿಗಳು 

ಕನ್ನಡದಲ್ಲಿ ಜಾರ್ಜ್ ಥಾಮ್ಪನ್ನ ಮಾರ್ಕ್ಸಿಸಂ 
ಐಡಿಯಾಲಜಿಯ ದೌರ್ಬಲ್ಯ , ಒತ್ತಡ ಮತ್ತು 

ಅಂಡ್ ಪೊಯೆಟ್ರಿ ( ೧೯೪೬ ) ಎಂಬ ಕೃತಿಯ 
ಅಸಮಂಜಸತೆಗಳನ್ನು ಒಳಗೊಂಡಿರುತ್ತದೆ. 

ಕನ್ನಡ ಅನುವಾದವನ್ನು ಎಚ್ .ಕೆ . ರಾಮಚಂದ್ರ 
ಪಠ್ಯದ ಮೌನವು ಲೇಖಕನ ಘೋಷಿತ 

ಮೂರ್ತಿಯವರು ' ಮಾರ್ಕ್ಸ್‌ವಾದ ಮತ್ತು 
ಐಡಿಯಾಲಜಿಯ ಮಿತಿಗಳನ್ನು ಎತ್ತಿ ತೋರಿಸು 

ಕಾವ್ಯ ' ( ೧೯೮೨) ಎಂಬ ಹೆಸರಿನಿಂದ 
ವುದಾಗಿರುತ್ತದೆ . ಸಂರಚನಾವಾದದ ಅಂಶ 

ಅನುವಾದಿಸಿದ್ದಾರೆ. ಜಿ. ರಾಮಕೃಷ್ಣ ಅವರ 
ಗಳಿಂದ ಪ್ರಭಾವಿತರಾದ ಆಲೂಸರ್‌ ಮತ್ತು 

'ಹೊಸ ತಿರುವು' ( ೧೯೮೧) ಡಿ . ಆರ್ . 
ಮ್ಯಾಶಿರೆ ಅವರ ಚಿಂತನೆಗಳು ನವ ಚಾರಿತ್ರಿಕ 

ನಾಗರಾಜ ಅವರ 'ಅಮೃತ ಮತ್ತು ಗರುಡ ' 
ವಿಮರ್ಶೆಯ ಪಂಥದ ಮೇಲೆ ತುಂಬ ಪ್ರಭಾವ 

( ೧೯೮೩ ) , ಜಿ . ರಾಜಶೇಖರ ಮತ್ತು 
ಬೀರಿವೆ . 

ವಿ .ಎನ್ . ಲಕ್ಷ್ಮೀ ನಾರಾಯಣ ಅವರ ಬಿಡಿ 
ಇಂಗ್ಲೆಂಡ್‌ನ ರೆನಾಲ್ಡ್ ವಿಲಿಯಂಸ್ ಮಾನಸಿಕ ವಿಮರ್ಶಾ ಲೇಖನಗಳು , ಶಿವಶರಣಪ್ಪ 
ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದು , ಪಾಟೀಲರ ( ? ) ಶರಣ ಸಮಾಜ ( ?) , ಸಿ. 
ವ್ಯಕ್ತಿಯ ಜೀವಂತ ಅನುಭವ' ದ ನೇಯ್ದೆಯ ವೀರಣ್ಣನವರ ಕಾಯಕ ಜೀವಿಗಳ ಚಳುವಳಿ , 
ಸ್ವರೂಪವನ್ನು ವಿವರಿಸಲು ಮಾರ್ಕ್ಸ್‌ವಾದೀ ರಹಮತ್ ತರೀಕೆರೆ ಅವರ ಪ್ರತಿಸಂಸ್ಕೃತಿ, 
ಪರಿಕಲ್ಪನೆಗಳನ್ನು ಬಳಸಿಕೊಂಡಿದ್ದಾನೆ . ಟೆರಿ ಕನ್ನಡದಲ್ಲಿ ಮಾರ್ಕ್ಸ್‌ವಾದೀ ವಿಮರ್ಶೆಯ 
ಈಗಲ್ಟನ್ ಮಾರ್ಕ್ಸ್‌ವಾದೀ ಪರಿಕಲ್ಪನೆ ಕೆಲವು ನಿದರ್ಶನಗಳಾಗಿ ಕಾಣುತ್ತವೆ . ಮೈಸೂರಿ 


ವಿಮರ್ಶೆಯ ಪರಿಭಾಷೆ | ೩೪೯ 


ond Williams , Cul- 


ತಾನೆ . 


ನಿಂದ ಪ್ರಕಟವಾಗುತ್ತಿದ್ದ 'ಒಡನಾಡಿ ' ಮತ್ತು ದೇಸಿ ಎನ್ನುವುದು ದೇಶ ಎಂಬ ಸಂಸ್ಕೃತ ಪದದ 
ಮಂಗಳೂರಿನಿಂದ ಪ್ರಕಟವಾಗುವ ' ಅರಿವು ತದ್ಭವ. ಇದನ್ನು ಭೌಗೋಳಿಕ ವೈಶಿಷ್ಟ್ಯ ಎಂದು 
ಬರಹ ' ನಿಯತ ಕಾಲಿಕಗಳಲ್ಲಿ ಮಾರ್ಕ್ಸ್‌ವಾದಿ ಕವಿರಾಜಮಾರ್ಗದ ೧ . ೪೬ನೆಯ ಪದ್ಯ 
ಚಿಂತನೆಯ ಚರ್ಚೆಗಳನ್ನು ಕಾಣಬಹುದು. ಗುರುತಿಸುತ್ತದೆ . ದೇಸಿಯು ಬೇರೆಬೇರೆಯಾದ 
ತುಂಬ ವಿಶಾಲ ಅರ್ಥದಲ್ಲಿ ಎಡಪಂಥೀಯ ರಿಂದ ವಾಸುಕಿಯೂ ಬೇಸರಿಸುತ್ತಾನೆಂಬ 
ಆಲೋಚನೆಗಳನ್ನು ಒಪ್ಪುವ ಬಂಡಾಯ ಮಾತು ಅಲ್ಲಿ ಬರುತ್ತದೆ. ಅಂದರೆ ದೇಸಿ 
ಪಂಥದ ವಿಮರ್ಶಕರು ಮಾರ್ಕ್ಸ್‌ವಾದವನ್ನು ಅನ್ನುವುದು ಪ್ರಾದೇಶಿಕ ಉಪಭಾಷೆಗಳನ್ನು 
ಒಪ್ಪಿ ಅದರ ಸೂಲ ಅಂಶಗಳನ್ನು ಅಳವಡಿಸಿ ಸೂಚಿಸುವ ಪದವಾಗಿ ಬಳಕೆಯಾಗಿದೆ. 
ಕೊಂಡಿದ್ದಾರಾದರೂ ಮಾರ್ಕ್ಸ್‌ವಾದೀ ಸಾಹಿತ್ಯ ೨ . ದೇಸಿ ಎಂದರೆ ಚೆಲುವ ಅನುವ ಅರ್ಥ 
ವಿಮರ್ಶೆ ಎಂದು ಅವನ್ನು ಗುರುತಿಸುವುದು 

ವನ್ನೂ ಕಾಣಬಹುದು . ವಿಕ್ರಮಾರ್ಜುನ 

ವಿಜಯದ ೨ .೧೭ನೆಯ ಪದ್ಯದಲ್ಲಿ ಪಂಪ ಈ 
ಹೆಚ್ಚಿನ ಓದಿಗೆ: George Lukacs, Studies in Euro - ಅರ್ಥದಲ್ಲಿ ದೇಸಿ ಅನ್ನುವ ಮಾತನ್ನು ಬಳಸು 
pean Realism , ೧೯೫೦ ; Raymond Williams, Cul 
ture and Society , ೧೬೮- ೧೯೫೦ , ೧೯೬೦ , Marx 
ism andLiterature , ೧೯೭೭ ; Peter Demetz, Marx , ೩ . ಸಂಗೀತ ಮತ್ತು ನೃತ್ಯಕಲೆಗಳಲ್ಲಿ ದೇಸಿ 
Engles and the Poets : Origins of Marxist Liter 

ಎಂಬುದು ಮಾರ್ಗದ ಜೊತೆಯಲ್ಲಿ ಒಂದು 
ary Criticism, ೧೯೬೭ ; Walter Benjamin , Illumi 

ಜೋಡಿಯನ್ನು ರಚಿಸಿಕೊಂಡು ಪಾರಿಭಾಷಿಕ 
nations, trans, ೧೯೬೮ ; Louis Aithusser, Lenin 
and Philosophy, and Other Essays, trans, ೧೯೬೯ ; ಪದವಾಗಿ ಬಳಕೆಯಾಗಿದೆ. ದ್ರಾವಿಡ ಸಹಜ 
trans, ೧೯೭೨ ; Fredrick Jameson , Marxism and ವಾದುದಕ್ಕೆ ಅಲ್ಲಿ ' ದೇಸಿ' ಎನ್ನಲಾಗುತ್ತದೆ . ಕಾವ್ಯ 
Form ,0620 ; Terry Eagleton , Criticism and Ide 

ಮೀಮಾಂಸೆಗೂ ಅದೇ ಹಿನ್ನೆಲೆಯಲ್ಲಿಯೇ 
ology , ೧೯೭೬ , Marxism andLiterary Criticism, 

' ದೇಸಿ' ಯ ಪ್ರವೇಶವಾಗಿರಬೇಕು. ಅಭಿವ್ಯಕ್ತಿಗೆ 
೧೯೭೬ : Chris Bullock and David Peck , eds., 
Guide to Marxist Literary Criticism, ೧೯೮೦ . 

ಸಂಬಂಧಿಸಿದಂತೆ ಇರುವ ವ್ಯತ್ಯಾಸಗಳನ್ನು 

' ಮಾರ್ಗ ' ಮತ್ತು ' ದೇಸಿ'ಗಳು ಸೂಚಿಸುತ್ತವೆ 
೨೨೮ . ಮಾರ್ಗ ಮತ್ತು ದೇಸಿ ಕನ್ನಡ ಸಾಹಿತ್ಯ 
ಚಿಂತನೆಯಲ್ಲಿ ಬಹುಚರ್ಚಿತವಾಗಿರುವ 

ಯಾದ್ದರಿಂದ ಇದು ಮುಖ್ಯವಾಗಿ ಶೈಲಿಗೆ 
ಪರಿಕಲ್ಪನೆಗಳು ಇವು. ಈ ಎರಡೂ ಪದ ಅರ್ಥ 

ಅಥವಾ ರೀತಿಗೆ ಸಂಬಂಧಿಸಿದ ಪ್ರಶ್ನೆ ” ಎಂದು 
ಗಳ ನಡುವೆ ದಂದಾತಕ ಸಂಬಂದವಿದೆ . ದೇಸಿ ಕೆ . ವಿ . ನಾರಾಯಣ ( ಬೇರು ಕಾಂಡ ಚಿಗುರು , 
ಯಾದದು ಇದು ಎಂದು ಗುರುತಿಸುವಾಗ ಅನ ಪು . ೧೩೪ , ೧೯೯೭) ಹೇಳುತ್ತಾರೆ. 
ವಾದದ್ದು ಯಾವುದು ಎಂಬುದನ್ನೂ ಗುರುತಿಸು ೪ . ಹಲವಾರು ಶ್ರೇಷ್ಠ ಕೃತಿಗಳ ಹುಟ್ಟಿಗೆ 
ವುದು ಅಗತ್ಯವಾಗುತ್ತದೆ . ಹಾಗಾಗಿ ಈ ಜೋಡಿ ಕಾರಣವಾಗಿರುವ ಮತ್ತು ಕಾಲಕಾಲಕ್ಕೆ 
ಪದಗಳೊಡನೆ ವಸ್ತುಕ - ವರ್ಣಕ , ಸ್ಥಾವರ - ವಿಮರ್ಶೆಯ ಒಲವನ್ನು ಪ್ರಭಾವಿಸಿರುವ 
ಜಂಗಮ , ಆಗಮಿಕ- ಲೌಕಿಕ , ಶಿಷ್ಟ - ಜಾನಪದ ಪ್ರವೃತ್ತಿ ' ಯನ್ನು ದೇಶೀವಾದ ಅಥವ 
ಎಂಬ ಪಾರಿಭಾಷಿಕಗಳಿಗೂ ಸಂಬಂಧ ನೇಟಿವಿಸಂ ಎಂದು ಗುರುತಿಸಬಹುದು : 
ಏರ್ಪಡುತ್ತದೆ. 

ದೇಸಿಯ ಬಳಕೆಯ ಹಿಂದೆ ದೇಶೀವಾದದ 
೧ . ಕವಿರಾಜಮಾರ್ಗದಷ್ಟು ಹಿಂದಿನಿಂದಲೇ ಒಲವು ಕಂಡುಬರುತ್ತದೆಯಾದರೂ ಅವೆರಡು 
ದೇಸಿಯನ್ನು ಕುರಿತ ಚರ್ಚೆ ಆರಂಭವಾಗಿದೆ. ಒಂದೇ ಅಲ್ಲ, ದೇಶೀವಾದದ ಹರಹು 


೩೫೦ | ವಿಮರ್ಶೆಯ ಪರಿಭಾಷೆ 


ಭಾಷೆಯ ಬಳಕೆಯನ್ನಲ್ಲದೇ ಸಾಹಿತ್ಯದ ವಸ್ತು , ಆಡುವ ಮೌಲ್ಯಾತ್ಮಕ ಮಾತುಗಳಿಗೆ ಪೂರಕ 
ನಿರೂಪಣೆ, ಬರಹಗಾರನ ಮೂಲಕಲ್ಪನೆ ಮತ್ತು ವಾದದ್ದು; ಸಾಹಿತ್ಯ ಚರಿತ್ರೆಯಲ್ಲಿ ದೇಸಿಯಿಂದ 
ಕೃತಿಯ ಒಟ್ಟು ಸಾಂಸ್ಕೃತಿಕ ಸಂದರ್ಭವನ್ನು ಮಾರ್ಗ ಅಥವ ಅಭಿಜಾತತೆ , ಮತ್ತೆ ಮಾರ್ಗ 
ಒಳಗೊಳ್ಳುತ್ತದೆ... ದೇಶೀವಾದವೆಂದರೆ ದಿಂದ ದೇಸಿ ಹೀಗೆ ಚಕ್ರೀಯ ಪ್ರಕ್ರಿಯೆ ನಡೆಯು 
ಸಾಹಿತ್ಯ ಸೃಷ್ಟಿ ಮತ್ತು ವಿಮರ್ಶೆಯ ಧೋರಣೆ ತದೆ ಎಂದು ಕೆ . ವಿ . ನಾರಾಯಣ ಗುರುತಿಸು 
ಗಳನ್ನು ಪ್ರಭಾವಿಸುವ ಒಂದು ಪ್ರವೃತ್ತಿ ” ಎಂದು ತ್ತಾರೆ. 
ರಾಜೇಂದ್ರ ಚೆನ್ನಿ ( ದೇಶೀವಾದ , ಪು. ೨ , 

ದೇಸಿಯನ್ನು ಅಭಿವ್ಯಕ್ತಿ ಮತ್ತು ಶೈಲಿಗೆ 
೧೯೮೯) ಹೇಳುತ್ತಾರೆ . 

ಸಂಬಂಧಿಸಿದ್ದು ಮಾತ್ರವಲ್ಲದೆ ಮನೋಧರ್ಮ 
ಕನ್ನಡದಲ್ಲಿ ಸಂಸ್ಕೃತ ಕಾವ್ಯಗಳ ಪ್ರಭಾವ ಅಧಿಕ ಸೂಚಕವಾದ ಪದ ಎಂದು ವ್ಯಾಪಕ ದೃಷ್ಟಿಯಲ್ಲಿ 
ವಾಗಿಯೇ ಇತ್ತು. ಸಂಸ್ಕೃತದ ಕಾವ್ಯದ ಮಾದರಿ ಪರಿಗಣಿಸಿರುವುದೂ ಉಂಟು. ಆಗ ಅದು ಭಿನ್ನ 
ಯನ್ನು ಅನುಸರಿಸಿದಾಗ ಮಾರ್ಗಶೈಲಿ ರೂಪು ವಾದ ಅರ್ಥಛಾಯೆಯನ್ನೂ ವಿವರಣೆಯನ್ನೂ 
ಗೊಂಡಿತು. ಅದರೊಡನೆಯೇ ಸ್ಥಳೀಯವಾದ ಪಡೆಯುತ್ತದೆ . ಈ ವಿಶಾಲ ಅರ್ಥಸೂಚನೆಗೆ 
ದೇಸಿ ಎಂದು ಕರೆಯಲಾಗುತ್ತಿದ್ದ ಜನಪದ ದೇಶೀವಾದ ಎಂಬ ಮಾತು ಸೂಕ್ತವಾಗ 
ಕಾವ್ಯವೂ ಇತ್ತು. ಸಂಸ್ಕೃತ ಮಾದರಿಯ ಶೈಲಿ | ಬಹುದು. ಆಗ ಅದು ಕೇವಲ ಕನ್ನಡ ಮಾತ್ರ 
ಯಲ್ಲಿ ಕನ್ನಡದ ಮಿಶ್ರಣವನ್ನು ಕುರಿತ ವಿರೋ ವಲ್ಲ ಒಟ್ಟಾರೆಯಾಗಿ ಸಾಹಿತ್ಯವನ್ನು ಕುರಿತ 
ಧವೂ ಪ್ರಬಲವಾಗಿತ್ತು . ಕಾವ್ಯದ ಅಭಿವ್ಯಕ್ತಿ ಚಿಂತನೆಯ ಒಂದು ನಿಲುವಾಗುತ್ತದೆ . ಭಾಷಾ 
ಮಾದರಿ ಸಂಸ್ಕೃತಕ್ಕೆ ಒಲಿದುದಾದರೆ ಮಾರ್ಗ ಸಮುದಾಯವೊಂದರ ಸಾಹಿತ್ಯಕ ಮತ್ತು 
ಮತ್ತು ಕನ್ನಡಕ್ಕೆ ಒಲಿದುದಾದರೆ ದೇಸಿ ಎಂಬ . ಸಾಂಸ್ಕೃತಿಕ ಸಂಪ್ರದಾಯದ ವಿಶಿಷ್ಟ ಒಲವು, 
ಎರಡು ಧ್ರುವಗಳನ್ನು ಪ್ರಾಚೀನ ಚಿಂತಕರಲ್ಲಿ ಅನನ್ಯತೆ, ಸ್ವಾಯತ್ತತೆಗಳನ್ನು ಗುಣಾತ್ಮಕವಾಗಿ 
ಗುರುತಿಸಬಹುದು. ರುದ್ರಟನ ಪ್ರಕಾರ ಕಾವ್ಯ ಒಪ್ಪಿಕೊಳ್ಳುವುದು ದೇಶೀವಾದವಾಗುತ್ತದೆ . 
ಶೈಲಿಯಲ್ಲಿ ದೇಶೀಯ ಅಂಶಗಳು ನುಸುಳುವುದು ದೇಶೀವಾದವು ನಿರಂತರವಾದ ಮತ್ತು ಸೃಜನ 
ಒಂದು ದೋಷ. ಔಚಿತ್ಯ ರಹಿತವಾದ ದೇಸಿಯ ಶೀಲವಾದ ಹುಡುಕಾಟದ ಮನೋಧರ್ಮ 
ಅನುಕರಣೆಯೂ ದೋಷವೇ , ಔಚಿತ್ಯವನ್ನು ವಾಗಿರುತ್ತದೆ . ಅಲಕ್ಷಕ್ಕೀಡಾದ ಸಾಂಸ್ಕೃತಿಕ 
ಕುರಿತು ಪ್ರಶ್ನಿಸಿದರೆ “ ಈಗಳಿನ ದೇಸಿಗೆ ಬೀಳ ಪರಿಕರಗಳನ್ನು ಮರುಶೋಧಿಸುವುದು; ರಾಜ್ಯ 
ಮಹಾಕವೀಶ್ವರರು ” ಕೊಂದೇ ಬಿಡುತ್ತಾರೆ ಶಾಹಿಯ ವಿರುದ್ಧ ಪ್ರಾದೇಶಿಕ ಸತ್ವ , ವೈದಿಕ 
ಎಂದು ಸೂಕ್ತಿ ಸುಧಾರ್ಣವದ ಒಂದು ಪದ್ಯ ಪರಂಪರೆಯ ವಿರುದ್ಧ ಜನಪದ ಸಂಸ್ಕೃತಿ ಮತ್ತು 
( ೧. ೭೫) ವಿವರಿಸುತ್ತದೆ. ಮುಳಿಯ ತಿಮ್ಮಪ್ಪ ವಸಾಹತುಶಾಹಿಯ ವಿರುದ್ದ ದೇಶೀಯ 
ಯ್ಯನವರು ತಮ್ಮ ನಾಡೋಜ ಪಂಪ ಅನನ್ಯತೆ ಇವುಗಳನ್ನು ದೇಶೀಯತೆ ಬೆಂಬಲಿಸು 
( ೧೯೭೭) ದಲ್ಲಿ ಮಾರ್ಗ ಶೈಲಿಯ ಅವಶ್ಯಕತೆ ಇದೆ . ವಿದೇಶೀ ಸಂಸ್ಕೃತಿಯ ಯಜಮಾನಿಕೆ 
ಗಳಿಗೆ ಅನುಗುಣವಾಗಿ ಪಂಪ ಕನ್ನಡವನ್ನು ಮತ್ತು ತನ್ನ ಸಂಸ್ಕೃತಿಯಲ್ಲೇ ಇರುವ 
ಹೊಂದಿಸಿಕೊಂಡಾಗ ಉಂಟಾಗುವ ವಿಶಿಷ್ಟ ಯಜಮಾನಿಕೆಯ ಸ್ಥಾನಗಳನ್ನು ಆಕ್ರಮಿಸುವ 
ಲಕ್ಷಣಗಳನ್ನು ದೇಸಿ ಎಂದು ಗುರುತಿಸಿದ್ದಾರೆ. ಅಂಶಗಳನ್ನು ದೇಶೀಯತೆ ವಿರೋಧಿಸುತ್ತದೆ . 
ದೇಸಿಯು ಕಾವ್ಯ ಕೌಶಲಕ್ಕೆ ಸಂಬಂಧಿಸಿದ ಮೊಕಾಶಿಯವರು ತಮ್ಮ ಸಾಹಿತ್ಯ ಮತ್ತು 
ಸಂಗತಿ; ಅದರ ವಿಶ್ಲೇಷಣೆ ಒಂದು ಪ್ರತ್ಯೇಕ ಅಭಿರುಚಿ ( ೧೯೮೧) ಯಲ್ಲಿ ದೇಶೀಯ 
ಪ್ರಕ್ರಿಯೆ ; ಆದರೂ ಒಟ್ಟಾರೆ ಕಾವ್ಯವನ್ನು ಕುರಿತು ಸಂಸ್ಕೃತಿಯು ಅನ್ಯ ಪ್ರಭಾವಗಳನ್ನು ಸ್ವೀಕರಿಸು 


ವಿಮರ್ಶೆಯ ಪರಿಭಾಷೆ | ೩೫೧ 


ವಾಗ ತನ್ನ ಸ್ವಂತಿಕೆ ಮುರುಟಿಹೋಗದಂತೆ ಪರಂಪರೆಗಳು ತಮ್ಮದೇ ಆದ ಧಾರ್ಮಿಕ , 
ಕೆಲವು ಒಡ್ಡು ಅಥವ ಫಿಲ್ಟರ್‌ಗಳನ್ನು ನಿರ್ಮಿಸಿ ಸಾಹಿತ್ಯಕ ಪಠ್ಯಗಳನ್ನು , ಸಾಮಾಜಿಕ ನಡವಳಿಕೆ, 
ಕೊಳ್ಳುವುದನ್ನು ಗುರುತಿಸಿದ್ದಾರೆ . ಕಿರಂ ನಂಬುಗೆ , ಆಚರಣೆ ಮತ್ತು ವಿಧಿಗಳನ್ನು 
ನಾಗರಾಜ ಅವರು ಕನ್ನಡ ಕಾವ್ಯದ ಸಾಂಸ್ಕೃತಿಕ ಹೊಂದಿರುತ್ತವೆ . ವೇದ, ಉಪನಿಷತ್ತು; ವೈದಿಕ 
ನೆಲೆಗಳನ್ನುಕುರಿತು ವಿವೇಚಿಸುತ್ತಾ “ ರಾಜ ಧರ್ಮ, ವರ್ಣಾಶ್ರಮ , ವೈದಿಕ ಆಚರಣೆ, 
ಶಾಹಿಯ ಹಿಡಿತದಿಂದ ಕೂಡಿದ್ದ ನಮ್ಮ ಕರ್ಮಕಾಂಡ ಇವು ಮಹಾ ಪರಂಪರೆಯಲ್ಲಿ 
ಸಮಾಜವ್ಯವಸ್ಥೆಯಲ್ಲಿ ಅದರ ಪ್ರಚಾರವೆ ಮೌಲಿಕವೆಂದು ಪರಿಗಣಿತವಾದರೆ ಜಾನಪದ 
ಪೆಡಸು ರಚನೆಗಳ ಮುಖ್ಯ ಉದ್ದೇಶವಾಗಿತ್ತು. ಪುರಾಣ ಕಥೆಗಳು , ಸ್ಥಳೀಯ ದಂತಕಥೆಗಳು , 
ರಾಜಶಾಹಿಯನ್ನು ಮೀರಿದ ಭಿನ್ನ ಆಶಯಗಳನ್ನು ಹಾಡುಗಬ್ಬಗಳು , ಮೌಖಿಕ ಸಂಪ್ರದಾಯದ 
ಪ್ರಕಟಿಸುವುದರ ಮೂಲಕ ಒಂದು ನಿಟ್ಟಿನಲ್ಲಿ , ಪರಿಕರಗಳು , ಜಾತಿ ಉಪಜಾತಿಗಳು , ಸ್ಥಳೀಯ 
ರಾಜಶಾಹಿಯ ವಿರೋಧ ಪ್ರಕಟಗೊಂಡಿದೆ. ವಿಧಿಗಳು ಕಿರುಪರಂಪರೆಯ ಮೌಲಿಕ ಪಠ್ಯ 
ಮತ್ತೊಂದು ನಿಟ್ಟಿನಲ್ಲಿ ಪ್ರಾದೇಶಿಕ ಸಂಸ್ಕೃತಿ ಗಳಾಗಿರುತ್ತವೆ . ಸಂಸ್ಕೃತ ಕಾವ್ಯ ಮತ್ತು ಕಾವ್ಯ 
ಯನ್ನು ವಿನಾಶಗೊಳಿಸುತ್ತಿರುವ ಪ್ರಭಾವಗಳನ್ನು ಮೀಮಾಂಸೆ ಮಹಾಪರಂಪರೆಗೆ ಸೇರಿದವಾಗಿ 
ವಿರೋಧಿಸುವುದು ಕನ್ನಡ ಕವಿತೆಯ ಮುಖ್ಯ ದ್ದರೆ , ಪ್ರಾದೇಶಿಕ ಸಾಹಿತ್ಯ ಸಂಪ್ರದಾಯಗಳು 
ಆಶಯವಾಗಿದೆ ” ಎನ್ನುತ್ತಾರೆ ( ಕನ್ನಡ ಕಾವ್ಯ ಕಿರುಪರಂಪರೆಯವು. ಆದರೆ ಈ ಎರಡೂ 
ರಚನಾ ಪರಂಪರೆಯ ವಿಶಿಷ್ಟತೆ , ೧೯೭೯ ). ಪರಂಪರೆಗಳ ನಡುವೆ ಕೊಡುಕೊಳುಗೆ 
ಸಾಂಸ್ಕೃತಿಕ ಪರಂಪರೆಯನ್ನು ವ್ಯಾಖ್ಯಾನಿಸುವ, 

ನಡೆಯುತ್ತಲೇ ಇರುತ್ತದೆ ಎಂಬ ಸಂಗತಿಯನ್ನು 
ವಿವರಿಸುವ, ಅರ್ಥೈಸಿಕೊಳ್ಳುವ ಪರಿಭಾಷೆ 

ಮರೆಯಬಾರದು. “ ಹಲವಾರು ಪ್ರಾದೇಶಿಕ 
ಯಾಗಿಯೂ ದೇಸೀ ಮತ್ತು ದೇಶೀವಾದ ಎಂಬ 

ಸಂಸ್ಕೃತಿಗಳ ಅಂಶಗಳೇ ಕಾಲಕ್ರಮೇಣ ಮಹಾ 
ಪರಿಕಲ್ಪನೆಗಳು ಬಳಕೆಯಾಗುತ್ತಿವೆ. ಅನ್ಯ ಪರಂಪರೆಯಾಗಿ ಹೆಪ್ಪುಗಟ್ಟುತ್ತದೆ ಮತ್ತು 
ಸಂಸ್ಕೃತಿಯ ಗಾಢವಾದ ಸಂಪರ್ಕವಿಲ್ಲದಿದ್ದ 

“ಕಿರುಪರಂಪರೆ ಕೂಡ ಮಹಾ ಪರಂಪರೆಯ 
ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ 

ಸಾಮಗ್ರಿಗಳನ್ನು ತನ್ನ ಪ್ರಾದೇಶಿಕ ಒಲವುಗಳಿಗೆ 
ಉಂಟಾದ ಚಲನೆಗಳನ್ನು ವಿವರಿಸಲು ಮಹಾ ಅನುಗುಣವಾಗಿ ರೂಪಾಂತರಿಸಿ ಸ್ವೀಕರಿಸುತ್ತಲೇ 
ಪರಂಪರೆ (ಗೇಟ್ ಟ್ರೆಡಿಶನ್) ಎಂಬ ಪಾರಿಭಾಷಿಕ ಇರುತ್ತದೆ. ಸಾಹಿತ್ಯವನ್ನು ಕುರಿತಂತೆ ಈ 
ಗಳನ್ನು ಬಳಸುವುದುಂಟು. ಇವನ್ನು ಮಾರ್ಗ ಹಿನ್ನೆಲೆಯಲ್ಲಿ ಮಂಡಿತವಾಗಿರುವ ನಿಲುವು 
ಸಂಪ್ರದಾಯ ಮತ್ತು ದೇಸೀ ಸಂಪ್ರದಾಯ , 

ಗಳೂ ಇವೆ. “ ಕನ್ನಡ ಸಾಹಿತ್ಯವನ್ನೇ ಮುಖ್ಯ 
ಶಿಷ್ಟ ಸಂಪ್ರದಾಯ ಮತ್ತು ಜಾನಪದ ವಾದ ಆಧಾರವಾಗಿಟ್ಟುಕೊಂಡು ಪರಂಪರೆ 
ಸಂಪ್ರದಾಯ ಎಂದು ಮುಂತಾಗಿ ವಿವರಿಸಿ ಯನ್ನು ಕಲ್ಪಿಸುವ ಅದರ ಬೆಳವಣಿಗೆಯ ವಿವಿಧ 
ಕೊಳ್ಳಲಾಗಿದೆ. ಮಾರ್ಗ ಅಥವ ಮಹಾ ಹಂತಗಳನ್ನು ಇಂದಿನ ಸಾಹಿತ್ಯದಲ್ಲೂ ಕಾಣುವ 
ಪರಂಪರೆ ಎನ್ನುವುದು ಅಖಿಲ ಭಾರತೀಯ ಪ್ರಯತ್ನವನ್ನು ನಾವೇಕೆ ಮಾಡಬಾರದು ?... 
ಪರಂಪರೆ ಅನ್ನುವ ಅರ್ಥವನ್ನು ಸೂಚಿಸುತ್ತದೆ. ಬಂಧ ಮತ್ತು ಆಶಯಗಳ ಪರಸ್ಪರ ಪೂರಕ 
ಸಂಸ್ಕೃತವು ಇದರ ಮಾಧ್ಯಮವಾಗಿತ್ತು . ಕನ್ನಡ ತೆಯು ಈ ಸಾಹಿತ್ಯದಲ್ಲಿ ಪಡೆದಿರುವ ವಿನ್ಯಾಸ 
ದಂಥ ಪ್ರಾದೇಶಿಕ ಭಾಷೆಯೊಂದು ಮಾಧ್ಯಮ ಗಳನ್ನು ಕುರಿತು ಎಚ್ಚರದ ಚರ್ಚೆ ನಡೆಯ 
ವಾಗಿರುವ ಪರಂಪರೆಯನ್ನು ಕಿರುಪರಂಪರೆ ಬೇಕಾಗಿದೆ ” ಎಂದು ಕೆ . ವಿ . ನಾರಾಯಣ 
ಎಂಬ ಮಾತು ಸೂಚಿಸುತ್ತದೆ . ಈ ಎರಡೂ ( ೧೯೯೭) ಮತ್ತು “ ಈ ಎರಡೂ ಪರಂಪರೆ 


೩೫೨ | ವಿಮರ್ಶೆಯ ಪರಿಭಾಷೆ 


ಗಳು (ಶಿಷ್ಟ ಸಾಹಿತ್ಯ ಮತ್ತು ಜಾನಪದ ರಾಷ್ಟ್ರೀಯತೆಯ ಆಕಾಂಕ್ಷೆಯು ಕನ್ನಡ ಸಾಹಿತ್ಯ 
ಪರಂಪರೆ) ಒಂದಕ್ಕೊಂದು ಪೂರಕ ಸಂಬಂಧ ಮತ್ತು ಸಾಂಸ್ಕೃತಿಕ ಅನನ್ಯತೆಯ ಪ್ರಶ್ನೆಯನ್ನು 
ಗಳಾಗಿ ಇಂದಿಗೂ ಕ್ರಿಯಾಶೀಲವಾಗಿವೆ . ಗೌಣವಾಗಿಸಿತು . ನವ್ಯ ಸಾಹಿತ್ಯ ಸಂದರ್ಭದಲ್ಲಿ 
ಸಂಸ್ಕೃತಿಯ ಆಶಯದ ದೃಷ್ಟಿ ಮತ್ತು ರಾಚನಿಕ ಅಧಿಕೃತ ಸಾಂಸ್ಕೃತಿಕ ವ್ಯಕ್ತಿತ್ವದ ಪ್ರಶ್ನೆ ಅಷ್ಟು 
ಸಂದರ್ಭಗಳಲ್ಲಿ ಈ ಎರಡೂ ಅಭಿವ್ಯಕ್ತಿಗಳು ಮುಖ್ಯವಾಗಿರಲಿಲ್ಲ. ಆದರೆ , ಕಳೆದೆರಡು ದಶಕ 
ಕೂಡಿಯೇ ಜಾಗೃತವಾಗಿರುವುದನ್ನು ನಾವು ಗಳಲ್ಲಿ ಕನ್ನಡ ಪರಂಪರೆ ದೇಶೀಯ ಅಂಶಗಳನ್ನು 
ತಿಳಿಯಬಹುದಾಗಿದೆ. ಸಂಸ್ಕೃತ ಭಾಷೆ ಶೋಧಿಸಬೇಕೆಂಬ ಅದರ ಸ್ವರೂಪವನ್ನು ಕಂಡು 
ಯೊಂದಿಗೆ ಈ ಎರಡೂ ನೆಲೆಯ ಶಾಬ್ಲಿಕ ಅಭಿ ಕೊಳ್ಳಬೇಕೆಂಬ ಒಲವು ಪ್ರಬಲವಾಗಿ ಬೆಳೆದಿದೆ. 
ವ್ಯಕ್ತಿಗಳು ನಿರಂತರವಾದ ದಾಳಿಯನ್ನು ದಲಿತ ಮತ್ತು ಬಂಡಾಯ ಚಳುವಳಿಗಳ 
ಮಾಡಿವೆ '' ಎಂದು ಕಿರಂ ನಾಗರಾಜ ಸಂದರ್ಭದಲ್ಲಿ ದೇಶೀಯತೆಯ ಪರಿಕಲ್ಪನೆ 
( ೧೯೮೧) ಹೇಳುತ್ತಾರೆ . ರಹಮತ್ ಯನ್ನು ಇಡಿಯಾಗಿ ಬದಲಾಯಿಸಿಕೊಳ್ಳ 
ತರೀಕೆರೆಯವರು ಪ್ರತಿಸಂಸ್ಕೃತಿಯ ನಿರ್ಮಾಣ ಬೇಕಾದ ಅಗತ್ಯವಿದೆ ಎಂಬ ನಿಲುವು 
ದಲ್ಲಿ ಮಹಾಪರಂಪರೆಯು ಪವಿತ್ರವೆಂದು ವ್ಯಕ್ತವಾಗಿದೆ. ಇದುವರೆಗೆ ದೇಶೀಯವೆಂದು 
ಭಾವಿಸುವ ಸಂಗತಿಗಳ ಪಾವಿತ್ರ್ಯ ನಾಶದ ಗುರುತಿಸಲಾದ ಪರಿಕರಗಳು ಯಜಮಾನ 
ಅಗತ್ಯವನ್ನು ಕುರಿತು ಪ್ರತಿಪಾದಿಸುತ್ತಾರೆ. ಸಂಸ್ಕೃತಿಯವುಎಂಬ ಧೋರಣೆ ಬೆಳೆಯುತ್ತಿದೆ . 

ಕೆ. ಜಿ . ನಾಗರಾಜಪ್ಪ ಅವರು ತಮ್ಮ ಮರು 
ಅನ್ಯಸಂಸ್ಕೃತಿಯ ಪ್ರಭಾವಕ್ಕೆ ತೀವ್ರವಾಗಿ ಒಳ 
ಗಾದ ಸಂದರ್ಭದಲ್ಲಿ ದೇಶೀವಾದ ಪ್ರಮುಖ 

ಚಿಂತನೆ ( ೧೯೮೫) ಯಲ್ಲಿ ಶಿಷ್ಟ ಪರಂಪರೆಯು 
ವಾಗುವುದಕ್ಕೆ ಕಾರಣಗಳನ್ನು ಕಂಡುಕೊಳ್ಳುವ 

ಕೆಳವರ್ಗ ಮತ್ತು ಕೆಳಜಾತಿಗಳ ಉಪಪರಂಪರೆ 
ಮತ್ತು ಸದ್ಯದ ಜಾಗತೀಕರಣ ಸಂದರ್ಭದಲ್ಲಿ 

ಗಳನ್ನು ಅನಾದರ ಮತ್ತು ತಿರಸ್ಕಾರದಿಂದ 

ನೋಡಿದೆ ಎಂದು ಪ್ರತಿಪಾದಿಸುತ್ತಾರೆ . ನಿಜ 
ದೇಸೀ ಮತ್ತು ದೇಶೀವಾದಗಳನ್ನು ಅರ್ಥೈಸಿ 
ಕೊಳ್ಳುವ ಬಗೆಗಳೂ ಚರ್ಚಿತವಾಗಿವೆ . 

ವಾದ ಅರ್ಥದಲ್ಲಿ ದೇಶೀ ಎಂಬ ಪರಂಪರೆ 

ಯಾವುದು ಎಂಬುದು ಸಮಸ್ಯಾತ್ಮಕಗೊಂಡಿದೆ . 
ವಸಾಹತುಶಾಹಿ ಅನುಭವದಿಂದಾಗಿ ದೇಶೀ 
ಸಂಸ್ಕೃತಿಯ ನೆನಪುಗಳು ನಾಶ ಹೊಂದುತ್ತವೆ . ಜಾಗತೀಕರಣ ಮತ್ತು ಆರ್ಥಿಕ ಉದಾರೀಕರಣ 
ಮತ್ತು ದೇಶೀ ಸಂಸ್ಕೃತಿಯ ರಚನೆಗಳು ವಿನಾಶ ಗಳ ಈ ಸಂದರ್ಭದಲ್ಲಿ ದೇಶೀಯತೆ ಎನ್ನುವುದು 
ಗೊಳ್ಳುತ್ತವೆ ಎಂದು ಡಿ . ಆರ್ . ನಾಗರಾಜ್ ಹಿನ್ನೋಟದ ಪ್ರವೃತ್ತಿಯನ್ನುಳ್ಳದ್ದು; ಪರಂಪರೆಯ 
ಶಕ್ತಿ ಶಾರದೆಯ ಮೇಳ ( ೧೯೮೭) ದಲ್ಲಿ ಗುರು ಹಳೆಯ ಅಂಶಗಳನ್ನು ಪುನರುಜ್ಜಿವನಗೊಳಿ 
ತಿಸುತ್ತಾರೆ . ದೇಶೀ ಸಂಸ್ಕೃತಿಯನ್ನು ನಾಶ ಸುವ ಉದ್ದೇಶದ್ದು; ಸಾರ್ವತ್ರಿಕ ಮೌಲ್ಯಗಳನ್ನು 
ಮಾಡುವುದು ಮಾತ್ರವಲ್ಲದೆ ತಾನು ಯಾವ ಕಡೆಗಣಿಸುವಂಥದ್ದು; ಆಧುನಿಕತೆಯನ್ನು ವಿರೋ 
ದೃಷ್ಟಿಯಿಂದ ದೇಶೀ ಸಂಸ್ಕೃತಿಯನ್ನು ನೋಡು ಧಿಸುವಂಥದ್ದು ಎಂಬ ಆಕ್ಷೇಪಣೆಗಳೂ ಹುಟ್ಟಿ 
ತದೆಯೋ ಅದೇ ನೋಟಕ್ರಮವನ್ನು ಹೇರು ಕೊಂಡಿವೆ. ಈಗ ಮಾರ್ಗವೆನ್ನುವುದು ಸಂಸ್ಕೃತ 
ವುದು ಕೂಡ ವಸಾಹತುಶಾಹಿಯ ಉದ್ದೇಶ ವಲ್ಲ , ಇಂಗ್ಲಿಶ್ ಮತ್ತು ಅಮೆರಿಕಾ ಮತ್ತು 
ವಾಗಿರುತ್ತದೆ . ಆದ್ದರಿಂದಲೇ ದೇಶೀತನದ ಯೂರೋಪುಕೇಂದ್ರಿತ ಚಿಂತನೆಗಳು ; ಗ್ರಾಹಕ 
ಅನ್ವೇಷಣೆಗೆ ದೇಶೀವಾದದ ಸಮರ್ಥನೆಗೆ ಸಂಸ್ಕೃತಿ ಮತ್ತು ಜಾಗತೀಕರಣ. ಹೀಗಿರುವಾಗ 
ಭಾರತದಂಥ ದೇಶಗಳಲ್ಲಿ ಅಗತ್ಯತೆ ಕಂಡು ದೇಶೀಯತೆಯ ಪ್ರಶ್ನೆಯನ್ನು ಕೇವಲ ಸಾಹಿತ್ಯಕ್ಕೆ 
ಬರುತ್ತದೆ . ನವೋದಯ ಸಂದರ್ಭದಲ್ಲಿದ್ದ ಸಂಬಂಧಿಸಿದ ಪ್ರಶ್ನೆಯನ್ನಾಗಿ ನೋಡುವುದು 


ವಿಮರ್ಶೆಯ ಪರಿಭಾಷೆ | ೩೫೩ 


ಸಾಧ್ಯವಿಲ್ಲ . ಕನ್ನಡದಲ್ಲಂತೂ ದೇಶೀವಾದ ೨೨೯ . ರಷಿಯನ್ ರೂಪನಿಷ್ಠವಾದ Rus 
ಇಂದು ತೊಡಕಿನ ದಾರಿಯಲ್ಲಿ ಸಾಗಬೇಕಾಗಿದೆ. sian Formalism ರಷಿಯನ್ ಫಾರ್ಮಲಿಸಂ 
ಜಾತಿ ಮತ್ತು ವರ್ಗಗಳಿಂದ ಶೋಷಕ ರಷಿಯಾದ ಮಾಸ್ಕೋ ಮತ್ತು ಪೆಟ್ರೋಗ್ರಾಡ್ 
ವ್ಯವಸ್ಥೆಯೇ ಮೂಲ ರಚನೆಯಾಗಿರುವ ಗಳಲ್ಲಿದ್ದ ಚಿಂತಕರು ಈ ಶತಮಾನದ ಎರಡ 
ಸಂಸ್ಕೃತಿಯ ಸಂದರ್ಭದಲ್ಲಿ ಪುನರುಜೀವನ 

ನೆಯ ದಶಕದಲ್ಲಿ ಬೆಳೆಸಿದ ಚಿಂತನೆಗಳು ರೂಪ 
ಪರವಾದ ಯಾವುದೇ ವಾದ ಅಪಾಯಕಾರಿ ನಿಷ್ಠವಾದವೆಂಬ ಹೆಸರನ್ನುಪಡೆದವು. ೧೯೧೫ 
ಯಾಗಬಲ್ಲದು. ಕೇವಲ ಕನ್ನಡದ , ದೇಶೀಯ 

ರಲ್ಲಿ ಮಾಸ್ಕೋದಲ್ಲಿ ಆರಂಭವಾದ ಮಾಸ್ಕೋ 
ಪರಿಕರಗಳ ಬಗ್ಗೆ ಭ್ರಮಾತ್ಮಕ ಸಂತೋಷವನ್ನು 

ಲಿಂಗ್ವಿಸ್ಟಿಕ್ ಸರ್ಕಲ್ ಮತ್ತು ೧೯೧೬ರಲ್ಲಿ 
ತಾಳುವುದು ಸುಲಭವಾಗಬಹುದು. ಇಂದು 

ಪೆಟ್ರೋಗ್ರಾಡ್ ( ಲೆನಿನ್‌ಗ್ರಾಡ್ ) ನಲ್ಲಿ ಸ್ಥಾಪಿತ 

ವಾದ ಒಪೊಯಾಜ್ ಸಂಸ್ಥೆಗಳು ರೂಪನಿಷ್ಠ 
ನಮಗೆ ಬೇಕಾದ ಮಾನವೀಯ ಮೌಲ್ಯಗಳ 

ಚಿಂತನೆಯ ಕೇಂದ್ರಗಳಾಗಿದ್ದವು.ಒಿಯಾಜ್ 
ಹಿನ್ನೆಲೆಯಲ್ಲಿ ಸಂಪ್ರದಾಯದ ಸತ್ವಶೀಲತೆಯನ್ನು 

ಎಂಬುದು'ಕಾವ್ಯ ಭಾಷೆಯ ಅಧ್ಯಯನ ಸಂಸ್ಥೆ 
ಉಳಿಸಿಕೊಳ್ಳುವುದು ತುಂಬ ತೊಡಕಿನ , 

ಎಂಬ ಅರ್ಥದ ರಷಿಯನ್ ಹೆಸರಿನ ಆದ್ಯಕ್ಷರ 
ಇಕ್ಕಟ್ಟಿನ ದಾರಿಯಾಗಿದೆ. 

ಗಳಿಂದ ರೂಪಿತವಾದ ಸಂಕ್ಷಿಪ್ತ ನಾಮ . 
ಹೆಚ್ಚಿನ ಓದಿಗೆ : ರಾಜೇಂದ್ರ ಚೆನ್ನಿ , ದೇಶೀವಾದ ಮೊದಲನೆಯ ಮಹಾಯುದಕ್ಕೆ ಮುನ್ನ ಪ್ರಬಲ 
( ೧೯೮೯ ) ; ಕೆ. ವಿ . ನಾರಾಯಣ, ಬೇರು ಕಾಂಡ ಚಿಗುರು 

ವಾಗಿದ್ದ ಪ್ಯೂಚರಿಸ್ಟ್ ಪಂಥದ ಪ್ರತಿಪಾದನೆಗೆ 
( ೧೯೯೭), ಶೈಲಿಶಾಸ್ತ್ರ , ( ೧೯೯೦) , ಕೀರ್ತಿನಾಥ ಕುರ್ತ 
ಕೋಟಿ, ಕನ್ನಡ ಕಾವ್ಯದಲ್ಲಿ ಪರಂಪರೆಯ ಪ್ರಜ್ಞೆಲೆ ), 

ಳಿಂದ ರೂಪನಿಷ್ಠವಾದವು ಪ್ರಚೋದನೆಗಳನ್ನು 
ಹೊಸಗನ್ನಡ ಕಾವ್ಯದ ಎರಡು ಮಾರ್ಗಗಳು ಪುಸ್ತಕದಲ್ಲಿ ಪಡೆದುಕೊಂಡಿತು. ಪ್ಯೂಚರಿಸ್ಟ್ ಪಂಥವು 
( ಸಂ ) ಜಿ .ಎಸ್ . ಶಿವರುದ್ರಪ್ಪ; ಗಿರಡ್ಡಿ ಗೋವಿಂದರಾಜ , ಅವನತಿಶೀಲ ( ಡಿಕಡೆಂಟ್ ) ಬೂರ್ಜ್ವಾ 
ಸಾಹಿತ್ಯದಲ್ಲಿ ದೇಶೀಯತೆ ( ಲೇ ) , ಅನ್ವೇಷಣೆ ಸಂಸ್ಕೃತಿಯನ್ನು , ಮುಖ್ಯವಾಗಿ ಸಂಕೇತವಾದೀ 
(ನವಂಬರ್ - ಡಿಸೆಂಬರ್ ೧೯೮೮); ಕಿ . ರಂ . ನಾಗರಾಜ , ಕಾವ, ಮತ್ತು ಕಲಾ ಚಳವಳಿಗಳನ್ನು ವಿರೋಧಿ 
ಕನ್ನಡ ಕಾವ್ಯ ರಚನಾ ಪರಂಪರೆಯ ವಿಶಿಷ್ಟತೆ ( ಲೇ ) 
ಆಲೋಕ(ಸೆಪ್ಟೆಂಬರ್ ೧೯೭೯) , ಪಂಪ: ಮಾರ್ಗ , 

ಸಿತು. ಕಾವ್ಯದ ಅನುಭಾವದ ನೆಲೆಗಳನ್ನು ತೀವ್ರ 
ದೇಸಿ ಮತ್ತು ಚಾರಿತ್ರಿಕ ಪ್ರಜ್ಞೆ ( ಲೇ ) ಅಂಕಣ ( ಮಾರ್ಚ್, 

ವಾಗಿ ವಿರೋಧಿಸಿ ಯಂತ್ರಯುಗ ದ 
೧೯೮೦ ) , ಆಧುನಿಕ ಕಾವ್ಯ ಮತ್ತು ಜಾನಪದ ಸಾಹಿತ್ಯ ಐಹಿಕತೆಯೇ ಕಾವ್ಯದ ಮೂಲಸೋತಎಂದು 
( ಲೇ ) ಕರ್ನಾಟಕ ಜಾನಪದ ( ೧೯೮೧) ಪುಸ್ತಕದಲ್ಲಿ, ವಾದಿಸಿತು . ಪದಗಳಿಗೆ ಇರುವ ವಸ್ತುಸೂಚಕ 
( ಸಂ ) ಜಿ .ಎಸ್ . ಶಿವರುದ್ರಪ್ಪ; ಡಿ . ಆರ್ . ನಾಗರಾಜ , 

ಸಾಮರ್ಥ್ಯವನ್ನು ಅಲ್ಲಗಳೆದು ಪದದೊಳಗಿನ 
ಶಕ್ತಿ ಶಾರದೆಯ ಮೇಳ ( ೧೯೮೭ ); ಸಾಹಿತ್ಯ ಕಥನ 
( ೧೯೯೬); ಕೆ . ಜಿ . ನಾಗರಾಜಪ್ಪ ಮರುಚಿಂತನೆ 

ವರ್ಣವಿನ್ಯಾಸದ ಸ್ವಯಂಪೂರ್ಣತೆಯನ್ನು ಎತ್ತಿ 
( ೧೯೮೫); ರಂಶ್ರೀ ಮುಗುಳಿ ( ಸಂ ) ಆಂಡಯ್ಯ : ಕವಿ 

ಹಿಡಿಯಿತು. ಈ ಪಂಥದ ಚಿಂತನೆಗಳಿಂದ 
ಕಾವ್ಯ ವಿಮರ್ಶೆ ( ೧೯೪೯) ; ಮುಳಿಯ ತಿಮ್ಮಪ್ಪಯ್ಯ , ಪ್ರಭಾವಿತವಾಗಿ ರೂಪನಿಷ್ಠವಾದಿಗಳು ಕೃತಿ 
ನಾಡೋಜ ಪಂಪ ( ೧೯೬೭); ರಹಮತ್ ತರೀಕರೆ , ಕಾರನ ತಾಂತ್ರಿಕ ಸಾಮರ್ಥ್ಯ ಮತ್ತು ರಚನಾ 
ಪ್ರತಿಸಂಸ್ಕೃತಿ ( ೧೯೯೩) ಮತ್ತು ಮರದೊಳಗಣ ಕಿಚ್ಚು 

ಕೌಶಲಗಳಿಗೆ ಮನ್ನಣೆ ನೀಡುವ ತಮ್ಮ ವಾದ 
( ೧೯೯೬); ಶಂಕರ ಮೊಕಾಶಿ ಪುಣೇಕರ , ಸಾಹಿತ್ಯ ಮತ್ತು 
ಅಭಿರುಚಿ ( ೧೯೮೧); ಕೆ . ವಿ . ಸುಬ್ಬಣ್ಣ ಆಯ್ದ ಲೇಖನ 

ವನ್ನು ಬೆಳೆಸಿದರು . 
ಗಳು , ( ಸಂ ) ಟಿ . ಪಿ . ಅಶೋಕ; A. K . Ramanujan, ಆರಂಭದಲ್ಲಿ ಈ ವಾದದ ವಿರೋಧಿಗಳು 
Speaking of Siva ( ೧೯೭೧) ; Bhalchandra 
Nemade, The Concept of Nativism (New Quest, 

ರೂಪನಿಷ್ಠೆ ಎಂಬ ಮಾತನ್ನು ನಿಂದಾತ್ಮಕವಾ 
May-June ೧೯೮೪ ) 

ಗಿಯೇ ಬಳಸುತ್ತಿದ್ದರು . ಏಕೆಂದರೆ ಈ 


೩೫೪ | ವಿಮರ್ಶೆಯ ಪರಿಭಾಷೆ 


ಚಿಂತಕರು ಸಾಹಿತ್ಯ ಕೃತಿಗಳ ರೂಪದ ಅಂಶಕ್ಕೆ ಗ್ರಹಿಕೆಯ ಬಗೆಗೆ ಅರಿವನ್ನು ಜೀವಂತಗೊಳಿಸು 
ಮತ್ತು ಸಾಹಿತ್ಯಕ ತಂತ್ರಗಳಿಗಷ್ಟೇ ಗಮನ ನೀಡು ತದೆ ಎಂದು ಭಾವಿಸಿದ್ದರು.ಶೈವ್‌ಸ್ಕಿಯು 
ತ್ತಾರೆ ; ಸಾಹಿತ್ಯ ಕೃತಿಯ ವಿಷಯಕ್ಕಾಗಲೀ ಕಾವ್ಯಭಾಷೆಯ ನಿಯಮಗಳು ಯಾವುವೆಂದು 
ಮೌಲ್ಯಗಳಿಗಾಗಲೀ ಸಾಮಾಜಿಕ ಆಯಾಮ ಕಂಡುಹಿಡಿಯುವುದರಲ್ಲಿ ಆಸಕ್ತನಾಗಿದ್ದ. ಐಕೆನ್ 
ಗಳಿಗಾಗಲೀ ಮಹತ್ವವನ್ನೇ ನೀಡುವುದಿಲ್ಲ ಬಾಂ ಊಹಾತ್ಮಕ ಅನುಮಿತಿಯ ವಿಧಾನವನ್ನು 
ಎಂದು ಆಕ್ಷೇಪಿಸುತ್ತಿದ್ದರು. ಆದರೆ ಕಾಲಕ್ರಮ ಅನುಸರಿಸಿ ಸಾಹಿತ್ಯ ಸಿದ್ದಾಂತವನ್ನು ರೂಪಿಸು 
ದಲ್ಲಿ ರೂಪನಿಷ್ಟವಾದವೆಂಬುದು ಕೇವಲ ವುದರಲ್ಲಿ ಆಸಕ್ತನಾಗಿದ್ದ. ಸಾಹಿತ್ಯವನ್ನು 
ಒಂದು ಪ್ರಸ್ಥಾನದ ಹೆಸರಾಗಿ ಮಾತ್ರ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕೆಂಬ 
ಉಳಿಯಿತು. ಬೋರಿಸ್ಐಕೆನ್ ಬಾಮ್ , ಅಪೇಕ್ಷೆಯಿಂದಾಗಿ ರೂಪನಿಷ್ಠ ಚಿಂತಕರು 
ವಿಕ್ಟರ್ ಶ್ಲೋವ್ಸ್ಕಿ ಮತ್ತು ರೋಮನ್ ಸಾಹಿತ್ಯದ ಸಾರ್ವತ್ರಿಕ, ಸಾಮಾನ್ಯ ನಿಯಮ 
ಯಾಕಬ್ಸನ್ ಈ ಪ್ರಸ್ಥಾನದ ಪ್ರಮುಖ ಗಳನ್ನು ಗುರುತಿಸಲು ಪ್ರಯತ್ನಿಸಿದರು . 
ಚಿಂತಕರಾಗಿದ್ದರು . ೧೯೨೪ರಲ್ಲಿ ಟ್ರಾಟ್‌ಸ್ಕಿ ತನ್ನ ರೋಮನ್ ಯಾಕಬ್ಸನ್ ಇಡಿಯ ಸಾಹಿತ್ಯ 
ಲಿಟರೇಚರ್ ಅಂಡ್ ರೆವೆಲ್ಯೂಷನ್ ಕೃತಿಯಲ್ಲಿ ವಾಗಲೀ ಬಿಡಿಬಿಡಿಯಾದ ಕೃತಿಗಳಾಗಲೀ 
ರೂಪನಿಷ್ಠ ಚಿಂತನೆಯನ್ನು ಉಗ್ರವಾಗಿ ಖಂಡಿ ಸಾಹಿತ್ಯ ವಿಜ್ಞಾನದ ವಸ್ತುವಲ್ಲ , ಸಾಹಿತ್ಯಕತೆ 
ಸಿದ . ೧೯೩೦ರ ದಶಕದಲ್ಲಿ ಸೋವಿಯತ್ ಲಿಟರರಿನೆಸ್ ನಿಜವಾದ ಅಧ್ಯಯನದ ವಸ್ತು 
ಆಳ್ವಿಕೆಯು ರೂಪನಿಷ್ಟ ಚಿರಂತನೆಯನ್ನು ಎಂದು ಘೋಷಿಸಿದ. ಪಠ್ಯವೊಂದನ್ನು ಕಲಾಕೃತಿ 
ಅಧಿಕೃತವಾಗಿ ನಿಷೇಧಿಸಿದಾಗ ಜೆಕೊಸೊವಾಕಿ ಯನ್ನಾಗಿಸುವ ' ಯುಕ್ತಿಗಳು' ಅಥವ 'ರಚನೆಯ 
ಯಾದ ಪ್ರಾಗ್ ರೂಪನಿಷ್ಠ ಚಿಂತನೆಯ ಕೇಂದ್ರ ತತ್ವ'ಗಳು ಮಾತ್ರವೇ ಸಾಹಿತ್ಯಕ ಅಧ್ಯಯನದ 
ವಾಯಿತು. ರೂಪನಿಷ್ಠವಾದದ ಮುಂದುವರಿಕೆ ಸಾಮಗ್ರಿ ಎಂದು ಪ್ರತಿಪಾದಿಸಿದ . ಇವರಿಬ್ಬರೂ 
ಎಂಬಂತೆ ಜೆಕೋವಾಕಿಯಾದ ಸಂರಚನಾ ಚಿಂತಕರು ಸಾಹಿತ್ಯಕ ಪಠ್ಯದಿಂದ ಕೆಲವು ಅಂಶ 
ವಾದಿ ಪಂಥ ಬೆಳೆಯಿತು. ಇಲ್ಲಿನ ಪ್ರಾಗ್ ಗಳನ್ನು , ಗುಣಗಳನ್ನು ಪ್ರತ್ಯೇಕಿಸಿ ಹೊರತೆಗೆದು 
ಲಿಂಗ್ವಿಸ್ಟಿಕ್ ಸರ್ಕಲ್‌ನ ಚಿಂತಕರು ನಾಝಿ ಸ್ವತಂತ್ರ ಅಧ್ಯಯನಕ್ಕೆ ಗುರಿಪಡಿಸಬಹುದೆಂದು 
ಪೀಡನೆಯಿಂದ ತಪ್ಪಿಸಿಕೊಳ್ಳಲು ಅಮೆರಿಕೆಗೆ ನಂಬುತ್ತಾರೆ . ಇಂಥ ಅಧ್ಯಯನವು ಪಠ್ಯಕ್ಕಾಗಲೀ 
ಪಲಾಯನ ಮಾಡಿದರು . ಮುಖ್ಯವಾಗಿ ಸಾಮಾಜಿಕ ಸಂದರ್ಭಕ್ಕಾಗಲೀ ಬದ್ದವಾಗುವ 
ರೋಮನ್ ಯಾಕಬ್ಸನ್ , ಯಾನ್ ಮುಕ ಅಗತ್ಯವಿಲ್ಲವೆಂದು ತಿಳಿಯುತ್ತಾರೆ . 
ರೋವ್ಸ್ಕಿ ಮತ್ತು ರೆನೆವೆಲೆಕ್ ಅಮೆರಿಕೆಯಲ್ಲಿ 

ಅಂದರೆ ರಷಿಯನ್ ರೂಪನಿಷ್ಠರು ಸಾಹಿತ್ಯ 
ನೆಲೆಸಿದರು. ೧೯೪೦ - ೫೦ರ ದಶಕಗಳಲ್ಲಿ 

ವನ್ನು ಒಂದು ವಿಶೇಷವಾದ ಭಾಷೆ, ವಿಶಿಷ್ಟ 
ಬ್ರಿಟಿಶ್ ಮತ್ತು ಅಮೆರಿಕನ್ ನವ್ಯವಿಮರ್ಶೆಯು 

ವಾದ ಭಾಷಾಬಳಕೆ ಎಂದು ಪರಿಗಣಿಸಿದರು . 
ಈ ಚಿಂತಕರ ರೂಪನಿಷ್ಟವಾದಗಳಿಂದ ಸಾಹಿತ್ಯಕ ಅಥವ ಕಾವ್ಯ ಭಾಷೆಗೂ ದಿನನಿತ್ಯದ 
ಪ್ರಭಾವಿತವಾಯಿತು. 

ಅಥವ ಸಾಮಾನ್ಯ ಭಾಷೆಗೂ ಇರುವ ವ್ಯತ್ಯಾಸ 
ಸಾಹಿತ್ಯವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಗಳನ್ನು ಗುರುತಿಸಿದರು . ದಿನನಿತ್ಯದ ಸಾಮಾನ್ಯ 
ಮಾಡುವುದು ಸಾಧ್ಯ ಮತ್ತು ಅಗತ್ಯ ಎಂದು ಭಾಷೆಯು ಕೇಳುಗರಿಗೆ ಒಂದು ಸಂದೇಶ 
ರೂಪನಿಷ್ಠವಾದಿಗಳು ನಂಬಿದ್ದರು . ಇಂತಹ ಅಥವ ಮಾಹಿತಿಯನ್ನು ತಲುಪಿಸುವ ಕಾರ್ಯ 
ವೈಜ್ಞಾನಿಕ ಅಧ್ಯಯನವು ಕಲಾರೂಪದ ವನ್ನು ನೆರವೇರಿಸುತ್ತದೆ . ಭಾಷೆಯ ಆಚೆಗೆ 
ಮುಖಾಂತರ ನಮಗೆ ಒದಗುವ ಜಗತ್ತಿನ ಇರುವ ಜಗತ್ತಿನ ಸತ್ಯಗಳನ್ನು ರೆಫರ್ ಮಾಡುತ್ತಿ 


ವಿಮರ್ಶೆಯ ಪರಿಭಾಷೆ | ೩೫೫ 


ರುತ್ತದೆ. ಇದಕ್ಕೆ ವಿರುದ್ದವಾಗಿ ಕಾವ್ಯ ಭಾಷೆಯು ಗಳಿಂದಾಗಿ ವಾಸ್ತವವು ಚಿರಪರಿಚಿತ ಎಂದು 
ಸ್ವಯಂಕೇಂದ್ರಿತವಾಗಿರುತ್ತದೆ. ಬಾಹ್ಯ ಜಗತ್ತಿನ ಕೊಂಡಿರುತ್ತೇವೆ; ವಾಸ್ತವದ ನಮ್ಮ ಗ್ರಹಿಕೆಗಳು 
ಸತ್ಯಗಳನ್ನು ರೆಫರ್ ಮಾಡದೆ ತನ್ನ ರೂಪ ಸಂವೇದನಾಶೀಲತೆಯನ್ನು ಕಳೆದುಕೊಂಡು 
ಲಕ್ಷಣಗಳತ್ತಲೇ ಗಮನಸೆಳೆದು ವಿಶಿಷ್ಟವಾದ ಮೊಂಡಾಗಿರುತ್ತವೆ . ಸಾಹಿತ್ಯವು ನಮ್ಮ ನಿತ್ಯ 
ಅನುಭವವನ್ನು ಒದಗಿಸುತ್ತದೆ. ಕಾವ್ಯ ಭಾಷೆ ಗ್ರಹಿಕೆಯ ಜಗತ್ತನ್ನು ಅಪರಿಚಿತಗೊಳಿಸಿ ಹೊಸ 
ಯಲ್ಲಿ ಬಳಕೆಯಾಗಿರುವ ಭಾಷಿಕ ಸಂಜ್ಞೆಗಳ ಸಂವೇದನೆಗಳನ್ನು ಹುಟ್ಟಿಸುತ್ತದೆ . ಕಾಲ್‌ರಿಜ್ 
ನಡುವೆ ಇರುವ ಪರಸ್ಪರ ಸಂಬಂಧವೇ ಕಾವ್ಯ ಕೂಡಾ ೧೮೭೧ರ ತನ್ನ ಬಯಾಗ್ರಾಫಿಯಾ 
ಭಾಷೆಯ ಕೇಂದ್ರವಾಗಿರುತ್ತದೆ. ಆದ್ದರಿಂದಲೇ ಲಿಟರೇರಿಯಾದಲ್ಲಿ ಇಂಥದೇ ಪ್ರತಿಪಾದನೆ 
ಸಾಮಾನ್ಯ ಸಂಕಥನಗಳನ್ನು ಅಧ್ಯಯನ ಯನ್ನು ಮಾಡಿದ್ದ. ಪರಿಚಿತ ವಸ್ತುಗಳ ಬಗ್ಗೆ 
ಮಾಡುವ ಭಾಷಾಶಾಸ್ತ್ರಕ್ಕೂ ಸಾಹಿತ್ಯದ ಭಾಷಾ ಹೊಸತನದ ಸಂವೇದನೆಯನ್ನು ವ್ಯಕ್ತಪಡಿಸು 
ಶಾಸ್ತ್ರಕ್ಕೂ ವ್ಯತ್ಯಾಸವಿದೆ. ಸಾಹಿತ್ಯದ ಭಾಷಾ ವುದೇ ಕವಿ ಪ್ರತಿಭೆಯ ಲಕ್ಷಣ ಎಂಬರ್ಥದ 
ಶಾಸ್ತ್ರವು ಸಾಹಿತ್ಯಕತೆಯ ನಿಯಮಗಳನ್ನು ಕಂಡು ಮಾತುಗಳನ್ನು ಹೇಳುತ್ತಾನೆ. ಆದರೆ ಕಾಲ್‌ರಿಜ್ 
ಕೊಳ್ಳುವ ಉದ್ದೇಶವನ್ನಷ್ಟೆ ಹೊಂದಿರುತ್ತದೆ . ಜಗತ್ತನ್ನು ಹೊಸದೆಂಬಂತೆ ನೋಡಬಲ್ಲ ಕವಿಯ 
ಸಾಹಿತಕತೆ ಎಂದರೆ “ಉಕಿಯನ್ನು ಗರಿಷ ಪ್ರತಿಭೆಯ ಬಗ್ಗೆ ಹೇಳಿದರೆ , ರೂಪನಿಷ್ಠ 
ಪ್ರಮಾಣದಲ್ಲಿ ಮುನ್ನೆಲೆಗೆ ತರುವುದು' ಎಂದು ಚಿಂತಕರು ಸಂವೇದನೆಯ ಹೊಸತನವನ್ನು 
ಯಾನ್ ಮುಕರೋವ್ಸ್ಕಿ ವಿವರಿಸುತ್ತಾನೆ . ಭಾಷಿಕ ತಂತ್ರಗಳಲ್ಲಿ ಕಾಣುತ್ತಾರೆ. ಅಲಂಕಾರ 
ಉಕ್ತಿಯನ್ನು ಮುನ್ನೆಲೆಗೆ ತರುವುದನ್ನು ಆತ ಮತ್ತು ಪ್ರತಿಮೆಗಳ ಬಳಕೆ , ಶಬ್ದ ಮತ್ತು 
ಫೋರ್‌ಗೌಂಡಿಂಗ್ ಎಂದು ಕರೆಯುತ್ತಾನೆ . ವಾಕ್ಯರಚನೆಯ ವಿನ್ಯಾಸಗಳನ್ನು ರೂಪಿಸುವುದು 
ಸಾಹಿತ್ಯದಲ್ಲಿ ಅಭಿವ್ಯಕ್ತಿಯ ಕ್ರಿಯೆ , ಮಾತ್ರ ಮತ್ತು ಉಲ್ಲಂಘಿಸುವುದು , ಪ್ರಮುಖ ಪದ 
ನಾಡುವ ಕ್ರಿಯೆ ತಾನೇ ಮುನ್ನೆಲೆಯಲ್ಲಿರುತ್ತದೆ ಮತ್ತು ಪ್ರತಿಮೆಗಳ ಪುನರುಕ್ತಿ , ಪ್ರಾಸ , ಲಯ , 
ಎನ್ನುತ್ತಾನೆ . ಮುನ್ನೆಲೆ ಎಂದರೆ ಅತ್ಯಂತ ಹೆಚ್ಚಿನ ಸ್ಪಾಂಜಾರೂಪಗಳಲ್ಲಿ ಅನಿರೀಕ್ಷಿತ ಭಿನ್ನತೆಗಳನ್ನು 
ಪ್ರಾಮುಖ್ಯವನ್ನು ಗಳಿಸಿಕೊಳ್ಳುವುದು , ನಮ್ಮ ತರುವುದು ಇವು ಮುಂತಾದವು ಭಾಷಿಕ 
ಗಮನವನ್ನು ಸೆಳೆಯುವುದು ಎಂದರ್ಥ . ಹೀಗೆ ತಂತ್ರಗಳಾಗಿ ಕೆಲಸ ಮಾಡುತ್ತವೆ , ಉಕ್ತಿಯನ್ನು 
ಮಾತು, ಮಾತಿನ ರೀತಿ, ಅಥವ ಅಭಿವ್ಯಕ್ತಿ ಮುನ್ನೆಲೆಗೆ ತರುತ್ತವೆ , ಅಪರಿಚಿತಗೊಳಿಸುತ್ತವೆ . 
ಕ್ರಮ ಮುನ್ನೆಲೆಗೆ ಬರುತ್ತದೆಂದರೆ, ಬಾಹ್ಯ ಶೈಲಿಯ ತಂತ್ರಗಳ ಒಟ್ಟು ಮೊತ್ತವೇ ಕೃತಿಯ 
ಜಗತ್ತಿನ ತರ್ಕ , ಸತ್ಯಗಳು ಹಿನ್ನೆಲೆಗೆ ಸರಿಯುತ್ತ ತಿರುಳು ” ಎಂದುಶ್ಲೋವ್ಸ್ಕಿ ಸಾರುತ್ತಾನೆ. 
ವೆಂದೇ ಅರ್ಥ . ಕಾವ್ಯದಲ್ಲಿ ಬಳಕೆಯಾಗುವ ಈ ಶೈಲಿತಂತ್ರಗಳೇ ಕಾವ್ಯಭಾಷೆಯ ವ್ಯವಸ್ಥೆ 
ಪದಗಳು , ಶಬ್ದಗಳು ಅವುಗಳ ಬಳಕೆಯ ಕ್ರಮ , ಮತ್ತು ಅಸ್ತಿತ್ವಕ್ಕೆ ಕಾರಣಗಳಾಗಿವೆ . ಕಾವ್ಯಭಾಷೆ 
ವಿನ್ಯಾಸ ತಮ್ಮಷ್ಟಕ್ಕೇ ಗಮನ ಸೆಳೆಯುವಂತಿರು ಯನ್ನು ದಿನನಿತ್ಯದ ಭಾಷೆಯ ವಕ್ರೀಕರಣ ಅಥವ 
ಇವೆ . 

ಮಾರ್ಗಾಂತರ (ಡೀವಿಯೇಶನ್ ) ಎಂದು ಗುರುತಿಸ 
ಹೀಗೆಉಕ್ತಿಯನ್ನೇ ಮುನ್ನೆಲೆಗೆ ತರುವುದರಿಂದ 

ಬಹುದು. ಕಾವ್ಯಭಾಷೆ ಇಂಥ ವಕ್ರೀಕರಣ 
ಕಾವ್ಯ ಕಲೆಯು ಪರಿಚಿತ ವಾಸ್ತವವನ್ನು 

ದಿಂದ ತನ್ನತನವನ್ನು ಉಳಿಸಿಕೊಳ್ಳುತ್ತದೆ . 
ಅಪರಿಚಿತಗೊಳಿಸುತ್ತದೆ ( ಡಿ- ಫೆಮಿರಿಯಲೈಸ್ ), 

ನಿರೂಪಣಾ ಶಾಸ್ತ್ರವನ್ನು ಕುರಿತಂತೆ ರೂಪನಿಷ್ಠ 
ಎಂದು ಶ್ಲೋವ್ಸ್ಕಿ ಹೇಳುತ್ತಾನೆ. ಅಂದರೆ 

ಚಿಂತಕರು ಕಥೆಯೊಂದರ ವಿವಿಧ ಘಟನೆಗಳು 
ನಮ್ಮ ದಿನಬಳಕೆಯ ಮಾತಿನ ಸಂಕಥನ 

ಹೇಗೆ ಒಂದುಗೂಡುತ್ತವೆ ಎಂಬುದನ್ನು ವಿಶೇಷ 


೩೫೬ | ವಿಮರ್ಶೆಯ ಪರಿಭಾಷೆ 


ವಾಗಿ ಅಧ್ಯಯನ ಮಾಡಿದರು. ಕಥೆಯ ಅಂಶಗಳು ರೂಪನಿಷ್ಠೆಯ ಪ್ರಸ್ಥಾನದ ಆಚೆಗೂ 
ಚೌಕಟ್ಟು ಮತ್ತು ಅದರೊಳಗೆ ವಿವಿಧ ಪಾತ್ರಗಳು ಮಹತ್ವವನ್ನು ಪಡೆದುಕೊಂಡವು. ಮುಖ್ಯವಾಗಿ 
ಹೇಗೆ ಸಂಬಂಧ ಸ್ಥಾಪಿಸಿಕೊಳ್ಳುತ್ತವೆ ಎಂಬು ಛಂದಸ್ಸಿನ ವಿಶ್ಲೇಷಣೆ, ವರ್ಣಾವೃತ್ತಿ ಅಥವ 
ದನ್ನು ವಿಶ್ಲೇಷಿಸಿದರು. ಕಥೆಯ ಕ್ರಿಯೆಯನ್ನು ಅಲ್ಲಿಟರೇಶನ್ , ಪ್ರಾಸ ಮತ್ತು ಲಯದ 
ಮುಂದುವರೆಸುವ ಸಲುವಾಗಿ ಹೊಸ ಸಾಮಗ್ರಿ ಸ್ವರೂಪಗಳನ್ನು ಕುರಿತು ರೂಪನಿಷ್ಟ 
ಗಳನ್ನು ಸಂಭಾಷಣೆ ಒದಗಿಸುತ್ತದೆ ಎಂದು ವಿಮರ್ಶಕರು ಮಹತ್ವದ ಸಂಗತಿಗಳನ್ನು 
ಹೇಳಿದರು. ಕಥೆಯ ರಾಚನಿಕ ಅಂಶಗಳನ್ನು ಹೇಳಿದ್ದಾರೆ . ಕಾವ್ಯದ ಈ ಲಕ್ಷಣಗಳು ಕೇವಲ 
ಕುರಿತು ಚರ್ಚಿಸುವಾಗ ಫ್ಯಾಬುಲಾ ಮತ್ತು ಅರ್ಥವನ್ನು ಅಲಂಕರಿಸಲೆಂದು ಇರುವಂಥ 
ಸ್ಕೂಸೆಟ್ ಎಂಬ ಹೊಸ ಪರಿಕಲ್ಪನೆಗಳನ್ನು ವಲ್ಲ , ಶಬ್ದ (ಫೋನಿಟಿಕ್ ), ವಾಕ್ಯ ( ಸಿಂಟಾಕ್ಟಿಕ್ ) 
ಮಂಡಿಸಿದರು .ಕ್ರಿಯೆಯ ಕಾಲಾನುಕ್ರಮ ಮತ್ತು ಮತ್ತು ಅರ್ಥ ( ಸೆಮಾಂಟಿಕ್ ) ದ ಪಾತಳಿಗಳಲ್ಲಿ 
ತರ್ಕಬದ್ದ ನಿರೂಪಣೆ, ಕಥಾವಸ್ತು ಎಂದು ಭಾಷೆಯನ್ನು ಪುನರ್ ವ್ಯವಸ್ಥೆಗೆ ಒಳಪಡಿಸುವ 
ಫ್ಯಾಬುಲಾವನ್ನು ವಿವರಿಸಬಹುದು. ಕ್ಯೂಸೆಟ್ ಶಕ್ತಿಗಳೆಂದು ಗುರುತಿಸಿದ್ದಾರೆ . ಸಾಹಿತ್ಯಕ 
ಎಂಬ ಪದವನ್ನು ಈಗ ಪ್ಲಾಟ್ , ಕಥಾ ಗದ್ಯದಲ್ಲಿ ಕಥಾವಸ್ತುವು 'ರಾಚನಿಕ ಅಂಶಗಳ 
ಸಂವಿಧಾನ , ಅಥವ ನಿರೂಪಣಾ ವಿನ್ಯಾಸ ಕೇಂದ್ರ ' ವಾಗಿದ್ದರೆ ಕಾವ್ಯದಲ್ಲಿ ಲಯವೇ ಕೇಂದ್ರ 
ಎಂದು ಗುರುತಿಸಲಾಗುತ್ತಿದೆ. ಕಥೆಗೆ ಅರ್ಥದ ವಾಗಿರುತ್ತದೆ. ಸಮಕಾಲೀನ ಕಾವ್ಯವನ್ನು ನಾವು 
ಮತ್ತು ರಚನೆಯ ಎರಡು ಆಯಾಮಗಳಿರುತ್ತವೆ ಕಾವ್ಯ ಪರಂಪರೆಯ ಭಾಷೆ ಮತ್ತು ಪ್ರಚಲಿತ 
ಎಂದು ಪ್ರತಿಪಾದಿಸಿದರು . ಕಥಾವಸ್ತುವು ಲೌಕಿಕ ಭಾಷೆಗಳ ಹಿನ್ನೆಲೆಯಲ್ಲಿ ಗ್ರಹಿಸುತ್ತೇವೆ. 
ಲೇಖಕನ ಕೌಶಲವನ್ನು ಕಾಯುತ್ತಿರುವ ಕಚ್ಚಾ ಕಾವ್ಯ ಪರಂಪರೆಯ ತಿಳಿವಳಿಕೆಯಿಂದಾಗಿ ಸಮ 
ವಸ್ತು , ಕಥಾಸಂವಿಧಾನವು ಸಾಹಿತ್ಯಕಲೆಗೆ ಕಾಲೀನ ಕಾವ್ಯವು ಸಲೀಸಾದ ಅರ್ಥಗ್ರಹಣಕ್ಕೆ 
ಸಂಬಂಧಿಸಿದ್ದು ಎಂದು ಪ್ರತಿಪಾದಿಸಿದರು. ಹೇಗೆ ಹೊಸ ಬಗೆಯಲ್ಲಿ ವಿಳಂಬವನ್ನು ಒಡ್ಡುವ 
ಕಥನ ಕ್ರಮವನ್ನು ವಿಳಂಬಗೊಳಿಸಿ ಪರಿಚಿತ ಉಪಾಯಗಳನ್ನು ಕಂಡುಕೊಂಡಿದೆ, ಸ್ಥಾಪಿತ 
ಸಾಮಾನ್ಯ ಗ್ರಹಿಕೆಗೆ ತಡೆಯನ್ನು ಒಡ್ಡುವ ಎಲ್ಲ ಕಾವ್ಯ ಭಾಷೆಯನ್ನು, ರೂಪಗಳನ್ನು ಯಾವ 
ಅಂಶಗಳೂ , ಉಪಕಥೆಗಳು , ಕಾದಂಬರಿಯ ಬಗೆಗಳಲ್ಲಿ ಮುರಿದು ಹೊಸತಾಗಿದೆ ಎಂಬುದು 
ವಿವಿಧ ಅಂಗಗಳ ಸ್ಥಳಪಲ್ಲಟ, ಓದುಗರನ್ನು ನಮ್ಮ ಗಮನಕ್ಕೆ ಬರುತ್ತದೆ . ಕವನವೊಂದರಲ್ಲಿ 
ಕುರಿತು ಆಡುವ ಮಾತುಗಳು ಇತ್ಯಾದಿ , ಬಳಕೆಯಾಗುವ ಸಮಾನಾರ್ಥಕಗಳು , ಅನೇಕಾ 
ಸಂವಿಧಾನಕ್ಕೆ ಸೇರಿದವೇ ಆಗಿವೆ. ಬೋರಿಸ್ ರ್ಥಕಗಳು ಇತ್ಯಾದಿ ತಂತ್ರಗಳು ಹೇಗೆ ಆ 
ಟೊಮಾಶೆವ್ಸ್ಕಿಯು ಕಥಾಸಂವಿಧಾನದ ಕನಿಷ್ಠ ಕವನದ ಭಾಷೆ ಪ್ರಚಲಿತ ಲೌಕಿಕ ಭಾಷೆಗಿಂತ 
ಘಟಕವನ್ನು ಆಶಯ (ಮೋಟಿಫ್ ) ಎಂದು ಭಿನ್ನವಾಗಿದೆ ಎಂಬುದನ್ನು ನಮ್ಮ ಅರಿವಿಗೆ ತರು 
ಕರೆಯುತ್ತಾನೆ. ಈ ಆಶಯಗಳನ್ನು ಬದ್ಧ ಮತ್ತು ತ್ತದೆ. ಕಾವ್ಯವೆಂದರೆ ' ಅಭಿವ್ಯಕ್ತಿಯೇ ಪ್ರಮುಖ 
ಮುಕ್ತ ಆಶಯಗಳೆಂದು ವಿಂಗಡಿಸುತ್ತಾನೆ. ಬದ್ಧ ವಾಗಿರುವ ಉಕ್ತಿಯಾದ್ದರಿಂದ ಲೌಕಿಕ ಭಾಷೆ 
ಆಶಯಗಳು ಕಥೆಯ ಮುಂದುವರಿಕೆಗೆ ಅಗತ್ಯ ಯಲ್ಲಿ ಪ್ರಮುಖವಾಗುವ 'ಸಂವಹನೆಯ 
ವಾದರೆ ಮುಕ್ತ ಆಶಯಗಳು ಅನಿವಾರ್ಯವಲ್ಲ ಕಾರ್ಯ' ಕವನದ ಭಾಷೆಯಲ್ಲಿ ಗೌಣವಾಗುತ್ತದೆ 
ಎನ್ನುತ್ತಾನೆ . 

ಎಂದು ಯಾಕಬ್ಸನ್ ಹೇಳುತ್ತಾನೆ. 
ಕಾವ್ಯರೂಪದ ವಿಶ್ಲೇಷಣೆಯಲ್ಲಿ ರೋಮನ್ ಟೈನ್ಯನೋವ್ ಮತ್ತು ಬ್ರಿಕ್ ಕಾವ್ಯದ ರೂಪಾಂಶ 
ಯಾಕಬ್ಸನ್ ಮತ್ತು ಇತರರು ಕಂಡುಕೊಂಡ ಗಳಾದ ಲಯ ಮತ್ತು ಪ್ರಾಸಗಳನ್ನು ವಿಶೇಷವಾಗಿ 


ವಿಮರ್ಶೆಯ ಪರಿಭಾಷೆ | ೩೫೭ 


ಅಧ್ಯಯನ ಮಾಡಿದ ಚಿಂತಕರು. ಕಾವ್ಯದ ಮಾಡಿದ್ದ ಸಾಹಿತ್ಯಕ ರೂಪ ಮತ್ತು ಮಾನ 
ರೂಪಾಂಶಗಳಿಗೂ ಅರ್ಥಾಂಶಗಳಿಗೂ ಇರುವ ದಂಡಗಳನ್ನು ತಿರಸ್ಕರಿಸಿ ಹೊಸಮೌಲ್ಯ ಮತ್ತು 
ಸಂಬಂಧವನ್ನು ಕುರಿತು ವಿಶ್ಲೇಷಿಸಿದರು. ಕಾವ್ಯ ಮಾನದಂಡಗಳನ್ನು ಗುರುತಿಸಿಕೊಳ್ಳುತ್ತದೆ . ಹೀಗೆ 
ದಲ್ಲಿ ಬಳಕೆಯಾಗುವ ಯಾವುದೇ ಪದವು ಏಕ ಸದಾ ನಡೆಯುವ ಬದಲಾವಣೆ ಮತ್ತು 
ಕಾಲದಲ್ಲಿ ಲಯದ ಸರಣಿಗೂ ಅರ್ಥದ ಬದಲಾವಣೆಯ ಸ್ವರೂಪದ ದಾಖಲೆಯೇ 
ಸರಣಿಗೂ ಸೇರಿದುದಾಗಿರುತ್ತದೆ . ಲಯ ಮತ್ತು ಸಾಹಿತ್ಯ ಚರಿತ್ರೆ ಎಂದು ಅವರು ಪ್ರತಿಪಾದಿಸಿ 
ಅರ್ಥವಂತಿಕೆಗಳು ಕಾವ್ಯದಲ್ಲಿ ಪದಗಳ ದರು. 
ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳಾಗಿರುತ್ತವೆ. 

ಅಮೆರಿಕೆಯ ನ್ಯೂಕ್ರಿಟಿಸಿಸಂ ಪ್ರಸ್ಥಾನವನ್ನು ಕೆಲ 
ಕಾವ್ಯಭಾಷೆಗೂ ಗದ್ಯಕ್ಕೂ ಇರುವ ವ್ಯತ್ಯಾಸವನ್ನು 
ಗುರುತಿಸುತ್ತಾ ಕಾವ್ಯ ಭಾಷೆಯಲ್ಲಿ ಪದಗಳ 

ವೊಮ್ಮೆ ರೂಪನಿಷ್ಠವೆಂದೇ ಗುರುತಿಸುವು 
ಅನುಕ್ರಮಣಿಕೆಗೆ ಇರುವ ಪ್ರಾಧಾನ್ಯ ಗದ್ಯದಲ್ಲಿ 

ದುಂಟು. ಏಕೆಂದರೆ ಯೂರೋಪಿನ ರೂಪನಿಷ್ಠ 
ಗೌಣವಾಗುತ್ತದೆ ಎಂದು ಟೈನ್ಯನೋವ್ 

ಪ್ರಸ್ಥಾನದಂತೆ ಈ ನವ್ಯವಿಮರ್ಶೆಯೂ ಸಾಹಿತ್ಯ 
ಹೇಳಿದ. ಕಾವ್ಯದ ಅರ್ಥವನ್ನು ನಿರ್ಧರಿಸುವಲ್ಲಿ 

ಕೃತಿಯನ್ನು ಸ್ವಯಂಪೂರ್ಣ ಶಾಬ್ಲಿಕ ರಚನೆ ; 
ವಾಕ್ಯ / ಸಾಲಿನಲ್ಲಿ ಪದವೊಂದು ಯಾವ 

ಹೊರಜಗತ್ತಿನೊಡನೆ , ಕವಿಯ ಮನಸ್ಥಿತಿ 
ಸ್ಥಾನದಲ್ಲಿ ಬರುತ್ತದೆ ಎಂಬುದು ಮುಖ್ಯವಾಗು 

ಯೊಡನೆ ಅಥವ ಓದುಗರ ಮೇಲೆ ಉಂಟಾ 
ತದೆ , ಗದ್ಯದಲ್ಲಿ ಅಷ್ಟು ಮುಖ್ಯವಾಗುವುದಿಲ್ಲ. 

ಗುವ ಪರಿಣಾಮದೊಡನೆ ಅದಕ್ಕೆ ಸಂಬಂಧ 
ಬ್ರಿಕ್ ತನ್ನ ರಿದಮ್ ಅಂಡ್ ಸಿಂಟಾಕ್ಟ್ 

ವಿಲ್ಲ; ಕಾವ್ಯವೆಂಬುದು ಭಾಷೆಯ ವಿಶಿಷ್ಟ 
( ೧೯೨೭) ಪುಸ್ತಕದಲ್ಲಿ ಲಯ ಮತ್ತು ಅರ್ಥಗಳ 

ರೀತಿಯ ಬಳಕೆಯಾಗಿದ್ದು ಅದು ವಿಜ್ಞಾನದ 
ನಿಕಟ ಸಂಬಂಧವನ್ನು ಒತ್ತಿ ಹೇಳಿದ. ಕಾವ್ಯದ ಭಾಷೆಮತ್ತು ದಿನನಿತ್ಯದ ಭಾಷೆಗಳಿಗಿಂತ ಭಿನ್ನ 
ಇತಿಹಾಸವನ್ನು ಗಮನಿಸಿದರೆ ಲಯದ ಅಂಶಕ್ಕೆ ಎಂಬ ನಿಲುವುಗಳನ್ನು ಒಪ್ಪಿತ್ತು. ಅಮೆರಿಕೆಯಲ್ಲಿ 
ಅಥವ ಅರ್ಥದ ಅಂಶಕ್ಕೆ ಮಾತ್ರ ಪ್ರಾಮುಖ್ಯ ಬೆಳೆದ ಸ್ಟೈಲಿಸ್ಟಿಕ್ಸ್ ಮತ್ತು ನೆರಟಾಲಜಿಗಳೂ 
ನೀಡಿರುವುದು ಕಾಣುತ್ತದೆ. ಆದರೆ ಕಾವ.ಕೆ ರಷಿಯನ್ ಫಾರ್ಮಲಿಸಂನ ಪ್ರಭಾವಕ್ಕೆ 
ಎರಡೂ ಅಗತ್ಯ , ಕಾವ್ಯದಲ್ಲಿ ಪದಗಳ ಒಳಗಾದವು. ಫ್ರೆಂಚ್‌ ಸಂರಚನಾವಾದವೂ 
ಜೋಡಣೆಯು ಲಯದ ನಿಯಮಗಳು ಮತ್ತು ಹಲವು ರೂಪನಿಷ್ಠ ಚಿಂತನೆಗಳ ಮುಂದುವರಿಕೆ 
ಗದ್ಯದ ವಾಕ್ಯರಚನೆಯ ನಿಯಮಗಳೆರಡನ್ನೂ ಯಾಗಿದೆ. ಆದರೆ ಮಾರ್ಕ್ಸ್‌ವಾದೀ ಮತ್ತು 
ಅನುಸರಿಸುತ್ತದೆ ಎಂದು ಬ್ರಿಕ್ ಹೇಳಿದ . ವಾಚಕ ಸಂವೇದನೆಯ ಪ್ರಸ್ಥಾನಗಳಿಗೆ ಸೇರಿದ 
ಸಾಹಿತ್ಯ ಚರಿತ್ರೆಯನ್ನು ಕುರಿತು ರೂಪನಿಷ್ಟ 

ವಿಮರ್ಶಕರು, ನಿಯೊ ಹಿಸ್ಟಾರಿಸಿಸಂ ಮತ್ತು 
ಚಿಂತಕರು ಮಂಡಿಸಿದ ಆಲೋಚನೆಗಳು ಇಂದು 

ಸ್ಪೀಚ್ ಆಕ್ಸ್ ಥಿಯರಿಯನ್ನು ಒಪ್ಪಿಕೊಳ್ಳುವ 
ಪರಿಷ್ಕತರೂಪದಲ್ಲಿ ಮತ್ತೆ ಪ್ರತಿಪಾದನೆಗೊಳ್ಳು 

ಚಿಂತಕರು ರೂಪನಿಷ್ಠ ವಿಮರ್ಶಾ ಪದ್ಧತಿಯನ್ನು 
ತ್ತಿವೆ . ಮುಖ್ಯವಾಗಿಶ್ಲೋವ್ಸ್ಕಿ ಮತ್ತು ಅವನ 

ತೀವ್ರವಾಗಿ ವಿರೋಧಿಸುತ್ತಾರೆ. ಇವರಲ್ಲಿ 
ಸಂಗಡಿಗರು ಸಾಹಿತ್ಯ ಚರಿತ್ರೆಯ ಸ್ವರೂಪವನ್ನು ಕೊನೆಯ ಮೂರು ಪಂಗಡಗಳಿಗೆ ಸೇರಿದವರು 
ಕುರಿತು ಚಿಂತಿಸಿದರು . ಸಾಹಿತ್ಯ ಚರಿತ್ರೆ ಸಾಮಾನ್ಯ ಭಾಷೆ ಮತ್ತು ಸಾಹಿತ್ಯಕ ಭಾಷೆಗಳ 
ಯೆಂದರೆ ಪರಂಪರೆಯೊಂದರ ಸಾತತ್ಯದ, ಅವಿ ನಡುವೆ ಸ್ಪಷ್ಟ ವ್ಯತ್ಯಾಸವನ್ನು ಗುರುತಿಸುವುದು 
ಚ್ಛಿನ್ನತೆಯ ಇತಿಹಾಸವಲ್ಲ; ಅದು ಭೀಕರ ಅಸಾಧ್ಯ ಮತ್ತು ಅನಗತ್ಯ ಎಂದು ತಿಳಿಯುತ್ತಾರೆ . 
ವಿಚ್ಛೇದಗಳ ಚರಿತ್ರೆ . ಪ್ರತಿಯೊಂದು ವರ್ತ 

ಹೆಚ್ಚಿನ ಓದಿಗೆ: Victor Erlich, Russian Formalism : 
ಮಾನವೂ ತನಗಿಂತ ಹಿಂದಿನ ಕಾಲವು ಮಾನ್ಯ History, Doctrine (rev . ೧೯೮೧) , Lee TLemon 


೩೫೮ | ವಿಮರ್ಶೆಯ ಪರಿಭಾಷೆ 


and Marion J. Reese , eds., Russian Formalist ಪಪಂಚದ ಈಗಿನ ಜನಸಂಖೆಯ ನಾಲರಲಿ 
Criticism : Four Essays ( ೧೯೬೫) , Rene Wellek , 
The Literary Theory and Aesthetics ofthe Prague 

ಮೂರು ಭಾಗದಷ್ಟು ಜನರ ಬದುಕು ವಸಾಹತು 
School ( ೧೯೬೯) ಮತ್ತು ರೋಮನ್ ಯಾಕಬ್ ಶಾಹಿಯ ಅನುಭವದ ಮುಖಾಂತರವೇ ರೂಪು 
ಸನ್‌ನ ಅತ್ಯಂತ ಪ್ರಮುಖವಾದ ಲೇಖನ Lingusitics ಪಡೆದಿದೆ. ರಾಜಕೀಯ ಮತ್ತು ಆರ್ಥಿಕ 
and Poetics ಅನ್ನು Thomas A . Sebeok ಸಂಪಾದಿಸಿ 

ವಲಯಗಳಲ್ಲಿ ವಸಾಹತುಶಾಹಿಯ ಪರಿಣಾಮ 
ರುವ Style in Language ( ೧೯೬೦) ಪುಸ್ತಕದಲ್ಲಿ 
ನೋಡಬಹುದು. 

ಗಳನ್ನು ಸುಲಭವಾಗಿ ಗುರುತಿಸಬಹುದು. ಆದರೆ 

ಬದುಕನ್ನು ಗ್ರಹಿಸುವ ಕ್ರಮದ ಮೇಲೆಯೂ 
೨೩೦ . ವಸಾಹತೋತ್ತರ ಸಿದ್ಧಾಂತಗಳು Post 

ವಸಾಹತುಶಾಹಿಯಿಂದ ಪಡೆದ ಅನುಭವದ 
Colonial Theories ಪೋಸ್ಟ್ 

ಪ್ರಭಾವ ಸೂಕ್ಷ್ಮವಾದ ಪ್ರಭಾವಗಳನ್ನು ಬೀರಿದೆ . 
ಕಲೋನಿಯಲ್ ಥಿಯರೀಸ್ ಉನ್ನತ 

ಸಾಹಿತ್ಯ , ಚಿತ್ರಕಲೆ , ಶಿಲ್ಪ , ಸಂಗೀತ, ನೃತ್ಯ 
ಅಧ್ಯಯನ ಕ್ಷೇತ್ರದಲ್ಲಿ ತೀರ ಇತ್ತೀಚೆಗಷ್ಟೇ 

ಇತ್ಯಾದಿ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳೂ 
ವಸಾಹತೋತ್ತರ ಸಾಹಿತ್ಯ ತತ್ವವು ಸಾಹಿತ್ಯಕ 

ವಸಾಹತುಶಾಹಿಯ ಪ್ರಭಾವಕ್ಕೆ ಒಳಗಾಗಿವೆ. 
ಅಧ್ಯಯನದ ಭಾಗವಾಗಿ ಮತ್ತು ವಿಧಾನವಾಗಿ 

ಆದ್ದರಿಂದಲೇ ಬ್ರಿಟಿಶ್ ವಸಾಹತುಶಾಹಿಗೆ 
ಮನ್ನಣೆಯನ್ನು ಪಡೆದಿದೆ. ಈಚಿನ ವರ್ಷಗಳಲ್ಲಿ ಒಳಗಾಗಿದ್ದು , ಅದರಿಂದ ಸ್ವಾತಂತ್ರ್ಯ ಪಡೆದ 
ಅತ್ಯಂತ ವಿವಾದಾಸ್ಪದವಾದ ಸಾಹಿತ್ಯಕ ತತ್ವವೂ ನಂತರ ಸೃಷ್ಟಿಯಾದ ಎಲ್ಲ ದೇಶಗಳ ಸಾಹಿತ್ಯ 
ಆಗಿದೆ . ವಸಾಹತೋತ್ತರ ಸಾಹಿತ್ಯ ಮತ್ತು ವನ್ನು ವಸಾಹತೋತ್ತರ ಸಾಹಿತ್ಯ ಎಂದು 
ಅಧ್ಯಯನ ಎಂಬ ಪರಿಕಲ್ಪನೆಯನ್ನೇ ತೀವ್ರವಾಗಿ ಗುರುತಿಸುವುದು ಸಾಧ್ಯ ಎಂಬ ವಾದವಿದೆ . 
ಆಕ್ಷೇಪಿಸುವ ಚಿಂತಕರೂ ಇದ್ದಾರೆ . ಉದಾಹರ “ ವಸಾಹತೋತ್ತರ ಎಂಬ ಮಾತು (ದೇಶ 
ಣೆಗೆ ದಕ್ಷಿಣ ಆಫ್ರಿಕದ ಅನ್ನೆಮೆಕ್ ಕ್ಲಿನ್ಟಾಕ್ ವೊಂದು) ವಸಾಹತುವಾಗಿ ಮಾರ್ಪಟ್ಟ ಕ್ಷಣ 
ಎಂಬ ಲೇಖಕಿಯು ಸದರಿ ನುಡಿಗಟ್ಟು ದಿಂದ ಇಂದಿನವರೆಗಿನ ಸಮಗ್ರ ಸಂಸ್ಕೃತಿಯನ್ನು 
ಸಾಹಿತ್ಯಕ ಮಾರುಕಟ್ಟೆಯ ಜನಪ್ರಿಯತೆಯನ್ನು ಒಳಗೊಳ್ಳುತ್ತದೆ... ಯೂರೋಪಿನ ಸಾಮ್ರಾಜ್ಯ 
ಲಕ್ಷದಲ್ಲಿಟ್ಟುಕೊಂಡು ಹುಟ್ಟಿದೆ, ಉತ್ತರ ಎಂದು ಶಾಹಿಯ ಅವಧಿಯಲ್ಲಿ ಜಗತ್ತು ಇದ್ದ ರೀತಿ, 
ಕೊನೆಯಾಗುವ ಕಲ್ಪನೆಗಳು, ಸಂರಚನೋತ್ತರ ಮತ್ತು ಅನಂತರ ಸಮಕಾಲೀನ ಸಾಹಿತ್ಯದ 
ನಮ್ಮೋತ್ತರ ಇತ್ಯಾದಿಗಳು , ಜನಪ್ರಿಯವಾದಂತೆ ಮೇಲೆ ಆದ ಅದರ ಪರಿಣಾಮ ” ಇವನ್ನೂ 
ವಸಾಹತೋತ್ತರ ಎಂಬ ಕಲ್ಪನೆ ರೂಪು ವಸಾಹತೋತ್ತರ ಎಂಬ ಮಾತು ಸೂಚಿಸುತ್ತದೆ . 
ಗೊಂಡಿದೆ ಎಂದು ಭಾವಿಸುತ್ತಾಳೆ. ಬದಲಾದ “ ಆಫ್ರಿಕದ ವಿವಿಧ ದೇಶಗಳು , ಆಸ್ಟ್ರೇಲಿಯಾ , 
ರಾಜಕೀಯ ಮತ್ತು ಸಾಂಸ್ಕೃತಿಕ ಕಾರಣಗಳಿಗಾಗಿ ಇಂಡಿಯಾ, ಕೆನಡಾ, ಕ್ಯಾರಿಬಿಯನ್ ದ್ವೀಪ 
ವಿಶ್ವವಿದ್ಯಾಲಯದ ಸಾಹಿತ್ಯ ವಿಭಾಗಗಳು ಸಮೂಹ, ದಕ್ಷಿಣ ಪೆಸಿಫಿಕ್ ದ್ವೀಪ ಸಮೂಹ 
ಕಾಮನ್‌ವೆಲ್ತ್ ಸಾಹಿತ್ಯ , ತೃತೀಯ ಜಗತ್ತಿನ ಗಳು, ನ್ಯೂಝಿಲೆಂಡ್ , ಪಾಕಿಸ್ತಾನ, ಬಾಂಗ್ಲಾ 
ಸಾಹಿತ್ಯ , ಕರಿಯರ ಸಾಹಿತ್ಯ ಇತ್ಯಾದಿ ನಾಮ ದೇಶ, ಮಲೇಶಿಯಾ, ಮಾಲ್ಟಾ , ಶ್ರೀಲಂಕಾ , 
ಕರಣಗಳನ್ನು ಕೈಬಿಟ್ಟು ವಸಾಹತೋತ್ತರ ಎಂಬ ಸಿಂಗಪುರ , ಈ ದೇಶಗಳ ಸಾಹಿತ್ಯವನ್ನೆಲ್ಲ 
ಹಣೆಪಟ್ಟಿಯನ್ನು ಒಪ್ಪಿಕೊಂಡಿವೆ ಎಂದು ಆಕೆ ವಸಾಹತೋತ್ತರ ಸಾಹಿತ್ಯವೆಂದು ಕರೆಯ 
ವಾದಿಸುತ್ತಾಳೆ ( ದಿ ಏಂಜೆಲ್ ಆಫ್ ಬಹುದು. ” ಎಂದು ಬಿಲ್ ಆಸ್ಕಾಫ್ ಮತ್ತು 
ಪ್ರೋಗ್ರೆಸ್ : ಪಿಟ್ ಫಾಲ್ಸ್ ಆಫ್ ದಿ ಟರ್ಮ್ ಇತರರು ದಿ ಎಂಪೈರ್ ರೈಟ್ಸ್ ಬ್ಯಾಕ್ 
ಪೋಸ್ಟ್ ಕಲೋನಿಯಲಿಸಂ, ( ಲೆ ) ೧೯೯೪), ( ೧೯೮೯ ) ಪುಸ್ತಕದಲ್ಲಿ ಸೂಚಿಸುತ್ತಾರೆ. 


ವಿಮರ್ಶೆಯ ಪರಿಭಾಷೆ | ೩೫೯ 


ಅಮೆರಿಕ ಕೂಡ ಇಂಗ್ಲೆಂಡಿನ ವಸಾಹತುವಾಗಿ ಕಲ್ಪನೆಗಳನ್ನು ಪ್ರಶ್ನಿಸುವ ಅಗತ್ಯದ ಅರಿವು 
ದ್ದರೂ ಈಗ ಅದಕ್ಕಿರುವ ರಾಜಕೀಯ ಮತ್ತು ೬ . ಅಂಗೀಕೃತ ಇಂಗ್ಲಿಶ್ ಭಾಷೆಗಿಂತ ಭಿನ್ನವಾದ 
ಆರ್ಥಿಕ ಪ್ರಾಬಲ್ಯ ಹಾಗೂ ನವ ವಸಾಹತೀ ಭಾಷಾರೂಪಗಳನ್ನು ಸೃಷ್ಟಿಸಿಕೊಳ್ಳುವ ಮತ್ತು 
ಕರಣದಲ್ಲಿ ಅಮೆರಿಕ ವಹಿಸುತ್ತಿರುವ ಪ್ರಮುಖ ಸ್ಥಳೀಯ ಭಾಷೆಗಳ ವೈವಿಧ್ಯವನ್ನು ಅಳವಡಿಸಿ 
ಪಾತ್ರ ಇವುಗಳ ಕಾರಣದಿಂದಾಗಿ ಅಮೆರಿಕನ್ ಕೊಳ್ಳುವ ಹಂಬಲ ೭ . ಲೇಖಕರಾಗಿ ಸ್ಥಳೀಯ 
ಸಾಹಿತ್ಯವನ್ನು ವಸಾಹತೋತ್ತರ ಸಾಹಿತ್ಯ ಎಂಬ 

ಸಂಸ್ಕೃತಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳ 
ವರ್ಗದಲ್ಲಿ ಸೇರಿಸುವುದಿಲ್ಲ. 

ಬೇಕಂಬ ಅಪೇಕ್ಷೆ ೮ . ವಸಾಹತೋತ್ತರ 

ಸಾಹಿತ್ಯದ ವೈವಿಧ್ಯಗಳನ್ನೆಲ್ಲ ಯೂರೋಪಿನ 
ವಸಾಹತೋತ್ತರ ಸಾಹಿತ್ಯದ ಕೆಲವು ಲಕ್ಷಣ 

ಅಯಿಯಲ್ಲಿ ಸಾಹಿತ್ಯದ ಕೆಲವು ಲಕ್ಷಣ ಸಾಹಿತ್ಯ ಚಿಂತನೆ ಮತ್ತು ವಿಮರ್ಶಾ ವಿಧಾನ 
ಗಳು : ೧ . ವಸಾಹತೋತ್ತರ ಸಾಹಿತ್ಯಗಳು ಗಳಿಂದ ವಿವರಿಸಲು ಸಾಧ್ಯವಿಲ್ಲವೆಂಬ ಅರಿವು, 
ಹಾದು ಬಂದಿರುವ ಕೆಲವು ಹಂತಗಳನ್ನು ಮತ್ತು ಪ್ರಾದೇಶಿಕ/ ರಾಷ್ಟ್ರೀಯ ಸಾಹಿತ್ಯ 
ಗುರುತಿಸಲು ಸಾಧ್ಯವಿದೆ. ತಮ್ಮ ತಮ್ಮ ಚಿಂತನೆಗಳನ್ನು ಕಂಡುಕೊಳ್ಳುವ ಅಪೇಕ್ಷೆ 
ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪ್ರಜ್ಞೆಯನ್ನು ೯ . ಸಮಾಜದಲ್ಲಿರುವ ಬಹುಭಾಷಿಕತೆಯ 
ಕುರಿತ ಎಚ್ಚರ ಮತ್ತು ವಸಾಹತು ಅಧಿಕಾರ ಮನ್ನಣೆ . 
ಶಕ್ತಿಯ ಕೇಂದ್ರ ಸೃಷ್ಟಿಸುವ , ಬೆಲೆಯುಳ್ಳದ್ದೆಂದು 

ಆಫ್ರಿಕದ ಚಿನುಆ ಅಚಿಬೆ , ಗೂಗಿಯಂಥ 
ಭಾವಿಸುವ, ಸಾಹಿತ್ಯಕ್ಕಿಂತ ತಮ್ಮದು ಭಿನ್ನ 

ಲೇಖಕರು ಮನಸ್ಸುಗಳಲ್ಲಿರುವ ವಸಾಹತು 
ಎಂಬ ನಿಲುವು ೨ . ಇಂಗ್ಲೆಂಡಿನ ವಸಾಹತು 

ಶಾಹಿಯಿಂದ ಬಿಡುಗಡೆಯನ್ನು ಪಡೆಯುವ 
ವಾಗಿರುವಾಗ ಇಂಗ್ಲಿಶ್ ಭಾಷೆಯಲ್ಲಿ ಸಾಹಿತ್ಯ 

ತೀವ್ರ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾರೆ . ಭಾಷೆ , 
ವನ್ನು ಸೃಷ್ಟಿಸುವ ಮೂಲಕ ಅಧಿಕಾರ ಕೇಂದ್ರಕ್ಕೆ ಸಾಹಿತ್ಯಕ ರೂಪ, ಮೌಲ್ಯ ಪ್ರಜ್ಞೆ ಈ ಎಲ್ಲ 
ಸಮೀಪಸ್ಥವಾದ ವರ್ಗಕ್ಕೆ ಸೇರುವ ಹಂಬಲ. 

ಸಂಗತಿಗಳಲ್ಲಿ ತಮ್ಮತನವು ಹೇಗೆ, ಯಾವ 
ಈ ರೀತಿಯ ಬರವಣಿಗೆಯನ್ನು ಇಂಗ್ಲೆಂಡಿನಿಂದ ರೀತಿಯಲ್ಲಿ ವ್ಯಕ್ತವಾಗುವುದು ಸಾಧ್ಯ ಎಂಬ 
ವಸಾಹತುಗಳಿಗೆ ಬಂದ ಲೇಖಕರು ಮತ್ತು ಅನ್ವೇಷಣೆಯಲ್ಲಿ ತೊಡಗಿರುತ್ತಾರೆ . ವಸಾಹತು 
ಸ್ಥಳೀಯ ಲೇಖಕರು ಇಬ್ಬರೂ ಮಾಡಿದ್ದಾರೆ ಶಾಹಿಯ ಕ್ರೌರ್ಯ, ಅದರಿಂದ ಉಂಟಾದ 
೩ . ಸ್ಥಳೀಯ ಸಂಸ್ಕೃತಿಯ ವಿವರಗಳನ್ನು ಒಳ ಸ್ಥಳೀಯ ಸಾಂಸ್ಕೃತಿಕ ಮೌಲ್ಯಗಳ ವಿನಾಶದ 
ಗೊಂಡು, ಆದರೆ ಆಳುವ ಶಕ್ತಿಗೆ ಅಪ್ರಿಯವಾಗ ಬಗ್ಗೆ ತೀರ ಎಚ್ಚರವನ್ನು ಹೊಂದಿರುತ್ತಾರೆ . 
ದಂತೆ ಬರೆಯುವ ಸ್ಥಿತಿ . ಈ ಸ್ಥಿತಿಯಲ್ಲಿ ಪ್ರತಿ 'ತಮ್ಮತನ' ಎಂದು ಯಾವುದನ್ನು ಗುರುತಿಸು 
ಭಟನೆಯ ಅಂಶಗಳು ಅವಕವಾಗಿ ಮೂಡುತ್ತ ತೇವೆಯೋ ಅದು ಕೂಡ ವಸಾಹತುಶಾಹಿಯು 
ವೆಯೇ ಹೊರತು , ತೀರ ಸುಸ್ಪಷ್ಟವಾಗಿ ಅಲ್ಲ ರೂಪಿಸಿಕೊಟ್ಟಕಲ್ಪನೆಯೇ ಆಗಿದ್ದಿರಬಹುದಲ್ಲವೆ 
೪ . ರಾಜಕೀಯ ಸ್ವಾತಂತ್ರ ವನ್ನು ಗಳಿಸಿದ ಎಂಬ ವಿಮರ್ಶಾತ್ಮಕ ನಿಲುವನ್ನು ಹೊಂದಿರು 
ಮೇಲೆಯೂ ಸಾಮ್ರಾಜ್ಯಶಾಹೀ ಕೇಂದ್ರವು ತ್ತಾರೆ . ಕನ್ನಡ ಸಾಹಿತ್ಯ ಚಿಂತನೆಯ ಮಟ್ಟಿಗೆ 
ನೀಡಿದ ಪರಿಕಲನೆಗಳನು , ಮಲ. ಗಳ ಹೇಳುವುದಾದರೆ ವಸಾಹತೋತ್ತರ ಸಂದರ್ಭ 
ಚೌಕಟ್ಟನ್ನು ಮೀರಲಾಗದಿರುವ ಸಂಕಟ 

ದಲ್ಲಿ ಮಾರ್ಗ ಮತ್ತು ದೇಸಿ ಎಂಬ ಕಲ್ಪನೆಗಳು 
೫ . ಇಂಗ್ಲಿಶ್ ಶಿಕ್ಷಣವು ಆ ಭಾಷೆಯನ್ನು 

ಹೊಸ ಅರ್ಥವಂತಿಕೆಯನ್ನು ಪಡೆದಿರುವುದನ್ನು 

ಕಾಣಬಹುದು. 
ಚಿಂತನೆಯ ಮತ್ತು ಅಭಿವ್ಯಕ್ತಿಯ ಮಾಧ್ಯಮ 
ವನ್ನಾಗಿ ಬೆಳೆಸಿದ್ದರಿಂದ ಸಮಾಜದಲ್ಲಿ ರೂಢ ವಸಾಹತುಶಾಹಿಯ ಅನುಭವವನ್ನು ಕುರಿತ 
ಮೂಲವಾದ ಸತ್ಯ , ಮೌಲ್ಯ, ವ್ಯವಸ್ಥೆ ಇತ್ಯಾದಿ ಸಿದ್ಧಾಂತಗಳು ಮುಖ್ಯವಾಗಿ ಸಂಪೂರ್ಣ 


೩೬೦ | ವಿಮರ್ಶೆಯ ಪರಿಭಾಷೆ 


ದಿಗ್ವಿಜಯ ' ಮತ್ತು ನಿಯಂತ್ರಣ' ವೆಂಬ ಎರಡು ಸ್ವರೂಪ, ತಂತ್ರಗಾರಿಕೆಗಳನ್ನು ವಿಶ್ಲೇಷಿಸುವುದು 
ಪರಿಕಲ್ಪನೆಗಳನ್ನು ಬಳಸಿಕೊಳ್ಳುತ್ತವೆ. ಈ ಈ ವಾದಕ್ಕೆ ಮುಖ್ಯವಾಗುತ್ತದೆ. “ ವಸಾಹತೀ 
ಸಿದ್ದಾಂತಗಳಲ್ಲಿ ಮೂರು ಮಾದರಿಗಳನ್ನು ಕರಣದ ಬೌದ್ಧಿಕ - ಮಾನಸಿಕ ವಿಸ್ತಾರಗಳಲ್ಲಿ 
ಗುರುತಿಸಬಹುದು. ಮೊದಲನೆಯದು, ಸೋತ ಸಂಸ್ಕೃತಿಗಳು ಹೇಗೆ ಪ್ರತಿನಿಧೀಕರಣ 
ಸಾಂಸ್ಕೃತಿಕ ಆತ್ಮವಾದ, ಎರಡನೆಯದು ಸಮಗ್ರ ಗೊಳ್ಳುತ್ತವೆ ” ಎಂಬ ಅನ್ವೇಷಣೆಗೆ ಪ್ರಾಮುಖ್ಯ 
ದಿಗ್ವಿಜಯವಾದ ಮತ್ತು ಮೂರನೆಯದು ಸಲ್ಲುತ್ತದೆ. ಎಡ್ವರ್ಡ್ ಸೈಡ್‌ನ ಚಿಂತನೆಗಳು 
ಸಾಂಸ್ಕೃತಿಕ ಅನುಸಂಧಾನ ಮಾರ್ಗ ಎಂದು ಮತ್ತು ಆತ ಪ್ರತಿಪಾದಿಸಿದ ಓರಿಯಂಟಲಿಸಂ 
ಡಿ.ಆರ್. ನಾಗರಾಜ್ ಗುರುತಿಸುತ್ತಾರೆ ( ಸಾಹಿತ್ಯ ಎಂಬ ಪರಿಕಲ್ಪನೆಯನ್ನು ಈ ಸಿದ್ದಾಂತದ ಒಂದು 
ಕಥನ , ೧೯೯೬), ಸಾಂಸ್ಕೃತಿಕ ಆತ್ರವಾದವು ಮಾದರಿ ಎಂದು ಪರಿಗಣಿಸಬಹುದು. ವಸಾ 
ಪೌರ್ವಾತ್ಯ ಸಮಾಜಗಳಿಗೆ ವಿಶಿಷ್ಟವಾದ ಹತುಶಾಹಿಯು ತನ್ನ ಆಳ್ವಿಕೆಯಲ್ಲಿರುವ ಸಮಾಜ 
ಸಾಂಸ್ಕೃತಿಕ ಆತ್ಮವಿದೆ, ಅದು ಪಶ್ಚಿಮಕ್ಕಿಂತ ಘನ ಗಳನ್ನು ಪೂರ್ಣವಾಗಿ ಗೆದ್ದುಕೊಳ್ಳಲು ಆಯಾ 
ಮತ್ತು ಪವಿತ್ರ , ಇದು ಪೌರ್ವಾತ್ಯ ಕಲೆಗಳಲ್ಲಿ ಸಮಾಜವನ್ನು ಪರಿಭಾವಿಸಿದ ರೀತಿಯನ್ನೇ 
ಸ್ಪುಟವಾಗಿ ವ್ಯಕ್ತವಾಗಿದೆ ಎಂದು ಭಾವಿಸುತ್ತದೆ. ದೇಶೀ ಚಿಂತನೆಗಳೂ ಒಪ್ಪಿಕೊಳ್ಳುವುದನ್ನು 
ವಸಾಹತೀಕರಣ ಅಥವ ಪಶ್ಚಿಮದ ತಂತ್ರ ಓರಿಯಂಟಲಿಸಂ ಎಂಬ ಕಲ್ಪನೆ ವಿವರಿಸುತ್ತದೆ . 
ಗಾರಿಕೆಯನ್ನು ಪ್ರಮುಖವೆಂದು ಭಾವಿಸದೆ , ವಸಾಹತುಗಳಾಗಿ ಪರಿವರ್ತಿತವಾದ ಎಲ್ಲ 
ಸೋತವರ ಇತಿಹಾಸ , ಕಲೆಗಳಲ್ಲಿರುವ ಆತ್ಮ ದೇಶಗಳ ಸಾಂಸ್ಕೃತಿಕ ರಚನೆಗಳೂ ವಸಾಹತೀ 
ಶಕ್ತಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತದೆ ಈ ವಾದ. ಕರಣ ರಾಜಕಾರಣದ ಫಲವಾಗಿವೆ ; ಸಮಾಜದ 
ಸಮಕಾಲೀನ ಒತ್ತಡಗಳ ಆಚೆಗೆ ನಿಂತು ರೀತಿ, ನೀತಿ, ವರ್ತನೆ , ಆಚರಣೆ ಮತ್ತು ಪಠ್ಯ 
ವರ್ತಮಾನವನ್ನು ಪರಿಶೀಲಿಸುವುದು ಈ ಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಓದುವ , ಅರ್ಥೈ 
ಸಿದ್ದಾಂತದ ಮುಖ್ಯ ಲಕ್ಷಣವಾಗಿರುತ್ತದೆ. ಸುವ , ವ್ಯಾಖ್ಯಾನಿಸುವ ಕ್ರಮವನ್ನು ಆಳಿದ 
ಚಾರಿತ್ರಿಕ ಪ್ರಗತಿಪರತೆ ಮತ್ತು ದೇಶೀ ಸಮಾಜ ಪಾಶ್ಚಾತ್ಯ ಶಕ್ತಿಗಳೇ ರೂಪಿಸಿದವು. ನಮ್ಮನ್ನು 
ಗಳ ಬಗೆಗಿನ ಅಂಧ ಸಂಪ್ರದಾಯಿಕತೆಗಳು ಈ ನಾವುನೋಡಿಕೊಳ್ಳುವ ಕ್ರಮವನ್ನು ವಸಾಹತು 
ಸಿದ್ದಾಂತದಲ್ಲಿ ಸಹಬಾಳ್ವೆಯನ್ನು ನಡೆಸಬಹುದು. ಶಕ್ತಿಯೇ ನಮಗೆ ಕಲಿಸಿಕೊಟ್ಟಿತು. ಅದರಿಂದ 
ರಾಷ್ಟ್ರೀಯ ಸಮಾಜಗಳನ್ನು ಮೀರಿ ಭೌಗೋಳಿಕ ಬಿಡುಗಡೆ ಸಾಧ್ಯವಾಗಿಲ್ಲ . ವಸಾಹತುಗಳಾಗಿದ್ದ 
ಸಾಂಸ್ಕೃತಿಕ ನಾಗರಿಕತೆಯ ಚೌಕಟ್ಟನ್ನು ನಿರ್ಮಿಸಿ ಸಮಾಜಗಳ ಹೊಸ ಹುಟ್ಟು ( ಫಿಲೇಶನ್) ಮತ್ತು 
ಕೊಳ್ಳುವುದು ಸಾಂಸ್ಕೃತಿಕ ಆತ್ಮವಾದದ ಮುಖ್ಯ ಹೊಸನಂಟು ( ಅಫಿಲಿಯೇಶನ್) ಎರಡೂ 
ಲಕ್ಷಣವಾಗಿರುತ್ತದೆ . ಆನಂದಕುಮಾರಸ್ವಾಮಿ ವಸಾಹತುಶಾಹಿಯ ಚಾರಿತ್ರಿಕ ಸನ್ನಿವೇಶದಿಂದ 
ಯವರ ಚಿಂತನೆಗಳನ್ನು ಈ ಬಗೆಯ ಸಿದ್ದಾಂತದ ನಿರ್ಧಾರಿತವಾದವು ಎಂದು ಸೈದ್ನ 
ಮಾದರಿ ಎಂದು ನೋಡಬಹುದು. ವ್ಯಾಖ್ಯಾನ. 
ಎರಡನೆಯದಾಗಿ ಸಮಗ್ರ ದಿಗ್ವಿಜಯವಾದವು ಮೂರನೆಯದಾಗಿ ಸಾಂಸ್ಕೃತಿಕ ಅನುಸಂಧಾನದ 
ವಸಾಹತೀಕರಣದ ಶಕ್ತಿಗಳು ದೇಶೀಯ ಮಾರ್ಗವನ್ನು ಹಿಡಿಯುವ ಸಿದ್ದಾಂತಗಳು ಗೆಲು 
ಸಂಸ್ಕೃತಿ ಮತ್ತು ಸಮಾಜಗಳ ಮೇಲೆ ವನ್ನು ಸಾಧಿಸಿದ ವಸಾಹತುಶಾಹಿ ಶಕ್ತಿ ಮತ್ತು 
ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರಭುತ್ವವನ್ನು ಸೋತ ದೇಶೀ ಸಮಾಜಗಳು ಪರಸ್ಪರ ಹೇಗೆ 
ಪೂರ್ಣವಾಗಿ ಸಾಧಿಸಿವೆ ಎಂದು ನಂಬುತ್ತದೆ. ಒಂದರೊಳಗೊಂದು ಐಕ್ಯವಾಗಿ ಆನಂತರ 
ವಸಾಹತುಶಾಹಿ ಎಂಬ ಶತ್ರುವಿನ ಶಕ್ತಿಯ ಮತ್ತೆ ಬಿಡಿಸಿಕೊಳ್ಳುವ ತೊಳಲಾಟದಲ್ಲಿವೆ 


ವಿಮರ್ಶೆಯ ಪರಿಭಾಷೆ | ೩೬೧ 


ಎಂಬ ಸಂಗತಿಗೆ ಪ್ರಾಮುಖ್ಯ ನೀಡುತ್ತದೆ. The Empire Writes Back ( ೧೯೮೯); Chinua 

Achebe, Morning Yet on Creation Day ( ೧೯೭೫); 
ವಿಸ್ಕೃತಿಗೆ ಒಳಗಾದ ದೇಶೀ ಪರಂಪರೆಯ 

Francis Barker and others (eds.,) Europe and its 
ಪರಿಕಲ್ಪನೆ ಮತ್ತು ರಚನೆಗಳನ್ನು ಮತ್ತೆ ಕಂಡು Others ( ೧೯೮೫) ; Wilson Harris , The Womb of 
ಕೊಳ್ಳುವ ಆಕಾಂಕ್ಷೆ ತೀವ್ರವಾಗಿ ವ್ಯಕ್ತವಾಗುತ್ತದೆ. Space : The Cross Cultural Imagination 
ಗಾಂಧಿ ಮತ್ತು ಆಶಿಶ್ನಂದಿಯವರನ್ನು ಈ ( ೧೯೮೩ ); Albert Memi, The Colonizer and the 
ಬಗೆಯ ಚಿಂತನೆಗಳ ಪ್ರತಿನಿಧಿಗಳೆಂದು ನೋಡ 

Colonized ( ೧೯೬೫) ; Ngugi Wa Thiago, 

Decolonizing theMind The Politics ofLangauage 
ಬಹುದು. 

in African Literature ( ೧೯೮೬); Edward Said , 

Orientalism . 
ವಸಾಹತೋತ್ತರ ಚಿಂತನೆಗಳು , ಅದರಲ್ಲೂ 
ಸಾಹಿತ್ಯಕ ಚಿಂತನೆಗಳು , ಆಫ್ರಿಕನ್ ಮತ್ತು ೨೩೧. ವಾಚಕ ಸಂವೇದನೆ Reader Re 
ಲಾಟಿನ್ ಅಮೆರಿಕಾ ಸಮಾಜಗಳನ್ನು ಆಧರಿಸಿ sponse ರೀಡರ್ಸ್ ರೆಸ್ಪಾನ್ಸ್ ವಾಚಕ 
ರೂಪುಗೊಂಡವು. ಆ ದೇಶಗಳಲ್ಲಿ ಭಾರತದ ಸಂವೇದನೆ ಯಾವುದೇ ಒಂದು ವಿಮರ್ಶಾ 
ಅನೇಕ ದೇಶೀಭಾಷೆಗಳಿಗಿರುವಷ್ಟು ಸುದೀರ್ಘ ತತ್ವವನ್ನು ಸೂಚಿಸುವುದಿಲ್ಲ. ೧೯೬೦ರ ದಶಕ 
ಸಾಹಿತ್ಯ ಪರಂಪರೆ ಇಲ್ಲ . ಆದ್ದರಿಂದ ವಸಾಹತು ದಿಂದ ಅಮೇರಿಕಾ ಮತ್ತು ಯೂರೋಪಿನ 
ಶಾಹಿಯು ಅಲ್ಲಿನ ಸಾಹಿತ್ಯ ಸಂಸ್ಕೃತಿಗಳ ಮೇಲೆ ಅನೇಕ ವಿಮರ್ಶಕರು ಸಾಹಿತ್ಯಕ ಕೃತಿಯೊಂದರ 
ಪೂರ್ಣ ದಿಗ್ವಿಜಯ ಸಾಧಿಸಿದಂತೆ ಭಾರತ ಓದುವಿಕೆಯ ಪ್ರಕ್ರಿಯೆಗೆ ಹೆಚ್ಚಿನ ಗಮನ 
ದಲ್ಲಿಯೂ ಸಾಧಿಸಿತು ಎಂದು ವಾದಿಸುತ್ತಾ, ನೀಡುತ್ತಾ ಬಂದಿದ್ದಾರೆ. ಈ ವಿಮರ್ಶಕರು 
ವಸಾಹತೋತ್ತರ ಚಿಂತನೆಗಳನ್ನು ಅನಾಮತ್ತಾಗಿ ಬೇರೆ ಬೇರೆ ವಿಮರ್ಶಾ ಪಂಥಗಳಿಗೆ ಸೇರಿದವ 
ಕನ್ನಡಕ್ಕೆ ಅಥವ ಭಾರತೀಯ ಭಾಷಾ ಸಾಹಿತ್ಯಕ್ಕೆ ರಾಗಿದ್ದಾರೆ . ಓದಿನ ಪ್ರಕ್ರಿಯೆ ಮತ್ತು ವಾಚಕರ 
ಅನ್ವಯಿಸುವುದು ಕಷ್ಟ , ತಪ್ಪು ಎಂಬ ಆಕ್ಷೇಪಣೆ ಪ್ರತಿಕ್ರಿಯೆಗಳಿಗೆ ಗಮನ ನೀಡುವ ವಿಮರ್ಶೆ 
ಗಳೂ ಇವೆ . ಸಂರಚನೋತರವಾದಗಳಂ ಯನ್ನು ರೀಡರ್ಸ್ ರೆಸ್ಪಾನ್ಸ್ ಕ್ರಿಟಿಸಿಸಂ 
ತೆಯೇ ವಸಾಹತೋತ್ತರ ಸಾಹಿತ್ಯ ಚಿಂತನೆಗಳು ವಾಚಕಾಭಿಮುಖ ವಿಮರ್ಶೆ ಎಂದು ಕರೆಯ 
ಕೂಡ ಸಾಹಿತ್ಯಕ ಪಠ್ಯದ ಅನನ್ಯತೆಯನ್ನು ಲಾಗುತ್ತಿದೆ. 
ತಿರಸ್ಕರಿಸುತ್ತವೆ , ಸಾಹಿತ್ಯಕ ಪಠ್ಯದ ಹೊರ 

ಪಠ್ಯವೊಂದರ ಅರ್ಥವನ್ನು ನಿರಿಸುವಲ್ಲಿ 
ಆವರಣಕ್ಕೆ ಅತಿ ಹೆಚ್ಚಿನ ಮಹತ್ವ ನೀಡುತ್ತವೆ . 

ಓದುಗರ ಪಾತ್ರವೇನು? ಎಷ್ಟು ? ಪಠ್ಯವೊಂದರ 
ಆದ್ದರಿಂದ ಕನ್ನಡದಂಥ ಸ್ಥಳೀಯ ಭಾಷೆಗಳು 

ವ್ಯಾಖ್ಯಾನದಲ್ಲಿ ಓದುಗರ ವೈಯಕ್ತಿಕತೆಯ 
ಅನ್ಯ ಪ್ರಭಾವಗಳನ್ನು ಅರಗಿಸಿಕೊಂಡೂ ತಮ್ಮ 

ಪಾಲು ಇದೆಯೆ ? ಎಷ್ಟು ? ಅರ್ಥವೆಂಬುದು 
ತನವನ್ನು ಉಳಿಸಿಕೊಂಡದ್ದು ಹೇಗೆ ಎಂಬುದನ್ನು 

ವೈಯಕ್ತಿಕವಾದರೆ ಪಠ್ಯವೊಂದಕ್ಕೆ ಅಗಣಿತ 
ಸಾಹಿತ್ಯಕ ಪಠ್ಯಗಳ ಒಳಗಿನಿಂದಲೇ ಕಂಡು 

ಓದುವಿಕೆಯ ಸಾಧ್ಯತೆಗಳಿವೆಯೇ ? ಅಥವ 
ಕೊಳ್ಳುವುದಕ್ಕೆ ತೊಡಕು ಉಂಟಾಗುತ್ತದೆ 

ಸಂಭವನೀಯ ಅರ್ಥವಲಯವನ್ನು ಸಂಸ್ಕೃತಿ 
ಎಂಬುದು ಇನ್ನೊಂದು ಪ್ರಮುಖ ಆಕ್ಷೇಪಣೆ . 

ನಿರ್ಧರಿಸುತ್ತದೆಯೆ ? ಓದುಗರು ಮತ್ತು ಪಠ್ಯ , 
ಹೆಚ್ಚಿನ ಓದಿಗೆ: ಡಿ . ಆರ್ . ನಾಗರಾಜ್ , ಸಾಹಿತ್ಯ ಕಥನ ಅಥವ ಓದುಗರು ಮತ್ತು ಲೇಖಕ, ಈ 
( ೧೯೯೬) ; ಸಿ . ಎನ್ . ರಾಮಚಂದ್ರನ್ , ವಸಾಹ 

ಸಂಬಂಧಗಳನ್ನು ಖಚಿತಗೊಳಿಸಲು ಸಾಧ್ಯವೇ ? 
ತೋತ್ತರ ಚಿಂತನೆಗಳು , ಲೇಖನ ಮಾಲಿಕೆ ( ಪ್ರಜಾವಾಣಿ 
ಯಲ್ಲಿ ಜೂನ್ ೧೯೯೮ರ ಕೊನೆಯ ಭಾಗದಿಂದ 

ಇವು ವಾಚಕಾಭಿಮುಖ ವಿಮರ್ಶೆಯ ಮುಖ್ಯ 
ದಾರಾವಾಹಿಯಾಗಿ ಇನೂ ಬರುತಿರುವ ಲೇಖನಗಳು): ಪ್ರಶ್ನೆಗಳು . ಸಂಸ್ಕೃತ ಕಾವ್ಯಮೀಮಾಂಸೆಯ 
Bill Ashcroft, Gareth Griffiths and Helen Tiffin , ರಸಧ್ವನಿ ಸಿದ್ದಾಂತವನ್ನೂ ವಾಚಕಾಭಿಮುಖ 


೩೬೨ | ವಿಮರ್ಶೆಯ ಪರಿಭಾಷೆ 


ವೆಂದೇ ವಿವರಿಸಲು ಸಾಧ್ಯವಿದೆ. ಕನ್ನಡದ ವಂತಹ ಒಂದು ಸರಿಯಾದ ಅರ್ಥ ಇಡೀ 
ಕವಿಗಳು ತಮ್ಮ ಪಠ್ಯಗಳಲ್ಲಿ ರೂಪಿಸಿಕೊಂಡಿರುವ ಕೃತಿಗಾಗಲಿ ಅಥವಾ ಕೃತಿಯ ಒಂದು ಭಾಗಕ್ಕಾ 
ಕಾವ್ಯತತ್ವದಲ್ಲೂ ಓದುಗರಿಗೆ ಪ್ರಾಮುಖ್ಯ ಗಲಿ ಇರುವುದು ಸಾಧ್ಯವಿಲ್ಲ ಎನ್ನುತ್ತಾರೆ. ವಾಚಕ 
ನೀಡಿರುವುದನ್ನು ಗಮನಿಸಬಹುದು. ಸುಂದರ ಸಂವೇದನೆಯನ್ನು ಆಧರಿಸಿದ ವಿಮರ್ಶೆಗಳಲ್ಲಿ 
ವಾದ ಹೂಮಾಲೆಯನ್ನು ಕಟ್ಟಿದರೇನು, ಮೂರು ಅಂಶಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. 
ಮುಡಿಯುವ ಭೋಗಿಗಳಿಲ್ಲದಿದ್ದರೆ ಅದು ೧ . ವಾಚಕರ ಪ್ರತಿಕ್ರಿಯೆಗಳಿಗೆ ರೂಪುಕೊಡುವ 
ವ್ಯರ್ಥ; ಓದುವ ರಸಿಕರಿಲ್ಲದಿದ್ದರೆ ಕಾವ್ಯ ಮೂಲಭೂತ ಅಂಶಗಳು ಯಾವುವು? 
ನಿರುಪಯುಕ್ತ ಎಂಬಂಥ ಮಾತುಗಳನ್ನು ಕನ್ನಡ ೨ . ಪಠ್ಯದಲ್ಲಿ ವಸ್ತುನಿಷ್ಠವಾಗಿ ಇರುವ ಸಂಗತಿ 
ಕವಿಗಳು ಅನೇಕ ಬಾರಿ ಆಡಿದ್ದಾರೆ . ಸಂಸ್ಕೃತ ಗಳಿಗೂ , ಓದುಗರ ವ್ಯಕ್ತಿನಿಷ್ಠ ಪ್ರತಿಕ್ರಿಯೆಗಳಿಗೂ 
ಮತ್ತು ಕನ್ನಡ ಕಾವ್ಯಕಲ್ಪನೆಗಳಲ್ಲಿ ವಾಚಕ ನಡುವೆ ಇರುವ ಗಡಿರೇಖೆಯನ್ನು ಗುರುತಿಸು 
ಕೇಂದ್ರಿತ ಆಲೋಚನೆ ಹೇಗೆ ವ್ಯಕ್ತವಾಗಿದೆ ವುದು ಹೇಗೆ ? ೩ . ಪಠ್ಯವೊಂದು ಕೆಲವು 
ಎಂಬುದನ್ನು ಮರುರೂಪಿಸಿಕೊಳ್ಳುವುದು ಬಗೆಯ ಓದುವಿಕೆಗಳನ್ನು ಅತಿರೇಕದ್ದೆಂದು 
ಕುತೂಹಲಕಾರಿ ಪ್ರಯತ್ನವಾಗಬಹುದು. ಈ ಸೂಚಿಸುತ್ತದೆಯೇ ? ಓದುಗರ ಸಂಭವನೀಯ 
ಬರಹದಲ್ಲಿ ಕಳೆದ ಎರಡು ದಶಕಗಳಲ್ಲಿ ಪ್ರತಿಕ್ರಿಯೆಗಳಿಗೆ ಪಠ್ಯವೇ ಒಂದು ಮಿತಿಯನ್ನು 
ವಾಚಕಾಭಿಮುಖ ವಿಮರ್ಶೆಯ ಧೋರಣೆಗಳು ವಿಧಿಸುತ್ತದೆಯೇ ? 
ಹೇಗೆ ವ್ಯಕ್ತವಾಗಿವೆ ಎಂಬುದರ ಸೂಲ ವಾಚಕ ಕೇಂದ್ರಿತ ವಿಮರ್ಶೆಯ ಪ್ರಯೋಗ 
ಪರಿಚಯವಿದೆ. 

ಗಳನ್ನು ನಡೆಸಿದಕೆಲವು ಪ್ರಮುಖ ವಿಮರ್ಶಕರ 
ಸಾಂಪ್ರದಾಯಿಕವಾಗಿ ಸಾಹಿತ್ಯಕ ಕೃತಿಯನ್ನು 

ವಿಚಾರಗಳನ್ನು ಇನ್ನು ಮುಂದೆ ಪರಿಶೀಲಿಸ 
ಸಾಧಿತ ಅರ್ಥಗಳ ಸಂರಚನೆ ಎಂದು ನೋಡು 

ಬಹುದು . 
ವುದುಂಟು. ಆದರೆ ವಾಚಕ ಸಂವೇದನೆಯ ಜರ್ಮನಿಯ ವಿಮರ್ಶಕ ವುಲ್ಫ್ಗಾಂಗ್ ಇಶರ್ 
ವಿಮರ್ಶೆಯು ಕೃತಿಯೊಂದನ್ನು ಓದುತ್ತಿರು ಫೆನಾಮಿನಾಲಜಿಯ ತತ್ವಗಳನ್ನು ಗದ್ಯದಲ್ಲಿ 
ವಂತೆಯೇ ಅರ್ಥಗಳು ಮೂಡುತ್ತ ಹೋಗುವ ರಚಿತವಾದ ಕಥಾಸಾಹಿತ್ಯಕ್ಕೆ ಅನ್ವಯಿಸಲು 
ಬಗೆಯನ್ನು ಕಂಡುಕೊಳ್ಳಲು ಬಯಸುತ್ತವೆ . ಪ್ರಯತ್ನಿಸಿದ್ದಾನೆ. ಇಶರ್‌ನ ಪ್ರಕಾರ ಸಾಹಿತ್ಯಕ 
ಆದ್ದರಿಂದ ಕೃತಿಯೆನ್ನುವುದು ವಾಚಕರ ಓದಿನ ಕೃತಿ ಲೇಖಕನ ಇಷ್ಟಾರ್ಥ ಅಥವಾ ಉದ್ದೇಶ 
ಕಾರ್ಯದ ಫಲಿತಾಂಶವಾಗಿರುತ್ತದೆ . ಈ ನಿಲು ದಿಂದ ಜನ್ಮತಾಳುತ್ತದೆ . ಓದುಗರ ಪ್ರತಿಕ್ರಿಯೆ 
ವನ್ನು ಒಪ್ಪುವ ತೀವ್ರವಾದಿ ವಿಮರ್ಶಕರು , ಗಳನ್ನು ಲೇಖಕನ ಇಷ್ಟಾರ್ಥ ಆಂಶಿಕವಾಗಿ 
ನಿರೂಪಕ , ಪ್ಲಾಟ್ , ಪಾತ್ರಗಳು , ಶೈಲಿ , ಬಂಧ ಯಾದರು ನಿಯಂತ್ರಿಸುತ್ತದೆ . ಆದರೆ ಸಾಹಿತ್ಯಕ 
ಮತ್ತು ಅರ್ಥಗಳೆಲ್ಲವೂ ಓದುಗರ ನಿರೀಕ್ಷೆಗಳನ್ನು ಪಠ್ಯದಲ್ಲಿ ಅನೇಕ ಖಾಲಿ ಜಾಗಗಳು ಅಥವಾ 
ಉಲ್ಲಂಘಿಸುವ, ಮೀರುವ ಅಥವಾ ನಿರೀಕ್ಷೆ ತೆರಪು (ಗ್ಯಾಪ್) ಗಳು ಇರುತ್ತವೆ. ಇವನ್ನು 
ಗಳಿಗೆ ಅಡ್ಡಿಯನ್ನೊಡ್ಡುವ ಸತತವಾಗಿ ಖಚಿತಾರ್ಥ ಇಲ್ಲದ ಅಂಶಗಳು ಎಂದು ಕರೆಯ 
ರೂಪಾಂತರ ಹೊಂದುವ ಪ್ರಕ್ರಿಯೆಗಳು ಎಂದು ಬಹುದು. ಓದಿನ ಕ್ರಿಯೆಯಲ್ಲಿ ವಾಚಕರು 
ತಿಳಿಯುತ್ತಾರೆ . ಕೃತಿಯ ಅರ್ಥವೆನ್ನುವುದು ಪಠ್ಯದೊಳಗೆ ಕ್ರಿಯಾಶೀಲವಾಗಿ ಭಾಗವಹಿ 
ಪ್ರತಿಯೊಬ್ಬ ಓದುಗನೂ ಸೃಷ್ಟಿಸುವ ಅಥವಾ ಸುತ್ತಾ ತೆರಪುಗಳನ್ನು ತುಂಬಿಕೊಳ್ಳುತ್ತಾರೆ . 
ಉತ್ಪಾದಿಸುವ ಸಂಗತಿಗಳು ಎಂದು ತಿಳಿಯು ಓದುವಿಕೆಯ ಅನುಭವವೆಂದರೆ ಮುಖ್ಯವಾಗಿ 
ತ್ತಾರೆ. ಆದ್ದರಿಂದಲೇ ಎಲ್ಲ ಓದುಗರೂ ಒಪ್ಪು ಐದು ಬಗೆಯ ಕ್ರಿಯೆಗಳ ಒಂದು ಸರಪಣಿ 


ವಿಮರ್ಶೆಯ ಪರಿಭಾಷೆ | ೩೬೩ 


ಯಾಗಿರುತ್ತದೆ. ಇವನ್ನು ಕ್ರಮವಾಗಿ ನಿರೀಕ್ಷೆ, ಓದುಗನೊಬ್ಬನ ಅನುಭವ ಭಾಗವೇ ಆಗಿರುವ 
ನಿರೀಕ್ಷಾಭಂಗ , ನೆನಪು, ಮರುರಚನೆ ಮತ್ತು ತೃಪ್ತಿ ಸಾಹಿತ್ಯಕ ಸಂಪ್ರದಾಯ ಸಂಹಿತೆ ( 

ಕೋಡ್) ಮತ್ತು 
ಎಂದು ಗುರುತಿಸಬಹುದು . 

ನಿಯಮಗಳು ಹೇಗೆ ಓದಿನ ಅನುಭವಕ್ಕೆ ಒಂದು 
ಇಷ‌ ಎರಡು ಬಗೆಯ ಓದುಗರನ್ನು 

ರೂಪವನ್ನು ನೀಡುತ್ತವೆ , ಕೆಲವು ನಿರ್ಬಂಧ 
ಗುರುತಿಸುತ್ತಾನೆ . ಮೊದಲನೆಯದು ಸೂಚಿತ 

ಗಳನ್ನು ಒಡ್ಡುತ್ತವೆ ಮತ್ತು ವ್ಯಾಖ್ಯಾನಗಳನ್ನು 
ಓದುಗ ( ಇಂಪ್ಟೆಡ್ ರೀಡರ್ ) ಅಥವಾ ಅದರ್ಶ 

ನಿಯಂತ್ರಿಸುತ್ತವೆ ಎಂಬುದರ ಪರಿಶೀಲನೆಗೆ 
ಓದುಗ, ಪ್ರತಿಯೊಂದು ಪಠ್ಯವೂ ತನ್ನೊಳಗಿನ ಮಹತ್ವ ನೀಡುತ್ತದೆ . 
ವಿವಿಧ ಅಂಶಗಳಿಗೆ ಸೂಕ್ತ ಪ್ರತಿಕ್ರಿಯೆಯನ್ನು ರೋಲಾನ್ ಬಾರ್ಥೆ ಪಠ್ಯವೊಂದರ 
ತೋರಿಸಬಲ್ಲ ಆದರ್ಶ ಓದುಗನ ಕಲ್ಪನೆಯನ್ನು ಪರ್ಯಾಯ ಅರ್ಥಗಳನ್ನು ತೆರೆದಿಡುವ 
ಹೊಂದಿರುತ್ತದೆ . ಈ ಓದುಗನನ್ನು ಸೂಚಿತ ಓದುವಿಕೆಯ ವಿಧಾನವನ್ನು ಬೆಂಬಲಿಸುತ್ತಾನೆ . 
ಓದುಗ ಎಂದು ಇಷರ್‌ ಕರೆಯುತ್ತಾನೆ . ಎರಡನೆ ಬಾರ್ಥೆ ೧೯೭೪ರಲ್ಲಿ ಬರೆದ SIZ ಎಂಬ 
ಯದು ನಿಜವಾದ ಓದುಗ ( ಆಕ್ಷುಯಲ್ ರೀಡರ್). ಕೃತಿಯಲ್ಲಿ ಓದುಗನ ವ್ಯಕ್ತಿತ್ವವನ್ನು ಕುರಿತು ಅನೇಕ 
ನಿಜವಾದ ಓದುಗರ ಪ್ರತಿಕ್ರಿಯೆಗಳು ಅವರವರ ಸಂಗತಿಗಳನ್ನು ಹೇಳುತ್ತಾನೆ. ಅವನ ಪ್ರಕಾರ 
ಖಾಸಗಿ ಅನುಭವಗಳಿಂದ ರೂಪುಗೊಂಡಿರು ಪಠ್ಯವೊಂದನ್ನು ಸಮೀಪಿಸುವ `ನಾನು' ಎಂಬ 
ತ್ತವೆ . ಆದ್ದರಿಂದಲೇ ನಿಜವಾದ ಓದುಗರ ಪ್ರತಿ ಓದುಗ ವ್ಯಕ್ತಿತ್ವ ಅದಾಗಲೇ ಹಲವಾರು ಪಠ್ಯಗಳ 
ಕ್ರಿಯೆಯು ಪಠ್ಯವು ಬಯಸುವ ಆದರ್ಶ ಸಂಯೋಜನೆಯಿಂದ ರೂಪುಗೊಂಡಿರುತ್ತದೆ . 
ಪ್ರತಿಕ್ರಿಯೆಯೇ ಆಗಿರಲು ಸಾಧ್ಯವಿಲ್ಲ. ಪಠ್ಯ ಈ ' ನಾನು ' ಎಂಬುದನ್ನು ರೂಪಿಸಿರುವ ಪಠ್ಯ 
ವೊಂದನ್ನು ಓದುತ್ತಿರುವಾಗ ಓದುಗರ ಪ್ರಜ್ಞೆಯು ಗಳು ಮತ್ತು ಸಂಹಿತೆಗಳು ಅಸಂಖ್ಯಾತವಾಗಿದ್ದು 
ಪಠ್ಯದ ಪಾತ್ರ , ನಿರೂಪಕ ಮುಂತಾದ ಅಂಶ - ಅವುಗಳ ಮೂಲವನ್ನು ನಿರ್ಧರಿಸಲು ಸಾಧ್ಯವೇ 
ಗಳನ್ನು ಇಡೀ ಕೃತಿಯ ಸುಸಂಬದ್ಧತೆ ಅಥವಾ ಇಲ್ಲ . ಆದ್ದರಿಂದ ಪಠ್ಯವೊಂದರೊಡನೆ 
ಐಕ್ಯತೆಯನ್ನು ರೂಪಿಸುತ್ತಿರುತ್ತದೆ . ಆದರೆ ಪಠ್ಯದ ವ್ಯವಹರಿಸುವ 'ನಾನು' ಎಂಬ ವ್ಯಕ್ತಿತ್ವ ಕೇವಲ 
ಅರ್ಥಸಾಧ್ಯತೆಗಳು ಅನಂತವೆಂದು ಹೇಳಲಾಗು ಒಂದು ಕಾಲ್ಪನಿಕ ಬಿಂಬವಷ್ಟೇ ಹೊರತು ಸ್ಥಿರ 
ವುದಿಲ್ಲ . ಲೇಖಕನ ಇಷ್ಟಾರ್ಥವು ಓದುಗರ ವಾದ , ವಿಶಿಷ್ಟವಾದ , ಸ್ಪಷ್ಟವಾಗಿ ವಿವರಿಸಲು 
ಕ್ರಿಯಾಶೀಲ ಸಹಯೋಗಕ್ಕೆ ಪ್ರಚೋದನೆಯನ್ನು ಸಾಧ್ಯವಿರುವ ವ್ಯಕ್ತಿತ್ವವಲ್ಲ. ಅದು ಇತರ 
ಒದಗಿಸುವಂತೆಯೇ ಮಿತಿಗಳನ್ನು ಒಡ್ಡುತ್ತದೆ. ಅಸಂಖ್ಯಾತ ಪಠ್ಯಗಳ ಮತ್ತು ಪಠ್ಯ ಸಂಹಿತೆಗಳ 
ಆದ್ದರಿಂದಲೇ ಕೆಲವು ಬಗೆಯ ಅರ್ಥೈಸುವಿಕೆ ಸಂಯೋಜಿತ ರೂಪವಷ್ಟೆ ಆಗಿರುತ್ತದೆ . 
ಯನ್ನು ತಪ್ಪು ವ್ಯಾಖ್ಯಾನ, ತಪ್ಪಾದ ಓದುವಿಕೆ 

ಜರ್ಮನಿಯ ರೋಮನ್ ಇನ್ ಗಾರ್ಡೆನ್ 
ಎಂದು ಹೇಳಲು ಸಾಧ್ಯವಿದೆ. 

೧೯೭೩ರಲ್ಲಿ ಪ್ರಕಟಿಸಿದ ದಿ ಲಿಟರರಿ ವರ್ಕ್ 
ಜೊನಾಥನ್ ಕಲರ್ ಹೇಳುವಂತೆ ಫ್ರೆಂಚ್ ಆಫ್ ಆರ್ಟ್ ಮತ್ತು ೧೯೭೪ರಲ್ಲಿ ಪ್ರಕಟಿಸಿದ 
ಸಂರಚನಾವಾದಿ ವಿಮರ್ಶೆಯು 'ಮೂಲತಃ ದಿ ಕಾಗ್ನಿಶನ್ ಆಫ್ ಲಿಟರರಿ ವರ್ಕ್ ಆಫ್ 
ಓದುವಿಕೆಯ ತತ್ವವೇ ಆಗಿದೆ' ಎಂದು ಹೇಳಿ ಆರ್ಟ್ ಕೃತಿಗಳಲ್ಲಿ ವಾಚಕಾಭಿಮುಖ 
ವಿಮರ್ಶೆಯು ಪಠ್ಯಗಳಿಂದ ನಾವು ಅರ್ಥವನ್ನು ವಿಮರ್ಶೆಗೆ ಮುಖ್ಯವಾದ ಒಂದು ಮಹತ್ವದ 
ಹೇಗೆ ರೂಪಿಸಿಕೊಳ್ಳುತ್ತೇವೆ ಎಂಬುದನ್ನು ಖಚಿತ ಅಂಶವನ್ನು ಎತ್ತಿ ತೋರುತ್ತಾನೆ. ಸಾಹಿತ್ಯಕ ಪಠ್ಯ 
ಪಡಿಸುವ ಗುರಿಯನ್ನು ಹೊಂದಿರಬೇಕು ಎನ್ನು ಒಂದು ' ವಸ್ತು' ಮತ್ತು ಒಂದು ಸಾಕ್ಷಾತ್ಕಾರ' 
ತಾನೆ . ಈ ಬಗೆಯ ವಿಮರ್ಶೆಯು ಸಮರ್ಥ ಎರಡೂ ಆಗಿರುತ್ತದೆ. ಹಾಡೊಂದರ ಸ್ವರಗಳ 


೩೬೪ | ವಿಮರ್ಶೆಯ ಪರಿಭಾಷೆ 


ವಿನ್ಯಾಸವನ್ನು ಬರೆದಿಟ್ಟಿರುವ ಪುಸ್ತಕ ವಸ್ತುವಾಗಿ ಆದರ್ಶ ಓದುಗನನ್ನು ಇಕೋ ಹೀಗೆ ವಿವರಿಸು 
ಸುಮ್ಮನೆ ಇರುತ್ತದೆ . ಆದರೆ ಹಾಡುಗಾರರು ಆ ತ್ತಾನೆ. ' ಪಠ್ಯವೊಂದನ್ನು ವ್ಯವಸ್ಥೆಗೊಳಿಸುವಾಗ 
ಸ್ವರಗಳನ್ನು ಹಾಡಿದಾಗ ಮಾತ್ರ ಹಾಡು ಲೇಖಕನು ತಾನು ಬಳಸುವ ಅಭಿವ್ಯಕ್ತಿಗಳಿಗೆ 
ಸಾಕ್ಷಾತ್ಕಾರಗೊಳ್ಳುತ್ತದೆ. ಅಂತೆಯೇ ಸಾಹಿತ್ಯಕ ಅರ್ಥವನ್ನು ಕೂಡಿಸಬಲ್ಲ ಸಂಹಿತೆಗಳ 
ಪಠ್ಯವೊಂದು ವಸ್ತುವಾಗಿ ಸುಮ್ಮನೆ ಇರ (ಕೋಡ್) ಸರಣಿಯೊಂದನ್ನು ಅವಲಂಬಿಸ 
ಬಹುದು. ಆದರೆ ಓದುಗ ಪ್ರಜ್ಞೆ ಪಠ್ಯದ ಓದು ಬೇಕಾಗುತ್ತದೆ. ತನ್ನ ಪಠ್ಯವು ಸಂವಹನಶೀಲ 
ವಿಕೆಯ ಮೂಲಕ ಲೇಖಕ ಪ್ರಜ್ಞೆಯನ್ನು ಸಾಕ್ಷಾ ವಾಗಲು ತಾನು ಬಳಸಿರುವ ಸಂಹಿತೆಗಳನ್ನೇ 
ತ್ಕರಿಸಿಕೊಳ್ಳುತ್ತದೆ. ಪಠ್ಯದ ರೂಪ, ಬಂಧ , ಸಂಭವನೀಯ ಓದುಗನೂ ಹಂಚಿಕೊಂಡಿರು 
ವಿನ್ಯಾಸ ಇತ್ಯಾದಿಗಳು ಇಂಥ ಸಾಕ್ಷಾತ್ಕಾರಕ್ಕೆ ತಾನೆ ಎಂದು ಭಾವಿಸಬೇಕಾಗುತ್ತದೆ. ಹೀಗೆ 
ನೆರವು ನೀಡುವ ಅಂಶಗಳಾಗಿರುತ್ತವೆ. ಲೇಖಕನು ಸಂಭವನೀಯ ಓದುಗನ ಮಾದರಿ 
ಸಂಸ್ಕೃತಿಯೊಂದರಲ್ಲಿ ಪಠ್ಯವೊಂದನ್ನು ಹೇಗೆ 

ಯೊಂದನ್ನು ಮೊದಲೇ ಕಲ್ಪಿಸಿಕೊಳ್ಳಬೇಕಾಗು 
ಓದಲಾಗುತ್ತದೆ ಎಂಬುದಕ್ಕೆ ರಾಜಕೀಯ 

ತದೆ . ತಾನು ಬಳಸಿರುವ ಅಭಿವ್ಯಕ್ತಿಗಳೊಡನೆ , 
ಮಹತ್ವವೂ ಇರುತ್ತದೆ. ಸಾಹಿತ್ಯ ಚರಿತ್ರೆಯಲ್ಲಿ 

ಅವುಗಳ ನಿರ್ಮಿತಿಯ ಕಾಲದಲ್ಲಿ ತಾನು 
ಈ ಮಾತಿಗೆ ಅನೇಕ ನಿದರ್ಶನಗಳು ದೊರೆಯು 

ವ್ಯವಹರಿಸಿದಂತೆಯೇ , ವ್ಯಾಖ್ಯಾನ ಸಂದರ್ಭ 
ತ್ತವೆ. ಆಯಾಕಾಲದ ರಾಜಕೀಯ ವ್ಯವಸ್ಥೆಯನ್ನು 

ದಲ್ಲಿ ಓದುಗ ವ್ಯವಹರಿಸಬಲ್ಲ ಎಂದು ನಂಬ 
ಟೀಕಿಸುವ ಪಠ್ಯಗಳ ಮೇಲೆ ದಾಳಿಗಳು ನಡೆದಿ 

ಬೇಕಾಗುತ್ತದೆ .' 
ರುವುದೂ ಸಮರ್ಥನೆಗಳನ್ನು ನೀಡಿರುವುದೂ ಸಂವೃತ ಪಠ್ಯಗಳ ಮಾದರಿ ಓದುಗನನ್ನು ಅದೇ 
ಕಾಣುತ್ತದೆ . ವಿಮರ್ಶಕರ ಜವಾಬ್ದಾರಿಯೆಂದರೆ ಪುಸ್ತಕದಲ್ಲಿ ಇಕೋ ಹೀಗೆ ವಿವರಿಸುತ್ತಾನೆ . 
ಇಂಥ ಸಮಸ್ಯಾತ್ಮಕ ಪಠ್ಯಗಳನ್ನು ಹೇಗೆ “ಸಂವಹನದ ಪ್ರಕ್ರಿಯೆಯಲ್ಲಿ ಅನೇಕ ಬಾರಿ 
ಅಂಗೀಕಾರಕ್ಕೆ ಅರ್ಹ ಅಥವ ಅಲ್ಲ ಎಂದು ಪಠ್ಯವೊಂದನ್ನು ಲೇಖಕನು ಉದ್ದೇಶಿಸಿದ 
ತೋರಿಸಿಕೊಡುವುದೇ ಆಗಿರುತ್ತದೆ . ಪಠ್ಯವನ್ನು ಸಂಹಿತೆಗಳಿಗಿಂತ ಭಿನ್ನವಾದ ಸಂಹಿತೆಗಳ ಹಿನ್ನೆಲೆ 
ಸರಿಪಡಿಸಲು ಸಾಧ್ಯವಿಲ್ಲವಾದರೂ 'ಸರಿ' ಯಲ್ಲಿ ವ್ಯಾಖ್ಯಾನಕ್ಕೆ ಗುರಿಪಡಿಸಲಾಗುತ್ತದೆ. 
ಯಾದ ವ್ಯಾಖ್ಯಾನಕ್ಕೆ ಗುರಿಪಡಿಸಲು ಸಾಧ್ಯ . ಕೆಲವು ಲೇಖಕರು ಇಂಥ ಸಾಧ್ಯತೆಯನ್ನು 
ಈ ನಿಟ್ಟಿನಲ್ಲಿ ಆಲೋಚನೆ ನಡೆಸಿರುವ ಪರಿಗಣಿಸಿಯೇ ಇರುವುದಿಲ್ಲ. ಅವರ ಮನಸ್ಸಿ 
ಉಮ್ಬ್ರೆ ಟೋ ' ಇಕೋ ೧೯೨೭ರ ತನ್ನ ದಿ ನಲ್ಲಿ ನಿರ್ದಿಷ್ಟ ಸಾಮಾಜಿಕ ಸಂದರ್ಭದ 
ರೋಲ್ ಆಫ್ ದಿ ರೀಡರ್ : ಎಕ್ಸ್ ಪೊರೇಶನ್ಸ್ ಸರಾಸರಿ ಓದುಗರ ಕಲ್ಪನೆ ಮಾತ್ರ ಇರುತ್ತದೆ. 
ಇನ್ ದಿ ಸಿಮಿಯಾಟಿಕ್ಸ್ ಆಫ್ ಎಂಬ ಪಠ್ಯ ನಿಜವಾದ ಓದುಗ ಈ 'ಸರಾಸರಿ ' ಓದುಗನಿ 
ಪುಸ್ತಕದಲ್ಲಿ ' ಪಠ್ಯ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಗಿಂತ ಭಿನ್ನವಾಗಿದ್ದಾಗ ಏನಾಗುತ್ತದೆಂದು 
ಓದುಗನು ವ್ಯಾಖ್ಯಾನದ ಕ್ರಿಯಾಶೀಲ ತತ್ವವಾಗಿ ಯಾರೂ ಹೇಳಲಾರರು. ಸುಮಾರಾಗಿ ಖಚಿತ 
ರುತ್ತಾನೆ ' ಎನ್ನುತ್ತಾನೆ . ಆತ ಮಾದರಿ ಓದುಗ ಗುಣಲಕ್ಷಣಗಳುಳ್ಳ ಓದುಗರ ಮೇಲೆ ಇಂಥದೇ 
( ಮಾಡೆಲ್ ರೀಡರ್ ), ಮತ್ತು ಸಂವೃತ ಪಠ್ಯಗಳು ಖಚಿತ ಪರಿಣಾಮವನ್ನುಂಟು ಮಾಡಬೇಕೆಂಬ 
(ಓಪನ್ ಟೆಕ್ಸ್ಟ್ಸ್ ) ಮತ್ತು ವ್ಯಾವೃತ ಪಠ್ಯಗಳು ಗೀಳಿನಿಂದ ರಚಿತವಾದ ಪಠ್ಯಗಳು... ನಿಜವಾಗಿ 
(ಕ್ಲೋಸ್ ಟೆಕ್ಸ್ಟ್ ) ಅಥವ ಮುಕ್ತ ಪಠ್ಯಗಳು ಮತ್ತು ಅಪಸರಣ ವ್ಯಾಖ್ಯಾನ ಅಥವ ಅಪವ್ಯಾಖ್ಯಾನ 
ಮುಚ್ಚಿದ ಪಠ್ಯಗಳು ಎಂಬ ಪರಿಕಲ್ಪನೆಗಳನ್ನು ( ಅಬೆರೆಂಟ್ ಇಂಟರ್‌ಪ್ರಿಟೇಶನ್ ) ಗಳಿಗೆ ತಮ್ಮನ್ನು 
ರೂಪಿಸಿದ್ದಾನೆ. ಮಾದರಿ ಓದುಗ ಅಥವ ತಾವು ಒಡ್ಡಿಕೊಳ್ಳುತ್ತವೆ. ತನ್ನನ್ನು ತಾನು ಹೀಗೆ 


ವಿಮರ್ಶೆಯ ಪರಿಭಾಷೆ | ೩೬೫ 


ಯಾವುದೇ ಅಪವ್ಯಾಖ್ಯಾನಕ್ಕೆ ತೆರೆದುಕೊಳ್ಳುವ ವಾಚಕಾಭಿಮುಖ ವಿಮರ್ಶೆಯು ಓದುಗರಿಗೆ 
ಪಠ್ಯವುಕೋಸ್ಟ್ ಪಠ್ಯಗಳಾಗಿರುತ್ತವೆ . ಅಂದರೆ ನೀಡುವ ಪ್ರಾಮುಖ್ಯ ಎಷ್ಟೆಂಬುದನ್ನು ಬಾರ್ಥೆ 
ಸಂವೃತ ಪಠ್ಯಗಳು ತಮ್ಮಿಂದ ಹೊರಗೆ ಇರುವ, ೧೯೬೮ರಲ್ಲಿ ಬರೆದ ದಿ ಡೆತ್ ಆಫ್ ದಿ 
ಅಥವ ಇದೆಯೆಂದು ಭಾವಿಸಲಾಗುವ ಸಂಹಿತೆ ಆಥರ್‌ ಪ್ರಬಂಧದಲ್ಲಿ ನೋಡಬಹುದು . 
ಗಳಿಗೆ ಬದ್ಧರಾದ ಓದುಗರನ್ನು ಅಪೇಕ್ಷಿಸುತ್ತವೆ . ಲೇಖಕ ಸತ್ತರೆ ಮಾತ್ರ ಓದುಗ ಹುಟ್ಟಬಹುದು 
ಇಂಥ ಪಠ್ಯಗಳು ಪೂರ್ವ ನಿರ್ಧಾರಿತವಾದ ಎಂದು ಬಾರ್ಥೆ ರೂಪಕಾತ್ಮಕವಾಗಿ ನುಡಿಯು 
ದಾರಿಯಲ್ಲಿ ಓದುಗರನ್ನು ಕರೆದೊಯ್ಯಲು ತಾನೆ . ಸಂರಚನಾವಾದವು ಪಠ್ಯ ಕೇಂದ್ರಿತ 
ಬಯಸುತ್ತವೆ . ಆದರೆಇಂಥ ಪಠ್ಯವನ್ನು ಬೇರೆ ವಾದದ್ದು. ಆದರೂ ಅದು ವಾಚಕಾಭಿಮುಖ 
ರೀತಿಯ ಸೈದ್ದಾಂತಿಕ ಓದುವಿಕೆಗಳಿಗೆ ಒಳ .. ವಿಮರ್ಶೆಯ ಬೆಳವಣಿಗೆಗೆ ದಾರಿ ಮಾಡಿ 
ಪಡಿಸುವುದು ಸಾಧ್ಯವಿರುತ್ತದೆ. ಪತ್ತೇದಾರಿ 

ಕೊಟ್ಟಿತು . ಅರ್ಥಗಳನ್ನು ಸಾಧ್ಯವಾಗಿಸುವ 
ಕಾದಂಬರಿಗಳು , ನಿಯತಕಾಲಿಕೆಗಳಲ್ಲಿ ಕಾಣುವ 

ವ್ಯವಸ್ಥೆಗಳ ಬಗ್ಗೆ ಆಸಕ್ತಿಹೊಂದಿದ್ದ ಸಂರಚನಾ 
ಸೂಪರ್ ಮ್ಯಾನ್ , ಫ್ಯಾಂಟಂ ಮುಂತಾದ 

ವಾದಕ್ಕೆ ಪಠ್ಯವೆಂಬುದು ಹಲವುಕೊಟೇಶನ್ 
ಚಿತ್ರಕಥೆಗಳು ಸಂವೃತ ಪಠ್ಯದ ನಿದರ್ಶನಗಳು . 

ಗಳ ನೇಯ್ಕೆ' ಎಂಬಂತೆ ಕಂಡರೆ ಓದುಗರು 
ಇಕೋ ಇಂಥ ಪಠ್ಯಗಳಿಗಿಂತ ಭಿನ್ನವಾದ 

ಪಠ್ಯವೊಂದರ ಅರ್ಥಗಳನ್ನು ಸಂಸ್ಕರಿಸಿ ರೂಪಿ 
ಪಠ್ಯಗಳನ್ನು ತೆರೆದ ಪಠ್ಯಗಳು ಎನ್ನುತ್ತಾನೆ . 

ಸುವ ಕೇಂದ್ರಗಳಂತೆ ಕಂಡರು . ಸಂರಚನಾ 
ಅವನು ಜೇಮ್ಸ್ ಜಾಯ್ನ ಯೂಲಿಸಿಸ್‌ 

ವಾದದ ದೃಷ್ಟಿಯಲ್ಲಿ ಓದುಗರು ವ್ಯಕ್ತಿಗಳಲ್ಲ, 
ಪಠ್ಯವನ್ನು ತೆರೆದ ಪಠ್ಯವೆನ್ನುತ್ತಾನೆ. ಕನ್ನಡದ 

ಅರ್ಥಗಳು ರೂಪುಗೊಳ್ಳುವ ಆದರ್ಶ ತಾಣ 
ಕುಸುಮಬಾಲೆಯಂಥವನ್ನು ತೆರೆದ ಪಠ್ಯ ಅಥವ 

ಗಳು . ಪಠ್ಯವೆಂಬುದು ಅಚ್ಚಾದ ಪದಗಳ 
ಒಂದು ನಿದರ್ಶನವೆಂದು ನೋಡಬಹುದು. 

ಸಾಲುಗಳಲ್ಲ. ಅವುಗಳಿಗೆ ಲೇಖಕ - ದೇವರು 
ಇಂಥ ಪಠ್ಯಗಳನ್ನು ಓದುವಾಗ ಅವುಗಳ 

ಉದ್ದೇಶಿಸಿದ ಒಂದು ಅರ್ಥ ಇರುವುದಿಲ್ಲ. 
ಉತ್ತಮ ಓದುಗನ ಸ್ವರೂಪವೆಂಥದು ಎಂಬು 

' ಪಠ್ಯವೆಂಬುದು ಬಹು ಆಯಾಮಗಳುಳ್ಳ 
ದನ್ನು ಆಯಾ ಪಠ್ಯಗಳ ಒಳಗಿನಿಂದಲೇ 
ನಿರ್ಧರಿಸಬಹುದು . ' ತೆರೆದ ಪಠ್ಯಗಳು ' 

ದೇಶ'; ಈ ದೇಶದಲ್ಲಿ ಅಸಂಖ್ಯಾತ ಸಂಸ್ಕೃತಿ 
ಓದುಗನ ಸ್ವರೂಪ ಮತ್ತು ವ್ಯಾಖ್ಯಾನದ 

ಕೇಂದ್ರ' ಗಳಿಂದ ಬಂದ 'ಮೂಲ' ವೆಂಬುದು 
ಸ್ವರೂಪ ಆಯಾ ಪಠ್ಯಗಳ ರಚನೆಯ ಭಾಗವೇ 

ಯಾವುದೂ ಇಲ್ಲದ ಅನೇಕ ಬಗೆಯ ಬರವಣಿ 
ಅಂಶ ಆಗಿರುತ್ತವೆ . 'ಫಿನಿಗನ್ ವೇಕ್ ಕಾದಂಬ 

ಗೆಗಳು' ಪಠ್ಯದಲ್ಲಿ ಹಾಸುಹೊಕ್ಕಾಗಿರುತ್ತವೆ; 
ರಿಯ ಆದರ್ಶ ಓದುಗ ಕ್ರಿ . ಪೂ . ಎರಡನೆಯ 

` ಪಠ್ಯಕ್ಕೆ ಲೇಖಕನೊಬ್ಬನು ಇದ್ದಾನೆ ಎಂದು 
ಶತಮಾನದ ಗ್ರೀಕ್ ಓದುಗನಾಗಿರುವುದು 

ಒಪ್ಪುವುದೆಂದರೆ ಪಠ್ಯದ ಅರ್ಥಕ್ಕೆ ಮಿತಿಯನ್ನು 
ಸಾಧವಿಲ... ಪಠದ ರಾಚನಿಕ ಅಂಶಗಳೇ ' ಸೇರಿದಂತೆ; ' ಬರವಣಿಗೆಯನ್ನು ಬಿಡಿಸಿ 
ತಮ ಓದುಗರೆಂಥವರು ಎಂಬುದನ್ನು ಸೂಚಿಸು ನೋಡಬಹುದೇ ಹೊರತು ಒಂದು ಅರ್ಥವನ್ನು 
ತವೆ ಎಂದು ಇಕೋ ಭಾವಿಸುತ್ತಾನೆ . ಇಕೋನ ಕಂಡುಹಿಡಿಯುವುದು ಎಂಬುದಿಲ್ಲ; ' ಪಠ್ಯಕ್ಕೆ 
ಈ ಚಿಂತನೆಯನ್ನು ಲಿಸಿಬಲ್ ಮತ್ತು ಒಂದು ರಹಸ್ಯಮಯ ಅರ್ಥವನ್ನು ಅಥವ 

ಪ್ರಬಲ್ ಪಠ್ಯಗಳನ್ನು ಕುರಿತು ಬಾರ್ಥೆಯ ಅಂತಿಮ ಅರ್ಥವನ್ನು ನೀಡುವುದನ್ನು 
ಆಲೋಚನೆಗಳೊಂದಿಗೆ ಹೋಲಿಸಿ ನೋಡ ವಿರೋಧಿಸುವುದೆಂದರೆ ಅದು ಧರ್ಮಶಾಸ್ತ್ರ 
ಬಹುದು. ಈ ಬಗೆಗಿನ ವಿವರಗಳಿಗೆ ಪಠ್ಯ ವಿರುದ್ದವಾದ ಕ್ರಿಯೆ ... ಬಿಡುಗಡೆಯ 
ಉಲ್ಲೇಖ ನೋಡಿ. 

ಚಟುವಟಿಕೆ ; ಅರ್ಥವನ್ನು ಖಚಿತಗೊಳಿಸಲು 


೩೬೬ | ವಿಮರ್ಶೆಯ ಪರಿಭಾಷೆ 


ನಿರಾಕರಿಸುವುದು ನಿಜವಾದ ಕ್ರಾಂತಿಕಾರಿ ವಾದ ವಸ್ತು ; ಅದರಲ್ಲಿ ಹಲವು ಬಗೆಯ ಅರ್ಥ 
ಚಟುವಟಿಕೆ , ಏಕೆಂದರೆ ಅದು ದೇವರನ್ನೂ , ಗಳು ಲಭ್ಯವಾಗಿರುತ್ತವೆ; ಓದುಗರ ಮೇಲೆ 
ದೇವರ ಪ್ರತಿನಿಧಿಗಳಾದ ವಿಚಾರ , ವಿಜ್ಞಾನ ಕೃತಿಯೊಂದು ಉಂಟುಮಾಡುವ ಪರಿಣಾಮದ 
ಮತ್ತು ಕಾನೂನುಗಳನ್ನು ತಿರಸ್ಕರಿಸುವ ಕ್ರಿಯೆ ' ಭ್ರಮೆಯನ್ನು ಗಮನಕ್ಕೆ ತೆಗೆದುಕೊಳ್ಳದೆ ವಸ್ತು 
ಎಂದು ಬಾರ್ಥೆ ಹೇಳುತ್ತಾನೆ. ಬಾರ್ಥೆ ತನ್ನ ನಿಷ್ಠವಾಗಿಯೇ ಕೃತಿಯನ್ನು ವಿಶ್ಲೇಷಿಸಬೇಕು 
ಪ್ರತಿಪಾದನೆಗಳಿಂದ ಲೇಖಕ ಕೇಂದ್ರಿತ ಅರ್ಥದ ಎಂಬ ಧೋರಣೆಗಳು ಅಮೇರಿಕನ್ ನವ್ಯ 
ನಿರಾಕರಣೆಯಿಂದ ಪಾಶ್ಚಾತ್ಯ ಜಗತ್ತಿನ ಅಧಿಕಾರ ವಿಮರ್ಶೆಯ ಕೇಂದ್ರ ಕಲ್ಪನೆಗಳಾಗಿದ್ದವು. ಇದಕ್ಕೆ 
ಕೇಂದ್ರಗಳನ್ನು ಪ್ರಶ್ನಿಸುವ ರಾಜಕೀಯ ನಿಲು ಪ್ರತಿಯಾಗಿ ಓದುಗರ ಪ್ರತಿಕ್ರಿಯೆಗೆ ಪ್ರಾಮುಖ್ಯ 
ವನ್ನೂ ತಾಳುತ್ತಾನೆ . 

ನೀಡಬೇಕೆನ್ನುವ ವಾದವು ಬೆಳೆಯಿತು. 
ಹಾನ್ಸ್ ರಾಬರ್ಟ್ ಜಾಸ್ ೧೯೮೨ರಲ್ಲಿ ಅಮೇರಿಕೆಯ ವಿಮರ್ಶಕ ಡೇವಿಡ್ ಬೀಚ್ 
ಪ್ರಕಟಿಸಿದ ಈಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ತನ್ನ ಸಭೆಕ್ಟಿವ್ ಕ್ರಿಟಿಸಿಸಂ ( ೧೯೭೮) ಎಂಬ 
ಅಂಡ್ ಲಿಟರರಿ ಹರ್ಮೆನ್ಮೂಟಿಕ್ಸ್ ಪುಸ್ತಕದಲ್ಲಿ ಕೃತಿಯಲ್ಲಿ ವಸ್ತುನಿಷ್ಠ ಓದುವಿಕೆಯೂ ಕೇವಲ 
ಓದುಗರ ನಿರೀಕ್ಷೆಗಳ ದಿಗಂತವೆಂಬ ಒಂದು ತಾತ್ವಿಕ ಸಿದ್ಧಾಂತವೇ ಹೊರತು ವಾಸ್ತವವಲ್ಲ 
ಕಲ್ಪನೆಯನ್ನು ಮಂಡಿಸುತ್ತಾನೆ . ಸಾಹಿತ್ಯ ಎಂದು ಪ್ರತಿಪಾದಿಸುತ್ತಾನೆ. ತರಗತಿಗಳಲ್ಲಿ ನಡೆ 
ಪ್ರಕಾರದ ಲಕ್ಷಣಗಳು , ಸಾಹಿತ್ಯಕ ಮತ್ತು ಸಿದ ಪ್ರಯೋಗಗಳನ್ನು ಆಧರಿಸಿ ಸಾಹಿತ್ಯ 
ಚಾರಿತ್ರಿಕ ಸಂಬಂಧಗಳ ಅವ್ಯಕ್ತ ಸ್ವರೂಪ, ಕಲ್ಪನೆ ಕೃತಿಯೊಂದಕ್ಕೆ ಓದುಗರು ತೋರುವ ಪ್ರತಿಕ್ರಿಯೆ 
ಮತ್ತು ವಾಸ್ತವಗಳ ವಿರೋಧದ ಸ್ವರೂಪ, ಗಳು ಅವರವರ ಗುಣಸಭಾವಗಳನ್ನು ಆಧರಿಸಿ 
ಸಾಮಾನ್ಯ ಭಾಷೆ ಮತ್ತು ಕಾವ್ಯ ಭಾಷೆಗಳ 

ರೂಪುಗೊಳ್ಳುತ್ತವೆ ಎಂದಿದ್ದಾನೆ.' 
ವಿರೋಧದ ಸ್ವರೂಪ ಇವೆಲ್ಲ ಸೇರಿ ಪಠ್ಯವೊಂ 
ದರ ಓದುವಿಕೆಯಲ್ಲಿ ಏನನ್ನು ನಿರೀಕ್ಷಿಸುತ್ತೇವೆ 

ಹೆರಾಲ್ಡ್ ಬ್ಲೂಮ್ ಓದುಗರ ಪ್ರತಿಕ್ರಿಯೆಗಳ 
ಎಂಬುದರ ದಿಗಂತಗಳು ವಿಸ್ತಾರಗೊಳ್ಳುತ್ತವೆ 

ಸ್ವರೂಪವನ್ನು ವಿವರಿಸಲು ಸಿಗ್ರಂಡ್ ಫ್ರಾಯ್ನ 
ಅಥವ ಸಂಕೋಚಗೊಳ್ಳುತ್ತವೆ . ಇದರಿಂದಾಗಿ 

ಪರಿಕಲ್ಪನೆಗಳ ನೆರವನ್ನು ಪಡೆಯುತ್ತಾನೆ. 
ಪಠ್ಯವೊಂದರ ಭಿನ್ನ ಓದುವಿಕೆಗಳು , ವ್ಯಾಖ್ಯಾನ 

ಲೇಖಕನೊಬ್ಬನ ಮನಸ್ಸಿನಲ್ಲಿ ಅಡಗಿರುವ ಭ್ರಮೆ 
ಗಳು ಸಾಧ್ಯವಾಗುತ್ತವೆ ಎನ್ನುತ್ತಾನೆ. 

ಅಥವಾ ನಿರ್ಬಂಧಗಳು ಮತ್ತು ಸಮರ್ಥನೆಗಳು 

ಪರಸ್ಪರ ಬೆರೆತು ಲೇಖಕನ ವ್ಯಕ್ತಿತ್ವವನ್ನು ರೂಪಿ 
ಸಂರಚನೋತ್ತರವಾದವೆಂದೇ ಹೆಸರುಪಡೆದಿ 

ಸುತ್ತವೆ. ಅಂತೆಯೇ ಓದುಗರ ಆಳ ಮನಸ್ಸಿ 
ರುವ ನಿರಚನಾವಾದವು ಭಾಷಿಕ ಮತ್ತು 

ನಲ್ಲಿಯೂ ಕೆಲವು ಬಯಕೆಗಳು , ಪ್ರತಿಬಂಧನೆ 
ಸಾಹಿತ್ಯಕ ಸಂಹಿತೆಗಳು ಕೃತಿಯ ವ್ಯಾಖ್ಯಾನವನ್ನು 

ಗಳು ಮತ್ತು ಸಮರ್ಥನೆಗಳು ಇರುತ್ತವೆ. 
ನಿಯಂತ್ರಿ ಸುತ್ತವೆ , ಪಠ್ಯದ ಓದುವಿಕೆಯನ್ನು 

ಓದುವಿಕೆಯಲ್ಲಿ ಇವೆರೆಡು ವ್ಯಕ್ತಿತ್ವಗಳ ಕೊಡು 
ವ್ಯತ್ಯಸ್ತಗಳ ಲೀಲೆ ಎಂದೂ ಅಸಂಖ್ಯಾತವಾದ 

ಕೊಳ್ಳುವಿಕೆ ನಡೆಯುತ್ತವೆ . ಓದುಗರು ಕೃತಿ 
ಪರಸ್ಪರ ವಿರುದ್ಧವೂ ಆದ ಖಚಿತತೆ ಇಲ್ಲದ 

ಯೊಂದರ ಕಾಲ್ಪನಿಕ ಅಂಶಗಳನ್ನು ತಮ್ಮ ಅಗತ್ಯ 
ಅರ್ಥಗಳ ಸೃಷ್ಟಿಯೆಂದೂ ಭಾವಿಸುತ್ತದೆ . ವಿವರ 

ಗಳಿಗೆ ಅನುಗುಣವಾಗಿ ಅರ್ಥಪೂರ್ಣ 
ಗಳಿಗೆ ವಿರಚನಾವಾದ ನಮೂದುನೋಡಿ. 

ಪರಿಪೂರ್ಣತೆ' ಯಾಗುವಂತೆ ರೂಪಿಸಿಕೊಳ್ಳು 
ಅಮೇರಿಕೆಯಲ್ಲಿ ವಾಚಕ ಕೇಂದ್ರಿತ ವಿಮರ್ಶೆ ತ್ತಾರೆ . ಆದ್ದರಿಂದಲೇ ಯಾರೇ ಇಬ್ಬರು 
ಯು ಬೇರೆಯದೇ ರೂಪವನ್ನು ಪಡೆಯಿತು. ಓದುಗರ ಪ್ರತಿಕ್ರಿಯೆಗಳು ಸರಿಸಮಾನವಾಗಿರು 
ಸಾಹಿತ್ಯಕ ಕೃತಿಯು ಒಂದು ಸ್ವಯಂಪೂರ್ಣ ವುದು ಸಾಧ್ಯವಿಲ್ಲ . 


ವಿಮರ್ಶೆಯ ಪರಿಭಾಷೆ | ೩೬೭ 


ಅಮೇರಿಕಾದ ಮತ್ತೊಬ್ಬ ವಿಮರ್ಶಕ ಹೆರಾಲ್ಡ್ ಬರಲಿರುವ ಪದಗಳು ಓದುಗನಊಹೆಯನ್ನು 
ಬ್ಲೂಮ್ ಫ್ರಾಯ್ ಕಲ್ಪನೆಗಳನ್ನು ಮತ್ತಷ್ಟು ನಿಜ ಮಾಡಲೂಬಹುದು. ಸಾಮಾನ್ಯವಾಗಿ 
ಸೂಕ್ಷ್ಮ ವಾದ ರೀತಿಯಲ್ಲಿ ಆ ಓದುವಿಕೆಗೆ ಓದುಗನ ಊಹೆ ತಪ್ಪಾಗಿರುವುದೇ ಹೆಚ್ಚು. 
ಅನ್ವಯಿಸುತ್ತಾನೆ . ನಮ್ಮ ಮನಸ್ಸಿನ ಆಳದಲ್ಲಿ ಆದರೆ ಫಿಶ್‌ನ ಪ್ರಕಾರ ಉಕ್ತಿಯೊಂದರ 
ಅದುಮಿಟ್ಟಿರುವ ಆಸೆಗಳು ನಮ್ಮ ಎಚ್ಚರದ ಅರ್ಥ' ವು ಓದುಗನ ' ಅನುಭವ- ಇಡೀ 
ಮನಸ್ಥಿತಿಯಲ್ಲಿ ನಮಗೇ ವ್ಯಕ್ತವಾಗದಂತೆ ತಡೆ ಅನುಭವ' ವಾಗಿರುತ್ತದೆಯೇ ಹೊರತು ಪೂರ್ವ 
ಯಲು ನಮ್ಮ ವ್ಯಕ್ತಿತ್ವವು ಕೆಲವು ಪ್ರತಿಬಂಧದ ನಿರ್ಧಾರಿತ ಅಂತಿಮ ಫಲಿತಾಂಶವಲ್ಲ. 
ನಿಲುವುಗಳನ್ನು ರೂಪಿಸಿಕೊಂಡಿರುತ್ತದೆ. ಓದುಗನ ಊಹೆಯ ತಪ್ಪುಗಳೂ ಕೂಡ 
ಫ್ರಾಯ್ ಇವನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ' ಲೇಖಕನ ಭಾಷೆಯು ಒದಗಿಸುವ ಅನುಭವದ 
ಎನ್ನುತ್ತಾನೆ . ನಮ್ಮ ದೈನಂದಿನ ಬದುಕಿಗೆ ಇಂಥಹ ಭಾಗವೇ ಆಗಿರುತ್ತವೆ' ಎಂದು ಫಿಶ್ ಹೇಳು 
ಪ್ರತಿಬಂಧಗಳು ಅವಶ್ಯಕ. ಮನಶ್ಯಾಸ್ತದ ಈ ತಾನೆ. ಈ ತಪ್ಪುಗಳೂ ಪಠ್ಯದ ಅರ್ಥದ ಭಾಗ 
ತತ್ವವನ್ನು ಬ್ಲೂಮ್ ಓದುವಿಕೆಗೆ ಅನ್ವಯಿಸು ವೇ ಆಗಿರುತ್ತವೆ . ಹದಿನೇಳನೆಯ ಶತ ಮಾನದ 
ತಾನೆ. ಕವಿಯು ರಚಿಸಿದ ಪಠ್ಯದ ಪರಿಣಾಮವು ಪ್ಯಾರಡೈಸ್ ಲಾಸ್ಟ್ ಮತ್ತು ಇತರ ಕೃತಿಗಳಿಗೆ 
ತನ್ನ ಕಾಲ್ಪನಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತದೆ ಎಂಬ ತನ್ನ ಸಿದ್ದಾಂತವನ್ನು ಅನ್ವಯಿಸಿ ಓದುಗರ 
ಆತಂಕದಿಂದ ಓದುಗರು ಉದ್ದೇಶಪೂರ್ವಕ ಊಹೆಯ ತಪ್ಪುಗಳೂ ಹೇಗೆ ಸುಸಂಬದ್ಧ 
ವಾಗಿ ಅಥವಾ ತಮಗೆ ಅರಿವಿಲ್ಲದಂತೆ ಪಠ್ಯ ವಾಗಿರುತ್ತವೆ, ಅನುಭವ- ಅರ್ಥದ ಭಾಗವಾ 
ವನ್ನು ' ತಪ್ಪಾಗಿ' ಓದಿಕೊಳ್ಳುತ್ತಾರೆ. ಹೆರಾಲ್ಡ್ ಗಿರುತ್ತವೆ ಎಂಬುದನ್ನು ತೋರಿಸಿಕೊಡುತ್ತಾನೆ. 
ಬ್ಲೂಮ್‌ನ ಪ್ರಕಾರ ಎಲ್ಲಾ ಓದುವಿಕೆಗಳೂ 

ಫಿಶ್ ೧೯೭೦ರಲ್ಲಿ ಬರೆದ ಲಿಟರೇಚರ್ ಇನ್ 
ತಪ್ಪಾದ ಓದುವಿಕೆಗಳೇ . ಆದರೆ ಕೆಲವು ದೃಢ 

ದಿ ರೀಡರ್ : ಅಫೆಕ್ಟಿವ್ ಸ್ಟೈಲಿಸ್ಟಿಕ್ಸ್ ಎಂಬ 
ವಾಗಿದ್ದರೆ ಇನ್ನು ಕೆಲವು ದುರ್ಬಲವಾಗಿರುತ್ತವೆ | 

ಪ್ರಬಂಧದಲ್ಲಿ ಈ ಪ್ರತಿಪಾದನೆಗಳನ್ನು ಮಾಡು 

ವಾಗ ಸಾಹಿತ್ಯಕ ಪಠ್ಯಗಳನ್ನು ಓದುವ ಕ್ರಮದ 
ಸ್ನಾನಿ ಫಿಶ್ ಪರಿಣಾಮ ಶೈಲಿಶಾಸ್ತ್ರ ( ಅಫೆಕ್ಟಿವ್ ಬಗ್ಗೆ ಸರ್ವವ್ಯಾಪಿಯಾದ ಸಂಗತಿಗಳನ್ನು ಗುರುತಿ 
ಸ್ಟೈಲಿಸ್ಟಿಕ್ಸ್) ದ ಪ್ರತಿಪಾದಕ, ಹಾಳೆಯ ಮೇಲೆ ಸುವ ಅಪೇಕ್ಷೆ ಅವನದಾಗಿತ್ತು. ನಂತರದ ವರ್ಷ 
ಅಚ್ಚಾದ ಪದಗಳು ದೇಶಸ್ಥವಾದವು. ಅವು ಗಳಲ್ಲಿ ಆತ ವ್ಯಾಖ್ಯಾನಕಾರ ಸಮೂಹಗಳು ( ಇಂಟರ್ 
' ಸಾಹಿತ್ಯಕ ಸಾಮರ್ಥ್ಯವಿರುವ' 'ತಿಳಿವಳಿಕಸ್ಥ ಪ್ರೆಟಿವ್ ಕಮ್ಯುನಿಟೀಸ್) ಎಂಬ ಹೊಸ ಪರಿಕಲ್ಪನೆ 
ಓದುಗರಲ್ಲಿ ಕಾಲಸ್ಥವಾದ ಅನುಭವ ಪ್ರವಾಹ ಯೊಂದನ್ನು ಮಂಡಿಸಿದ . ಒಂದೊಂದು 
ವಾಗಿ ಮಾರ್ಪಡುತ್ತವೆ. ಅಚ್ಚಾದ ಪಠ್ಯವನ್ನು ಸಾಹಿತ್ಯಕ ಪಠ್ಯಕ್ಕೂ ಅದರದ್ದೇ ಆದ ಹಲವಾರು 
ಓದುವಾಗ ' ಓದುಗನ ಕಣ್ಣು ಆರಂಭದಲ್ಲಿ ಓದುಗ ಸಮೂಹಗಳು ಅಥವ ಬಳಗಗಳು 
ಮೊದಲನೆಯ ಪದವನ್ನು ಮಾತ್ರ ಓದಿರುತ್ತದೆ , ಇರುತ್ತವೆ . ಇಂಥ ಒಂದೊಂದು ಬಳಗವೂ 
ನಂತರ ಎರಡನೆಯದು, ಮೂರನೆಯದು, ತನ್ನದೇ ಆದ ಓದಿನ ತಂತ್ರ ಮತ್ತು ಪೂರ್ವಾ 
ಹೀಗೆ ಮುಂದುವರೆಯುತ್ತದೆ. ಒಂದೊಮ್ಮೆ ಗ್ರಹಗಳನ್ನು ಸಮಾನವಾಗಿ ಹೊಂದಿರುತ್ತವೆ. 
ಓದುವಿಕೆಯನ್ನು ಕೊಂಚ ನಿಲ್ಲಿಸಿದಾಗ ಓದುಗ ಒಂದೊಂದು ಓದುಗ ಸಮೂಹವೂ ತನ್ನ 
ಮುಂದೆ ಬರಲಿರುವ ಪದಗಳನ್ನು ಊಹಿಸುತ್ತಾ ಓದಿನ ತಂತ್ರಕ್ಕೆ ಅನುಸಾರವಾಗಿ ವಸ್ತುನಿಷ್ಠ 
ಅದುವರೆಗೆ ಓದಿದ್ದರ ಅರ್ಥವನ್ನು ಮನಸ್ಸಿನಲ್ಲಿ ವೆಂಬಂತೆ ತೋರುವ ಪಠ್ಯದ ಲಕ್ಷಣಗಳನ್ನು , 
ರೂಪಿಸಿಕೊಳ್ಳುತ್ತಾನೆ . ಪಠ್ಯದಲ್ಲಿ ಮುಂದೆ ಪಠ್ಯದ ಉದ್ದೇಶ, ನಿರೂಪಕ ಮತ್ತು ಲೇಖಕ 


ಅಷ್ಟೆ. 


೩೬೮ | ವಿಮರ್ಶೆಯ ಪರಿಭಾಷೆ 


ವ್ಯಕ್ತಿತ್ವ' ಗಳನ್ನು ಸೃಷ್ಟಿಸಿಕೊಳ್ಳುತ್ತವೆ . ಆದ್ದ ತೋರುವ ಪ್ರತಿಕ್ರಿಯೆ , ಮಾಡುವ ವ್ಯಾಖ್ಯಾನ 
ರಿಂದಲೇ ಸಾಹಿತ್ಯಕ ಪಠ್ಯದ ಸಾರ್ವಕಾಲಿಕ ಮತ್ತು ನೀಡುವ ಮೌಲ್ಯಗಳು ಐಡಿಯಾಲಜಿ , 
ಓದಿನ ವಿಧಾನ ಒಂದೇ ಆಗಿರಲು ಸಾಧ್ಯವಿಲ್ಲ, ಜನಾಂಗ , ವರ್ಗ ಮತ್ತು ಲಿಂಗ ಆಧಾರಿತವಾಗಿ 
ತಮ್ಮ ಓದಿನ ವಿಧಾನ ಮತ್ತು ತಮ್ಮ ವ್ಯಾಖ್ಯಾನ ರುತ್ತವೆ ಎಂಬುದನ್ನು ಎತ್ತಿ ತೋರಿಸುತ್ತಿದ್ದಾರೆ . 
ಮೌಲಿಕವಾದದ್ದು ಎಂದು ಓದುಗರು ಭಾವಿ 

ನೋಡಿ: ವಿರಚನಾವಾದ , ಪ್ರಕ್ರಿಯಾವಾದ , 
ಸಿದರೂ ಅದು ನಿಜವಾಗಿ ತಮ್ಮ ಬಳಗದ ಇತರ 

ಸ್ವೀಕಾರ ಸಿದ್ದಾಂತ , ಮನೋವಿಶ್ಲೇಷಣಾತ್ಮಕ 
ಓದುಗರೊಂದಿಗೆ ಸಮಾನವಾಗಿ ಹಂಚಿಕೊಂಡಿ 

ವಿಮರ್ಶೆ , ಸಂರಚನಾವಾದ ನಮೂದುಗಳು . 
ರುವ ಪೂರ್ವಾಗ್ರಹಗಳನ್ನೇ ಆಧರಿಸಿದ್ದಾಗಿರುತ್ತದೆ 
ಎಂದು ಫಿಶ್ ೧೯೮೦ರಲ್ಲಿ ಬರೆದ ಈಸ್ 

ಹೆಚ್ಚಿನ ಓದಿಗೆ: ವಾಚಕಾಭಿಮುಖ ವಿಮರ್ಶೆಯ 

ಪ್ರಾಥಮಿಕ ಆಕರಗಳು : David Bleich , Subjective 
ದೇರ್ ಎ ಪಠ್ಯ ಇನ್‌ದಿಸ್‌ಕ್ಲಾಸ್ ? ದಿ ಅಥಾ 

Criticism , ( ೧೯೭೮) Umbreto Eco, The Role of 
ರಿಟಿ ಆಫ್ ಇಂಟರ್‌ಪ್ರೆಟಿವ್ ಕಮ್ಯುನಿಟೀಸ್ the Reader: Explorations in the Semiotics of Texts 
ಎಂಬ ಲೇಖನದಲ್ಲಿ ವಾದವನ್ನು ಮಂಡಿಸು 

( ೧೯೭೯ ) Stanley Fish , Surprised by Sin : The 

Reader in “ Paradise Lost ' ( ೧೯೬೭) ಮತ್ತು Sel 
ತಾನೆ. ಇವನ ವಾದಕ್ಕೆ ಸಮರ್ಥನೆಯನ್ನು 

Consuming Aritifacts : The Experience of Seven 
ಒದಗಿಸುವ ಒಂದು ನಿದರ್ಶನವನ್ನು ನೋಡ teenth Century Literature ( ೧೯೭೨) Norman 
ಬಹುದು. ವಚನಪಠ್ಯಗಳಿಗೆ ಧಾರ್ಮಿ ಕ ಓದಿನ Holand , The Dynamics of Literary Response 
ತಂತ್ರವನ್ನು ಅನುಸರಿಸುವ, ನವ್ಯ ವಿಮರ್ಶೆಯ 

( ೧೯೬೮) ಮತ್ತು Five Readesr Reading ( ೧೯೭೫) 
ಪಂಥದ ಓದಿನ ತಂತ್ರಗಳನ್ನು ಅನುಸರಿಸುವ 

Wolfgang Iser, The Implied Reader ( ೧೯೭೪) 

ಮತ್ತು The Act of Reading: A Theory of Aesthetic 
ಮತ್ತು ಬಂಡಾಯ ಸಾಹಿತ್ಯದ ಓದಿನ ಕ್ರಮ 

Response ( ೧೯೭೮) ವಾಚಕಾಭಿಮುಖ ವಿಮರ್ಶೆ 
ಗಳನ್ನು ಒಪ್ಪುವ ಓದುಗ ಬಳಗದವರು ನೀಡುವ ಯನ್ನು ಕುರಿತ ಇತರ ಬರಹಗಳು: ಸಿ . ಎನ್ . ರಾಮ 
ಅವರವರ ಮಟ್ಟಿಗೆ ವಸ್ತುನಿಷ್ಠವೆಂಬಂತೆಯೇ ಚಂದ್ರನ್ , ಸಾಹಿತ್ಯ ವಿಮರ್ಶೆ ( ೧೯೯೭) ಓ .ಎಲ್ . 
ತೋರುವ ವ್ಯಾಖ್ಯಾನಗಳನ್ನು ಗಮನಿಸಿ ಅಥವ 

ನಾಗಭೂಷಣಸ್ವಾಮಿ , ಇಂದಿನ ಹೆಜ್ಜೆ ( ೧೯೯೭) 

Jonathan Culler, Structuralist Poetics,( ೧೯೭೫) 
ಕಾರಂತ ಮತ್ತು ಕುವೆಂಪು ಅವರು ತಮ್ಮ ಕಾದಂ 

ಮತ್ತು The Pursuit of Signs (೧೯೮೧) Peter J. 
ಬರಿಗಳಲ್ಲಿ ಚಿತ್ರಿಸಿರುವ ದಲಿತರ ಬದುಕಿನ ಬಗ್ಗೆ Rabinowtiz , Before Reading : Narrative Conven 
ಇರುವ ಭಿನ್ನವ್ಯಾಖ್ಯಾನಗಳನ್ನು ಗಮನಿಸಿ . ಈ tions and the Politics of Interpretation, ( ೧೯೮೭) 

Judith Fetterley , The Resisting Reader ( ೧೯೭೮) 
ನಿದರ್ಶನಗಳು ಆಯಾ ಓದುಗ ಸಮುದಾಯ 

E ; izabeth A . Flynn and Patrocino Schweikart , 
ಗಳು ಅಂಗೀಕರಿಸಿರುವ ಪೂರ್ವಾಗ್ರಹಗಳಿಂದ eds., Gender and Reading: Essays on Readers, 
ಕಾದಂಬರಿಗಳ ಓದುವಿಕೆ ರೂಪುಗೊಂಡಿರು Texts and Contexts ( ೧೯೮೬ ) Elizabeth Freund, 

The Return of the Reader: Reader Response Criti 
ವುದನ್ನು ಸೂಚಿಸುತ್ತದೆ. 

cism ( ೧೯೮೭ ) 
ಕಳೆದ ಎರಡು ದಶಕಗಳಿಂದೀಚೆಗೆ ಸಾಹಿತ್ಯಾ ೨೩೨. ವಿರಚನೆ , ನಿರಚನೆ Deconstruction 
ಧ್ಯಯನದ ಸಾಂಸ್ಕೃತಿಕ ಮತ್ತು ರಾಜಕೀಯ ಡಿಕನ್ಸ್ಟ್ರಕ್ಷನ್ ಓದುವಿಕೆಯ ವಿಧಾನ , ಅರ್ಥೈ 
ಮುಖಗಳಿಗೆ ಹೆಚ್ಚಿನ ಒತ್ತು ದೊರೆಯುತ್ತಿರು ಸುವಿಕೆಯ ಒಂದು ತತ್ವ , ಸಾಹಿತ್ಯ ವಿಮರ್ಶೆಗೆ 
ವುದನ್ನು ಕಾಣಬಹುದು. ಈಗಿನ ವಾಚಕಾಭಿ ಸಂಬಂಧಿಸಿದಂತೆ ಇದನ್ನು ಹೀಗೆ ವಿವರಿಸ 
ಮುಖ ವಿಮರ್ಶಕರು ಓದುವಿಕೆಯನ್ನು ನಿರ್ದಿಷ್ಟ ಬಹುದು - ಪಠ್ಯವೊಂದರ ಅರ್ಥದ ಗಡಿಗಳನ್ನು 
ಚಾರಿತ್ರಿಕ ಪರಿಸರದಲ್ಲಿ ಸ್ಥಾಪಿಸಿ ವಿವರಿಸಲು ನಿರ್ಧರಿಸಲು, ಪಠ್ಯದ ಸಮಗ್ರತೆ ಅಥವ ಐಕ್ಯತೆ 
ಪ್ರಯತ್ನಿಸುತ್ತಿದ್ದಾರೆ . ಪಠ್ಯವೊಂದಕ್ಕೆ ಓದುಗರು ಯನ್ನು ಗೊತ್ತುಪಡಿಸಲು , ಖಚಿತಪಡಿಸಿ 


ವಿಮರ್ಶೆಯ ಪರಿಭಾಷೆ | ೩೬೯ 


ಕೊಳ್ಳಲು ಭಾಷಾ ವ್ಯವಸ್ಥೆಯು ಸಮರ್ಪಕವಾದ ಅಥವ ದಮನಿಸಲಾಗುತ್ತದೆ. ಆದರೆ ಮನ್ನಣೆ 
ನೆಲೆಯನ್ನು ಒದಗಿಸುತ್ತದೆ ಎಂಬ ನಂಬಿಕೆಯನ್ನು ಯನ್ನು ಪಡೆಯುವ ಅರ್ಥ ನಿರಾಕರಿಸಲಾದ 
“ ಅಸ್ಪೋಟಿಸುವ' ಅಥವ ' ಬುಡಮೇಲು' ಅರ್ಥವನ್ನೆ ಆಧಾರ ಮಾಡಿಕೊಂಡಿರುತ್ತದೆ 
ಮಾಡುವ ಒಂದು ಸಿದ್ದಾಂತ ಮತ್ತು ಪ್ರಯೋಗ, ಮತ್ತು ಈ ಅರ್ಥವೂ ನಾವು ತಿಳಿದಷ್ಟು 
ಪಠ್ಯದೊಳಗೇ ಇದ್ದು ಪರಸ್ಪರ ಘರ್ಷಿಸುವ ಖಚಿತವಾದದ್ದಲ್ಲ ಎಂದು ವಿರಚನೆ ತಿಳಿಸುತ್ತದೆ. 
ಶಕ್ತಿಗಳು ಅರ್ಥ ಮತ್ತು ಬಂಧದ ತೋರಿಕೆಯ ಅರ್ಥವೆಂಬುದು ಎಂದೂ ಖಚಿತವಾಗದ 
ಖಚಿತತೆಯನ್ನು ಕರಗಿಸುತ್ತವೆ , ಸಂಕೀರ್ಣ ` ಭಾಷಾಲೀಲೆ ಎಂದು ಭಾವಿಸುತ್ತದೆ . 
ವಾದ , ಪರಸ್ಪರ ಸುಸಂಗತವಲ್ಲದ, ನಿರ್ಧರಿ ಡಿಕನ್ಸ್ಟ್ರಕ್ಷನ್ ಎಂಬ ಪರಿಕಲ್ಪನೆಯನ್ನು 
ಸಲು ಆಗದ ಅನಂತ ಸಾಧ್ಯತೆಗಳನ್ನು ತೋರುವ 

ಹೆಸರಿಸಿದವನು , ಅದರ ತತ್ವವನ್ನು ವಿವರಿಸಿದ 
ಬಗೆಯನ್ನು ಗುರುತಿಸುವುದು ಡಿಕನ್ಸ್ಟ್ರಕ್ಷನ್‌ನ ವನು ಫ್ರಾನ್ಸ್‌ನ ಚಿಂತಕ ಜಾಕ್ವೆಸ್ ಡೆರೀಡಾ. 
ಓದುವಿಕೆಯ ಉದ್ದೇಶವಾಗಿರುತ್ತದೆ . ೧೯೬೩ರಲ್ಲಿ ಜಾನ್‌ಹಾಪ್‌ಕಿನ್ಸ್ ವಿಶ್ವವಿದ್ಯಾಲ 
ಪಠ್ಯವೊಂದನ್ನು ಅತಿ ನಿಕಟ ಓದುವಿಕೆಗೆ ಯದಲ್ಲಿ ಮಂಡಿಸಿದ ಸ್ಪಕ್ಟರ್ , ಸೈನ್ , ಅಂಡ್ 
ಒಳಪಡಿಸಿ , ಅದರ ಒಂದೊಂದೂ ಅಂಗಗಳ ಪ್ಲೇ ಇನ್ ದಿ ಡಿಸ್ಕೋರ್ಸ್ ಆಫ್ ಡ್ಯೂಮನ್ 
ಸಂಬಂಧವನ್ನು ಬಿಡಿಸಿ ನೋಡಿ, ಪಠ್ಯವು 

ಸೈನ್ಸಸ್ ಎಂಬ ಪ್ರಬಂಧವು ವಿರಚನಾವಾದ 
ಖಚಿತ ಅರ್ಥದ ಭ್ರಮೆಯನ್ನು ಮೂಡಿಸುವ 

ವನ್ನು ಉದ್ಘಾಟಿಸಿತು ಎಂದು ಗುರುತಿಸಲಾಗಿದೆ. 
ಸಂಯೋಜನೆ ಮಾತ್ರ ; ಸಂಯೋಜನೆಯನ್ನು 

ಜರ್ಮನ್ ಚಿಂತಕರಾದ ಫ್ರೆಡ್ರಿಕ್ ನೀಟ್ಟೆ 
ಮೀರುವ, ವಿರೋಧಿಸುವ, ಅಂಶಗಳು ಪಠ್ಯ 

ಶಗಳು ಪರ ( ೧೮೪೪- ೧೯೦೦) , ಮಾರ್ಟಿನ್ ಹೈಡಿಗರ್ 
ದೊಳಗೇ ಅಡಗಿರುತ್ತವೆ ಎಂಬುದನ್ನು ಅರಿ 

( ೧೮೮೯ - ೧೯೭೬ ) ತಮ್ಮ ಚಿಂತನೆಗಳಲ್ಲಿ 
ಯುವ ಮತ್ತು ಮಂಡಿಸುವ ಕ್ರಮ ಎಂದು 

ಜ್ಞಾನ, ಸತ್ಯ , ಚಹರೆ ಮುಂತಾದ ತತ್ವಶಾಸ್ತ್ರದ 
ವಿರಚನಾವಾದವನ್ನು ಸರಳಗೊಳಿಸಿ ವಿವರಿಸ 

ಮೂಲಕಲ್ಪನೆಗಳ ಮೌಲ್ಯ ಮತ್ತು ಉಪಯು 
ಬಹುದು. ವಿರಚನಾ ವಾದವನ್ನು ರಾಜಕೀಯ , 

ಕತೆಗಳನ್ನು ಪ್ರಶ್ನಿಸಿದ್ದರು. ಮನಶ್ಯಾಸ್ತಜ್ಞ ಸಿಗ್ರಂಡ್ 
ಇತಿಹಾಸ ಮತ್ತು ಸಾಹಿತ್ಯ ವಿಮರ್ಶೆಯ 

ಫ್ರಾನ್ಸ್ (೧೮೫೬ - ೧೯೩೯) ನ ಮನೋ 
ವಲಯಗಳಲ್ಲೂ ಬಳಸಿರುವುದುಂಟು . 

ವಿಶ್ಲೇಷಣೆಯ ವಿಧಾನವು ಮನುಷ್ಯ ಪ್ರಜ್ಞೆಯ 
ವಿರಚನಾವಾದವೆನ್ನುವುದು ಮುಖ್ಯವಾಗಿ 

ಸುಸಂಬದ್ಧತೆ ಮತ್ತು ವ್ಯಕ್ತಿತ್ವದ ಅಖಂಡತೆಗಳ 
ತತ್ವಶಾಸ್ತ್ರದ ವಲಯಕ್ಕೆ ಸೇರಿದ್ದು. ಪಾಶ್ಚಾತ್ಯ 

ಕಲ್ಪನೆಗಳೆಲ್ಲ ಬುಡ ಮೇಲಾಗುವಂತೆ ಮಾಡಿತ್ತು. 
ತತ್ವಶಾಸ್ತ್ರವು ಕೆಲವು ಗೃಹೀತಗಳನ್ನೂ ಕೆಲವು 

ಸ್ವಿಸ್ ಭಾಷಾಶಾಸ್ತ್ರಜ್ಞ ಫರ್ಡಿನಾಂಡ್ ಡಿ 
ಪರಿಕಲ್ಪನೆಗಳನ್ನೂ ಆಧರಿಸಿದೆ. ದೇವರು , 

ಸಸೂರ್ ( ೧೮೫೭- ೧೯೧೩ ) ಪದ ಮತ್ತು 
ಕಾನೂನು, ನೀತಿ, ಸೌಂದರ್ಯ , ವಿಚಾರ 

ಅರ್ಥಗಳ ನಡುವಿನ ಸಂಬಂಧ ಯಾದೃಚ್ಛಿಕ 
ಇತ್ಯಾದಿ ಪರಿಕಲ್ಪನೆಗಳ ಅರ್ಥ ಸ್ಪಷ್ಟವಾಗಿದೆ. 

ವೆಂದು ತೋರಿಸಿದ್ದ . ಮುಖ್ಯವಾಗಿ ಇವೆಲ್ಲ 
ಮತ್ತು ಇಂಥ ಕಲ್ಪನೆಗಳ ಅರ್ಥಾಶ್ರಯ 

ಚಿಂತನೆಗಳು ಡೆರೀಡಾನ ಡಿಕನ್ಸ್ಟ್ರಕ್ಷನ್ 
ಭಾಷೆಯ ಹೊರಗಿದೆ, ಆ ಅರ್ಥವನ್ನು ಭಾಷಿಕ 

ಕಲ್ಪನೆಯ ಹಿಂದೆ ಇರುವುದನ್ನು ಕಾಣಬಹುದು. 
ಸಂಕೇತಗಳಲ್ಲಿ ವ್ಯಕ್ತಪಡಿಸಬಹುದು ಎಂಬ ಡೆರೀಡಾ ೧೯೬೭ರಲ್ಲಿ ಆಫ್ ಗ್ರಮಟಾಲಜಿ , 
ನಂಬಿಕೆಯನ್ನು ಆಧರಿಸಿದೆ. ಪದವೊಂದರ ರೈಟಿಂಗ್ ಅಂಡ್ ಡಿಫರೆನ್ಸ್ ಮತ್ತು ಸ್ಪೀಚ್ 
ಅರ್ಥಸಾಧ್ಯತೆಗಳಲ್ಲಿ ಒಂದನ್ನು ಮಾತ್ರ ಮನ್ನಿಸಿ ಅಂಡ್ ಫೆನಾಮಿನಾ ಎಂಬ ಮೂರು ಪುಸ್ತಕ 
ಇನ್ನಿತರ ಅರ್ಥಗಳನ್ನು ನಿರಾಕರಿಸಲಾಗುತ್ತದೆ ಗಳನ್ನು ಪ್ರಕಟಿಸಿದ. ಅವುಗಳಲ್ಲಿ ಅವನು 


೩೭೦ | ವಿಮರ್ಶೆಯ ಪರಿಭಾಷೆ 


ಡಿಕನ್ಸ್ಟ್ರಕ್ಷನ್ ಕುರಿತ ತನ್ನ ಮೂಲಭೂತ ವಾದದ್ದು. ಲೋಗೋಸ್ ಅಥವ ಇರುವಿಕೆ 
ನಿಲುವುಗಳನ್ನು ವ್ಯಕ್ತಪಡಿಸಿದ್ದಾನೆ. ತನ್ನ ಆನಂತ ಎಂದರೆ ಅಂತಿಮ ಅರ್ಥಾಶ್ರಯ ( ಅಲ್ಟಿಮೇಟ್ 
ರದ ಕೃತಿಗಳಲ್ಲಿ ವಿರಚನೆಯ ಕಲ್ಪನೆಯನ್ನು ರೆಫರೆಂಟ್); ಭಾಷೆಯ ಲೀಲೆಯಿಂದಾಚೆಗೆ 
ವಿಸ್ತರಿಸಿ , ಅನ್ವಯಿಸಿ, ವಿವರಿಸಿದ್ದಾನೆ. ಡೆರೀ ಇರುವ ಸ್ವಯಂ ಸ್ಪಷ್ಟವಾದ ಪರಿಪೂರ್ಣತೆಯ 
ಡಾನ ಶೈಲಿ ಜಟಿಲವಾದದ್ದು. ಸುಲಭವಾಗಿ ನೆಲೆ ಅಥವ ತಳಹದಿ ; ನಮ್ಮ ಪ್ರಜ್ಞೆಗೆ ನೇರವಾಗಿ 
ಅರ್ಥವಾಗುವುದು ಕಷ್ಟ. ಇಂಗ್ಲಿಶ್ ಅನುವಾದ ವ್ಯಕ್ತವಾಗುವ , ಇರುವ', ಒಂದು ಅಸ್ತಿತ್ವ , 
ದಲ್ಲಿ ಓದುವಾಗ ಅರ್ಥ ನಮ್ಮ ಕೈಗೆ ಸಿಗದೆ ಇದನ್ನು ನಾವು ಒಂದು ಕೇಂದ್ರವೆಂದು ಒಪ್ಪಿ, 
ನುಣುಚಿಕೊಂಡು ಹೋಗುತ್ತಿರುವ ಭಾವ ಅದು ಭಾಷೆಯ ವ್ಯವಸ್ಥೆ , ಸುಸಂಬದ್ದತೆ ಮಾತು 
ಮೂಡುತ್ತದೆ. ತುಂಬ ಸ್ಕೂಲವಾಗಿ ಅವನ ಮತ್ತು ಬರವಣಿಗೆಯ ಅರ್ಥದ ನಿರ್ಧಾರಕ 
ಚಿಂತನೆಗಳನ್ನು ಈ ಮುಂದಿನಂತೆ ಸಂಗ್ರಹಿಸಿ ವಾಗಿರುತ್ತದೆ ಎಂದು ಭಾವಿಸುತ್ತೇವೆ. ಭಾಷಾ 
ಕೊಳ್ಳಬಹುದು. 

ವ್ಯವಸ್ಥೆಯ ಅರ್ಥವನ್ನು ಈ ಭಾಷೇತರವಾದ 
ಆಫ್ ಗ್ರಮಟಾಲಜಿ ಪುಸ್ತಕದಲ್ಲಿ ಡೆರೀಡಾ 

ಕೇಂದ್ರ ನಿರ್ಧರಿಸುತ್ತದೆ ಎಂದು ತಿಳಿಯುತ್ತೇವೆ. 
“ ಪಠ್ಯದ ಆಚೆಗೆ ಏನೂ ಇಲ್ಲ ” ಎಂಬ ಮುಖ್ಯ 

ಚಾರಿತ್ರಿಕ ನಿದರ್ಶನಗಳನ್ನು ನೋಡುವುದಾದರೆ 
ವಾದ ನಿಲುವನ್ನು ವ್ಯಕ್ತಪಡಿಸಿದ್ದಾನೆ . ಈ 

ದೇವರು , ಅಥವ ಪೈಟಾನಿಕ್ ಆದರ್ಶ ರೂಪ, 
ಮಾತನ್ನು ಹಲವು ರೀತಿಗಳಲ್ಲಿ ವ್ಯಾಖ್ಯಾನಿಸಿ 

ಅಥವ ಟೆಲೊಸ್ ಅಥವ ಮಾತಿಗೆ ಮುನ್ನ 
ಕೊಳ್ಳಬಹುದು. ಅಂಥ ಒಂದು ಪ್ರಮುಖ 

ಮಾತನಾಡುವವನಲ್ಲಿ ಖಚಿತವಾಗಿರುವ 
ವ್ಯಾಖ್ಯಾನ ಹೀಗಿದೆ: ಪಠ್ಯವೊಂದನ್ನು ವ್ಯಾಖ್ಯಾನಿ 

ಏನನ್ನೋ ಹೇಳಬೇಕೆಂಬ ಇಷ್ಟಾರ್ಥ ಇಂಥವು 
ಸುವಾಗ ನಾವು ಆ ಪಠ್ಯವು ಒಳಗೊಂಡಿರುವ 

ವಾಕ್ ಕೇಂದ್ರಗಳಾಗಿರುತ್ತವೆ . ಭಾಷೆಯ ಆಚೆಗೆ 

“ ಇರುವ' ಅರ್ಥ ಭಾಷೆಯ ವ್ಯವಸ್ಥೆಗೆ ಖಚಿತತೆ 
ಭಾಷಾ ವ್ಯವಸ್ಥೆಯ ಶಾಬಿಕ ಸಂಜ್ಞೆಗಳ ಸರಣಿ 
ಯಾಚೆಗಿರುವ , ಭಾಷಾವ್ಯವಸ್ಥೆಯಿಂದ ಸ್ವತಂತ್ರ 

ಯನ್ನು ತರುತ್ತದೆ ಎಂದು ತಿಳಿಯುತ್ತೇವೆ, ಆದರೆ 
ವಾದ ಬೇರೆ ಏನನ್ನೂ ಆಶ್ರಯಿಸುವುದು ಸಾಧ್ಯ 

ಇದು ಸುಳ್ಳು ಎಂದು ಡೆರೀಡಾನ ಪ್ರತಿಪಾದನೆ . 

ಮಾತನಾಡುವ ಕ್ಷಣದಲ್ಲಿ ತನ್ನ ಉಕ್ತಿಯ 
ವಿಲ್ಲ. ಶಾಬಿಕ ಸಂಜ್ಞೆಗಳು ಸೂಚಿಸುವ ಪರೈತರ 

ಮೂಲಕ ಖಚಿತವಾಗಿ ಏನನ್ನಾದರೂ ಹೇಳ 
ಜಗತ್ತಿನ ವಸ್ತುಗಳು ಅಥವ ನಿರೂಪಕ/ ಲೇಖಕನ 

ಬೇಕು ಎಂಬ ಉದ್ದೇಶವು ಪರಿಪೂರ್ಣ ರೂಪ 
ಇಷ್ಟಾರ್ಥ ಅಥವ ಖಚಿತ ಅರ್ಥನಿರ್ಮಾಣದ 
ಅಪೇಕ್ಷೆ ಇವು ಯಾವುದೂ ಅರ್ಥಾಶ್ರಯಗ | 

ದಲ್ಲಿ ವಕೃವಿನ ಪ್ರಜ್ಞೆಯಲ್ಲಿರುತ್ತದೆ , ಮತ್ತು ಈ 
ಳಾಗುವುದು ಸಾಧ್ಯವಿಲ್ಲ. ಪಾಶ್ಚಾತ್ಯ ತತ್ವಶಾಸ್ತ್ರ , 

ಉದ್ದೇಶವುಶೋತೃವಿಗೆ ಸಂವಹನಗೊಳ್ಳುತ್ತದೆ 

ಎಂಬ ನಂಬಿಕೆ ಪಾಶ್ಚಾತ್ಯ ಭಾಷಾತತ್ವಜ್ಞರಲ್ಲಿ 
ಪಾಶ್ಚಾತ್ಯ ಭಾಷಾತತ್ವ , ಪಾಶ್ಚಾತ್ಯ ಭಾಷಾ ಬಳಕೆ 

ಸಾಮಾನ್ಯವಾಗಿ ಇದೆ. ಡೆರೀಡಾ ಈ ನಂಬಿಕೆ 
ಮತ್ತು ಇಡೀ ಪಾಶ್ಚಾತ್ಯ ಸಂಸ್ಕೃತಿ ಲೋಗೋ 

ಯನ್ನು ಫೋನೋಸೆಂಟ್ರಿಕ್ ಎಂದು ಕರೆದು 
ಸೆಂಟ್ರಿಕ್ ವಾಕ್ ಕೇಂದ್ರಿತವಾದದ್ದು ಎಂದು 

ನಿರಾಕರಿಸುತ್ತಾನೆ . ಅರ್ಥಕ್ಕೆ ಆಶ್ರಯ ಭಾಷೆಯ 
ಡೆರೀಡಾ ಮತ್ತೆ ಮತ್ತೆ ಹೇಳುತ್ತಾನೆ . 

ಆಚೆಗೂ ಇಲ್ಲ, ವಕೃವಿನ ಉದ್ದೇಶದಲ್ಲೂ ಇಲ್ಲ . 
ಲೋಗೋಸ್ ಅಥವ ಮಾತು ಮುಖ್ಯವಾಗಿರು 
ವುದರಿಂದ ಪಾಶ್ಚಾತ್ಯ ಸಂಸ್ಕೃತಿ ಇರುವಿಕೆಯ ಖಚಿತ ಅರ್ಥಕ್ಕೆ ಪ್ರತಿಯಾಗಿ ಡೆರೀಡಾ ' ಅನ್ 
ಆಧ್ಯಾತ್ಮವನ್ನು ( ಮೆಟಫಿಸಿಕ್ಸ್ ಆಫ್ ಪ್ರೆಸೆನ್ಸ್ ) ಒಪ್ಪಿ ಡಿಸೈಡಬಲ್ ' ಭಾಷಿಕ ಅರ್ಥಗಳ ' ಖಚಿತ 
ಕೊಂಡುಬಿಟ್ಟಿದೆ ಎನ್ನುತ್ತಾನೆ. ಈ ನುಡಿಗಟ್ಟು ವಲ್ಲದ' ಲೀಲೆಯನ್ನು ಪ್ರತಿಪಾದಿಸುತ್ತಾನೆ . 
ಹೈಡಿಗರ್‌ನ ತತ್ವಚಿಂತನೆಯಿಂದ ಪ್ರೇರಿತ ಡೆರೀಡಾ ಈ ಪ್ರತಿಪಾದನೆಯಲ್ಲಿ ಸಣ್ಣೂರನ 


ವಿಮರ್ಶೆಯ ಪರಿಭಾಷೆ | ೩೭೧ 


ಚಿಂತನೆಗಳನ್ನು ಬಳಸಿಕೊಂಡಿದ್ದಾನೆ. ಭಾಷೆ ದವು, ಆಗುವಂಥವು ಆಗಿರುತ್ತವಷ್ಟೆ . ಆದರೆ 
ಯಲ್ಲಿ ಸೂಚಕಗಳು ಇರುತ್ತವೆ. ಇವನ್ನು ಭಿನ್ನ ಸಂದರ್ಭದಲ್ಲಿ ಬಳಕೆಯಾದಾಗ 
ಭಾಷೆಯ ವಸ್ತು ಅಂಶಗಳು ಎನ್ನಬಹುದು. ಇವು ಉಂಟಾಗಿದ್ದ, ಉಂಟಾಗುವ ' ಅರ್ಥ' ಗಳು ಈ 
ಮಾತಿನ ರೂಪದಲ್ಲಿ ಅಥವ ಬರವಣಿಗೆಯ ಸಂದರ್ಭದ ಅರ್ಥಕ್ಕಿಂತ ಬೇರೆಯೇ ಆಗಿರು 
ರೂಪದಲ್ಲಿರಬಹುದು. ಉದಾಹರಣೆಗೆ ಪದ ತವೆ . ಆ ಭಿನ್ನ ಅರ್ಥಗಳು ಪ್ರಸ್ತುತದಲ್ಲಿ ಇಲ್ಲದ 
ಗಳೆಲ್ಲ ಸೂಚಕ ಅಥವ ಸಿಗ್ನಿಫೈಯರ್‌ಗಳು . ಈ ಅರ್ಥಗಳು . ಆ ಇಲ್ಲದ ಅರ್ಥಗಳ ಸುಳಿವು 
ಸೂಚಕಗಳು ಏನನ್ನು ಸೂಚಿಸುತ್ತವೋ ಅವೆಲ್ಲ ಇರುವುದರಿಂದಲೇ ಪ್ರಸ್ತುತ ಸಂದರ್ಭದ ಉಕ್ತಿ 
ಸೂಚಿತಗಳು ಅಥವ ಸಿಗ್ನಿಫೈಡ್ಗಳು . ಉದಾ ಖಚಿತ ಅರ್ಥವನ್ನು ತನ್ನಲ್ಲಿ ಹೊಂದಿದೆ 
ಹರಣೆಗೆ ಪದಗಳು ಸೂಚಿಸುವ' ಅರ್ಥ ' ಮತ್ತು ಎಂಬಂತೆ ಭಾಸವಾಗುತ್ತದೆ . ಆದ್ದರಿಂದಲೇ 
“ವಿಚಾರಗಳೆಲ್ಲ ಸೂಚಿತಗಳು . ' ಅರ್ಥ' ವೆನ್ನು ಡೆರೀಡಾನ ಪ್ರಕಾರ, ಮಾತಿನಲ್ಲಿ ಅಥವ 
ವುದು ಸೂಚಕಗಳಲ್ಲಿ ಅಂತರ್ಗತವಾಗಿರುವ ಬರವಣಿಗೆಯಲ್ಲಿ ಆ ಕ್ಷಣದ ಖಚಿತವಾದ , 
ಲಕ್ಷಣವಲ್ಲ . ಭಾಷಾ ವ್ಯವಸ್ಥೆಯಲ್ಲಿರುವ ಪ್ರಸ್ವ 

ತೀರ್ಮಾನಿಸಬಹುದಾದ ಅರ್ಥ ಇರುವುದಿಲ್ಲ. 
ದೀರ್ಘ, ಸ್ವರ- ವ್ಯಂಜನ, ಅಲ್ಪಪ್ರಾಣ- ಮಹಾ 

ಭಾಷೆಯಲ್ಲಿರುವ ವ್ಯತ್ಯಾಸಗಳ ಲೀಲೆ' ಯು 
ಪ್ರಾಣ ಇತ್ಯಾದಿ ವ್ಯತ್ಯಾಸಗಳನ್ನು ಆಧರಿಸಿಯೇ 

ಖಚಿತ ಅರ್ಥದ ' ಪರಿಣಾಮ ', ತೀರ್ಮಾನಿಸ 
ಅರ್ಥ ನಿರ್ಮಾಣ ನಡೆಯುತ್ತದೆ ( ವಿವರಗಳಿಗೆ 

ಬಹುದಾದ ಅರ್ಥದ “ ಪರಿಣಾಮಗಳನ್ನು 
ನೋಡಿ ಸಂಜ್ಞಾಶಾಸ್ತ್ರ ನಮೂದು). ಸಸ್ಯರನ 

ಮೂಡಿಸುತ್ತದೆ . ಆದರೆ ಈ ಪರಿಣಾಮ ನಿಜ 
ಈ ಚಿಂತನೆಗಳನ್ನು ಬಳಸಿಕೊಂಡು ಡೆರೀಡಾ ವಲ್ಲಿ, ಕೇವಲ ಭ್ರಮೆ ಎಂದು ಡರೀಡಾ 
ತನ್ನದೇ ತೀರ್ಮಾನಗಳಿಗೆ ತಲುಪುತ್ತಾನೆ. ವಾದಿಸುತ್ತಾನೆ . 
ಯಾವುದೇ ಉಕ್ತಿ ಅಥವ ಲೇಖಕನ ಸಂದರ್ಭ ಭಾಷೆಯ ಲೀಲೆಯನ್ನು ವಿವರಿಸಲು ಡೆರೀಡಾ 
ದಲ್ಲಿ ಸೂಚಕಗಳ ಅರ್ಥ ಸಂಪೂರ್ಣವಾಗಿ ವ್ಯತ್ಯಸ್ತತೆ ( difference ) ಎಂಬ ಒಂದು ವಿಶಿಷ್ಟ 
ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಥವ ಅರ್ಥದ ಸಂಯುಕ್ತಪದವನ್ನು ಬಳಸುತ್ತಾನೆ . ಇದು 
ಸುಳಿವುಗಳು ಸಂಪೂರ್ಣವಾಗಿ ಇಲ್ಲವಾಗು “ differer ” ಭಿನ್ನವಾಗಿರು ಮತ್ತು ಮುಂದೂಡು 
ವುದೂ ಇಲ್ಲ. ಏಕೆಂದರೆ ಅರ್ಥಸೂಚನೆ ಎಂಬ ಎರಡೂ ಅರ್ಥಗಳುಳ್ಳ ಫ್ರೆಂಚ್ ಕ್ರಿಯಾ 
ಎಂಬುದು ಕೇವಲ ಅರ್ಥವ್ಯತ್ಯಾಸಗಳ ಪದದಿಂದ ರೂಪಿತವಾದದ್ದು . ಪಠ್ಯವು ತಾನು 
ಜಾಲವಷ್ಟೆ . ಏಕಕಾಲದಲ್ಲಿ ಇರುವ ಇಲ್ಲದಿರುವ ಮತ್ತು ತನ್ನ ಅರ್ಥ ' ಭಿನ್ನ ' ಎರಿಬ ಪರಿಣಾಮ , 
ಅರ್ಥಸೂಚನೆಗಳನ್ನು ವಿವರಿಸಲು ಡೆರೀಡಾ ವನ್ನು ಉಂಟುಮಾಡುತ್ತಿರುತ್ತದೆ, ಹಾಗೆಯೇ 
ಸೆಲ್ಫ್ ಎಫೇಸಿಂಗ್ ಟ್ರೇಸ್ ಎಂಬ ಪರಿಕಲ್ಪನೆ ಈ ಭಿನ್ನ ಅರ್ಥಕ್ಕೆ ಭಾಷೆಯಾಚೆಗಿನ ' ಆಧ್ಯಾತ್ಮದ 
ಯನ್ನು ಬಳಸುತ್ತಾನೆ. ಮುಖ ಮರೆಸಿಕೊಳ್ಳುವ ಸೂಚಿತ ' ಅಥವ ವಾಸ್ತವದಲ್ಲಿ ನಿಜವಾದ 
ಅರ್ಥ ಸುಳಿವುಗಳು ಎಂದು ಇದನ್ನು ಭಾಷಾಂತ ಇರುವಿಕೆ ಇರುವುದೇ ಇಲ್ಲ. ಒಂದಾದನಂತರ 
ರಿಸಿಕೊಳ್ಳಬಹುದು. ಮುಖ ಮರೆಸಿಕೊಳ್ಳುವ ಇನ್ನೊಂದು ಭಾಷಿಕ ವ್ಯಾಖ್ಯಾನಗಳನ್ನು 
ಎಂಬ ವಿಶೇಷಣದ ಅರ್ಥವಿಷ್ಟೆ: ಅರ್ಥದ | ಮಾಡುತ್ತಾ ಪಠ್ಯದ ' ನಿಜವಾದ ಅರ್ಥ ನೆಲೆ 
ಸುಳಿವುಗಳು ವಕೃವಿಗೂ ಶೋತೃವಿಗೂ ಪತ್ತೆ ನಿಲ್ಲುವುದನ್ನು ಮುಂದೂಡುತ್ತಲೇ ಇರುತ್ತೇವೆ. 
ಯಾಗುವುದು ಕಷ್ಟ . ಒಂದು ಉಕ್ತಿ ಸಂದರ್ಭ ಭಿನ್ನತೆ ಮತ್ತು ಮುಂದೂಡುವಿಕೆಗಳ ' ಆಟ ' 
ದಲ್ಲಿ ಬಳಕೆಯಾಗುವ ಪದಗಳು ಇತರ ಅಥವ ಲೀಲೆ ಭಾಷೆಯಲ್ಲಿ ಸದಾ ನಡೆಯು 
ಅಸಂಖ್ಯಾತ ಸಂದರ್ಭಗಳಲ್ಲೂ ಬಳಕೆಯಾ ತ್ತಲೇ ಇರುತ್ತದೆ . ಖಚಿತ ಅರ್ಥವನ್ನು ನಿರ್ಧರಿಸ 


೩೭೨ | ವಿಮರ್ಶೆಯ ಪರಿಭಾಷೆ 


ಬಹುದಾದ ಸಾಧ್ಯತೆ ಹೊಳೆಯುತ್ತಿರು ಮೌನವಾಗಿ ಒಪ್ಪಿಕೊಂಡಿರುವ ಒಂದು ಬಗೆಯ 
ವಂತೆಯೇ ಅಂಥ ಅರ್ಥನಿರ್ಧಾರವನ್ನು ಶ್ರೇಣೀಕರಣವೂ ಇದೆ ಎನ್ನುತ್ತಾನೆ ಡೆರೀಡಾ. 
ಮುಂದೂಡುವ ಅವಕಾಶಗಳೂ ಸೃಷ್ಟಿಯಾಗು ಇಂಥ ಜೋಡಿವಿರುದ್ದ ಕಲ್ಪನೆಗಳಲ್ಲಿ ಮೊದಲ 
ತಿರುತ್ತವೆ. 

ನೆಯದು ಹೆಚ್ಚು ಮಹತ್ವದ್ದು, ಶ್ರೇಷ್ಠವಾದದ್ದು 
ಮಾತಿನಲ್ಲೇ ಆಗಲೀ ಬರವಣಿಗೆಯಲ್ಲೇ ಆಗಲಿ 

ಎರಡನೆಯದು ಆನುಷಂಗಿಕವಾದದ್ದು , 
ಭಾಷೆಯೊಳಗಿನ ಶಕ್ತಿ ಸಾಮರ್ಥ್ಯಗಳ ಕಾರಣ 

ಮೊದಲಿನದಕ್ಕಿಂತ ಕಡಿಮೆ ದರ್ಜೆಯದು ಎಂಬ 
ದಿಂದ ಅರ್ಥ ಡಿಮಿನೇಟೆಡ್ ಆಗಿರುತ್ತದೆ ಎನ್ನು 

ಧೋರಣೆ ಕಾಣುತ್ತದೆ . ಡೆರೀಡಾ ಇಂಥ ಖಚಿತ 
ತಾನೆ ಡೆರೀಡಾ, ಈ ಪದಕ್ಕೆ ಪರಸ್ಪರ ವಿರುದ್ದ 

ಅರ್ಥಗಳ ವಿರಚನೆಗೆ ತೊಡಗುತ್ತಾನೆ. 
ವೆಂಬಂತಿರುವ ಅರ್ಥಗಳಿವೆ. ಅರ್ಥವಂತಿಕೆಯ 

ಅಂಗೀಕೃತ ಶ್ರೇಣಿಯನ್ನು ಪಲ್ಲಟಗೊಳಿಸುತ್ತಾನೆ . 
ಪರಿಣಾಮ , ಅಸಂಖ್ಯಾತ ಅರ್ಥ ಸಾಧ್ಯತೆಗಳ 

ಜೋಡಿಕಲ್ಪನೆಗಳಲ್ಲಿ ಮೊದಲನೆಯದೇ ಎರಡ 
ಪ್ರಸರಣ ಮತ್ತು ಈ ಕಾರಣದಿಂದ ಯಾವುದೇ ನೆಯದ್ದರಿಂದ ಹುಟ್ಟಿದ್ದು ಎಂದು ಸಾಧಿಸಲು 
ಖಚಿತ ಅರ್ಥದ ನಿರಾಕರಣೆ ಇವೆಲ್ಲವನ್ನು 

ಸಾಧ್ಯ , ಅಥವ ಎರಡನೆಯ ಕಲ್ಪನೆ ಮೊದಲನೆ 
ಡಿಸೈಮಿನೇಟೆಡ್ ಎಂಬ ಮಾತು ಸೂಚಿಸು 

ಯದ್ದರ ಒಂದು ವಿಶೇಷತೆಯನ್ನು ಒಳ 
ವಂತಿದೆ. ಭಾಷೆಗೆ ರೂಪುಗೊಡುವ ವ್ಯತ್ಯ 

ಗೊಂಡಿದೆ ಎಂದು ತೋರಲು ಸಾಧ್ಯ . ಆದರೆ 
ಸತೆಯ ಅನಂತ ಲೀಲೆಯಿಂದಾಗಿ ಮಾತಿಗೇ 

ಡೆರೀಡಾ ಹೀಗೆ ಅಂಗೀಕೃತ ಶ್ರೇಣಿಯನ್ನು 
ಆಗಲಿ ಬರವಣಿಗೆಗೇ ಆಗಲಿ ಖಚಿತ ಅರ್ಥ 

ಪಲ್ಲಟಗೊಳಿಸಿ ಹೊಸ ಶ್ರೇಣಿಯನ್ನು ಸೂಚಿ 
ವನ್ನು ನಿರ್ಧರಿಸಲು ನೆಲೆಯೆಂಬುದೇ ಇಲ್ಲ. 

ಸುವಷ್ಟಕ್ಕೆ ನಿಲ್ಲುವುದಿಲ್ಲ. ಈ ಹೊಸಶ್ರೇಣಿಯೂ 
ನಿಯತ ಸಂಖ್ಯೆಯ ಬಹ್ವರ್ಥಗಳ ಸಮೂಹ ಅಸ್ಥಿರವಾದದ್ದೆಂದುತೋರಿಸಿ ಖಚಿತ ಅರ್ಥದ 
ವನ್ನು ಕಂಡುಕೊಳ್ಳುವುದೂ ಸಾಧ್ಯವಿಲ್ಲ. ಅನಿಶ್ಚಯತೆಯನ್ನು ಮನಗಾಣಿಸುತ್ತಾನೆ. 
ಡೆರೀಡಾ ತನ್ನ ರೈಟಿಂಗ್ ಅಂಡ್ ಡಿಫರೆನ್ಸ್ ಇಂಥ ವಿರಚನೆಯ ಪ್ರಯೋಗಕ್ಕೆ ಒಂದು 
ಪುಸ್ತಕದಲ್ಲಿ ಅತೀಂದ್ರಿಯ ಸೂಚಿತದ ಗೈರು ನಿದರ್ಶನವನ್ನು ನೀಡಬಹುದು . ಸಾಹಿತ್ಯ 
ಹಾಜರಿಯಿಂದಾಗಿ ಅರ್ಥಸೂಚನೆಗಳ ವಲಯ ವಿಮರ್ಶೆ ಒಂದು ಜೋಡಿ ಕಲ್ಪನೆ , ಸಾಹಿತ್ಯ 
ಮತ್ತು ಲೀಲೆ ಅನಂತವಾಗಿ ವಿಸ್ತಾರಗೊಳ್ಳು ಮೊದಲು, ವಿಮರ್ಶೆ ಆಮೇಲೆ: ಸಾಹಿತ 
ತದೆ ” ಎನ್ನುತ್ತಾನೆ. 

ಪ್ರಮುಖ , ವಿಮರ್ಶೆ ಅದರ ಹಿಂಬಾಲಕ ; 
ಡೆರೀಡಾ ಅನ್ವಯಿಸಿದ ಕೆಲವು ವಿಶ್ಲೇಷಣಾ ಸಾಹಿತ್ಯ ಶ್ರೇಷ್ಠ, ವಿಮರ್ಶೆ ಅಷ್ಟು ಶ್ರೇಷ್ಠವಲ್ಲ 
ವಿಧಾನಗಳು ಡಿಕನ್ಸ್ಟ್ರಕ್ಟಿವ್ ಸಾಹಿತ್ಯ ಎಂಬ ಶ್ರೇಣೀಕರಣವಿದೆಯಷ್ಟೆ. ವಿರಚನಾ 
ವಿಮರ್ಶೆ , ಅಥವ ವಿರ ಚನಾವಾದ ವಾದವನ್ನು ಅನ್ವಯಿಸಿ ವಿಮರ್ಶೆಯೇ 
ವಿಮರ್ಶೆಯ ಮೇಲೆ ಆಗಾಧ ಪರಿಣಾಮವನ್ನು ಮೊದಲು, ಪ್ರಮುಖ ಶ್ರೇಷ್ಠ ಮತ್ತು ಸಾಹಿತ್ಯ 
ಬೀರಿವೆ. ಪರಸ್ಪರ ವಿರುದ್ಧವಾದ ಇಜೋಡಿ ಆನಂತರದ್ದು , ಹಿಂಬಾಲಕ ಮತ್ತು ಅಷ್ಟು 
ಕಲ್ಪನೆಗಳು ಲೋಗೋಸೆಂಟ್ರಿಕ್ ಭಾಷೆಯ ಶ್ರೇಷ್ಠವಲ್ಲ ಎಂಬ ಹೊಸ ಶ್ರೇಣೀಕರಣವನ್ನು 
ಪ್ರಮುಖ ರಾಚನಿಕ ಅಂಶಗಳಾಗಿವೆ. ಮಾತು/ ರೂಪಿಸಲು ಸಾಧ್ಯ . ಆದರೆ ಅಷ್ಟಕ್ಕೆ ನಿಲ್ಲದೆ 
ಬರವಣಿಗೆ , ಪ್ರಕೃತಿ/ ಸಂಸ್ಕೃತಿ, ಸತ್ಯ / ಸುಳ್ಳು , ಈ ಹೊಸ ಶ್ರೇಣಿಯನ್ನೂ ಅಸ್ಥಿರಗೊಳಿಸಿ 
ಗಂಡು/ ಹೆಣ್ಣು ಮುಂತಾದ ವ್ಯತ್ಯಾಸಗಳನ್ನು ವಿಮರ್ಶೆಯೂ ಸಾಹಿತ್ಯವೇ ಎಂಬ ನಿರ್ಣಯಕ್ಕೆ 
ಆಧರಿಸಿಯೇ ವಾಕ್ ಕೇಂದ್ರಿತ ಭಾಷೆ ವ್ಯವಹರಿ ತಲುಪಬಹುದು. ಈ ಅರ್ಥವನ್ನೂ ಅಸ್ಥಿರ 
ಸುತ್ತದೆ . ಈ ಇಂಥ ಜೋಡಿಕಲ್ಪನೆಗಳಲ್ಲಿ ನಾವು ಗೊಳಿಸಿ ಸಾಹಿತ್ಯವೂ ವಿಮರ್ಶೆಯೇ ಎಂಬ 


ವಿಮರ್ಶೆಯ ಪರಿಭಾಷೆ | ೩೭೩ 


ಅರ್ಥದ ಸಾಧ್ಯತೆಯನ್ನೂ ಕಾಣಿಸಬಹುದು. ಹುಟ್ಟಿದ' ಎಂಬಂಥ ವಾಕ್ಯಗಳಲ್ಲಿರುವ ರೂಪಕ 
ಇದು ಖಚಿತ ಅರ್ಥಕ್ಕೆ ನೆಲೆಯಿಲ್ಲವೆಂಬುದನ್ನೆ ವನ್ನು ನಾವು ಗುರುತಿಸುವುದೇ ಇಲ್ಲವಷ್ಟೆ. 
ಸೂಚಿಸುತ್ತದೆ . 

ವಿರಚನಾವಾದದ ಪರಿಕಲ್ಪನೆಗಳು ಮತ್ತು 
ವಿರಚನವಾದಿ ವಿಮರ್ಶೆಯ ಇನ್ನೊಂದು ಅವುಗಳ ಅನ್ವಯವನ್ನು ಡೆರೀಡಾ ಕ್ರಮಬದ್ದ 
ಪ್ರಚಲಿತ ಪ್ರಯೋಗವೆಂದರೆ ಪಠ್ಯದ ಒಳಗಿ ವಾಗಿಯೇನೂ ನಿರೂಪಿಸುವುದಿಲ್ಲ. ಪ್ಲೇಟೋ 
ನದು ಮತ್ತು ಹೊರಗಿನದು ಎಂದು ವಿಭಾಗಿಸಿ ನಿಂದ ಹಿಡಿದು ಜೀನ್‌ಜಾಕ್ವೆಸ್ ರೂಸೋನನ್ನೂ 
ಕೊಳ್ಳಲು ನಾವು ಎಳೆದುಕೊಂಡಿರುವ ಕಾಲ್ಪನಿಕ ಒಳಗೊಂಡು ತನ್ನಕಾಲದ ಚಿಂತಕರ ಬರವಣಿಗೆ 
ಗಡಿರೇಖೆಯನ್ನು ಅಳಿಸಿ ಹಾಕುವುದು. ಉದಾ ಯನ್ನು ಅತಿ ನಿಕಟ ಓದುವಿಕೆಗೆ ಒಳಪಡಿಸು 
ಹರಣೆಗೆ ಮುಂಬೈ ನಗರ ಶಿಕಾರಿ ಪಠ್ಯದ ಒಳಗಿ ತಾನೆ. ಅವನ ಓದುವಿಕೆಯ ಕ್ರಮದಲ್ಲಿ 
ದೆಯೋ ಹೊರಗಿದೆಯೋ ? ಅಥವ ವಚನ ಅಲ್ಲಲ್ಲಿಯೇ ವಿರಚನಾವಾದದ ಮೂಲ ಕಲ್ಪನೆ 
ಕಾರರು ಅಂತರಂಗ ಮತ್ತು ಬಹಿರಂಗಗಳನ್ನು ಗಳು ಮೈದಾಳುತ್ತವೆ . ಅವನು ಆರಿಸಿಕೊಳ್ಳುವ 
ಕುರಿತು ಹೇಳುತ್ತಾರಲ್ಲ ಅವೆರಡರ ನಡುವಿನ ಪಠ್ಯಗಳು ಸಾಮಾನ್ಯವಾಗಿ ತತ್ವಶಾಸ್ತದ ಕೃತಿ 
ಸೀಮಾರೇಖೆ ಯಾವುದು ? ಇಂಥ ಪ್ರಶ್ನೆಗಳು ಗಳೆಂದು ಪರಿಗಣಿತವಾಗಿರುವಂಥವು. ಅವು 
ಕೂಡ ನಿಶ್ಚಿತಾರ್ಥವನ್ನು ಅಲ್ಲಗಳೆಯುತ್ತವೆ. ಗಳಲ್ಲಿ ಅಲ್ಲಲ್ಲಿ ಸಾಹಿತ್ಯಕ ಗುಣ ಇರಬಹುದು 
ಬೇಂದ್ರೆಯವರು 'ಕಾವ್ಯಕ್ಕೆ ನಿಶ್ಚಿತಾರ್ಥವಿಲ್ಲ ಅಷ್ಟೆ , ಡೆರೀಡಾ ತನ್ನ ಓದುವಿಕೆಯ ಕ್ರಮವನ್ನು 
ಎಂದದ್ದು ಕೇವಲ ಜಾಣತನದ ಮಾತಲ್ಲ . ಡಬಲ್‌ರೀಡಿಂಗ್ ಅಥವ ಇಮಡಿ ಓದುವಿಕೆ 
ತನ್ನ ವಿರಚನಾವಾದದಲ್ಲಿ ಡೆರೀಡಾ ಬಳಸುವ ಎನ್ನುತ್ತಾನೆ . ಮೊದಲ ಓದುವಿಕೆಯಲ್ಲಿ ಆ ಪಠ್ಯ 
ಮೂರನೆಯ ತಂತ್ರವೆಂದರೆ ತಾರ್ಕಿಕ ಭಾಷೆ ಗಳು ' ಓದಬಲ್ಲ ಪಠ್ಯಗಳು' ಎಂಬಂತೆ ಭಾವಿಸು 
ಮತ್ತು ಆಲಂಕಾರಿಕ ಭಾಷೆಗಳನ್ನು ನಿರಾಕರಿಸುವ ತ್ತಾನೆ . ಖಚಿತಾರ್ಥದ ಪರಿಣಾಮವನ್ನುಂಟು 
ವಿಧಾನ, ನಿದರ್ಶನಕ್ಕೆ ತತ್ವಶಾಸ್ತ್ರ ಮತ್ತು ಮಾಡುವ ಸಾಮರ್ಥ್ಯ ಅವುಗಳಿಗಿದೆ ಎಂದು 
ಕಾನೂನಿನ ಭಾಷೆ. ಈ ಸಂಕಥನಗಳು ಕೇವಲ ಭಾವಿಸುತ್ತಾನೆ . ಆದರೆ ಈ ಬಗೆಯ ಓದುವಿಕೆ 
ವಾಚ್ಯಾರ್ಥದ ನೆಲೆಯದು ಎಂದು ತಿಳಿದಿದ್ದೇವೆ. ಕೇವಲ ತಾತ್ಕಾಲಿಕವಾದದ್ದೆನ್ನುತ್ತಾನೆ. ಈ 
ಆದರೆ ತತ್ವಶಾಸ್ತ್ರದ ತಾರ್ಕಿಕ ವಾದಗಳಲ್ಲೂ ಮೊದಲ ಬಗೆಯ ಓದು ಎರಡನೆಯ 
ರೂಪಕಗಳನ್ನು ಆಶ್ರಯಿಸುವುದನ್ನು ಕಾಣ ವಿಮರ್ಶಾತ್ಮಕ, ವಿರಚನಾತ್ಮಕ ಓದುವಿಕೆಗೆ ದಾರಿ 
ಬಹುದು. ಸತ್ಯ ಮತ್ತು ಭ್ರಮೆಯ ಬಗ್ಗೆ ಹೇಳು ಮಾಡಿಕೊಡುತ್ತದೆ. ತಾತ್ಕಾಲಿಕವಾಗಿ ಒಪ್ಪಿ 
ವಾಗ ಹಾವು ಮತ್ತು ಹಗ್ಗದ ರೂಪಕ ಬಳಸು ಕೊಂಡ ಅರ್ಥ ಅನಂತವಾದ ಅರ್ಥ ಸೂಚನೆ 
ವುದನ್ನು ಗಮನಿಸಿ . ಈ ರೂಪಕಗಳಾದರೋ ಗಳನ್ನು ತೋರಿಸಿಕೊಳ್ಳುತ್ತಾ ಅಪೋರಿಯಾಕ್ಕೆ 
ವಾಚ್ಯಾರ್ಥ ಅಥವ ' ಸರಿಯಾದ ಅರ್ಥ' ಗಳಿಗೆ ಒಳಗು ಮಾಡುತ್ತದೆ ಎನ್ನುತ್ತಾನೆ. ಅಪೋರಿಯಾ 
ಬದಲಾಗಿ ಸುಲಭವಾಗಿ ಒದಗುವ ಪರ್ಯಾ ಎನ್ನುವುದು ರೆಟರಿಕ್‌ನ ಒಂದು ಪರಿಭಾಷೆ. 
ಯಗಳೇ ಆಗಿರುತ್ತವೆ . ಡೆರೀಡಾ ರೂಪಕಗಳನ್ನು ಮಾತುಗಾರನ ಹಿಂಜರಿಕೆಯ ಕ್ಷಣವನ್ನು ಇದು 
ವಾಚ್ಯಾರ್ಥಕ್ಕೆ ಕುಗ್ಗಿಸಲು ಸಾಧ್ಯವಿಲ್ಲ ಮತ್ತು ವಿವರಿಸುತ್ತದೆ . ತನ್ನ ಮಾತಿನ ಸ್ವರೂಪ, ಪದದ 
ವಾಚ್ಯಾರ್ಥವೆನ್ನುವುದೂ ಒಂದು ಬಗೆಯ ಆಯ್ಕೆ , ವಿಚಾರ ಮಂಡನೆಯ ಕ್ರಮ , ಇತ್ಯಾದಿ 
ರೂಪಕವೇ ಆಗಿರುತ್ತದೆ , ಆದರೆ ಅವುಗಳ ಯಾವುದೇ ಸಂಗತಿಯ ಬಗ್ಗೆ ಅನುಮಾನ 
ರೂಪಕಾತ್ಮಕ ಬಳಕೆಯನ್ನು ನಾವು ಮರೆತು ಮೂಡಿ ಮಾತುಗಾರ , ಅಥವ ಭಾಷಣಕಾರ, 
ಬಿಟ್ಟಿದ್ದೇವೆ ಎಂದು ವಾದಿಸುತ್ತಾನೆ. 'ಸೂರ್ಯ ಹಿಂಜರಿಯುವ ಕ್ಷಣವನ್ನು ಅಪೋರಿಯಾ ಎಂಬ 


೩೭೪ | ವಿಮರ್ಶೆಯ ಪರಿಭಾಷೆ 


ಮಾತು ಸೂಚಿಸುತ್ತದೆ. ಡಿಕನ್ಸ್ಟ್ರಕ್ಷನ್‌ನ ಕೊಳ್ಳುತ್ತಲೇ ಇರುತ್ತೇವೆ. ಆದರೆ ಅರ್ಥವಾಗು 
ಪ್ರಕಾರ ಪಠ್ಯದ ತರ್ಕ ವಿಫಲವಾಗುವ, ಕುಸಿದು ಇವೆ ಎಂಬಂತೆ 'ತೋರುವ ' ಪಠ್ಯಗಳನ್ನು 
ಬೀಳುವ ಕ್ಷಣವನ್ನು ಈ ಪರಿಕಲ್ಪನೆ ಸೂಚಿಸು ವ್ಯತ್ಯಸ್ತಗಳ ವ್ಯವಸ್ಥೆಯಲ್ಲಿ ಸ್ಥಾಪಿಸುವ ಮೂಲಕ 
ತ್ತದೆ . ಎರಡನೆಯ ಓದಿನಲ್ಲಿ ಸುಸಂಗತವಲ್ಲದ ತೋರುವ ಅರ್ಥ ದೃಢವಾದುದಲ್ಲ , ಪಠ್ಯಗಳು 
ಅಥವ ಪರಸ್ಪರ ವಿರುದ್ದವಾದ ಅರ್ಥಗಳಲ್ಲಿ ಹೇಳುತ್ತವೆ ಎಂದು ನಂಬಲಾಗುವ ಅರ್ಥಗಳನ್ನು 
ಯಾವುದನ್ನು ಖಚಿತವೆಂದು ತಿಳಿಯಬೇಕು ಆ ಪಠ್ಯಗಳೇ ತಮ್ಮೊಳಗಿನಿಂದ ಛಿದ್ರಿಸುತ್ತಿರುತ್ತವೆ 
ಎಂದು ನಿರ್ಧರಿಸುವುದಕ್ಕೆ ಸಮರ್ಪಕವಾದ ಎಂಬುದನ್ನು ತೋರಿಸುವುದು ಡೆರೀಡಾನ 
ಯಾವ ಆಧಾರವೂ ದೊರೆಯುವುದಿಲ್ಲ ಎಂದು ಉದ್ದೇಶ. 
ತಿಳಿಯುವುದರಿಂದ ಅಪೋರಿಯಾ ಅಥವ 

ಡೆರೀಡಾ ವಿರಚನೆಯನ್ನು ಸಾಹಿತ್ಯ ವಿಮರ್ಶೆಯ 
ಅರ್ಥದ ಇಕ್ಕಟ್ಟು ಉಂಟಾಗುತ್ತದೆ. 

ಒಂದು ವಿಧಾನವೆಂದೇನೂ ಪ್ರತಿಪಾದಿಸಲಿಲ್ಲ. 
ಈ ಇಕ್ಕಟ್ಟಿನ ಫಲಿತಾಂಶವೆಂದರೆ ಖಚಿತ ಪಾಶ್ಚಾತ್ಯ ಚಿಂತನೆಯು ಸ್ಥಿರವೆಂದು ಭಾವಿಸಿರುವ 
ಅರ್ಥದ ನೆಲೆಗಳನ್ನು ನಿರಾಕರಿಸುವ , ಆಸ್ಫೋಟಿ ಅರ್ಥವನ್ನು ಹೊಂದಿರುವ ಯಾವುದೇ ಪಠ್ಯ 
ಸುವ , ಅರ್ಥ ರಚನೆಗಳನ್ನು ವಿರಚನೆಗೊಳಿಸುವ ವನ್ನು ವಿರಚನೆಗೊಳಿಸಬಹುದೆಂದು ತೋರಿಸಿ 
ಲಕ್ಷಣಗಳು ಪಠ್ಯದೊಳಗೇ ಇರುತ್ತವೆ ಎಂಬ ಕೊಟ್ಟ. ಅವನ ಧೋರಣೆ ಮತ್ತು ವಿಧಾನಗಳನ್ನು 
ತೀರ್ಮಾನ . ಅಂದರೆ ವಿರಚನಾವಾದಿ ಓದುಗ ಸಾಹಿತ್ಯ ವಿಮರ್ಶಕರೂ ಅನುಸರಿಸಿದರು . 
ವಿರಚನೆಯನ್ನು ಹೊರಗಿನಿಂದ ಹೊಸದಾಗಿ ಅಂಥವರಲ್ಲಿ ಅಮೆರಿಕದ ವಿಮರ್ಶಕರು 
ತಂದು ಹೇರುವುದಿಲ್ಲ, ಅಥವ ಸೃಷ್ಟಿಸುವುದಿಲ್ಲ; ಮುಂಚೂಣಿಯಲ್ಲಿದ್ದಾರೆ . ನ್ಯೂ ಕ್ರಿಟಿಸಿಸಂ 
ಪಠ್ಯವೆ ತನ್ನ ಅರ್ಥ ರಚನೆಯನ್ನು ತಾನೇ ಪಂಥದವರಲ್ಲಿ ಕೆಲವು ಪಠ್ಯಗಳನ್ನು ಕುರಿತು 
ವಿರಚಿಸಿಕೊಳ್ಳುತ್ತದೆ. ವಿಮರ್ಶಾತ್ಮಕ ಓದುವಿಕೆ ಬಳಕೆಯಾಗುತ್ತಿದ್ದ ನಿಕಟ ಓದುವಿಕೆಯೊಂದಿಗೆ 
ಯಲ್ಲಿ ಅರ್ಥದ ವಿರಚನೆ ಸುಮ್ಮನೆ ಸಂಭವಿಸು ಡೆರೀಡಾ ಹೇಳುವ ವಿಮರ್ಶಾತ್ಮಕ ಓದುವಿಕೆ 
ತದೆ. ತನ್ನ ವಿರಚನಾತ್ಮಕ ಓದುವಿಕೆಯನ್ನು ಯನ್ನು ಅಳವಡಿಸಿಕೊಂಡರು. ಆದರೆ ಈ 
ವ್ಯಕ್ತಪಡಿಸಲು ಮತ್ತು ಇತರರಿಗೆ ತಿಳಿಸಲು ಎರಡು ಬಗೆಯ ಓದುವಿಕೆಗಳಿಂದ ದೊರೆತ 
ಲೋಗೋಸೆಂಟ್ರಿಕ್ ಆದ ಭಾಷೆಯನ್ನು ಫಲಿತಾಂಶ ತೀರ ಭಿನ್ನವಾಗಿದ್ದವು. “ ಇದ 
ಬಳಸದೆ ಗತ್ಯಂತರವೇ ಇಲ್ಲ ಎಂದು ಡೆರೀಡಾ ರಿಂದಾಗಿ ಹಳೆಯನಿಕಟ ಓದುವಿಕೆ ಅಷ್ಟೇನೂ 
ಹೇಳುತ್ತಾನೆ. ತನ್ನ ಓದುವಿಕೆಗೆ ಆಯ್ಕೆ 

ನಿಕಟವಾದುದಾಗಿರಲಿಲ್ಲವೆಂದು ತಿಳಿಯಿತು ” 
ಮಾಡಿಕೊಂಡ ಪಠ್ಯಗಳಿಗೆ ಅನ್ವಯಿಸಿದ ವಿರಚನೆ ಎಂದು ಪಾಲ್‌ಡಿ ಮಾನ್ ಹೇಳುತ್ತಾನೆ. ನ್ಯೂ 
ತನ್ನ ವ್ಯಾಖ್ಯಾನ ಪಠ್ಯಗಳಿಗೂ ಅನ್ವಯವಾಗು ಕ್ರಿಟಿಸಿಸಂನ ವಿವರಣೆಗಳು ಮಹತ್ವದ ಸಾಹಿತ್ಯ 
ತ್ತವೆ , ತನ್ನ ಪಠ್ಯಗಳೂ ಸ್ವತಃ ತಮ್ಮನ್ನು ತಾವೇ 

ಕೃತಿಯೊಂದರಲ್ಲಿ ಆಲಂಕಾರಿಕ ಅರ್ಥ ಮತ್ತು 
ವಿರಚನೆಗೆ ಒಳಪಡಿಸಿಕೊಳ್ಳುತ್ತವೆ ಎನ್ನುತ್ತಾನೆ 

ವಿರೋಧಾಭಾಸಗಳು ಹೇಗೆ ಬಿಡಿಸಲಾರದಂತೆ 
ಡೆರೀಡಾ. 

ಹೆಣೆದುಕೊಂಡಿರುತ್ತವೆ , ಸಾಹಿತ್ಯ ಕೃತಿಗೆ ಹೇಗೆ 
“ ಅರ್ಥದ ವಿರಚನೆಯೆಂದರೆ ಅರ್ಥದ ವಿನಾಶ ಸ್ವಯಂಪೂರ್ಣವಾದ ಅಸ್ತಿತ್ವವಿರುತ್ತದೆ , ಸಾಹಿತ್ಯ 
ವಲ್ಲ' ಎಂದು ಡೆರೀಡಾ ಹೇಳುತ್ತಾನೆ. ಭಾಷೆಯ ಕೃತಿಯಲ್ಲಿ ಸಂಕೀರ್ಣವಾದ ಆದರೂ ನಿಯ 
ಸಾಮಾನ್ಯ , ವಿಶಿಷ್ಟ ಮತ್ತು ಅಧಿಕೃತ ಬಳಕೆಗಳು ಮಿತ ಸಂಖ್ಯೆಗಳ ಅರ್ಥ ಸಾಧ್ಯತೆಗಳಿರುತ್ತವೆ , 
ಮುಂದುವರೆಯುತ್ತಲೇ ಇರುತ್ತವೆ. ಭಾಷೆಯ ಸಾಹಿತ್ಯ ಕೃತಿ ಹೇಗೆ ಅಖಂಡವಾದ ಜೈವಿಕ 
ಮುಖಾಂತರ ನಾವು ಅರ್ಥಗಳನ್ನು ಮಾಡಿ ಐಕ್ಯತೆಯನ್ನು ಹೊಂದಿರುತ್ತದೆ ಎಂಬುದನ್ನು ಎತ್ತಿ 


ವಿಮರ್ಶೆಯ ಪರಿಭಾಷೆ | ೩೭೫ 


ತೋರಿಸುವ ಉದ್ದೇಶಗಳನ್ನು ಹೊಂದಿದ್ದವು. ಯತ್ತ ಓದುಗರನ್ನು ಸೆಳೆದರೆ ಉಪಮೆ 
ತದ್ವಿರುದ್ದವಾಗಿ , ವಿರಚನಾವಾದೀ ವಿಮರ್ಶಾ ಮುಂತಾದ ಅಲಂಕಾರ ತಂತ್ರಗಳು ಅರ್ಥದ 
ತಕ ಓದುವಿಕೆಯು ಸಾಹಿತ್ಯಕ ಪಠ್ಯಕ್ಕೆ ನಿಗದಿತ ಅನಿಯಂತ್ರಿತ ಗುಣವನ್ನು ಸೂಚಿಸುತ್ತವೆ. ಈ 
ಸೀಮೆಗಳಿರುವುದಿಲ್ಲ ಎಂದು ಸೂಚಿಸುತ್ತದೆ, ಎರಡು ಕಲ್ಪನೆಗಳೊಡನೆ ಸ್ಪೀಚ್ ಆಕ್ಸ್ 
ಆದ್ದರಿಂದಲೆ ಪಠ್ಯ ಸ್ವಯಂಪೂರ್ಣ ಘಟಕ ಥಿಯರಿಯ ಕಾನ್ಸ್ಟೇಟಿವ್ ಮತ್ತು ಪರ್ 
ವಾಗಲು ಸಾಧ್ಯವಿಲ , ಇನು ಅಖಂಡ ಜೈವಿಕ ಫಾರ್ಮೆಟಿವ್ ನಿಯೋಗಗಳನ್ನೂ ಸಾಹಿತ್ಯಕ 
ಘಟಕವಾಗುವುದಂತೂ ಅಸಾಧ್ಯ ಎಂದು ಸೂಚಿ 

ಪಠ್ಯದಲ್ಲಿ ಗುರುತಿಸುತ್ತಾನೆ. ಭಾಷೆಯ 
ಸುತ್ತದೆ. ಸಾಹಿತ್ಯಕ ಪಠ್ಯವು ಅಳವಡಿಸಿಕೊಳ್ಳುವ 

ವ್ಯಾಕರಣದ ಅಂಶವು ಖಚಿತಾರ್ಥ ನಿರೂಪಣೆ , 
ಭಾಷಿಕ ವಿಧಾನಗಳಿಗೆ ಸಮರ್ಪಕ ನೆಲೆಗಳಿರು 

ಪಠ್ಯದ ಹೊರಗಿನ ಜಗತ್ತಿನ ವಾಸ್ತವದ 

ಸೂಚನೆ , ತಾರ್ಕಿಕವಾದ ವಿಷಯ ಅಥವ 
ವುದಿಲ್ಲ ಎಂಬುದನ್ನು ತೋರಿಸುತ್ತದೆ. ಸಾಹಿತ್ಯಕ 

ಸತ್ಯದ ಮಂಡನೆಗಳತ್ತ ಓದುಗರನ್ನು ಸೆಳೆದರೆ 
ಪಠ್ಯವು ತನ್ನೊಳಗಿನ ಬಲ - ಪ್ರತಿ- ಬಲಗ 

ಅಲಂಕಾರದ ಅಂಶವು ಹೊರಗಿನ ವಾಸ್ತವದ 
ಳಿಂದಾಗಿ ಪರಸ್ಪರ ವಿರುದ್ದ ಅರ್ಥ ಸೂಚನೆಯ 

ಅರ್ಥಸೂಚನೆಯ ನಿರಾಕರಣೆ ಮತ್ತು 
ಅಸ್ಪಷ್ಟ ವಿಸ್ತೀರ್ಣವನ್ನು ಪ್ರಕಟಿಸುತ್ತಿರುತ್ತದೆ . 

ಅತಾರ್ಕಿಕ ಸಂಭಾವ್ಯತೆಗಳತ್ತ ಓದುಗರನ್ನು 
ಸಾಹಿತ್ಯಕ ಪಠ್ಯವು ವಿಶೇಷವಾಗಿ ರೆಟರಿಕಲ್ 

ಸೆಳೆಯುತ್ತದೆ. ಅಂದರೆ ಸಾಹಿತ್ಯಕ ಪಠ್ಯವು 
ಮತ್ತು ಆಲಂಕಾರಿಕ ಭಾಷೆಯನ್ನು ಬಳಸುವುದ 

ಹೊರಗೆ ಅರ್ಥಾಭಿನಯವನ್ನು ಮಾಡುತ್ತಿರು 
ರಿಂದ ಮೂಲತಃ ತಾನೊಂದು ಕಾಲ್ಪನಿಕ ಸೃಷ್ಟಿ 

ವಂತೆ ಕಂಡರೂ ತನ್ನೊಳಗೇ ಅರ್ಥದ 
ಎಂಬುದರ ಬಗ್ಗೆ ಎಚ್ಚರವನ್ನು ಹೊಂದಿರುತ್ತದೆ. ನಿರಾಕರಣೆಯನ್ನು ಒಳಗೊಂಡಿರುತ್ತದೆ . 
ಸತ್ಯದ ಪ್ರತಿಪಾದನೆಗೆ ನೆಲೆ ಇಲ್ಲ ಎಂಬ ಸಾಹಿತಕ ಪರ ವ “ ಏಕಕಾಲದಲಿ ತನ 
ಅರಿವನ್ನು ಹೊಂದಿರುತ್ತದೆ. ಎಲ್ಲ ಪಠ್ಯಗಳಲ್ಲೂ ರೆಟರಿಕಲ್ ಮಾದರಿಯ ಅಧಿಕೃತತೆಯನ್ನು 
ಇವೇ ಗುಣಗಳಿದ್ದರೂ ಸಾಹಿತ್ಯಕ ಪಠ್ಯಗಳಲ್ಲಿ ಸ್ಥಾಪಿಸುತ್ತಲೂ ಇರುತ್ತದೆ , ನಿರಾಕರಿಸುತ್ತಲೂ 
ಅವು ಹೆಚ್ಚು ಸ್ಪಷ್ಟವಾಗುವುದರಿಂದ ಅ- ಸಾಹಿತ್ಯಕ ಇರುತ್ತದೆ ” ಎಂದು ಪಾಲ್‌ಡಿ ಮಾನ್ ತನ್ನ 
ಪಠ್ಯಗಳಿಗಿಂತ ಅವು ಉತ್ತಮ ಎಂದು ಸಾಹಿತ್ಯ ಅಲಿಗರೀಸ್ ಆಫ್ ರೀಡಿಂಗ್ ( ೧೯೭೯ ) ರಲ್ಲಿ 
ವಿಮರ್ಶಕರು ಭಾವಿಸುತ್ತಾರೆ . ಸಾಹಿತ್ಯಕ ಪಠ್ಯದ ಹೇಳುತ್ತಾನೆ . 
ಈ ಗುಣಗಳಿಂದಾಗಿಯೇ ಸಮರ್ಪಕ ಓದುವಿಕೆ 

ಬಾರ್ಬರಾ ಜಾನ್‌ಸನ್ ಮತ್ತೊಬ್ಬ ಪ್ರಮುಖ 
ಅಥವ ಸರಿಯಾದ ಓದುವಿಕೆಗಳು ಅಸಾಧ್ಯ 

ವಿರಚನಾವಾದಿ ವಿಮರ್ಶಕಿ, ಆಕೆ ಕೆಲಕಾಲ 
ವಾಗುತ್ತವೆ. 

ಪಾಲ್ ಡಿ ಮಾನ್‌ನ ವಿದ್ಯಾರ್ಥಿಯಾಗಿದ್ದವಳು . 
ವಿರಚನಾವಾದಿ ವಿಮರ್ಶಕರಲ್ಲಿ ಪಾಲ್ ಡಿ ಆಕೆ ವಿರಚನಾವಾದಿ ಓದುವಿಕೆಯನ್ನು ಸಾಹಿತ್ಯಕ 
ಮಾನ್ ಅತ್ಯಂತ ಪ್ರಭಾವಶಾಲಿ ಎಂದು ಪಠ್ಯಗಳಿಗೆ ಮಾತ್ರವಲ್ಲ ಇತರ ವಿಮರ್ಶಕರ 
ಪರಿಗಣಿತನಾಗಿದ್ದಾನೆ. ವಿರಚನಾವಾದಿ ಓದು ಮತ್ತು ಡೆರಿಡಾನ ಬರವಣಿಗೆಗಳಿಗೂ 
ವಿಕೆಯನ್ನು ಸಾಹಿತ್ಯಕ ಪಠ್ಯಗಳಿಗೆ ಅನ್ವಯಿಸಿದ ಅನ್ವಯಿಸಿ ನೋಡಿದ್ದಾಳೆ. ವಿರಚನಾವಾದಿ 
ವರಲ್ಲಿ ಆತ ಪ್ರಮುಖನಾದವನು . ಸಾಹಿತ್ಯಕ ಓದುವಿಕೆಯನ್ನು ಕುರಿತು ಆಕೆ ದಿ ಕ್ರಿಟಿಕಲ್ 
ಪಠ್ಯದೊಳಗಿನ ವಿರುದ್ಧ ಶಕ್ತಿಗಳನ್ನು ಆತ ಡಿಫರೆನ್ಸ್ ( ೧೯೮೦) ಪುಸ್ತಕದಲ್ಲಿ ಹೇಳಿರುವ 
ವ್ಯಾಕರಣ ( ಗ್ರಾಮರ್) ಮತ್ತು ಅಲಂಕಾರ ಮಾತುಗಳು ಪ್ರಸಿದ್ಧವಾಗಿವೆ : “ ಡಿಕನ್ಸ್ಟ್ರಕ್ಷನ್ 
(ರೆಟರಿಕ್ ) ಎಂದು ಗುರುತಿಸುತ್ತಾನೆ. ಪಠ್ಯ ( ವಿರಚನೆ) ಎಂಬುದು ಡಿಸ್ಪಕ್ಷನ್ ( ವಿನಾಶ) 
ದೊಳಗಿನ ' ವ್ಯಾಕರಣ' ವು ಅರ್ಥ ಪ್ರತಿಪಾದನೆ ಎಂಬುದರ ಸಮಾನಾರ್ಥಕವಲ್ಲ ... ಪಠ್ಯ 


೩೭೬ | ವಿಮರ್ಶೆಯ ಪರಿಭಾಷೆ 


ವೊಂದರ ವಿರಚನೆ ಬೇಕಾಬಿಟ್ಟಿಯಾಗಿ ನಡೆ ತತ್ವಶಾಸ್ತ್ರದ ನೆಲೆಯಲ್ಲಿ, ಸಮಾಜಶಾಸ್ತ್ರದ ನೆಲೆ 
ಯುವ ಕ್ರಿಯೆಯಲ್ಲ, ಯಾದೃಚ್ಛಿಕ ಅರ್ಥಪಲ್ಲಟ ಯಲ್ಲಿ ಮತ್ತು ಸಾಹಿತ್ಯವಿಮರ್ಶೆಯ ನೆಲೆಯಲ್ಲಿ 
ಗಳೂ ಅಲ್ಲ, ಪಠ್ಯದೊಳಗಿದ್ದು ಪರಸ್ಪರ ವಿರಚನಾವಾದವನ್ನು ಪ್ರಶ್ನಿಸಲಾಗಿದೆ. ನಾವು 
ಕಾದಾಡುತ್ತಿರುವ ವಿರುದ್ಧ ಅರ್ಥಸೂಚನೆಯ ಎಲ್ಲವನ್ನೂ ಸಂದೇಹಿಸಲು , ಪ್ರಶ್ನಿಸಲು 
ಶಕ್ತಿಗಳನ್ನು ಎಚ್ಚರದಿಂದ ಗಮನಿಸಿ ಪ್ರತ್ಯೇಕಿಸುವ ತೊಡಗಿದರೆ ನಾವು ಏನನ್ನೂ ಸಂದೇಹಿಸಲು 
ಕೆಲಸ ಅದು. ವಿರಚನಾವಾದಿ ಓದುವಿಕೆಯಿಂದ ಪ್ರಶ್ನಿಸಲು ಸಾಧ್ಯವಾಗದಂತಹ ಸ್ಥಿತಿಗೆ ಬಂದು 
ಒಂದು ಬಗೆಯ ಅರ್ಥ ಸೂಚನೆಗಳಿಗೆ ಮಾತ್ರ ತಲುಪುತ್ತೇವೆ” ಎಂಬ ವಿಟ್‌ಗೆನ್ ಸ್ಟೈನ್ 
ನೀಡುವ ಪ್ರಾಮುಖ್ಯ ನಾಶವಾಗುವುದೇ ಹೇಳಿಕೆಯನ್ನು ಆಧಾರವಾಗಿಟ್ಟುಕೊಂಡು 
ಹೊರತು ಪಠ್ಯದ ವಿನಾಶ ಸಂಭವಿಸುವುದಿಲ್ಲ. ” 

ವಿರಚನಾ ವಾದದ ತಾತ್ವಿಕತೆಯನ್ನು ಟೀಕಿಸಲಾ 
ಜೆ , ಹಿಲಿಸ್ ಮಿಲ್ಲರ್ ಒಂದೊಮ್ಮೆ ಜಿನೀವಾ ಗಿದೆ . ನಮ್ಮ ಬಗ್ಗೆ ಮತ್ತು ನಾವು ಬದುಕಿರುವ 
ಪಂಥದ ಪ್ರಮುಖ ವಿಮರ್ಶಕನಾಗಿದ್ದು ಇದೀಗ ವಿಶ್ವದ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿಕೊಳ್ಳಲು 
ವ್ಯಾಪಕ ಓದುವಿಕೆಗೆ ಗುರಿಯಾಗಿರುವ ವಿರಚನಾ ಹಲವಾರು ವಿಧಾನಗಳನ್ನು ಕಲ್ಪಿಸಿಕೊಂಡಿದ್ದೇವೆ. 
ವಾದಿ ವಿಮರ್ಶಕನಾಗಿದ್ದಾನೆ . ಆತ ವಿರಚನಾ ಈ ವಿಧಾನಗಳಿಗೆ ಸಂಪ್ರದಾಯವೇ ಆಧಾರ . 
ವಾದಿ ಓದುವಿಕೆಯನ್ನು ಮುಖ್ಯವಾಗಿ ಕಥನ ಅದರ ಬಗ್ಗೆಯೇ ಸಂಶಯ ವ್ಯಕ್ತಪಡಿಸಿದರೆ 
ಸಾಹಿತ್ಯಕ್ಕೆ ಅನ್ವಯಿಸಿದ್ದಾನೆ. ಪಾಶ್ಚಾತ್ಯ ತತ್ವಶಾಸ್ತ್ರ ವ್ಯಾಖ್ಯಾನಗಳಿಗೆ , ಆ ಮೂಲಕ ನಾವು ಪಡೆಯ 
ಮತ್ತು ಆಧ್ಯಾತ್ಮಗಳ ತಳಹದಿಯನ್ನು ಅಲು ಬಹುದಾದ ತಿಳಿವಳಿಕೆಗೆ ಅವಕಾಶವೇ ಇಲ್ಲ 
ಗಿಸಲು ಡೆರೀಡಾ ಅನ್ವಯಿಸಿದ ವಿಧಾನಗಳನ್ನು ದಂತಾಗುತ್ತದೆ . ಸೂಚಕ ಮತ್ತು ಸೂಚಿತಗಳ 
ಆತ ಕಥೆ ಕಾದಂಬರಿಗಳಿಗೆ ಅನ್ವಯಿಸಿ ಹೇಳುವ ನಡುವೆ ಸಹಜವಾಗಿಯೇ ಅಂತರವಿರುತ್ತದೆ . 
ಮಾತುಗಳು ಹೀಗಿವೆ: ತೀವ್ರ ಎಚ್ಚರ ಮತ್ತು ಈ ಅಂತರವನ್ನು ಉತ್ತೇಕ್ಷಿಸುವುದೆಂದರೆ 
ಅನುಮಾನಗಳೊಡನೆ ಪಠ್ಯದ ಜಾಲದ ಒಳ ಭಾಷೆಗೂ ವಸ್ತುವಿಗೂ ಸಂಬಂಧವಿರಲೇ 
ಹೊಕ್ಕು ವ್ಯಾಖ್ಯಾನಿಸುವ ಒಂದು ವಿಧಾನ ಬೇಕೆಂದು ಅಪೇಕ್ಷಿಸಿದಂತೆ ಅಲ್ಲವೇ ಎಂದು 
ವಿರಚನೆ .. ತಾನು ಅಧ್ಯಯನ ಮಾಡುತ್ತಿರುವ ಪ್ರಶ್ನಿಸುತ್ತಾರೆ. ಎಡಪಂಥೀಯ ಚಿಂತಕರು 
ವ್ಯವಸ್ಥೆಯಲ್ಲಿರುವ ಅತಾರ್ಕಿಕ ಅಂಶವನ್ನು ಇಡೀ ವಿರಚನಾವಾದವು ಕೃತಿಯೊಂದರ ಎಲ್ಲ ತಾತ್ವಿಕ 
ಕಟ್ಟಡವನ್ನೆ ಉರುಳಿಸಬಲ್ಲ ಸಡಿಲ ಇಟ್ಟಿಗೆ ನಿಲುವುಗಳನ್ನೂ ಅಲ್ಲಗಳೆಯುತ್ತದೆ , ಎಲ್ಲ 
ಯನ್ನು, ಕಂಡುಹಿಡಿಯಲು ವಿಮರ್ಶಕ ಪ್ರಯತ್ನಿ ಅಧ್ಯಯನ ಶಿಸ್ತುಗಳನ್ನೂ ಕಾಲ್ಪನಿಕವೆಂದು ಪರಿ 
ಸುತ್ತಿರುತ್ತಾನೆ. ವಿರಚನೆ ಕಟ್ಟಡವನ್ನಲ್ಲ, ಕಟ್ಟಡದ ಗಣಿಸುತ್ತದೆ , ಎಲ್ಲ ಅರ್ಥವನ್ನೂ ಸೂಚಿತದ 
ನೆಲೆಯನ್ನು ಧ್ವಂಸ ಮಾಡಲು ಬಯಸುತ್ತದೆ , ಅನಂತ ಲೀಲೆ' ಎಂದು ಭಾವಿಸುತ್ತದೆ , 
ಪಠ್ಯವುಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಲೇ ಆದ್ದರಿಂದ ಇದು ಬೌದಿಕ ಪಲಾಯನ ವಾದ 
ತನ್ನ ಅರ್ಥದ ನೆಲೆಯನ್ನು ಧ್ವಂಸ ಮಾಡಿದೆ ವಲ್ಲವೆ ಎಂದು ಪ್ರಶ್ನಿಸುತ್ತಾರೆ . ಸಾಹಿತ್ಯ ಮತ್ತು 
ಎಂಬುದನ್ನು ತೋರಿಸಲು ಬಯಸುತ್ತದೆ. 

ಸಾಹಿತ್ಯ ವಿಮರ್ಶೆಯ ಅನನ್ಯತೆಯನ್ನು 
ವಿರಚನೆ ಪಠ್ಯದ ರಚನೆಯನ್ನು ಕೆಡವುವುದಕ್ಕೆ ವಿರಚನಾವಾದವು ನಿರಾಕರಿಸುವುದನ್ನು ಸಾಹಿತ್ಯ 
ಬಯಸುವುದಿಲ್ಲ, ಆದರೆ ಪಠ್ಯವು ಅದಾಗಲೇ ವಿಮರ್ಶಕರು ಪ್ರಶ್ನಿಸುತ್ತಾರೆ . 
ತನ್ನನ್ನು ತಾನು ಕೆಡವಿಕೊಂಡುಬಿಟ್ಟಿದೆ ಎಂದು 

ಹೆಚ್ಚಿನ ಓದಿಗೆ: ಡೆರಿಡಾನ ಕೃತಿಗಳ ಇಂಗ್ಲಿಶ್ ಅನುವಾದ 
ತೋರಿಸಲು ಬಯಸುತ್ತದೆ.” ಸಾಹಿತ್ಯಕ ಪಠ್ಯದ 

ಗಳು - Of Grammatology ಅನುವಾದ ಮತ್ತು 
ಎಲ್ಲ ಓದುವಿಕೆಗಳೂ ತಪ್ಪಾದ ಓದುವಿಕೆಗಳೇ 

ಪ್ರಸ್ತಾವನೆ Gayatri C . Spivak, ೧೯೭೬; Writing 
ಆಗಿರುತ್ತವೆ ಎಂಬುದು ಮಿಲ್ಲರ್‌ನತೀರ್ಮಾನ. and Difference ( ೧೯೭೮) : Dissemination 


ವಿಮರ್ಶೆಯ ಪರಿಭಾಷೆ | ೩೭೭ 


( ೧೯೮೦) ; ಇತರ ಕೃತಿಗಳು - ಸಿ. ಎನ್ . ರಾಮ ಕೃತಿಗಳು , ಮಹಾಭಾರತ , ಇಂಥ ಲೌಕಿಕ 
ಚಂದ್ರನ್ , ಸಾಹಿತ್ಯ ವಿಮರ್ಶೆ ( ೧೯೯೭ , ೨ನೆ ಮು ..) 

ಸಾಹಿತ್ಯ ಕೃತಿಗಳಿಗೂ ವಿವಿಧ ವ್ಯಾಖ್ಯಾನಗಳು 
Peggy Kamuf (10 .) A Derida Reader: Between 

ಲಭ್ಯವಾಗಿವೆ. ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಕೃತಿ 
Blinds ( ೧೯೯೧) ; Jonathan Culler, On . 
Deconstruction ( ೧೯೮೨) ; M . H , Abrams, Do - ಗಳ ವ್ಯಾಖ್ಯಾನಗಳು ಹೇರಳವಾಗಿ ದೊರೆಯ 
ing Things With Texts ( ೧೯೮೨) ; Frank Ellis, ತವೆ. ಭಗವದ್ಗೀತೆಯ ವ್ಯಾಖ್ಯಾನಗಳಂತೂ 
Against Deconstruction (೧೯೮೯ ); Terry ಅಸಂಖ್ಯಾತವಾಗಿವೆ. ಮಧ್ಯಕಾಲೀನ ಕನ್ನಡ 
Eagleton , The Function of Criticism ( ೧೯೮೪) ; 

ದಲ್ಲೂ ಕಲ್ಲುಮಠದ ಪ್ರಭುದೇವರಂಥವರು 
Michael Ryan , Marxism and Deconstruction 
( ೧೯೮೨) ; Mark C . Taylor ( ಸಂ .) Deconstruction 

ಪ್ರಮುಖ ವಚನಕಾರರ ಕೃತಿಗಳಿಗೆ ವ್ಯಾಖ್ಯಾನ 
in Context (೧೯೮೬) ; Frank Kermode, An Ap ವನ್ನು ರಚಿಸಿದ್ದಾರೆ. ತೀರ ಸರಳ ಅಭಿವ್ಯಕ್ತಿಯನ್ನು 
petite for Poetry ( ೧೯೮೪). 

ಸಾಧಿಸಿದ್ದಾನೆಂದು ಸಾಮಾನ್ಯವಾಗಿ ತಿಳಿಯ 
೨೩೩ . ವ್ಯಾಖ್ಯಾನ ಮತ್ತು ವಿಶ್ಲೇಷಣೆ ಲಾಗಿರುವ ಬಸವಣ್ಣನ ವಚನಗಳಿಗೂ ಐದು 
Hermeneutics ಹರ್ಮೆನ್ಯುಟಿಕ್ಸ್ ಸಾಹಿತ್ಯ ಟೀಕೆಗಳು , ವ್ಯಾಖ್ಯಾನಗಳು ಲಭ್ಯವಾಗಿವೆ . 
ಕೃತಿಯೊಂದರ ಭಾಷೆಯನ್ನು ವಿಶ್ಲೇಷಿಸು ಆಧುನಿಕ ಕನ್ನಡ ವಿಮರ್ಶೆಯಲ್ಲೂ ಎಲ್ಲ ಮೌಲ್ಯ 
ವುದನ್ನು , ಅಂದರೆ ಅರ್ಥವನ್ನು ಸಾರಾಂಶರೂಪ ಮಾಪನವೂ ನಿರ್ದಿಷ್ಟ ಮಾದರಿಯ ವ್ಯಾಖ್ಯಾನ 
ದಲ್ಲಿ ನೀಡುವುದು , ತಾತ್ಪರ್ಯವನ್ನು ಹೇಳು ವನ್ನೇ ಆಧಾರವಾಗಿ ಹೊಂದಿರುತ್ತದೆ. ಟೀಕು 
ವುದು , ಭಾವಾರ್ಥವನ್ನು ವಿವರಿಸುವುದು ಮತ್ತು ವ್ಯಾಖ್ಯಾನಗಳನ್ನು ಸತ್ವತಃ ಬೇರೆಬೇರೆ 
ಇತ್ಯಾದಿ , ಸಂಕುಚಿತ ಅರ್ಥದಲ್ಲಿ ವ್ಯಾಖ್ಯಾನ ಯಾದ ಚಟುವಟಿಕೆಗಳೆಂದು ನೋಡುವುದು 
ವೆಂದು ಗುರುತಿಸಲಾಗುತ್ತದೆ . ಇಂಥ ವ್ಯಾಖ್ಯಾ ಒಳ್ಳೆಯದು. ಟೀಕು ಕೃತಿಯ ಅಥವ ಕೃತಿಯ 
ನವು ಸಾಮಾನ್ಯವಾಗಿ ಕೃತಿಯ ಜಟಿಲ , ಒಂದು ಭಾಗದ ಅರ್ಥ ವಿವರಣೆಯಷ್ಟೇ 
ಸಂದಿಗ್ಧ, ಅಲಂಕಾರಿಕ, ಅಸ್ಪಷ್ಟ ಭಾಗಗಳಿಗೆ ಆಗಿದ್ದರೆ ವ್ಯಾಖ್ಯಾನವು ಇಡೀ ಕೃತಿಯ ಅರ್ಥ 
ಸೀಮಿತವಾಗಿರುತ್ತದೆ. ವಿಶಾಲ ಅರ್ಥದಲ್ಲಿ ರಚನೆಯನ್ನು ಉದ್ದೇಶಪೂರ್ವಕವಾಗಿ ಪುನಾರಚಿ 
ವ್ಯಾಖ್ಯಾನವು ಕೃತಿಯ ಪ್ರಕಾರ , ವಿವಿಧ ಸುವುದರಲ್ಲಿ ಆಸಕ್ತವಾಗಿರುತ್ತದೆ . ಸಂಸ್ಕೃತಿ 
ಅಂಗಾಂಶಗಳು , ಥೀಂ , ಕೃತಿಯ ಪರಿಣಾಮ ಯೊಂದರ ನಿರ್ಮಾಣದಲ್ಲಿ ವ್ಯಾಖ್ಯಾನಗಳು 
ಇವೆಲ್ಲದರ ವಿಶ್ಲೇಷಣೆಯನ್ನೂ ಒಳಗೊಳ್ಳುತ್ತದೆ . ವಹಿಸುವ ಪಾತ್ರವನ್ನು ಕುರಿತು ಆಳವಾದ 
ಅಷ್ಟೇ ಅಲ್ಲ ಕೃತಿಯ ಸಾಮಾಜಿಕ ಹಿನ್ನೆಲೆ , ಚಿಂತನೆ ನಡೆಯತೊಡಗಿದ್ದು ಈ ಶತಮಾನದ 
ಚಾರಿತ್ರಿಕ ಮಹತ್ವ ಇವುಗಳನ್ನು ಗುರುತಿಸು ೫೦ರ ದಶಕದಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 
ವುದೂ ವ್ಯಾಖ್ಯಾನ ಎಂಬ ಚಟುವಟಿಕೆಯ ವ್ಯಾಖ್ಯಾನ ಚಟುವಟಿಕೆಯ ಉಪಯುಕ್ತತೆ 
ವ್ಯಾಪ್ತಿಯಲ್ಲೇ ಬರುತ್ತದೆ . ಕೃತಿಯ ಅರ್ಥವಂತಿಕೆ ಯನ್ನೇ ಶಂಕಿಸುವವರೂ ಇದ್ದಾರೆ. 
ಮತ್ತು ಮಹತ್ವವನ್ನು ಕಟ್ಟಿಕೊಳ್ಳುವ , 
ಗುರುತಿಸುವ ಚಟುವಟಿಕೆಯಾಗಿ ವ್ಯಾಖ್ಯಾನದ 

ಹರ್ಮೆನ್ಯುಟಿಕ್ಸ್ ಎಂಬುದು ವ್ಯಾಖ್ಯಾನ ತತ್ವ 
ಕಾರ್ಯ ನಡೆಯುತ್ತದೆ. 

ವನ್ನು ಸ್ಪಷ್ಟಪಡಿಸುವ, ಖಚಿತಗೊಳಿಸುವ 

ಒಂದು ಶಾಸ್ತ್ರ . ಇದು ರೂಪುಗೊಂಡದ್ದು ಮುಖ್ಯ 
ಸಂಸ್ಕೃತದಲ್ಲಿ , ಕನ್ನಡವೂ ಒಳಗೊಂಡಂತೆ ವಾಗಿ ಬೈಬಲ್‌ನ ವ್ಯಾಖ್ಯಾನಕ್ಕೆ ಸೂಕ್ತವಾದ ತತ್ವ 
ಅನೇಕ ಭಾರತೀಯ ಭಾಷೆಗಳಲ್ಲಿ ಮತ್ತು ಗಳನ್ನು ರೂಪಿಸುವ ಸಲುವಾಗಿ, ಸುಮಾರು 
ಪಾಶ್ಚಾತ್ಯ ಜಗತ್ತಿನಲ್ಲೂ ವ್ಯಾಖ್ಯಾನ ಸಾಹಿತ್ಯದ ಹತ್ತೊಂಬತ್ತನೆಯ ಶತಮಾನದ ವೇಳೆಗೆ ಈ 
ದೊಡ್ಡ ಪರಂಪರೆಯೇ ಇದೆ. ಕಾಳಿದಾಸನ ಶಾಸ್ತ್ರವು ಎಲ್ಲ ಲಿಖಿತ ಪಠ್ಯಗಳ , ಅಂದರೆ 


೩೭೮ | ವಿಮರ್ಶೆಯ ಪರಿಭಾಷೆ 


ಕಾನೂನು, ಚರಿತ್ರೆ , ಸಾಹಿತ್ಯ , ಧರ್ಮ ಇತ್ಯಾದಿ ಇಡಿಯು ಬಿಡಿಯನ್ನೂ , ಬಿಡಿ ಇಡಿಯನ್ನೂ 
ವಲಯಗಳಿಗೆ ಸೇರಿದ ಎಲ್ಲ ಪಠ್ಯಗಳ , ಅರ್ಥ ಪರಸ್ಪರ ಪ್ರಭಾವಗೊಳಿಸುವುದನ್ನು ಕಂಡು 
ನಿರ್ಧಾರಕ್ಕೆ ಬೇಕಾದ ಸೂತ್ರಗಳನ್ನು ತತ್ವಗಳನ್ನು ಕೊಳ್ಳುವುದೇ ವ್ಯಾಖ್ಯಾನದ ಗುರಿ ಎನ್ನುತ್ತಾರೆ. 
ನಿರ್ಮಿಸುವ ಶಾಸ್ತ್ರವಾಗಿ ಮನ್ನಣೆ ಪಡೆಯಿತು. ಅರ್ಥದ ಹಕ್ಕು ಲೇಖಕನಿಗೆ ಸಂಬಂಧಿಸಿದ್ದು 
ಸಂಸ್ಕೃತದಲ್ಲೂ ವ್ಯಾಖ್ಯಾನದ ಸಮರ್ಪಕತೆ ಮತ್ತು ಓದುಗನಿಗೆ ಸೇರಿದ್ದು ಎಂಬ ಎರಡು 
ಯನ್ನು , ಯೋಗ್ಯತೆಯನ್ನು ನಿರ್ಣಯಿಸುವ ವಿರುದ್ದ ಉತ್ತರಗಳೂ ಬಂದಿವೆ . 
ಸಲುವಾಗಿಯೇ ನ್ಯಾಯಶಾಸ್ತ್ರ ಬೆಳೆದದ್ದು , ತರ್ಕ , 

ಸಂರಚನಾವಾದಕ್ಕಿಂತ ಮೊದಲು ಹುಟ್ಟಿದ 
ವ್ಯಾಕರಣ , ಪದ ನಿಷ್ಪತ್ತಿ ಮುಂತಾದ ಪುರಾವೆ 

ಚಿಂತನೆಗಳಲ್ಲಿ ಅರ್ಥವು ಕೃತಿಕಾರರಿಂದ 
ಗಳಿಂದ ಯಾವುದೇ ಹೇಳಿಕೆಯ ಯುಕ್ತತೆಯನ್ನು 

ನಿರ್ಮಾಣವಾಗುತ್ತದೆ ಎಂಬ ನಿಲುವು ಪ್ರಧಾನ 
ತೀರ್ಮಾನಿಸುವುದು ಹೇಗೆ ಎಂಬ ತಾತ್ವಿಕ 

ವಾಗಿ ಕಂಡರೆ , ಸಂರಚನಾವಾದ ಮತ್ತು 
ಚರ್ಚೆ ಅಲ್ಲಿ ಕಾಣುತ್ತದೆ . 

ಸಂರಚನೋತ್ತರವಾದಗಳಲ್ಲಿ ಅರ್ಥವು ಓದು 
ಯಾವುದೇ ವ್ಯಾಖ್ಯಾನ ಕ್ರಿಯೆ ಪರಿಕಲ್ಪನೆಗಳನ್ನು ಗರ ಪ್ರಜ್ಞೆಯಲ್ಲಿ ರೂಪುಗೊಳ್ಳುತ್ತದೆ , ಸಂಕಥನದ 
ರೂಪಿಸಿಕೊಂಡು, ವರ್ಗಿಕರಿಸಿಕೊಂಡು, ಅವು ಸ್ವರೂಪ ಮತ್ತು ನಿಯಮಗಳಿಂದ ನಿರ್ಧಾರಿತ 
ಗಳ ಮೂಲಕವೇ ಅರ್ಥವನ್ನು ಕಟ್ಟಿಕೊಳ್ಳಬೇಕು. ವಾಗುತ್ತದೆ , ಒಪ್ಪಿಕೊಂಡ ಐಡಿಯಾಲಜಿಯ 
ಮಾನವಿಕ ಶಿಸ್ತುಗಳು ಜೀವಂತ ಅನುಭವವನ್ನು ಆಧಾರದ ಮೇಲೆ ಅರ್ಥ ರೂಪತಾಳುತ್ತದೆ 
ಆಧಾರವಾಗಿಟ್ಟುಕೊಳ್ಳುವಂಥವು. ಅವನ್ನು ಜಡ - ಎಂಬ ನಿಲುವುಗಳು ಮನ್ನಣೆ ಗಳಿಸಿವೆ . 
ವರ್ಗಿಕರಣಗಳ ಮೂಲಕ ಹೇಗೆ ಅರ್ಥೈಸು ಹೆಚ್ಚಿನ ಓದಿಗೆ: ED. Hirsh, Validity in Interpreta . 
ವುದು ಅನ್ನುವ ಪ್ರಶ್ನೆಯನ್ನೂ ಚಿಂತಕರು ಎದುರಿ tion ( ೧೯೬೭) , The Aims of Interpretation 
ಸಿದ್ದಾರೆ . ಯಾವುದೇ ಕೃತಿಯ ಬಿಡಿಭಾಗಗಳನ್ನು ( ೧೯೭೬) , George Gadamer, Truth and Method 
ಅರ್ಥ ಮಾಡಿಕೊಳ್ಳುವ ಮೂಲಕವೇ ಅದನ್ನು 

( ೧೯೭೫) , Wendell V Harris , Interpretive Acts: 
ಇಡಿಯಾಗಿ ತಿಳಿಯಲು ಸಾಧ್ಯ . ಆದರೆ ಇಡಿ 

In Search of Meaning ( ೧೯೮೮) 
ಯಾದದ್ದು ಏನು ಎಂಬ ಕಲ್ಪನೆ ಇಲ್ಲದೆ ಬಿಡಿ ೨೩೪, ಶೈಲಿಶಾಸ್ತ್ರ Stylistics ಸ್ಟೈಲಿಸ್ಟಿಕ್ಸ್ 
ಅಂಶಗಳು ಅರ್ಥವಾಗುವುದು ಹೇಗೆ ಎಂಬುದು ವಸ್ತುನಿಷ್ಠ ವಿಮರ್ಶೆಗೆ ಸೂಕ್ತವಾದ ಪರಿಕರ 
ಇನ್ನೊಂದು ಪ್ರಶ್ನೆ, ವ್ಯಾಖ್ಯಾನದ ಮೂಲಕ ಗಳನ್ನು ಒದಗಿಸಬಲ್ಲದು ಎಂಬಷ್ಟರಮಟ್ಟಿಗೆ 
ಲಭಿಸುವ ಅರ್ಥ ಯಾರದ್ದು ? ಕೃತಿಕಾರ ಶೈಲಿಶಾಸ್ತ್ರವು ಒಂದು ಉಪಯುಕ್ತವಾದ 
ನದ್ದೋ ? ಓದುಗನದೊ ? ಅನ್ನುವುದು ಅಧ್ಯಯನ. ಈ ಮಾತೇ ಅದರ ಮಿತಿಯನ್ನೂ 
ಮೂರನೆಯ ಪ್ರಶ್ನೆ . 

ಸೂಚಿಸುತ್ತದೆ . 
ಮೊದಲನೆಯ ಪ್ರಶ್ನೆಯನ್ನು ಕುರಿತಂತೆ ಭಾರತದಲ್ಲಿ ನಡೆದ ಶೈಲಿಯನ್ನು ಕುರಿತ 
ಸಾಹಿತ್ಯವು ಒಂದು ವಸ್ತುವಲ್ಲ, ಅದು ಒಂದು ಚಿಂತನೆಯನ್ನು ಸಂಸ್ಕೃತದಲ್ಲಿ ಕಾಣಬಹುದು. 
ಅನುಭವ , ಒಂದು ಪ್ರಕ್ರಿಯೆ ಎಂಬ ನಿಲುವನ್ನು ಸಂಸ್ಕೃತದ ಕಾವ್ಯಮೀಮಾಂಸೆಯಲ್ಲಿ ಅಲಂಕಾರ 
ತಾಳುವವರು ಎಲ್ಲ ಬಗೆಯ ವ್ಯಾಖ್ಯಾನವನ್ನೂ ಗಳನ್ನು ಕುರಿತು ನಡೆದಿರುವ ಚರ್ಚೆ ಯನ್ನು 
ತಿರಸ್ಕರಿಸುತ್ತಾರೆ . ಸಾಹಿತ್ಯದಲ್ಲಿ ಅರ್ಥಕ್ಕೆ ಕಾವ್ಯದ ಬಿಡಿನೆಲೆ ( ಮೈಕ್ರೋ ಲೆವೆಲ್‌) ಗೆ ಸಂಬಂಧಿಸಿ 
ಮನ್ನಣೆಯನ್ನು ನೀಡುವವರು ಕೃತಿಯ ಇಡಿ ದ್ದೆಂದೂ ರೀತಿಯನ್ನು ಕುರಿತ ಚರ್ಚೆ ಕಾವ್ಯದ 
ಮತ್ತು ಬಿಡಿಅಂಶಗಳ ನಡುವೆ ವ್ಯಾಖ್ಯಾನಕಾರ ಇಡಿ ನೆಲೆ ( ಮ್ಯಾಕ್ರೋ ಲೆವೆಲ್) ಗೆ ಸಂಬಂಧಿಸಿ 
ಸದಾ ಚಲನಶೀಲನಾಗಿ ವ್ಯವಹರಿಸುತ್ತಾನೆ , ಮೈಂದೂ ಪರಿಗಣಿಸಬಹುದು. ಅಲಂಕಾರವು 


ವಿಮರ್ಶೆಯ ಪರಿಭಾಷೆ | ೩೭೯ 


ವಾಕ್ಯವೊಂದನ್ನು ವಿಶ್ಲೇಷಣೆಯ ಮುಖ್ಯ ಕನ್ನಡ ಕಾವ್ಯಶೈಲಿಯ ಅಧ್ಯಯನವನ್ನು ನಡೆಸಲು 
ಘಟ್ಟವನ್ನಾಗಿ ಆಯ್ದುಕೊಳ್ಳುತ್ತದೆ, ಕಾವ್ಯ ಸಾಧ್ಯವಿದೆ. 
ಭಾಷೆಯ ಸಾರ್ವತ್ರಿಕ ಅಂಶಗಳನ್ನು ಗುರುತಿಸು 

ಈ ಶತಮಾನದ ಐದನೆಯ ದಶಕದಿಂದೀಚೆಗೆ 
ತ್ತದೆ . ರೀತಿಯನ್ನು ಕುರಿತ ಚರ್ಚೆಯು ಕೃತಿ 

ಸಾಹಿತ್ಯಕ ಪಠ್ಯಗಳ ಶೈಲಿಯನ್ನು ವ್ಯಕ್ತಿನಿಷ್ಠತೆ 
ಕಾರನು ಭಾಷೆಯ ಯಾವ ಪ್ರಾದೇಶಿಕ ಉಪ 

ಮತ್ತು ಇಂಪ್ರೆಶನಿಸಂಗೆ ಅವಕಾಶವನ್ನು ಕೊಡದೆ 
ಭಾಷೆಯನ್ನು ಆಧರಿಸಿ ಬರೆದಿದ್ದಾನೆ , ಅದರ 

ವಸ್ತುನಿಷ್ಠವಾಗಿ ಅಥವ ವೈಜ್ಞಾನಿಕವಾಗಿ ವಿಶ್ಲೇ 
ವೈಶಿಷ್ಟ್ಯಗಳೇನು ಎಂಬುದನ್ನು ಮುಖ್ಯವಾಗಿ 

ಷಿಸಿ ಅಧ್ಯಯನ ಮಾಡುವ ವಿಧಾನವನ್ನು ಸ್ಟೈಲಿ 
ಗುರುತಿಸುತ್ತದೆ. ರೀತಿ, ಮಾರ್ಗ, ಪಂಥಾ ಇವು 

ಸ್ಟಿಕ್ಸ್ ಎಂದು ಕರೆಯಲಾಗುತ್ತಿದೆ. ಶೈಲಿಶಾಸ್ತ್ರದ 
ಶೈಲಿಯನ್ನು ಸೂಚಿಸುವ ಪದಗಳಾಗಿವೆ. 

ವಿಶ್ಲೇಷಣೆಯ ಮಾದರಿ ಮತ್ತು ವಿಶ್ಲೇಷಣಾ 
ಶೈಲಿಯನ್ನು ಭೌಗೋಳಿಕವಾಗಿ ಗುರುತಿಸುವುದು 

ವಿಧಾನಗಳು ರೊಮಾನ್ ಯಾಕಬ್ಸನ್ 
ರೀತಿ ಪ್ರಸ್ಥಾನದ ಆರಂಭಿಕ ಹಂತವಾದರೆ 

ಮತ್ತು ಇತರ ರಷಿಯನ್ ರೂಪನಿಷ್ಠರ ಪ್ರಭಾ 
ಆನಂತರದಲ್ಲಿ ಕವಿಯ ವಸ್ತು ಮತ್ತು ಭಾವದ 

ವದಿಂದ ರೂಪುಗೊಂಡಿವೆ. ಯೂರೋಪಿನ 
ನೆಲೆಗಟ್ಟಿನಲ್ಲಿ ಗುರುತಿಸುವುದು ಸೂಕ್ತವೆಂಬ 

ಸಂರಚನಾವಾದದ ಪ್ರಭಾವವೂ ಸಾಕಷ್ಟಿದೆ. 
ಅಭಿಪ್ರಾಯ ಮೂಡಿತು. ಇದನ್ನು ರುದ್ರಟನಲ್ಲಿ 
ಕಾಣಬಹುದು . ಮೂರನೆಯ ಹಂತವನ್ನು 

ಸ್ಟೈಲಿಸ್ಟಿಕ್ಸ್‌ನಲ್ಲಿ ಎರಡು ಪ್ರಧಾನ ಧಾರೆಗಳನ್ನು 
ಕುಂತಕನಲ್ಲಿ ಕಾಣಬಹುದು. “ ವಸ್ತು ಸ್ವಭಾವ 

ಗುರುತಿಸಬಹುದು. ತಮ್ಮ ಪರಿಕಲ್ಪನೆ ಮತ್ತು 
ವನ್ನು ಕವಿಗಳು ಗ್ರಹಿಸುವ ಕ್ರಮದಲ್ಲಿ ಇರುವ 

ವ್ಯಾಪ್ತಿಗಳಲ್ಲಿ ಇವೆರಡೂ ಭಿನ್ನವಾಗಿವೆ. ಮೊದ 
ವ್ಯತ್ಯಾಸಗಳು ಅವರ ಕೃತಿಗಳ ಪದರಚನೆಯ 

ಲನೆಯದೂ ಸಂಕುಚಿತ ವ್ಯಾಪ್ತಿಯ ರಾಚನಿಕ 
ವ್ಯತ್ಯಾಸಕ್ಕೆ ಕಾರಣವಾಗುತ್ತವೆ ' ಎಂದು ಅವನು 

ಶೈಲಿಶಾಸ್ತ್ರ . ಈ ಧಾರೆಯ ಚಿಂತಕರು ಶೈಲಿ 
ಗುರುತಿಸುತ್ತಾನೆ . 

ಅಥವ ಸ್ಟೈಲ್ ಎಂಬ ಪದವನ್ನು ಸಾಂಪ್ರದಾ 

ಯಿಕವಾಗಿ ನಿರ್ವಚಿಸುತ್ತಾರೆ. ಹೇಳಬೇಕಾದ 
ಕನ್ನಡದಲ್ಲಿ ಕವಿರಾಜಮಾರ್ಗವು ದಂಡಿಯಿಂದ 

ಸಂಗತಿ ಮತ್ತು ಹೇಳುವ ರೀತಿ, ವಸ್ತು ಮತ್ತು 
ಪ್ರಭಾವಿತವಾಗಿ ಶೈಲಿಯ ದಕ್ಷಿಣ ಮತ್ತು ಉತ್ತರ ರೂಪ ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು 
ಮಾರ್ಗಗಳನ್ನು ಗುರುತಿಸುತ್ತದೆ. ಆನಂತರದಲ್ಲಿ 

ಆಧಾರವಾಗಿಟ್ಟುಕೊಂಡು ಹೇಳುವ ರೀತಿ ಮತ್ತು 
ಮಾರ್ಗ ಮತ್ತು ದೇಸಿ ಎಂಬ ಪರಿಕಲ್ಪನೆಗಳು ರೂಪಗಳನು ಶೆಲಿ ಎಂದು ಗುರು. 

ರೂಪಗಳನ್ನು ಶೈಲಿ ಎಂದು ಗುರುತಿಸುತ್ತಾರೆ. 
ಕನ್ನಡದ ಎರಡು ಭಿನ್ನಶೈಲಿಗಳನ್ನು ಸೂಚಿಸುವ 

ಹೇಳಬೇಕಾದ ವಸ್ತುವನ್ನು ಸೂಚಿಸಲು ಮಾಹಿತಿ 
ಪರಿಕಲ್ಪನೆಗಳಾಗಿ ಬೆಳೆದವು. ನಿಯಮಬದತೆ , (ಇನ್‌ಫರ್ಮೇಶನ್) , ಸಂದೇಶ ( ಮೆಸೇಜ್ ), 
ಲಕ್ಷಣಾನುಸರಣೆ , ಪ್ರಜ್ಞಾಪೂರ್ವಕತೆ ಮತ್ತು ಪ್ರತಿಪಾದಿತ ಅರ್ಥ (ಪ್ರಪೊಸಿಶನಲ್ ಮೀನಿಂಗ್) 
ಸಂವೃತತೆ ಮಾರ್ಗ ಶೈಲಿಯ ಮುಖ್ಯ ಲಕ್ಷಣ ಎಂಬ ಪಾರಿಭಾಷಿಕಗಳನ್ನು ಬಳಸುತ್ತಾರೆ . ಈ 
ಗಳು . ಪೂರ್ವನಿರ್ಧಾರಿತ ನಿಯಮಗಳಿಲ್ಲದಿರು ಹೇಳಬೇಕಾದ ಸಂಗತಿ ಅಥವ ಮಾಹಿತಿಯು 
ವುದು, ನಿಶ್ಚಿತ ಲಕ್ಷಣಗಳಿಗೆ ಹೊರತಾಗಿರು ಅದನ್ನು ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ 
ವುದು , ಧ್ಯಾನಪೂರ್ವಸ್ಥಿತಿಯಲ್ಲಿರುವುದು ಮತ್ತು ಭಾವನಾತ್ಮಕ ಪರಿಣಾಮವನ್ನುಂಟು ಮಾಡಲು 
ವಿವೃತತೆ ದೇಸೀ ಶೈಲಿಯ ಮುಖ್ಯ ಲಕ್ಷಣ . ಭಾಷೆಯಲ್ಲಿ ಮಾಡಿಕೊಳ್ಳುವ ಬದಲಾವಣೆ 
ಕನ್ನಡ ಮತ್ತು ಸಂಸ್ಕೃತ ಹಾಗೂ ಇತರ ಭಾಷೆಗಳ ಗಳನ್ನು ಶೈಲಿ ಎಂದು ಕರೆಯುತ್ತಾರೆ. ಈ ಶೈಲಿಯ 
ಪದಗಳನ್ನು ಬರೆಸುವ ನುಡಿಬೆರಕೆಯ (ಕೋಡ್ ವಿವಿಧ ಅಂಶಗಳು ಅಥವ ಲಕ್ಷಣಗಳನ್ನು ಗುರು 
ಮಿಕ್ಸಿಂಗ್) ಅಂಶವನ್ನು ಆಧಾರವಾಗಿಟ್ಟುಕೊಂಡು ತಿಸಲು ಆಧುನಿಕ ಭಾಷಾಶಾಸ್ತ್ರದ ಪಾರಿಭಾಷಿಕ 


೩೮೦ | ವಿಮರ್ಶೆಯ ಪರಿಭಾಷೆ 


ಪದಗಳ ಬಳಕೆಯಾಗುತ್ತದೆ . ಶೈಲಿಯ ಗುಣ ವಿವರಗಳನ್ನು ಸಿದ್ದಪಡಿಸಲು ಕಂಪ್ಯೂಟರಿನ 
ಲಕ್ಷಣಗಳು ನಿರ್ದಿಷ್ಟ ಕೃತಿ ಅಥವ ಕೃತಿಕಾರ ನೆರವು ಪಡೆಯುವುದೂ ಇದೆ . ಇನ್ನು ಕೆಲವು 
ಅಥವ ಸಾಹಿತ್ಯಕ ಸಂಪ್ರದಾಯ ಅಥವ ಶೈಲಿಶಾಸ್ತ್ರಜ್ಞರು ಭಾಷಾಶಾಸ್ತ್ರದಲ್ಲಿ ಬಳಕೆ 
ಯುಗದ ವೈಶಿಷ್ಟ್ಯವೆಂದು ಗುರುತಿಸಲಾಗುತ್ತದೆ. ಯಾಗುವ ಅನುಕ್ರಮಾತ್ಮಕ ಮತ್ತು ಸಾಹ 
ಈ ವೈಶಿಷ್ಟ ವನ್ನು ಗುರುತಿಸಲು ಈ ಮುಂದಿನ ಚರ್ಯಾತ್ಮಕ ಸಂಬಂಧಗಳ ಪರಿಕಲ್ಪನೆಯನ್ನು 
ಅಂಶಗಳನ್ನು ಗಮನಿಸಲಾಗುತ್ತದೆ: ಶಬ್ದ ಬಳಸಿಕೊಂಡು; ರೂಪಾಂತರ ವ್ಯಾಕರಣ 
ವಿನ್ಯಾಸ, ಛಂದಸ್ಸು , ಪ್ರಾಸ, ವಾಕ್ಯರಚನಾ ( ಟ್ರಾನ್ಸ್ಫರ್ಮೆಶನಲ್ ಗ್ರಾಮರ್) ದ ವಾಕ್ಯ 
ವಿನ್ಯಾಸ , ಶಬ್ದಕೋಶದ ಸ್ವರೂಪ ಮತ್ತು ರಚನೆಯ ಹೊರವಿನ್ಯಾಸ ಮತ್ತು ಒಳ ವಿನ್ಯಾಸ 
ಆಲಂಕಾರಿಕ ಸಂಗತಿಗಳು . ಶಬ್ದಕೋಶದ ( ಸರ್ಫೇಸ್ ಮತ್ತು ಡೀಪ್ ಸ್ಪಕ್ಟರ್ ) ಗಳ 
ಸ್ವರೂಪವನ್ನು ಗಮನಿಸುವಾಗ ಅಮೂರ್ತ ಪರಿಕಲ್ಪನೆಯನ್ನು ಬಳಸಿಕೊಂಡು ಮತ್ತೆ 
ಮತ್ತು ಮೂರ್ತ ಪದಗಳ ಬಳಕೆ , ನಾಮಪದ , ಕೆಲವರು ಸ್ಪೀಚ್ ಆಕ್ಸ್ ಥಿಯರಿಯ ಪರಿಕಲ್ಪನೆ 
ಕ್ರಿಯಾಪದ ಇತ್ಯಾದಿಗಳ ಬಳಕೆಯಲ್ಲಿ ಕಾಣುವ ಗಳನ್ನು ಬಳಸಿಕೊಂಡು ಸಾಹಿತ್ಯಕ ಶೈಲಿಯ 
ನಿಗದಿತ ಆವರ್ತನೆಗಳು ಇತ್ಯಾದಿಗಳಿಗೆ ಗಮನ ವಿಶ್ಲೇಷಣೆ ನಡೆಸಿದ್ದಾರೆ. 
ನೀಡಲಾಗುತ್ತದೆ. ಆಲಂಕಾರಿಕ ಸಂಗತಿಗಳಲ್ಲಿ ಇಂಥ ವಿಶ್ಲೇಷಣೆಗಳು ಸಾಮಾನ್ಯವಾಗಿ ಪಠ್ಯದ 
ಪ್ರತಿಮೆ , ರೂಪಕ, ಉಪಮೆ ಇತ್ಯಾದಿಗಳ 

ಭಾಷಿಕ ಅಂಶಗಳ ಪಟ್ಟಿಯಾಗಿ ಕೊನೆಗೊಳ್ಳು 
ವಿಶ್ಲೇಷಣೆಗೆ ಪ್ರಾಮುಖ್ಯ ನೀಡಲಾಗುತ್ತದೆ. ವುದೇ ಹೆಚ್ಚು. ಒಂದು ಪಠ್ಯದ ಶೈಲಿಯ ಬೆರಳು 
ಸಾಕಷ್ಟು ದೀರ್ಘವಾದ ಪಠ್ಯವೊಂದರಲ್ಲಿ ಗುರುತುಗಳನ್ನು ಪತ್ತೆ ಹಚ್ಚುವುದು ಮುಖ್ಯ 
ಭಾಷಿಕ ವಿಶ್ಲೇಷಣೆಗೆ ಒದಗಬಲ್ಲ ಇಂಥ ಉದ್ದೇಶವಾಗಿರುತ್ತದೆ . ಈ ಬಗೆಯ ವಿಶ್ಲೇಷಣೆ 
ಅಸಂಖ್ಯಾತ ನಿದರ್ಶನಗಳನ್ನು ಎತ್ತಿಕೊಳ್ಳುವುದು ಯನ್ನು ಕೆಲವೊಮ್ಮೆಲೇಖಕನ ಮನಸ್ಥಿತಿ ಮತ್ತು 
ಸಾಧ್ಯವಿರುವಾಗ ನಿಜವಾಗಿ ಒಂದು ಪಠ್ಯವು ಲೋಕದೃಷ್ಟಿಗಳ ವ್ಯಕ್ತರೂಪವೆಂದು, ಅಥವ 
ಓದುಗರ ಮೇಲೆ ಪ್ರಭಾವ ಬೀರಲು ಸಹಾಯಕ ಒಂದು ನಿರ್ದಿಷ್ಟ ಕಾಲಮಾನದ ಸಾಹಿತ್ಯಕ 
ವಾಗುವ ಶೈಲಿ - ಅಂಶಗಳನ್ನು ಆಯ್ದುಕೊಳ್ಳುವುದು | ಫ್ಯಾಶನ್ನಿನ ಕುರುಹೆಂದು ವಿವರಿಸುವ ಪ್ರಯತ್ನ 
ಹೇಗೆ ಎಂಬ ಸಮಸ್ಯೆಯೂ ವಿದ್ವಾಂಸರನ್ನು ಗಳೂ ನಡೆದಿವೆ. ಸಾಹಿತ್ಯಕ ಪಠ್ಯವೊಂದರ 
ಕಾಡಿದೆ. 

ಅರ್ಥವೆನ್ನುವುದು ಓದುಗರ ಸಂಪೂರ್ಣ 
ಶೈಲಿಯ ವಿಶ್ಲೇಷಣೆಯಲ್ಲಿ ವೈಜ್ಞಾನಿಕ ಖಚಿತತೆಗೆ 

ಪ್ರತಿಕ್ರಿಯೆಯನ್ನು ಆಧರಿಸಿರುವುದರಿಂದ ವಾಚಕ 
ಹಾತೊರೆಯುವ ವಿದ್ವಾಂಸರು ಪಠ್ಯವೊಂದರ 

ಪ್ರತಿಕ್ರಿಯೆಗೆ ಗಮನ ನೀಡದೆ ಕೇವಲ ವಸ್ತು 
ಪರಿಮಾಣಾತ್ಮಕ ಅಧ್ಯಯನ ವಿಧಾನವನ್ನು 

ಮತ್ತು ಶೈಲಿಗಳ ಸಂಬಂಧವನ್ನಷ್ಟೆ ಗಮನಿಸುತ್ತಾ 

ಶೈಲಿಯ ವಿಶಿಷ್ಟ ಅಂಶಗಳನ್ನು ಪ್ರತ್ಯೇಕಗೊಳಿಸಿ 
ಅನುಸರಿಸುತ್ತಾರೆ . ಅಂದರೆ , ಶೈಲಿಯ ಯಾವ 

ನೋಡುವುದು ಹೇಗೆ ಸಾಧ್ಯ ಮತ್ತು ಸಮರ್ಥ 
ಅಂಶ , ಉದಾಹರಣೆಗೆ ಕ್ರಿಯಾಪದಗಳು , 

ನೀಯ ಎಂಬ ಪ್ರಮುಖ ಪ್ರಶ್ನೆಯನ್ನು ಸ್ಪಾನ್ಸಿ 
ಇಡೀ ಪಠ್ಯದಲ್ಲಿ ಎಷ್ಟುಬಾರಿ , ಇನ್ನಿತರ ಯಾವ 

ಫಿಶ್ ( ಈಸ್ ದೇರ್ ಎ ಪಠ್ಯ ಇನ್ ದಿ ಕ್ಲಾಸ್ , 
ಪದಗಳೊಡನೆ , ವಾಕ್ಯದ ಯಾವ ಸ್ಥಾನದಲ್ಲಿ 

೧೯೮೦ ) ಮುಂತಾದ ವಿಮರ್ಶಕರು ಕೇಳು 
ಎಷ್ಟು ಬಾರಿ ಕಾಣಿಸಿಕೊಂಡಿದೆ ಎಂಬಂಥ 

ತಾರೆ . 
ಲೆಕ್ಕಾಚಾರಕ್ಕೆ ಪ್ರಾಮುಖ್ಯ ನೀಡುತ್ತಾರೆ . ನಿರ್ದಿಷ್ಟ 
ಕವಿ ಅಥವ ಸಾಹಿತ್ಯ ಪ್ರಕಾರದ ಶೈಲಿಗೆ ವಿಶಿಷ್ಟ ಸ್ಟೈಲಿಸ್ಟಿಕ್ಸ್ನ ಎರಡನೆಯ ಮಾದರಿಯು 
ವೆಂದು ಭಾವಿಸಲಾಗುವ ಇಂಥ ಅಂಶಗಳ ೧೯೬೦ರ ದಶಕದಿಂದೀಚೆಗೆ ಪ್ರಾಮುಖ್ಯ 


ವಿಮರ್ಶೆಯ ಪರಿಭಾಷೆ | ೩೮೧ 


ಗಳಿಸಿದೆ . ಈ ಮಾದರಿಯನ್ನು ಅಳವಡಿಸಿ ಪದರೂಪಗಳನ್ನು ಕವಿತೆಯ ಭಾಷೆ ಮಾರ್ಗಾ೦ 
ಕೊಳ್ಳುವ ಚಿಂತಕರು ಶೈಲಿಯೆಂದರೆ ಭಾಷೆಯ ತರಗೊಳಿಸಿ ಬಳಸಬಹುದು. ಈಗ ಬಳಕೆ 
ಸಾಮಾನ್ಯ ಲಕ್ಷಣಗಳನ್ನೂ ಒಳಗೊಂಡಂತೆ... ತಪ್ಪಿರುವ ರೂಪಗಳನ್ನೂ ಅಳವಡಿಸಿಕೊಳ್ಳ 
ಸಾಹಿತ್ಯಕ ಅಭಿವ್ಯಕ್ತಿಗಾಗಿ ಸಾಹಿತ್ಯಕ ಪಠ್ಯಗಳಲ್ಲಿ ಬಹುದು. ಇದು ಪದ- ಅರ್ಥ ಮಾರ್ಗಾಂತರ . 
ಭಾಷೆಯ ಬಳಕೆಯ ವಿಧಾನಗಳು ಎಂದು ಉದಾ., 
ವ್ಯಾಖ್ಯಾನಿಸಿಕೊಳ್ಳುತ್ತಾರೆ . 

ರಮ್‌ಗೆ ಕರೆದೊಯ್ ಓ ಅಗ್ನಿ 

- ಕುವೆಂಪು 
ಸಾಹಿತ್ಯಕ ಶೈಲಿಯನ್ನು ಕುರಿತು ವಿವೇಚಿಸುವಾಗ 
ಕಾವ್ಯಶೈಲಿ, ಕಥನಶೈಲಿ ಮತ್ತು ನಾಟ್ಯಮಾನ ಶೈಲಿ ವಾಕ್ಯರಚನೆಯ ಪರಿಚಿತ ವಿಧಾನವನ್ನು ಕೊಂಚ 
ಎಂದು ಮೂರು ಮುಖ್ಯ ಬಗೆಗಳನ್ನು ಗುರುತಿಸು ಪಲ್ಲಟಿಸಿ ರಾಚನಿಕ ಮಾರ್ಗಾಂತರವನ್ನೂ ಕವಿತೆ 
ವುದು ಸಾಧ್ಯವಿದೆ. ಕವಿತೆಯ ಭಾಷೆಯಲ್ಲಿ ದಿನ ಸಾಧಿಸಬಹುದು. ಉದಾ., 
ನಿತ್ಯದ ಭಾಷೆಗೆ ಸಹಜವಲ್ಲದ ಪದಗಳು , 

ನಕ್ಕರ್ ಕಲರ್ 
ಸಂಯೋಜನೆ ಮತ್ತು ವಾಕ್ಯರಚನೆಗಳು ಬಳಕೆ 

ನಗೆಯ ತಡೆದರ್ ಕೆಲರ್ , ಕೆಲರ್ 
ಯಾಗುತ್ತವೆ. ಇವನ್ನು ವ್ಯತ್ಯಯ ಅಥವ ಮುಳಿದುರ್ಕ್ಕಿದರ್ . 
ಮಾರ್ಗಾಂತರ (ಡೀವಿಯೇಶನ್ ) ಎಂದು 

- ಕುವೆಂಪು 
ಗುರುತಿಸಬಹುದು. ಕವಿತೆಯ ಸಾಲುಗಳನ್ನು ಕಥನ ಶೈಲಿಯಲ್ಲಿ ವಿವರ , ವರ್ಣನ ಮತ್ತು ವ್ಯಾಖ್ಯಾನ 
ನಿಯತವಾಗಿ ಅಥವ ಅನಿಯತವಾಗಿ ಒಡೆ ಎಂಬ ಮೂರು ಬಗೆಗಳನ್ನು ಗುರುತಿಸಬಹುದು. 
ಯುವ ಮೂಲಕ ಸಾಧಿಸಲಾಗುವ ಮಾರ್ಗಾಂ ನಿರೂಪಕ ಮತ್ತು ಶೋತೃ/ಓದುಗ ಸಂಬಂಧ 
ತರವನ್ನು ದೃಕ್ ಮಾರ್ಗಾಂತರವೆಂದು ಕರೆಯ ವನ್ನು ಅನುಸರಿಸಿ , ನಿರೂಪಣೆಯ ದೃಷ್ಟಿಕೋನ 
ಬಹುದು . ಕವಿತೆಯ ಭಾಷಿಕ ರಚನೆಯ ವನ್ನು ಅನುಸರಿಸಿ ಕಥನಶೈಲಿಯ ವೈವಿಧ್ಯಗಳು 
ಬಂಧವನ್ನು ಸೂಚಿಸಲು ಈ ತಂತ್ರ ಉಪ ರೂಪುಗೊಳ್ಳುತ್ತವೆ . 
ಯುಕ್ತ , ಉದಾ. , 

ಇಲ್ಲಿ ಶೈಲಿಶಾಸ್ತ್ರದ ಕೆಲವು ಮುಖ್ಯ ಪಾರಿಭಾಷಿಕ 
ಬಾರೇ ರಾಜಕುಮಾರಿ 
ಹೋಗೋಣ ಜಂಬೂ ಸವಾರಿ ಗಳ ಸ್ಕೂಲ ಪರಿಚಯವನ್ನು ಮಾತ್ರ ನೀಡ 
- ಬಿ .ಆರ್ . ಲಕ್ಷ್ಮಣರಾವ್ ಲಾಗಿದೆ. ಹೆಚ್ಚಿನ ವಿವರಗಳಿಗೆ ಆಸಕ್ತರು ಮುಂದೆ 

ಸೂಚಿಸಿರುವ ಪುಸ್ತಕಗಳನ್ನು ಲೇಖನಗಳನ್ನು 
ಮುಕ್ತಛಂದದ ರಚನೆಗಳಲ್ಲಿ ಅರ್ಥಲಯಕ್ಕೆ 

ನೋಡಬಹುದು. 
ಅನುಸಾರವಾಗಿ ಸಾಲುಗಳನ್ನು ಒಡೆಯುವುದ 
ರಿಂದ ಇಂಥ ಮಾರ್ಗಾಂತರ ಸಾಧ್ಯವಾಗುತ್ತದೆ . 

ಹೆಚ್ಚಿನ ಓದಿಗೆ: ಕೆ . ವಿ . ನಾರಾಯಣ, ಶೈಲಿಶಾಸ್ತ್ರ 

( ೧೯೯೦) ; ಕೆ . ವಿ . ತಿರುಮಲೇಶ್ , ಸಮುಖ 
ನಿತ್ಯದ ಬಳಕೆಯ ಧ್ವನಿಯೋಜನೆಗಿಂತ ಭಿನ್ನ ( ೧೯೮೯ ); ಡಿ . ಎ . ಶಂಕರ್‌ , ಸಾಹಿತ್ಯದಲ್ಲಿ ಶೈಲಿ( ಲೇ ) 
ವಾದ ಧ್ವನಿ ಯೋಜನೆಗಳನ್ನು ಅಳವಡಿಸಿ ವಿಮರ್ಶಾ ತತ್ವಗಳು ಮತ್ತು ಪ್ರಾಯೋಗಿಕ ವಿಮರ್ಶೆ 
ಕೊಂಡಾಗ ಧ್ವನಿಮಾರ್ಗಾಂತರ ಉಂಟಾಗುತ್ತದೆ. ( ಸಂ ) ವಿ.ಕೃ . ಗೋಕಾಕ್ ( ೧೯೮೦ ), ಶಾಂತಿನಾಥ 
ಪ್ರಾಸ, ಅನುಪ್ರಾಸ ಇತ್ಯಾದಿಗಳು ಈ ಬಗೆಯ 

ದೇಸಾಯಿ , ಸಾಹಿತ್ಯ ಮತ್ತು ಭಾಷೆ ( ೧೯೮೦) ; 

ಜಿ .ಎಸ್ . ಶಿವರುದ್ರಪ್ಪ, ಕಾವ್ಯಾರ್ಥಚಿಂತನ ( ೧೯೮೩ ); 
ಮಾರ್ಗಾಂತರಕ್ಕೆ ಒದಗಿಬರುತ್ತವೆ . ಉದಾ., 

ಕನ್ನಡ ಕವಿಗಳ ಕಾವ್ಯಕಲ್ಪನೆ ( ೧೯೮೪); ಕೃಷ್ಣ 
ತರಳ ಎರಳೆ , ಚಿಗುರ ಚಿಗುರೆ , 

ಪರಮೇಶ್ವರ ಭಟ್ಟ , ಕಾವ್ಯಭಾಷೆ - ಭಾಷಾ ವೈಜ್ಞಾನಿಕ 
ಹೂವು ಹೂವು ಹಲ್ಲೆ 

ವಿವೇಚನೆ ( ಲೇ ) ಸಾಧನೆ (೩ - ೧); ಹರಿವ ನೀರಿದು: 
- ಬೇಂದ್ರೆ ಒಂದು ಭಾಷಿಕ ವಿವೇಚನೆ ( ಲೇ ) ಅಂಕಣ ( ೧೯೮೩ ). 


೩೮೨ | ವಿಮರ್ಶೆಯ ಪರಿಭಾಷೆ 


Thomas A . Sebeok , ed ., Style in Language 

ಯಾವ ಸ್ವರೂಪದಲ್ಲಿರುತ್ತದೆ , ವಾಕ್ಕೋತ್ತರ 
( ೧೯೬೦) , Roger Fowler, ed., Essays on Style 

ನೆಲೆಯಲ್ಲಿ ಅರ್ಥ ಪ್ರತೀತಿ ಹೇಗೆ ಆಗುತ್ತದೆ 
and Language ( ೧೯೬೬) , G. N . Leech and M . H . 
Short , Stylein Fiction ( ೧೯೮೧) , RogerFowler, ಎಂಬುದನ್ನು ಗಮನಿಸುತ್ತದೆ. 
Linguistic Criticism ( ೧೯೮೬ ) 

ಆಧುನಿಕ ಸಂಕಥನ ವಿಶ್ಲೇಷಣೆ ಆರಂಭ 
೨೩೫ , ಸಂಕಥನ Discourse ಡಿಸ್ಕೋರ್ಸ್ ಗೊಂಡದ್ದು ಎಚ್ . ಪಿ .ಗ್ರೀಸ್ ಎಂಬಾತನ ಪ್ರತಿ 
ಡಿಸ್ಕೋರ್ಸ್ ಎಂಬ ಪದ ಬೇರೆಬೇರೆ ಉದ್ದೇಶ ಪಾದನೆಗಳಿಂದ. ಆತ ೧೯೭೫ರಲ್ಲಿ ಇಂಪ್ಲಿಕೇಚರ್ 
ಗಳಿಗೆ ಬೇರೆ ಬೇರೆ ಅರ್ಥದಲ್ಲಿ ಬಳಕೆಯಾಗು ಎಂಬ ಪರಿಕಲ್ಪನೆಯ ಮುಖಾಂತರ ನಾವು 
ತ್ತಿದೆ. ಅದರ ನಾಲ್ಕು ಮುಖ್ಯ ಅರ್ಥಗಳನ್ನು ಹೇಗೆ ಮಾತುಗಾರನನ್ನು ಅರ್ಥಮಾಡಿಕೊಳ್ಳು 
ಹೀಗೆ ವಿವರಿಸಬಹುದು: 

ತ್ತೇವೆ ಎಂಬುದನ್ನು ವಿವರಿಸಲು ಪ್ರಯತ್ನಿಸಿದ. 
೧ . ನಿಘಂಟಿನ ಅರ್ಥ: ಏನನ್ನಾದರೂ ತಿಳಿ 

ಇದನ್ನು ಸ್ಕೂಲವಾಗಿ ಇಂಗಿತಜ್ಞಾನ ಎಂದು 
ಹೇಳಲು ಅಥವ ವಿವರಿಸಲು ಬಳಸುವ 

ಕರೆಯಬಹುದು. ಸ್ವಲ್ಪ ಸಕ್ಕರೆ ಕೊಡ್ತೀರಾ? ” 
ಗಂಭೀರವಾದ ಮಾತು ಅಥವ ಬರವಣಿಗೆಯ 

ಅನ್ನುವ ವಾಕ್ಯ ಪ್ರಶ್ನಾರ್ಥಕ ರೂಪದಲ್ಲಿದ್ದರೂ 

ಅದು ಸೌಜನ್ಯಪೂರಿತವಾದ ಬೇಡಿಕೆಯನ್ನು 
ಘಟಕ . ೨ . ನಿರ್ದಿಷ್ಟ ಸಂದರ್ಭಗಳಲ್ಲಿ ಬಳಕೆ 

ವ್ಯಕ್ತಪಡಿಸುವ ಖಚಿತಾರ್ಥ ಸೂಚಕ ವಾಕ್ಯ 
ಯಾಗುವ ಭಾಷೆಯ ಮತ್ತು ವಿಷಯದ 

ಎಂದು ನಾವು ಹೇಗೆ ತಿಳಿಯುತ್ತೇವೆ ? ಆಡಿದ 
ಸ್ವರೂಪ. ೩ . ಕೆಲವು ಭಾಷಾಶಾಸ್ತ್ರಜ್ಞರು ಆಡು 

ಮಾತು ಸತ್ಯವೋ , ಸ್ಪಷ್ಟವೋ , ಸುಸಂಗತವೋ 
ಮಾತನ್ನು ಡಿಸ್ಕೋರ್ಸ್ ಎಂದೂ ಬರವಣಿಗೆ 

ಎಂದು ವ್ಯಾಖ್ಯಾನಿಸಿಕೊಳ್ಳಲು ಮಾತನ್ನು 
ಯನ್ನು ಪಠ್ಯ ಎಂದೂ ಗುರುತಿಸುತ್ತಾರೆ. 

ಆಡುವವರಿಗೂ ಕೇಳುವವರಿಗೂ ಸಮಾನ 
೪ . ಬರವಣಿಗೆಯಲ್ಲಿ ಅಥವ ಮಾತಿನಲ್ಲಿ ಸಹಜ 

ವಾದ ಕೆಲವು ಪೂರ್ವಗ್ರಹಿಕೆಗಳು ಅನಿವಾರ್ಯ 
ವಾಗಿ ಬಳಕೆಯಾಗುವ ಭಾಷೆ . 

ವಾಗಿ ಇರಬೇಕಾಗುತ್ತವೆ . ಆಡಿದ ಮಾತು ಈ 
ಭಾಷಾಶಾಸ್ತ್ರಜ್ಞರು , ಭಾಷೆಯ ತಾತ್ವಿಕತೆಯನ್ನು ಪೂರ್ವಗ್ರಹೀತಗಳಿಗೆ ಹೊಂದು ವಂತಿದೆಯೇ 
ಕುರಿತ ಚಿಂತಕರು ಮತ್ತು ಶೈಲಿಶಾಸ್ತ್ರದ ದೃಷ್ಟಿ ಅಥವ ವಿರೋಧವಾಗಿದೆಯೇ ಎಂಬುದನ್ನು 
ಯಿಂದ ಸಾಹಿತ್ಯವನ್ನು ಪರಿಶೀಲಿಸುವವರು 

ಗಮನಿಸುತ್ತೇವೆ. ಅಂದರೆ ಅರ್ಥ ಎಂಬುದು 
ಸಾಮಾನ್ಯವಾಗಿ ಪದ , ನುಡಿಗಟ್ಟು ಮತ್ತು 

ಹೇಳುವವರಿಗೂ ಕೇಳುವವರಿಗೂ ಇರುವ 
ಹೆಚ್ಚೆಂದರೆ ವಾಕ್ಯದ ನೆಲೆಯ ವಿಶ್ಲೇಷಣೆಗಳಿಗಷ್ಟೆ 

ಸಂಬಂಧ, ಸಾಮಾನ್ಯ ತಿಳಿವಳಿಕೆ , ಸಾಮಾನ್ಯ 
ಗಮನ ನೀಡುವುದು ಒಂದು ಸಂಪ್ರದಾಯ ಪರಿಸರ ಇವುಗಳನ್ನು ಆಧರಿಸುತ್ತದೆ . 
ವಾಗಿತ್ತು. ೧೯೭೦ರ ದಶಕದಿಂದಾಚೆಗೆ ಸಂಕಥ ಇಂಗಿತಜ್ಞಾನದ ಈ ಮೂಲಕಲ್ಪನೆಯನ್ನು 
ನವನ್ನು ವಿಶ್ಲೇಷಣೆಯ ಪ್ರಧಾನ ನೆಲೆಯಾಗಿ ಅನೇಕ ಚಿಂತಕರು ಮತ್ತಷ್ಟು ವಿಸ್ತಾರವಾಗಿ 
ಮಾಡಿಕೊಳ್ಳಬೇಕೆಂಬ ಧೋರಣೆ ಬೆಳೆದಿದೆ. ಪರಿಶೀಲಿಸಿದ್ದಾರೆ . ಅರ್ಥವೆನ್ನುವುದು ಬಿಡಿಬಿಡಿ 
ಸಂಕಥನ ವಿಶ್ಲೇಷಣೆ ಎಂಬುದು ವಾಕ್ಕೋತ್ತರ ಯಾದ ಸ್ವತಂತ್ರ ವಾಕ್ಯಗಳಲ್ಲಿಲ್ಲ . ಉಕ್ತಿಯು 
ನೆಲೆಯ ವಿಶ್ಲೇಷಣೆ. ಈ ಬಗೆಯ ವಿಶ್ಲೇಷಣೆ ಅರ್ಥಪೂರ್ಣ ಮತ್ತು ಸುಸಂಗತವಾಗಲು ತಕ್ಕ 
ಯು ಇಡೀ ಒಂದು ಭಾಷಿಕ ಖಂಡವನ್ನು ಮಟ್ಟಿಗೆ ಸುದೀರ್ಘವಾದ ಭಾಷಿಕ ಅಭಿವ್ಯಕ್ತಿ 
ಆಯ್ದುಕೊಂಡು, ವಕ್ತಗಳು (ಅಥವ ಲೇಖಕರು) ಅಗತ್ಯ . ಉಕ್ತಿಯು ಅರ್ಥವಾಗಲು ಕೊನೆಯ 
ಮತ್ತು ಶೋತೃಗಳ (ಅಥವ ಓದುಗರ) ಪಕ್ಷ ಮೂರು ಅಂಶಗಳು ಅಗತ್ಯವಾಗಿರಬೇಕಾ 
ಸಂಬಂಧ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಗುತ್ತವೆ . ಮೊದಲನೆಯದಾಗಿ ವಕ್ತಲೇಖಕ 


ವಿಮರ್ಶೆಯ ಪರಿಭಾಷೆ | ೩೮೩ 


ಮತ್ತು ಶೋತೃ/ ಓದುಗರ ನಡುವೆ ಭಾಷೆಯ ಗೌರವ ಸೂಚಕ ಬಹುವಚನ ಬಳಕೆಯಾದರೆ , 
ವಲಯಕ್ಕೆ ಆಚಿನದಾದ ಜ್ಞಾನ ಮತ್ತು ಅನುಭವ ಮಂದಣ್ಣನನ್ನು ಏಕವಚನದಲ್ಲಿ ಚಿತ್ರಿಸಿದ್ದಾರೆ . 
ಗಳು ತಕ್ಕ ಪ್ರಮಾಣದಲ್ಲಿ ಸಮಾನವಾಗಿರಬೇಕು; ಬೇಂದ್ರೆಯವರ ' ಹಕ್ಕಿಹಾರುತಿದೆ ನೋಡಿದಿರಾ? 
ಎರಡನೆಯದಾಗಿ , ವಕ್ತ / ಲೇಖಕರು ಭಾಷೆಯನ್ನು ಕವನದ ಪರಿಣಾಮ ಮತ್ತು ಅರ್ಥವಂತಿಕೆಗೆ 
ಉದ್ದೇಶಪೂರ್ವಕವಾಗಿ, ಭಾಷಿಕ ಮತ್ತು ಕಾರಣಗಳನ್ನು ಹುಡುಕುತ್ತಾ ಆ ಕವಿತೆಯನ್ನು 
ಸಾಂಸ್ಕತಿಕ ಸಂಪ್ರದಾಯಗಳಿಗೆ ಅನುಗುಣವಾಗಿ ಮೊದಲು ವಾಚಿಸಿದಾಗ ಬೇಂದ್ರೆ ತೊಟ್ಟಿದ್ದ 
ಬಳಸುತ್ತಿರಬೇಕು; ಮೂರನೆಯದಾಗಿ , ಉಡುಪು, ಅವರ ವಾಚನಕ್ರಮ , ಆಗಿನ 
ಸಂದರ್ಭ ಮತ್ತು ವಿಷಯಗಳನ್ನು ಅನುಸರಿಸಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ' ಸಾರ್ವ 
ಪದ ಮತ್ತು ವಾಕ್ಯಗಳ ಅರ್ಥ ಬೇರೆಬೇರೆಯಾಗ ಭೌಮರ ನೆತ್ತಿಯ ಕುಕ್ಕಿ ' ಎಂಬ ಮಾತು ಬೀರಿದ 
ಬಹುದು ಎಂಬ ಸಾಮಾನ್ಯ ತಿಳಿವಳಿಕೆ ವಕ್ತ / ಪ್ರಭಾವ ಇತ್ಯಾದಿಗಳನ್ನು ಗಮನಿಸಿರುವುದೂ 
ಲೇಖಕ ಮತ್ತು ಪ್ರೋತೃ/ ಓದುಗರಿಗೆ ಇರಬೇಕು. ಇದೆ. 
ಶೈಲಿಶಾಸ್ತ್ರವನ್ನು ಆಧರಿಸಿ ಕಾದಂಬರಿ ಮತ್ತು ಸಾಹಿತ್ಯ ವಿಮರ್ಶೆಯ ಆಚೆಗೂ ಸಂಕಥನ 
ನಾಟಕಗಳಲ್ಲಿ ಬರುವ ಸಂಭಾಷಣೆಗಳನ್ನು ಎಂಬ ಪದ ತುಂಬ ಬೇರೆ ರೀತಿಯಲ್ಲಿ ಬಳಕೆ 
ವಿಶ್ಲೇಷಿಸುವಾಗ ಸಂಕಥನ ವಿಶ್ಲೇಷಣೆ ವಿಧಾನ ಯಾಗುತ್ತಿದೆ . ಫ್ರೆಂಚ್ ಚಿಂತಕರು , ಮುಖ್ಯವಾಗಿ 
ವನ್ನು ಬಳಸುವುದು ೭೦ರ ದಶಕದಿಂದೀಚಿನ ಮೈಕೆಲ್‌ಫುಕೊ ಮತ್ತು ರೋಲಾನ್ ಬಾರ್ಥೆ , 
ವಿಮರ್ಶೆಗಳಲ್ಲಿ ಕಾಣುತ್ತದೆ . ಕೃತಿಯೊಂದರಲ್ಲಿ ಗೆರಾರ್ಡ್ ಜೀನೆ ಮುಂತಾದವರು 
ಬರುವ ಪಾತ್ರಗಳು ಮತ್ತು ಕೃತಿಯ ಓದುಗರು ಡಿಸ್ಕೋರ್ಸ್ ಪರಿಕಲ್ಪನೆಯನ್ನು ವ್ಯಾಪಕವಾದ 
ಭಾಷಿಕ ಸೂಚನೆಗಳು ಇಲ್ಲದಿದ್ದರೂ ಅರ್ಥವನ್ನು ರೀತಿಯಲ್ಲಿ ಬಳಸಿದ್ದಾರೆ . ಫುಕೋ ತನ್ನ ದಿ 
ಒಂದು ನಿರ್ದಿಷ್ಟ ರೀತಿಯಲ್ಲಿ ಮತ್ತು ಸ್ವರೂಪ ಆರ್ಡರ್ ಆಫ್ ಥಿಂಗ್ಸ್ , ( ೧೯೬೬ ) ಪುಸ್ತಕ 
ದಲ್ಲಿ ಹೇಗೆ ಗ್ರಹಿಸುತ್ತಾರೆ ಎಂಬ ಪ್ರಶ್ನೆಯನ್ನು ದಲ್ಲಿ ಪಠ್ಯಗಳು ಮತ್ತು ಕೃತಿಕಾರರನ್ನು ಬಿಟ್ಟು 
ಪರಿ ಶೀಲಿಸಿದ್ದಾರೆ . ಅರ್ಥ ಗ್ರಹಿಕೆಯು ನಿಯಮ - ಇಡೀ ಜ್ಞಾನವಲಯಗಳನ್ನೆ ಡಿಸೋರ್ಸ್ 
ಬದವೇ ಎಂಬ ವಿವೇಚನೆ ನಡೆದಿದೆ. ವಿಶ್ಲೇಷಣೆಗೆ ಎತ್ತಿಕೊಳ್ಳುತ್ತಾನೆ . ಅರ್ಥಶಾಸ್ತ್ರ , 
ಕನ್ನಡ ವಿಮರ್ಶೆಯಲ್ಲಿ ಸಂಕಥನ ಎಂಬ ಪರಿ 

ನಿಸರ್ಗ ವಿಜ್ಞಾನ ಇತ್ಯಾದಿಗಳನ್ನು ಬೇರೆ ಬೇರೆ 
ಭಾಷೆ ಇತ್ತೀಚೆಗೆ ಸಾಕಷ್ಟು ಬಳಕೆಯಾಗುತ್ತಿದೆ . 

ಕಾಲಘಟ್ಟಗಳಲ್ಲಿ ವರ್ಗಿಕರಿಸಿದ ಕ್ರಮ , 
ನಿರ್ದಿಷ್ಟವಾಗಿ ಸಂಕಥನ ವಿಶ್ಲೇಷಣೆ ಎಂಬ 

ಮಂಡಿಸಿದ ಕ್ರಮಗಳನ್ನು ಕುರಿತು ಚಿಂತಿಸುತ್ತಾನೆ . 
ಬಗೆಯದು ಎಂದು ಬೆರಳಿಟ್ಟು ತೋರಿಸುವಂಥ 

ವಿವಿಧ ಜ್ಞಾನವಲಯಗಳಲ್ಲಿ ಉಂಟಾದ 
ಪ್ರತ್ಯೇಕ ಬರಹಗಳಿಲ್ಲದಿದ್ದರೂ ಸ್ಕೂಲವಾಗಿ ಆ 

ಪಲ್ಲಟಗಳನ್ನು ಪರಿಶೀಲಿಸುತ್ತಾ ' ಜ್ಞಾನದ 
ಧೋರಣೆಯ ವಿವರ್ಶೆ ಸಾಕಷ್ಟಿದೆ . 

ಪುರಾತತ್ವಶಾಸ್ತ್ರವನ್ನು , ಆರ್ಕಿಯಾಲಜಿ ಆಫ್ 
ಕರ್ವಾಲೋ ಕಾದಂಬರಿಯನ್ನು ಕುರಿತ ಸಾಹಿತ್ಯ 

ನಾಲೆಡ್ಜ್ , ಮಂಡಿಸುತ್ತಾನೆ . ಒಂದೊಂದು 
ಚರ್ಚೆಯೊಂದರಲ್ಲಿ ಮೂಡಿದ ಅಭಿಪ್ರಾಯ 

ಜ್ಞಾನವಲಯದ ಸಂಕಥನಕ್ಕೂ ಸಾಮಾಜಿಕ 
ಇದು- ಲೇಖಕರಿಗೆ ಮಂದಣ್ಣ ಪ್ರತಿನಿಧಿಸುವ 

ವರ್ತನೆಗಳಿಗೂ ಇದ್ದ ಸಂಬಂಧದ ಸ್ವರೂಪ 
ಲೋಕದೃಷ್ಟಿಯ ಬಗ್ಗೆ ಎಷ್ಟೇ ಗೌರವ ಇದೆ 

ವನ್ನು ವಿವೇಚಿಸುತ್ತಾನೆ. 
ಎಂದರೂ ಕಾದಂಬರಿಯಲ್ಲಿ ಅವರು ಭಾಷೆಗೂ ಸಾಮಾಜಿಕ ಸಂಸ್ಥೆಗಳಿಗೂ ಇರುವ 
ಕರ್ವಾಲೋ ಪರವಾಗಿಯೇ ನಿಲ್ಲುತ್ತಾರೆ ; ಸಂಬಂಧ ಎಂದು ಪುಕೋನ ಸಂಕಥನ ಪರಿ 
ಕರ್ವಾಲೋ ಕುರಿತು ಮಾತನಾಡುವಾಗಲೆಲ್ಲ ಕಲ್ಪನೆಯನ್ನು ವಿವರಿಸಬಹುದು. ವಸ್ತು ಮತ್ತು 


೩೮೪ | ವಿಮರ್ಶೆಯ ಪರಿಭಾಷೆ 


ಅನುಭವಗಳಿಗೆ ರೂಪುಗೊಡುವ ಭಾಷೆಯನ್ನು ಶಾಸ್ತ್ರಜ್ಞ ಫರ್ಡಿನೆಂಡ್ ಸಕ್ಯೂರ್ ಕೂಡ ತನ್ನ 
ಸಾಮಾಜಿಕ ಸಂಸ್ಥೆಗಳು ನಿಯಂತ್ರಿಸುತ್ತವೆ. ಈ ಎ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ 
ಭಾಷೆಯಿಂದ ನಾವು ಪಡೆಯುವ ಗ್ರಹಿಕೆಯೂ ಕೃತಿಯಲ್ಲಿ ತನ್ನ ಸ್ವತಂತ್ರ ಚಿಂತನೆಯ ಫಲವಾಗಿ 
ಸಾಮಾಜಿಕ ಸಂಸ್ಥೆಗಳ ನಿರ್ಬಂಧಕ್ಕೆ ಪರೋಕ್ಷ ಹೊಸ ಅಧ್ಯಯನ ಶಾಖೆಯ ಹೋಳ 
ವಾಗಿ ಒಳಗಾಗಿರುತ್ತದೆ . ಸಂಕಥನದಿಂದ ಹೊಂದನ್ನು ಕಂಡು ಅದನ್ನು ಸಿಮಿಯಾಲಜಿ 

ವಾದ, ಅಥವ ಸಾಂಸಿಕ ನಿಯಂತ್ರಣ ಎಂಬ ಹೆಸರಿನಿಂದ ಕರೆದಿದ್ದ. ಅಂದಿನಿಂದ 
ವಿಲ್ಲದ ಯಾವುದೇ ಜ್ಞಾನ , ಜ್ಞಾನಮಾರ್ಗ ಸಂಜ್ಞೆಗಳನ್ನು ಕುರಿತ ಅಧ್ಯಯನವನ್ನು 
ಅಥವ ಗ್ರಹಿಕೆ ಇರಲು ಸಾಧ್ಯವಿಲ್ಲ. ಈ ಮಾತಿಗೆ 

ಸಿಮಿಯಾಟಿಕ್ಸ್ ಮತ್ತು ಸಿಮಿಯಾಲಜಿ ಎಂಬ 
ನಿದರ್ಶನವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ 

ಪರ್ಯಾಯ ಹೆಸರುಗಳಿಂದ ಗುರುತಿಸಲಾಗು 
ರೂಪುಗೊಂಡಿರುವ 'ಸಾಹಿತ್ಯ ' ವೆಂಬ ಕಲ್ಪನೆ 
ಯನ್ನೆ ನೋಡಬಹುದು. ಹತ್ತನೆಯ ಶತಮಾನ ಮನುಷ್ಯಾನುಭವದ ಎಲ್ಲ ವಲಯಗಳಲ್ಲಿ ಸಂಜ್ಞೆ 
ದಲ್ಲಿ ಸಾಹಿತ್ಯವೆಂದು ಪರಿಗಣಿತವಾಗುತ್ತಿದ್ದ ಅಥವ ಸೈನ್‌ಗಳು ವಹಿಸುವ ಪಾತ್ರ , ನಿರ್ವ 
ಪಠ್ಯಗಳಿಗೂ ; ಹತ್ತೊಂಬತ್ತನೆಯ ಶತಮಾನದಲ್ಲಿ ಹಿಸುವ ಕಾರ್ಯ , ಇವುಗಳನ್ನು ಕುರಿತು 
ಸಾಹಿತ್ಯವೆಂದು ಪರಿಗಣಿತವಾಗುತ್ತಿದ್ದ ಪಠ್ಯ ನಡೆಸುವ ಅಧ್ಯಯನವನ್ನು ಸಂಜ್ಞಾಶಾಸ್ತವೆಂದು 
ಗಳಿಗೂ ಇರುವ ವ್ಯತ್ಯಾಸಗಳೇನು ? ಇಂಗ್ಲಿಶ್ ಕರೆಯಲಾಗುತ್ತಿದೆ. ಕನ್ನಡ , ಇಂಗ್ಲಿಶ್ ಇಂಥ 
ಶಿಕ್ಷಣ ಕ್ರಮಕ್ಕೆ ಗುರಿಯಾದವರು ಕೊಟ್ಟು ಸಾಮಾನ್ಯ ಭಾಷೆಗಳು , ವೈರ್‌ಲೆಸ್ ಸಂವಹನೆ 
ಕೊಂಡಿರುವ ಸಾಹಿತ್ಯ ವ್ಯಾಖ್ಯೆಯಲ್ಲಿ ಯಾಕೆ ಯಲ್ಲಿ ಬಳಕೆಯಾಗುವ ಮೋರ್ಸ್ಕೋಡ್, 
ಕೆಲವು ಪಠ್ಯಗಳು ಸಾಹಿತ್ಯಕ ಪಠ್ಯವೆಂದು 

ಸಂಚಾರ ನಿಯಂತ್ರಣದ ಸಂಕೇತಗಳು ಇಂಥವು 
ಪರಿಗಣಿತವಾಗುವುದಿಲ್ಲ ? 'ಇದು ಸಾಹಿತ್ಯಕ 

ತಮಗೇ ವಿಶಿಷ್ಟವಾದ ಸಂಜ್ಞೆಗಳನ್ನು ಆಧರಿಸಿದ , 
ಮೌಲ' ಎಂದು ನಿರ್ಧರಿಸುವ ವರ್ಗಗಳು ತೀರ ಖಚಿತವಾದ ಸಂವಹನ ವ್ಯವಸ್ಥೆಗಳನ್ನು 
ಮತ್ತು ಸಂಸ್ಥೆಗಳ ಸ್ವರೂಪವೇನು? ಇಂಥ 

ಬೆಳೆಸಿಕೊಂಡಿವೆ. ಇಂಥ ವ್ಯವಸ್ಥೆಗಳನ್ನು ಮಾತ್ರ 
ಪ್ರಶ್ನೆಗಳನ್ನು ಕೇಳಿಕೊಂಡರೆ ಪುಕೋನ ಸಂಕಥನ 

ವಲ್ಲದೆ ದೇಹದ ಭಂಗಿ , ಅಂಗವಿನ್ಯಾಸ, 

ಸಾಮಾಜಿಕ ಆಚರಣೆಗಳು , ನಾವು ಧರಿಸುವ 
ಕಲ್ಪನೆಯ ವ್ಯಾಪ್ತಿ ಅರಿವಿಗೆ ಬರುತ್ತದೆ. 

ಉಡುಪು, ಮಾಡುವ ಊಟ, ಊಟ ಬಡಿ 
ಹೆಚ್ಚಿನ ಓದಿಗೆ: ಸಿ.ಎನ್ . ರಾಮಚಂದ್ರನ್ , ಪ್ರಮುಖ ಸುವ ವಿಧಾನ , ನಾವು ವಾಸಿಸುವ ಮನೆಗಳು . 
ಸಾಹಿತ್ಯಕ ಸಾಂಸ್ಕೃತಿಕ ಪರಿಕಲ್ಪನೆಗಳು , ಪ್ರಜಾವಾಣಿ, 

ನಾವು ವ್ಯವಹರಿಸುವ ವಸ್ತುಗಳು ಇವೆಲ್ಲವೂ 
೨೨ ಫೆಬ್ರವರಿ ಮತ್ತು ೧ ಮಾಚ್ ೧೯೯೮. Malcom 
Coulthard , An Introduction to Discourse Analy ನಮ್ಮ ಸಮುದಾಯದ ಇತರರಿಗೆ, ಸಮಾನ 
sis ( ೧೯೭೭); Gillian Brown and George Yule , ಸಾಂಸ್ಕೃತಿಕ ಅಂಶಗಳನ್ನು ಹಂಚಿಕೊಂಡವರಿಗೆ, 
Discourse Analysis ( ೧೯೮೩ ) ; Wendell V . Har 

ಸಾಮಾನ್ಯವಾದ ಅರ್ಥ ಪ್ರತೀತಿಯನ್ನುಂಟು 
ris , Interpretive Acts ( ೧೯೮೮)... 

ಮಾಡುತ್ತಿರುತ್ತವೆ . ಆದ್ದರಿಂದ ಈ ಎಲ್ಲ ಸಂಗತಿ 
೨೩೬ . ಸಂಜ್ಞಾಶಾಸ್ತ್ರ Semeiotics ಗಳನ್ನೂ , ವಸ್ತುಗಳನ್ನೂ ಅರ್ಥಸೂಚನೆಯ 
ಸಿಮಿಯಾಟಿಕ್ಸ್ ಹತ್ತೊಂಬತ್ತನೆಯ ಶತ ವ್ಯವಸ್ಥೆಗಳೆಂದೇ ಪರಿಗಣಿಸಿ ಅಧ್ಯಯನ 
ಮಾನದ ಕೊನೆಯ ಭಾಗದಲ್ಲಿ ಚಾರ್ಲ್ಸ್ ಮಾಡುವ ಶಾಸ್ತ್ರ ಸಂಜ್ಞಾಶಾಸ್ತ್ರ, ಭಾಷೆಗಳು 
ಪಿಯರ್ಸ್ ಎಂಬ ಅಮೆರಿಕನ್ ತತ್ವಶಾಸ್ತ್ರಜ್ಞನು ಶಾಬ್ಲಿಕ ಸಂಜ್ಞೆಗಳ ವ್ಯವಸ್ಥೆಯಾಗಿ ಸಂಜ್ಞಾಶಾಸ್ತ್ರದ 
ಸಿಮಿಯಾಟಿಕ್ ಎಂಬ ಅಧ್ಯಯನ ಶಾಖೆಯನ್ನು ಅಧ್ಯಯನದ ಒಂದು ಶಾಖೆ ಮಾತ್ರವಾದರೂ 
ಆರಂಭಿಸಿದ . ೧೯೧೫ರಲ್ಲಿ ಸ್ವಿಸ್ ಭಾಷಾ ಭಾಷಾಶಾಸ್ತ್ರವು ಪುಷ್ಟವಾಗಿ ಬೆಳೆದದ್ದರಿಂದ 


ವಿಮರ್ಶೆಯ ಪರಿಭಾಷೆ | ೩೮೫ 


ಇತರ ಸಂಜ್ಞಾ ವ್ಯವಸ್ಥೆಗಳ ಅಧ್ಯಯನಕ್ಕೆ ಅಗತ್ಯ ಇದೆ; ಸಂಜ್ಞೆಗಳ ಸಂಯೋಜನೆ ಮತ್ತು 
ವಾದ ಪರಿಕಲ್ಪನೆಗಳನ್ನು ಆದರಿಂದಲೇ ಪಡೆದು ಪರಿವರ್ತನೆಗೆಕೋಡ್ ಅಥವ ಸಂಹಿತೆಗಳಿರು 
ಕೊಳ್ಳಲಾಗಿದೆ. 

ತವೆ ; ಇವೆಲ್ಲದರಿಂದ ಒಂದು ಸಂಜ್ಞಾವ್ಯವಸ್ಥೆಯ 
ಪಿಯರ್ಸ್ ಸಂಸ್ಥೆಗಳಲ್ಲಿ ಮೂರು ವರ್ಗಗಳನ್ನು 

ಬಳಕೆಯಲ್ಲಿ ಸಾಮರ್ಥ್ಯವನ್ನು ಪಡೆದಿರುವ 
ಗುರುತಿಸಿದ: ಐಕಾನ್, ಇಂಡೆಕ್ಸ್ ಮತ್ತು ಸಿಂಬಲ್. 

ಸಮುದಾಯಕ್ಕೆ ಪಠ್ಯಗಳು ಅರ್ಥಪೂರ್ಣವಾಗು 
ಐಕಾನ್ ಎಂಬ ಸಂಜ್ಞೆಯು ತಾನು ಸೂಚಿಸುವ 

ತ್ತವೆ ಎಂದು ಪರಿಗಣಿಸುತ್ತಾರೆ . ವಿವರಗಳಿಗೆ 

ಸಂರಚನಾವಾದಿ ವಿಮರ್ಶೆ ನಮೂದನ್ನು 
ವಸ್ತುವಿನೊಡನೆ ಸುಲಭವಾಗಿ ಗುರುತಿಸಬಹು 

ನೋಡಿರಿ.. . 
ದಾದ ಸಮಾನ ಲಕ್ಷಣಗಳನ್ನು ಹಂಚಿಕೊಂಡಿರುವ 
ತ್ತದೆ . ವ್ಯಕ್ತಿಗಳ ಭಾವಚಿತ್ರ , ಪ್ರದೇಶವೊಂದರ ಕ್ಲಾಡ್ ಲೆವಿ ಸ್ಟಾಸ್ ೧೯೬೦ರ ದಶಕದಲ್ಲಿ 
ಭೂಪಟ ಇತ್ಯಾದಿಗಳಂತೆ ಇಂಡೆಕ್ಸ್ ತಾನು ಸನ್ಯೂರ್‌ನ ಭಾಷಾಶಾಸ್ತ್ರ ಪ್ರತಿಪಾದನೆಯನ್ನು 
ಸೂಚಿಸುವ ವಸ್ತುವಿನೊಂದಿಗೆ ಕಾರ್ಯ ಅಥವ ಮಾದರಿಯಾಗಿಟ್ಟುಕೊಂಡು ಸಾಂಸ್ಕೃತಿಕ 
ಕಾರಣ ಸಂಬಂಧವನ್ನು ಹೊಂದಿರುತ್ತದೆ . ಮಾನವಶಾಸ್ತ್ರದ ಅಧ್ಯಯನಕ್ಕೆ ಸಿಮಿಯಾಟಿಕ್ಸ್ನ 
ಹೊಗೆಯು ಬೆಂಕಿಯನ್ನು ಸೂಚಿಸುವಂತೆ ತತ್ವಗಳನ್ನು ಅನ್ವಯಿಸಿದ . ಕಳ್ಳು - ಬಳ್ಳಿ ಸಂಬಂಧ 
ಸಿಂಬಲ್ ತಾನು ಸೂಚಿಸುವ ವಸ್ತು/ ಘಟನೆ ಗಳು , ಕುಲ ಲಾಂಛನಗಳು , ಆಹಾರ 
ವ್ಯಕ್ತಿ ಇತ್ಯಾದಿಗಳೊಡನೆ ಸಹಜ ಸಂಬಂಧವನ್ನು ತಯಾರಿಕೆಯ ವಿಧಾನಗಳು , ಪುರಾಣಗಳು 
ಹೊಂದಿರುವುದಿಲ್ಲ. ಒಂದು ಸಿಂಬಲ್ ಏನನ್ನು ಮತ್ತು ಜಗತ್ತನ್ನು ವ್ಯಾಖ್ಯಾನಿಸುವ ವಿಧಾನಗಳ 
ಸೂಚಿಸುತ್ತದೋ ಅದರ ಅರ್ಥ ಸಾಮಾಜಿಕ ನ್ನೆಲ್ಲ ಅವು ಹೇಗೆ ಯಾವ ಬಗೆಯ ಸಂಜ್ಞೆಗಳನ್ನು 
ಸಂಪ್ರದಾಯಗಳಿಂದ ನಿರ್ಧಾರವಾಗುತ್ತದೆ . ಹಸ್ತ ಬಳಸಿಕೊಂಡು ಯಾವ ರೀತಿಯಲ್ಲಿ ಅರ್ಥವನ್ನು 
ಲಾಘವ, ನಮಸ್ಕಾರ , ಸಂಚಾರ ವ್ಯವಸ್ಥೆಯ ರಚಿಸುತ್ತವೆ ಎಂದು ವಿವರಿಸಿದ. ಇದು ಕಾಲ 
ಕೆಂಪು ದೀಪ ಇತ್ಯಾದಿಗಳೆಲ್ಲದರ ಅರ್ಥ ಕ್ರಮದಲ್ಲಿ ಸಂರಚನಾವಾದದ ಬೆಳವಣಿಗೆಗೂ 
ಸಾಮಾಜಿಕವಾಗಿ, ಸಾಂಪ್ರದಾಯಿಕವಾಗಿ ಕಾರಣವಾಯಿತು. ಜಾಕ್ವೆಸ್ಲೆಕಾನ್ ಸಿಮಿಯಾ 
ನಿರ್ಧಾರಗೊಂಡಿರುತ್ತವೆ. ಭಾಷೆಯೊಂದರ ಟಿಕ್ಸ್ನ ತತ್ವಗಳನ್ನು ಫ್ರಾಯ್ನ ಮನೆ 
ಪದಗಳೂ ಸಿಂಬಲ್‌ಗಳೇ ಆಗಿರುತ್ತವೆ . ಸಂಜ್ಞೆ ವಿಶ್ಲೇಷಣೆಗೆ ಅನ್ವಯಿಸಿದ . ಸುಪ್ತಚೇತನವೂ 
ಗಳ ಬಗ್ಗೆ ಸಕ್ಯೂರ್‌ನ ಪ್ರತಿಪಾದನೆಯ ವಿವರ ( ಭಾಷೆಯಂತೆಯೇ ) ಸಂಜ್ಞೆಗಳ ಸಂರಚನೆಯನ್ನು 
ಗಳಿಗೆ ಸಂರಚನಾವಾದಿ ವಿಮರ್ಶೆ ನಮೂದನ್ನು ಹೊಂದಿರುತ್ತದೆ ಎಂದು ಪ್ರತಿಪಾದಿಸಿದ. 
ನೋಡಿರಿ . 

ಮೈಕೆಲ್ ಫುಕೋ ಸಿಮಿಯಾಟಿಕ್ಸ್ನ ತತ್ವಗಳನ್ನು 
ಫ್ರಾನ್ಸ್‌ನಲ್ಲಿ ಆಧುನಿಕ ಸಂಜ್ಞಾಶಾಸ್ತ್ರವು ಆಧರಿಸಿದ ವಿಶ್ಲೇಷಣೆಯ ಮುಖಾಂತರ ರೋಗ 
ಸಸರ್‌ನ ಪ್ರತಿಪಾದನೆಗಳನ್ನು ಆಧರಿಸಿ ಬೆಳೆದ ಲಕ್ಷಣಗಳ ವ್ಯಾಖ್ಯಾನದಲ್ಲಿ ಆಗಿರುವ ಬದಲಾವ 
ಗರಿಂದ ಈ ಕುರಿತ ಚಿಂತಕರೆಲ್ಲ ಸಾಮಾನ್ಯ ಣೆಗಳನ್ನು ಗುರುತಿಸಲು ಪ್ರಯತ್ನಿಸಿದ; ವಿವಿಧ 
ವಾಗಿ ಸಂರಚನಾವಾದಿಗಳೇ ಆಗಿದ್ದಾರೆ. ಮನೋವಿಕಲತೆಗಳ ಗುರುತಿಸುವಿಕೆ , ವರ್ಗಿ 
ಯಾವುದೇ ಸಾಮಾಜಿಕ ಪ್ರಕ್ರಿಯೆ ಅಥವ ಕರಣ ಮತ್ತು ಉಪಚಾರದಲ್ಲಿ ಆಗಿರುವ 
ಉತ್ಪಾದನೆಯನ್ನು ಅವರು ಪಠ್ಯವೆಂದೇ ಪರಿಗಣಿ ಬದಲಾವಣೆಗಳು ; ಮನುಷ್ಯನ ಲೈಂಗಿಕ ವರ್ತನೆ 
ಸುತ್ತಾರೆ . ಅಂದರೆ ಅವುಗಳಲ್ಲಿ ಸ್ವಯಂಪೂರ್ಣತೆ ಗಳ ಬಗ್ಗೆ ಬದಲಾಗುತ್ತ ಬಂದಿರುವ ಪರಿಕಲ್ಪನೆ 
ಇರುತ್ತದೆ; ವಿಶಿಷ್ಟ ವ್ಯವಸ್ಥೆ ಇರುತ್ತದೆ ; ವಿರೋ ಗಳು ಇಂಥ ಸಂಗತಿಗಳನ್ನು ಕೂಡಸಿಮಿಯಾ 
ಧಾತ್ಮಕ ಸಂಬಂಧವುಳ್ಳ ಸಂಜ್ಞೆಗಳ ಶ್ರೇಣಿಯಿರು ಟಿಕ್ಸ್‌ನ ತತ್ವಗಳ ಪ್ರಕಾರ ಫುಕೋ ವಿಶ್ಲೇಷಿಸಿದ. 


೩೮೬ | ವಿಮರ್ಶೆಯ ಪರಿಭಾಷೆ 


ರೋಲಾನ್ ಬಾರ್ಥೆ ಸಕ್ಯೂರ್‌ನ ತತ್ವ ಮತ್ತು The Tel- Tale Sign: A Survey of Semia 
ವಿಧಾನಗಳನ್ನು ಅನುಸರಿಸಿ ಮಹಿಳೆಯರ ( ೧೯೭೫) , Robert E , Innes, ed., Semiotics : An 
ಅಲಂಕಾರ ಸಾಮಗ್ರಿಯ ಜಾಹಿರಾತುಗಳು ಬಳ 

Introductory Reader ( ೧೯೮೬) , Umberto Eco, 

A Theory of Semiotics ( ೧೯೭೬ ) , Roland 
ಸುವಕೋಡ್‌ಗಳನ್ನು , ಸಂಜ್ಞಾ ವ್ಯವಸ್ಥೆಗಳನ್ನು 
Barthes , Elements of Semiology (trans, ೧೯೬೭) , 
ವಿಶ್ಲೇಷಿಸಿದ್ದಾನೆ. ಹಾಗೆಯೇ ' ಮಧ್ಯಮವರ್ಗದ Michael Focoult, The Archaeology of Knowledge 
ಪುರಾಣ' ಗಳನ್ನು ಸೃಷ್ಟಿಸುವ ಕುಸ್ತಿಪಂದ್ಯ , ಮಕ್ಕಳ 

Rates (0€ 2. 9 ) , The Birth of the Clinic (0€ 22 ) , 

Maria Corti , An Introduction to Literary 
ಆಟಿಕೆಗಳು , ಅಡುಗೆ ಮತ್ತು ಊಟದ ಪಾತ್ರೆ 

Semiotics ( ೧೯೭೮) , Michael Riffaterre 
ಗಳು , ಪ್ಟೀಸ್ ಮುಂತಾದವುಗಳ ಸಂಜ್ಞಾ Semiotics of Poetry ( ೧೯೭೮) 
ವ್ಯವಸ್ಥೆಗಳನ್ನು ವಿವರಿಸಿದ್ದಾನೆ. ಇಂಗ್ಲಿಶ್‌ಗೆ 

೨೩೭ . ಸಂರಚನಾವಾದಿ ವಿಮರ್ಶೆ Struc 
೧೯೭೨ರಲ್ಲಿ ಅನುವಾದಗೊಂಡ ಅವನ 

turalist Criticism ಸ್ಪಕ್ಷರಲಿಸ್ಟ್ ವಿಮರ್ಶೆ 
ಮೈಥಾಲಜೀಸ್ ಪುಸ್ತಕದಲ್ಲಿ ಈ ಬಗೆಯ 

ಈ ಬರಹದಲ್ಲಿ ಸ್ಪಕ್ಟರ್ ಎಂಬ ಪರಿಕಲ್ಪನೆ; 
ಸಾಮಾಜಿಕ ಪ್ರಕ್ರಿಯೆಗಳ ಸಂಜ್ಞಾಶಾಸ್ತ್ರೀಯ 

ಸಂರಚನಾವಾದದ ಪರಿಚಯ ; ಇತರ 
ಅಧ್ಯಯನದ ಮಾದರಿಗಳನ್ನು ನೋಡಬಹುದು. 

ಅಧ್ಯಯನ ಶಿಸ್ತುಗಳಲ್ಲಿ ಸಂರಚನಾವಾದದ 
ಬಾರ್ಥೆ ಸಾಹಿತ್ಯಕ ಪಠ್ಯಗಳನ್ನು ' ದ್ವಿತೀಯ 

ಬಳಕೆ ; ಸಂರಚನಾವಾದೀ ವಿಮರ್ಶೆಯ 
ಸ್ತರದ ಸಂಜ್ಞಾವ್ಯವಸ್ಥೆ' ಎಂದು ಗುರುತಿಸುತ್ತಾನೆ. 

ಸ್ವರೂಪ ಮತ್ತು ಲಕ್ಷಣಗಳು ; ಕನ್ನಡ ವಿಮರ್ಶೆ 
ಅಂದರೆ ಭಾಷೆಯ ಪ್ರಾಥಮಿಕ ಹಂತದ ಸಂಜ್ಞಾ 

ಮತ್ತು ಸಂರಚನಾವಾದ ಈ ಸಂಗತಿಗಳನ್ನು 
ವ್ಯವಸ್ಥೆಯನ್ನು ಆಧಾರವಾಗಿಟ್ಟುಕೊಂಡು , ಕುರಿತು ಚರ್ಚಿಸಲಾಗಿದೆ. 
ಸಾಹಿತ್ಯಕ ವ್ಯವಸ್ಥೆಯ ಸಂಪ್ರದಾಯ , ಸಂಹಿತೆ 
ಮುಂತಾದ ಅಂಶಗಳನ್ನು ಬಳಸಿಕೊಂಡು , 

ಸ್ಪಕ್ಟರ್ ಎಂಬ ಪದಕ್ಕೆ ಸಂವಾದಿಯಾಗಿ 
ಸಾಹಿತ್ಯಕ ಪಠ್ಯವೂ ಇನ್ನೂ ಉನ್ನತ ಸ್ತರದ 

ಸಂರಚನೆ ಎಂಬ ಪದ ವ್ಯಾಪಕವಾಗಿ ಬಳಕೆ 
ಸಂಜ್ಞಾ ಸಂರಚನೆಯನ್ನು ರೂಪಿಸುತ್ತದೆ 

ಯಾಗುತ್ತಿದೆ . ಸ್ಪಕ್ಟರಲಿಸಂ ಪ್ರಬಲಗೊಂಡ 
ಎನ್ನುತ್ತಾನೆ . 

ನಂತರ ಪಾಶ್ಚಾತ್ಯ ಭಾಷೆಗಳಲ್ಲೂ ಸ್ಪಕ್ಟರ್‌ ಎಂಬ 

ಪದದ ಬಳಕೆ ವಿವಿಧ ಜ್ಞಾನ ಶಾಖೆಗಳಲ್ಲಿ 
ಕನ್ನಡದಲ್ಲಿ ಕೀರ್ತಿನಾಥ ಕುರ್ತಕೋಟಿಯವರು 

ಹೆಚ್ಚಿರುವುದನ್ನು ಗುರುತಿಸಬಹುದು. ಯಾವುದೇ 
ರಂಗೋಲಿಯನ್ನು ಕುರಿತು ಬರೆದ ಪ್ರಬಂಧವನ್ನು ನಿರ್ಮಿತ ವಸ್ತುವಿನ ಹಂದರ ಅಥವ ಹೊರ 
ಸಂಜ್ಞಾಶಾಸ್ತ್ರ ಮಾದರಿಯ ಅಧ್ಯಯನವೆಂದು 

ರೇಖೆಗಳನ್ನು ಸ್ಪಕ್ಟರ್ ಎಂದು ಗುರುತಿಸಲಾಗು 
ಗುರುತಿಸಬಹುದು . ಹಾಗೆಯೇ ಉರಿಯ 

ತದೆ. ಕಟ್ಟಡ, ವಿಮಾನ , ಕುರ್ಚಿ , ಹಡಗು , 
ನಾಲಗೆ ಎಂಬ ಪುಸ್ತಕದ ಹಲವಾರು ಪ್ರಬಂಧ ಕಾರು ಇತ್ಯಾದಿಗಳೆಲ್ಲ ಸಕ್ಟರ್ ಅನ್ನು ಹೊಂದಿರು 
ಗಳಲ್ಲಿ ಅವರು ಸಂಜ್ಞಾಶಾಸ್ತ್ರದ ತತ್ವವನ್ನು ಅಳ ತವೆ. ಈ ಅರ್ಥವನ್ನು ವಿಸ್ತರಿಸಿ ಕಲೆ ಮತ್ತು 
ವಡಿಸಿಕೊಂಡಿದ್ದಾರೆ. ಗುರುರಾವ್ ಬಾಪಟ್ ಸಾಹಿತ್ಯ ಕೃತಿಗಳಿಗೆ, ಸಾಮಾಜಿಕ ಸಂಸ್ಥೆಗಳಿಗೆ, 
ಅವರು ಯಕ್ಷಗಾನ ಪ್ರದರ್ಶನದ ಸಂಜ್ಞಾ ನಿರ್ದಿಷ್ಟ ಗುಣಲಕ್ಷಣಗಳುಳ್ಳ ಜೀವಿಗಳಿಗೂ 
ಶಾಸ್ತ್ರೀಯ ಅಧ್ಯಯನವೊಂದನ್ನು ಇಂಗ್ಲಿಶ್‌ನಲ್ಲಿ ಅನ್ವಯಿಸಲಾಗುತ್ತಿದೆ. ಜೀವಿಗಳಿಗೆ ಮತ್ತು 
ಬರೆದಿದ್ದಾರೆ. 

ಸಾಮಾಜಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ 

ಆಯಾ ಜೀವಿಯ ಮತ್ತು ಸಂಸ್ಥೆಯ ಕಾರ್ಯ 
ಹೆಚ್ಚಿನ ಓದಿಗೆ : Terence Hawkes, Structuralism and 
Semeotics (0€ 22 ) , Jonathan Culler, The Pur ಸ್ವರೂಪ ( ಫಂಕ್ಷನ್) ಕ್ಕೂ ಸ್ಪಕ್ಟರ್‌ಗೂ ಅವಿನಾ 
suit of Signs ( ೧೯೮೧) , Thomas A . Sebeok , ed., ಭಾವ ಸಂಬಂಧ ಇರುವುದನ್ನು ಗುರುತಿಸ 


ವಿಮರ್ಶೆಯ ಪರಿಭಾಷೆ | ೩೮೭ 


ಬಹುದು. ಆದ್ದರಿಂದಲೇ ಜೀವ ವಿಜ್ಞಾನ ಮತ್ತು ಸ್ವಿಸ್ ಭಾಷಾಶಾಸ್ತ್ರಜ್ಞ ಫರ್ಡಿನಾಂಡ್ ಡಿ 
ಮಾನವಿಕ ಶಾಸ್ತ್ರಗಳಲ್ಲಿ ಸ್ಪಕ್ಟರಲ್ ಫಂಕ್ಷನಲ್ ಸಸ್ಕೂರ್‌ ( ಫ್ರೆಂಚ್ ಉಚ್ಚಾರಣೆ - ಸೊಸ್ಕೋ ) 
ಥಿಯರಿ, ಸ್ಪಕ್ಟರ್‌ ಕಾಂಡಕ್ಸ್ ಪರ್‌ಫಾರ್ಮೆನ್ಸ್ (೧೮೫೭- ೧೯೧೩) ನ ಪ್ರತಿಪಾದನೆಗಳು 
ಥಿಯರಿಗಳು ಹುಟ್ಟಿಕೊಂಡಿವೆ . 

ಭಾಷಾಶಾಸ್ತ್ರದ ಎಲ್ಲ ಶಾಖೆಗಳ ಮೇಲೂ 

ಪ್ರಭಾವ ಬೀರಿದವು. ಸಸ್ಕೂರ್‌ನ ಬರವಣಿಗೆ 
ತಾತ್ವಿಕವಾಗಿ ಸಂರಚನಾವಾದವುಲೋಕಗ್ರಹಿಕೆ 

ಗಳು ೧೯೧೫ರಲ್ಲಿ, ಅವನ ವಿದ್ಯಾರ್ಥಿಗಳ 
ಮತ್ತು ಲೋಕ ವಿವರಣೆಗಳ ಒಂದು ದೃಷ್ಟಿ 

ಟಿಪ್ಪಣಿಗಳನ್ನು ಆಧರಿಸಿ , ಪ್ರಕಟಗೊಂಡವು. ಎ 
ಕೋನ. ಇಪ್ಪತ್ತನೆಯ ಶತಮಾನದಲ್ಲಿ ಆದ ಭೌತ 

ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಎಂಬ 
ವಿಜ್ಞಾನದ ಬೆಳವಣಿಗೆಯೊಂದಿಗೇ ಸಂರಚನಾ 

ಹೆಸರಿನಲ್ಲಿ ಇಂಗ್ಲಿಶ್‌ಗೆ ಅನುವಾದಗೊಂಡವು. 
ವಾದವೂ ಬೆಳೆಯುತ್ತ ಬಂದಿತು. ಈ ಲೋಕ 

ಅವನ ಪ್ರತಿಪಾದನೆಗಳ ಮುಖ್ಯಾಂಶಗಳನ್ನು 
ದಲ್ಲಿ ಸ್ವತಂತ್ರ ಅಸ್ತಿತ್ವವಿರುವ ವಸ್ತುಗಳಿಲ್ಲ; 

ಹೀಗೆ ಸಂಗ್ರಹಿಸಬಹುದು. 
ವೀಕ್ಷಣೆಯ ವಿಧಾನದಿಂದಷ್ಟೆ ವಸ್ತುಗಳು ಸ್ವತಂತ್ರ 
ವೆಂಬಂತೆ ತೋರುತ್ತವೆ; ಎಲ್ಲ ವೀಕ್ಷಕರೂ ತಾವು ೧) ಭಾಷೆಯ ಚಾರಿತ್ರಿಕ ಬೆಳವಣಿಗೆಯ 
ಕಂಡ ವಸ್ತುಗಳ ನಡುವೆ ಸಂಬಂಧಗಳನ್ನು ಅಧ್ಯಯನಕ್ಕಿಂತ ಸದ್ಯಕಾಲೀನ ಸ್ಥಿತಿಯನ್ನು 
ಕಲ್ಪಿಸಿಕೊಳ್ಳುತ್ತಾರೆ; ಈ ಸಂಬಂಧಗಳಿಂದ ಅರ್ಥ ಅರಿಯುವುದರಿಂದ ಮಾತ್ರ ಅದರ ಸ್ವರೂಪ 
ಮತ್ತು ಮೌಲ್ಯಗಳು ಹುಟ್ಟುತ್ತವೆ ; ವೀಕ್ಷಕರಿಗೂ ವನ್ನು , ಲಕ್ಷಣವನ್ನು ತಿಳಿಯಬಹುದು. 
ವಸ್ತುಗಳಿಗೂ ಇರುವ ಸಂಬಂಧವನ್ನು ಮಾತ್ರ 

೨) ಭಾಷೆಯ ಪ್ರಕ್ರಿಯೆಯಲ್ಲಿ ಎರಡು ಆಯಾ 
ಪರಿಶೀಲಿಸಲು ಸಾಧ್ಯ ; ಅಂದರೆ ವಸ್ತುಗಳ 

ಮಗಳಿವೆ. ಒಂದು ಲಾಂಗ್, ಇನ್ನೊಂದು 
ಸತ್ಯತ್ವ ವಸ್ತುಗಳಲ್ಲಿಲ್ಲ, ನಾವು ಬೇರೆ ಬೇರೆ 

ಪರೋಲ್. ಇವನ್ನು ಸ್ವಲವಾಗಿ ಭಾಷೆ ಮತ್ತು 
ವಸ್ತುಗಳ ನಡುವೆ ಇರುವ ಸಂಬಂಧವನ್ನು 

ಮಾತು ಎಂದು ಇಟ್ಟುಕೊಳ್ಳಬಹುದು. ಭಾಷೆ 
ರಚಿಸಿ, ಗ್ರಹಿಸುವುದರಲ್ಲಿದೆ ; ಸತ್ಯವೆಂದರೆ ವಸ್ತು 

ಎನ್ನುವುದು ಅರ್ಥವಂತಿಕೆಯ ನಿಯಮಗಳ 
ವಲ್ಲ, ವಸ್ತುಗಳ ನಡುವಿನ ಸಂಬಂಧಗಳ 

ಮೊತ್ತ. ಅದು ಅಮೂರ್ತವಾದದ್ದು. ಉದಾ 
ಸ್ವರೂಪದ ಗ್ರಹಿಕೆ; ಯಾವುದೇ ವಸ್ತುವು ಒಳ 

ಹರಣೆಗೆ , ಕನ್ನಡ ಎಂದರೆ ಅಸಂಖ್ಯಾತ ಬಿಡಿ 
ಗೊಂಡಿರುವ ವಿವಿಧ ಅಂಶಗಳಿಗೆ ಸ್ವತಂತ್ರವಾದ 

ವ್ಯಕ್ತಿಗಳು ತಮ್ಮ ದೈನಂದಿನ ವ್ಯವಹಾರದಲ್ಲಿ 
ಅರ್ಥವಿರುವುದಿಲ್ಲ. ಅಂಶಗಳಿಗೂ ಇಡೀ ವಸ್ತು 

ಬಳಸುವ ಎಲ್ಲ ನಿರ್ದಿಷ್ಟ ಧ್ವನಿ ಸಂಕೇತಗಳಿಗೆ 
ವಿಗೂ ಇರುವ ಸಂಬಂಧದಿಂದ ಮಾತ್ರ 

ಅರ್ಥವನ್ನು ನೀಡುವ ನಿಯಮಗಳ ಮೊತ್ತ. 
ಅಂಶವು ಅರ್ಥಪೂರ್ಣವಾಗುತ್ತದೆ ಎಂದು 

ಕನ್ನಡವನ್ನು ಆಡುವವರಿಗೆಲ್ಲ ಆ ಭಾಷೆಯ 
ಸ್ಕೂಲವಾಗಿ ಸಂರಚನಾವಾದದ ತತ್ವವನ್ನು 

ಇತಿಹಾಸ ತಿಳಿದಿರಬೇಕಿಲ್ಲವಷ್ಟೆ . ಆದರೂ 
ವಿವರಿಸಬಹುದು. ಎಲ್ಲ ಮನುಷ್ಯ ಚಟುವಟಿಕೆ , 

ಅವರ ಮಾತು ಪರಸ್ಪರ ಅರ್ಥವಾಗುವುದಕ್ಕೆ 
ಚಿಂತನೆ , ಗ್ರಹಿಕೆ , ನಿಲುವುಗಳಿಗೆ ಅರ್ಥವನ್ನು 

ಸಹಾಯಕವಾದ ಕೆಲವು ಅವ್ಯಕ್ತ ನಿಯಮಗಳು 
ನೀಡುವ ಶಾಶ್ವತ ರಚನೆಗಳು ಇವೆಯೇ ಎಂಬು 

ಇದ್ದೇ ಇರುತ್ತವೆ. ಈ ಅವ್ಯಕ್ತ ನಿಯಮಗಳ 
ದನ್ನು ಕಂಡುಕೊಳ್ಳುವುದೇ ಸಂರಚನಾವಾದದ 

ಮೊತ್ತವೇ ಲಾಂಗ್ ಅಥವ ಭಾಷೆ. ಬಿಡಿ ವ್ಯಕ್ತಿ 
ಅಂತಿಮ ಗುರಿ . 

ಗಳ ಮಾತು ಪರೋಲ್, ಮಾತು ಎಂಬುದು 
ಭಾಷೆಯ ಗುಣಲಕ್ಷಣಗಳನ್ನು ಸಂರಚನೆ (ಸ್ಪಕ್ಟರ್ ) ಭಾಷೆಯೆಂಬ ಬೃಹತ್ ಮಂಜುಗಡ್ಡೆಯ 
ಮತ್ತು ವ್ಯವಸ್ಥೆ (ಸಿಸ್ಟಂ) ಗಳ ಪರಿಕಲ್ಪನೆಯನ್ನಾಧರಿಸಿ ಕಿಂಚಿತ್ ವ್ಯಕ್ತಭಾಗ . ಭಾಷೆಯೆಂಬುದು ಮಾತಿ 
ಸಂರಚನಾವಾದಿ ಭಾಷಾಶಾಸ್ತ್ರ ಬೆಳೆಯಿತು. ನಾಚೆಗೆ ಇದ್ದು, ಮಾತಿನಲ್ಲಿ ಭಾಗಶಃ ವ್ಯಕ್ತ 


೩೮೮ | ವಿಮರ್ಶೆಯ ಪರಿಭಾಷೆ 


ವಾಗುವ , ಮಾತಿಗೆ ಅರ್ಥಪ್ರದಾನ ಮಾಡುವ ವೇಕೆಂದರೆ ಈ ವ್ಯತ್ಯಾಸಕ್ಕೆ ತಾರ್ಕಿಕ ಕಾರಣ 
ವ್ಯವಸ್ಥೆ . ಸಸೂರ್‌ನ ಈ ಪ್ರತಿಪಾದನೆಗಳಿಂದ ವನ್ನು ಹುಡುಕಲು ಸಾಧ್ಯವಿಲ್ಲ, ಉಪ್ಪು' ಎಂದರೆ 
ಜಗತ್ತನ್ನು ಘಟಕಕೇಂದ್ರಿತವಾಗಿ ನೋಡುವ ಉಪ್ಪೇ ಏಕಾಗಬೇಕು? “ ಅಪ್ಪು' ಎಂದರೆ 
ಮತ್ತು ಭಾಷೆಯನ್ನು ಪದ ಕೇಂದ್ರಿತವಾಗಿ ಅಪ್ಪುವೇ ಏಕಾಗಬೇಕು? ಎಂಬ ಪ್ರಶ್ನೆಗೆ ಆಯಾ 
ನೋಡುವ ದೃಷ್ಟಿಗಳು ಬೆಳೆದವು. ವಿವಿಧ ಪದಗಳೊಳಗಿನ ಧ್ವನಿಮಾಗಳ ವ್ಯತ್ಯಾಸವನ್ನು 
ಅಧ್ಯಯನ ಶಿಸ್ತುಗಳಲ್ಲಿ ಸಂಬಂಧಾಂತರಗಳ ಬಿಟ್ಟು, ಆ ವ್ಯತ್ಯಾಸವನ್ನು ಆಧರಿಸಿ ನಾವು ಕಲ್ಪಿಸಿ 
ಮತ್ತು ಸಂರಚನೆಗಳ ಪರಿಕಲ್ಪನೆಗಳು ಬೆಳೆದವು. ಕೊಂಡಿರುವ ಅರ್ಥವಂತಿಕೆಯ ಸಂಪ್ರದಾಯ 
೩ ) ಭಾಷೆಯ ಯಾವುದೇ ಒಂದು ಘಟಕ ವನ್ನು ಬಿಟ್ಟು ಬೇರೆ ಯಾವ ಕಾರಣವೂ ಹೊಳೆ 
ಸ್ವತಂತ್ರವಲ್ಲ , ಅದು ಇನ್ನಿತರ ಘಟಕಗಳೊಂದಿಗೆ ಯುವುದಿಲ್ಲ. ವ್ಯವಸ್ಥಿತವೇಕೆಂದರೆ ಉಪ್ಪು 
ಹೊಂದಿರುವ ಸಂಬಂಧ ಅಥವ ವ್ಯತ್ಯಾಸವನ್ನು ಅಥವ ' ಅಪ್ಪು' ಅಥವ 'ಒಪ್ಪು'ಗಳ ನಡುವಿನ 
ಆಧರಿಸಿ ಅರ್ಥಪೂರ್ಣವಾಗುತ್ತದೆ. ಭಾಷೆ ಅರ್ಥವ್ಯತ್ಯಾಸವನ್ನು ನಾವು ನಮ್ಮಿಚ್ಛೆಯಂತೆ 
ಯೊಂದರ ಮೂಲ ಘಟಕಗಳಾದ ಧ್ವನಿಗಳು ಬದಲಾಯಿಸಲು ಸಾಧ್ಯವಿಲ್ಲ. ಭಾಷೆಯ 
(ಫೋನ್) ಪರಸ್ಪರ ಭಿನ್ನವೆಂಬ ಕಾರಣ ವ್ಯವಸ್ಥೆಯು ಈ ಧ್ವನಿಮಾಗಳ ವ್ಯತ್ಯಾಸ 
ದಿಂದಲೇ ಅರ್ಥಪೂರ್ಣವಾಗಿವೆ. ನಿದರ್ಶನಕ್ಕೆ ದಿಂದಲೇ ಭಿನ್ನ ಅರ್ಥಗಳನ್ನು ಹೊರಡಿಸುತ್ತದೆ. 
ಕಾಮ ಮತ್ತು ರಾಮ ಎಂಬ ಪದಗಳ ಅರ್ಥ ಅಂದರೆ ಅರ್ಥವು ಧ್ವನಿಮಾಗಳ ವ್ಯತ್ಯಾಸವನ್ನು 
ಭಿನ್ನವಾಗಿರುವುದಕ್ಕೆ ಕಾರಣ ' ಕಾ ' ಮತ್ತು ಆಧರಿಸಿದ ಒಂದು ಸಂರಚನೆಯಾಗಿರುತ್ತದೆ . 
' ರಾ ' ಗಳ ವ್ಯತ್ಯಾಸ, ರಮ ಮತ್ತು ಮರಗಳ ಪ್ರಸ್ವ -ದೀರ್ಘ, ಅಲ್ಪಪ್ರಾಣ - ಮಹಾಪ್ರಾಣ 
ಅರ್ಥ ವ್ಯತ್ಯಾಸಕ್ಕೆ 'ರ' ಮತ್ತು ' ಮ ' ಗಳ ಸ್ಥಾನ ಇತ್ಯಾದಿ ವಿರುದ್ಧ ಧ್ರುವಗಳ ವ್ಯತ್ಯಾಸದ ವಿನ್ಯಾಸ 
ಗಳ ವ್ಯತ್ಯಾಸವೇ ಕಾರಣ . ಅಂದರೆ ಪದ ವನ್ನು ಆಧರಿಸಿಯೇ ಭಾಷೆಯ ಸಂರಚನೆ 
ವೊಂದರ ಅರ್ಥವೆನ್ನುವುದು ಆ ಪದದೊಳಗಿನ ರೂಪುಗೊಳ್ಳುತ್ತದೆ . 
ಧ್ವನಿಗಳ ವ್ಯತ್ಯಾಸ ಮತ್ತು ಅಂಥದೇ ಧ್ವನಿಗಳನ್ನು 

೬ ) ಸಸೂರ್ ಇನ್ನೂ ಮುಂದುವರೆದು ಪದ 
ಹೊಂದಿರುವ ಇತರ ಪದಗಳ ಧ್ವನಿಗಳ ವ್ಯತ್ಯಾಸ 

ಗಳು ಭಾಷಾಸಂರಚನೆಯ ಮೇಲ್ತುದಿ ಮಾತ್ರ 
ವನ್ನು ಆಧರಿಸಿರುತ್ತದೆ . ಇದು ಸ್ಕೂಲವಾಗಿ ಧ್ವನಿ | 

ಎಂದು ಭಾವಿಸುತ್ತಾನೆ . ಅವನ ಚಿಂತನೆಗಳ 
ಸಂರಚನೆಯ ನಿದರ್ಶನ. 

ಪ್ರಕಾರ ಪದಗಳೆಲ್ಲವೂ ಭಾಷಿಕ ಸೈನ್‌ಗಳು ಅಥವ 
* ೪ ) ಆದರೆ ತಮ್ಮ ಭಾಷೆಯಲ್ಲಿನ ಇಂಥ ಎಲ್ಲ ಸಂಜ್ಞೆಗಳು . ಒಂದೊಂದು ಸಂಜ್ಜೆಯಲ್ಲೂ 
ವ್ಯತ್ಯಾಸಗಳೂ ಮುಖ್ಯವಲ್ಲ , ಕಾರು ಕಲ್ಲು ಪರಿಕಲ್ಪನೆ (ಕಾನ್ಸೆಪ್ಟ್ ) ಮತ್ತು ಶ್ರವಣ ಬಿಂಬ 
ಕೊಲ್ಲು ಎಂಬಲ್ಲಿನ 'ಕ' ಕಾರದ ಉಚ್ಚಾರಣೆಯ ( ಅಕೌಸ್ಟಿಕ್ ಇಮೇಜ್) ಎಂಬ ಎರಡು ಅಂಶಗಳಿರು 
ವ್ಯತ್ಯಾಸ ಅಷ್ಟು ಮುಖ್ಯವಲ್ಲ . ಆದರೆ ಧನ ತೃವೆ. ಪರಿಕಲ್ಪನೆಯನ್ನು ಅವನು ಸೂಚಿತ 
ಮತ್ತು ದನಗಳಲ್ಲಿ ' ದ ' ಕಾರದ ವ್ಯತ್ಯಾಸ (ಸಿಗ್ನಿಫೈಡ್) ಎಂದೂ ಶ್ರವಣ ಬಿಂಬವನ್ನು ಸೂಚಕ 
ಅರ್ಥವ್ಯತ್ಯಾಸಕ್ಕೆ ಕಾರಣವಾಗುತ್ತವೆ. ಅಂಥ (ಸಿಗ್ನಿಫೈಯರ್) ಎಂದೂ ಕರೆಯುತ್ತಾನೆ . ಸಂಜ್ಞೆ 
ಅರ್ಥವ್ಯತ್ಯಾಸಕ್ಕೆ ಕಾರಣವಾಗುವಂಥ ವ್ಯತ್ಯಾಸ ಗಳು ಅರ್ಥವನ್ನು ವ್ಯಕ್ತಪಡಿಸುವ ವಿಧಾನವೇ 
ಗಳನ್ನು ಫೋನೀ೦ ಅಥವ ಧ್ವನಿಮಾ ಎನ್ನುತ್ತಾರೆ. ಸೂಚನೆ (ಸಿಗ್ನಿಫಿಕೇಶನ್). 
೫ ) ಹೀಗೆ ಧ್ವನಿವ್ಯತ್ಯಾಸಗಳಿಂದಲೇ ಅರ್ಥ ೭) ' ಹಾಲು' ಎಂಬ ಸೂಚಕಕ್ಕೂ ಅದು ಸೂಚಿ 
ಹುಟ್ಟುತ್ತದೆ . ಈ ವ್ಯತ್ಯಾಸಗಳು ಯಾದೃಚ್ಛಿಕವೂ ಸುವ ಅರ್ಥಕ್ಕೂ ತಾರ್ಕಿಕ ಅಥವ ವಾಸ್ತವ 
ಹೌದು, ವ್ಯವಸ್ಥಿತವೂ ಹೌದು. ಯಾದೃಚ್ಛಿಕ ಸಂಬಂಧವಿಲ್ಲ. ನಿರ್ದಿಷ್ಟ ಭಾಷಾ ವ್ಯವಸ್ಥೆಯಲ್ಲಿ 


ವಿಮರ್ಶೆಯ ಪರಿಭಾಷೆ | ೩೮೯ 


ಮಾತ್ರ ನಿರ್ದಿಷ್ಟ ಅರ್ಥಸೂಚನೆ ಸಾಧ್ಯ . ಒಂದು ವಾಕ್ಯದಲ್ಲಿ ಇಂತಿಂಥವೆ ಪದಗಳು ಇವೆ, 
ಕನ್ನಡದ ' ಹಾಲು' ಇಂಗ್ಲಿಶ್‌ನಿಂದ ಎರವಲು ಅಲ್ಲಿ ಬರಬಹುದಾಗಿದ್ದ ಇತರ ಅನೇಕ ಪದಗಳು 
ಪಡೆದ ಹಾಲು ( hall) ಎರಡೂ ಬೇರೆಯೇ ಇಲ್ಲ ಎಂಬ ರೀತಿಯ ಸಂಬಂಧವೂ ಅರ್ಥ 
ಹಾಲು ಎಂದರೆ ಹಾಲು ಮಾತ್ರವೇ ಏಕೆ ಸೂಚನೆಗೆ ಮುಖ್ಯ . ಅಂದರೆ ಅರ್ಥವು ಒಂದು 
ಎಂದು ಚರ್ಚಿಸಿ ಫಲವಿಲ್ಲ . ಅದನ್ನು ಕ್ಷೀರ ಪದದ ಜಾಗದಲ್ಲಿ ಇದ್ದಿರಬಹುದಾಗಿದ್ದ ಆದರೆ 
ವೆಂದೋ , ಮಿಲ್ಸ್ ಎಂದೋ , ದೂದ್ ಇಲ್ಲದಿರುವ ಪದಗಳ ತಿಳಿವಳಿಕೆಯಿಂದಲೇ 
ಎಂದೋ ಕರೆಯಬಹುದು. ಬೇಕಿದರೆ ' ಲುಹಾ' ಮೂಡುತ್ತದೆ. ಆಯ್ಕೆ ಮಾಡಿದ ಮತ್ತು 
ಎಂಬ ಹೊಸ ಸಂಜ್ಞೆಯನ್ನು ಬೇಕಾದರೂ ಹುಟ್ಟಿ ಆಯ್ಕೆಯ ಸಾಧ್ಯತೆಯಿದ್ದೂ ಆಯ್ಕೆಯಾಗದಿ 
ಹಾಕಿಕೊಳ್ಳಬಹುದು. 

ರುವ ಪದಗಳ ಸಂಬಂಧ ಮುಖ್ಯ . ಒಂದು 
೮ ) ಸಂಜೆಗಳು ವಿಚಾರಗಳನ್ನು ವ್ಯಕ್ತಪಡಿಸಲು ಪದದ ಅರ್ಥ ಏನೆಂದರೆ ಉಳಿದೆಲ್ಲ ಪದಗಳ 
ನೆರವಾಗುವಂತೆ ವ್ಯವಸ್ಥೆಗೊಂಡಿರುವ ಅರ್ಥ ಏನಲ್ಲವೋ ಅದೇ ಎಂಬ ಒಂದೇ 
ಸಂರಚನೇ ಭಾಷೆ. ಈ ವ್ಯವಸ್ಥೆ ಎರಡು ಬಗೆಯ ತೀರ್ಮಾನ ಸಾಧ್ಯ . 
ಸಂಬಂಧಗಳನ್ನ ಆಧರಿಸಿದ್ದು. ಅನುಕ್ರಮಾತ್ಮಕ ೯ ) ಭಾಷೆಯು ಒಂದು ರೂಪವೇ ಹೊರತು 
(ಸಿಂಟಾಗ್ರಾಟಿಕ್ ) ಮತ್ತು ಸಾಹಚರ್ಯಾತ್ಮಕ 

ವಸ್ತುವಲ್ಲ ಎಂದು ಸಸ್ತೂರ್‌ ಹೇಳುತ್ತಾನೆ. 
( ಅಸೋಸಿಯೇಟಿವ್‌/ಪ್ಯಾರಾಡಿಸ್ಮಾಟಿಕ್ ) ಸಂಬಂಧ 

ಪರಿಕಲ್ಪನೆಗಳನ್ನೇ ತೆಗೆದುಕೊಳ್ಳಲಿ ಅಥವ 
ಗಳೆಂದು ಅವನ್ನು ಗುರುತಿಸಬಹುದು. ಒಂದು 

ಸೂಚಕ ಸೂಚಿತಗಳನ್ನೆ ಪರಿಗಣಿಸಲಿ 
ವಾಕ್ಯದ ಪದಗಳ ಅನುಕ್ರಮ ಸಂಬಂಧವನ್ನು 

ಭಾಷೆಯಲ್ಲಿ ಇತ್ಯಾತ್ಮಕವೆಂದು ಕರೆಯಬಹುದಾ 
ಗುರುತಿಸುವುದು ಸುಲಭ. ನಾನು ಅವನಿಗೆ. 

ದದ್ದು ಏನೂ ಇಲ್ಲ . ಭಾಷಾವ್ಯವಸ್ಥೆಯೊಳಗೆ 
ಹಣ್ಣನ್ನು ಕೊಟ್ಟೆ ಎಂಬ ವಾಕ್ಯದಲ್ಲಿ ಒಂದರ 

ವ್ಯತ್ಯಾಸಗಳನ್ನು ಆಧರಿಸಿ ಹುಟ್ಟುವ ಸಂಬಂಧ 
ನಂತರ ಒಂದು ಅನುಕ್ರಮದಲ್ಲಿ ಪದಗಳು 

ಗಳಿಂದ ಅರ್ಥ ಮೂಡುತ್ತದೆಯೇ ಹೊರತು , 
ಜೋಡಣೆಯಾಗಿವೆ. ಈ ಪದಗಳ ಜೋಡ 

ಭಾಷಾವ್ಯವಸ್ಥೆಯ ಆಚೆಗೆ ಅಥವ ಭಾಷಾ 
ಣೆಯ ವಿನ್ಯಾಸ ಅರ್ಥಪೂರ್ಣವಾಗುವುದು 

ವ್ಯವಸ್ಥೆಯ ಮುನ್ನ ಅರ್ಥವೆಂಬುದು ಇರಲು 
ವಿವಿಧ ವಿಭಕ್ತಿ ಪ್ರತ್ಯಯಗಳಿಂದ ಮತ್ತು ಕರ್ತೃ 

ಸಾಧ್ಯವಿಲ್ಲ ಎಂದು ಸಸೂರ್ ಪ್ರತಿಪಾದಿಸು 
ಕರ್ಮ ಕ್ರಿಯಾ ಪದಗಳ ಸ್ಥಾನದಿಂದ. ಹಾಗೆಯೇ 
ಇಲ್ಲಿನ ಒಂದೊಂದು ಪದದ ಬದಲಾಗಿ 
ಇನ್ನೊಂದು ಪದವನ್ನು ಇಡವುದೂ ಸಾಧ್ಯವಿದೆ. ೧೦ ) ಸಂಜ್ಞೆಗಳು ಅರ್ಥವನ್ನು ಸೂಚಿಸುವ 
ನಾನು ಎಂಬುದರ ಜಾಗದಲ್ಲಿ ಅವನು ಅವಳು ಬಗೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ 
ಮಂತ್ರಿ ಇಂಥ ಯಾವುದೇ ನಾಮಪದ ಸಿಮಿಯಾಲಜಿಯನ್ನು ರೂಪಿಸುವುದು ಸಾಧ್ಯ , 
ಬರಬಹುದು. ಅವನಿಗೆ ಎಂಬಲ್ಲಿ ನಾಯಿಗೆ ಮತ್ತು ಭಾಷಾಶಾಸ್ತ್ರ ಇದರ ಒಂದು ಅಂಗ 
ಹುಡುಗನಿಗೆ ಮಗುವಿಗೆ ಇತ್ಯಾದಿ ಬರಲು ವೆಂದು ಸಸ್ಕೂರ್‌ ಹೇಳಿದ. ಸಿಮಿಯಾಲಜಿಯು 
ಸಾಧ್ಯ . ಹಣ್ಣನ್ನು ಎಂಬುದರ ಬದಲಿಗೆ ಏಟನ್ನು 'ಸಂಜ್ಞೆಗಳೆಂದರೆ ಏನು ಮತ್ತು ಯಾವ ನಿಯಮ 
ನೀರನ್ನು ಆನಂದವನ್ನು ಇತ್ಯಾದಿ ಬರಬಹುದು. ಗಳು ಸಂಜ್ಞೆಗಳನ್ನು ನಿಯಂತ್ರಿಸುತ್ತವೆ' ಎಂದು 
ಹೀಗೆ ಒಂದು ಪದದ ಸ್ಥಾನದಲ್ಲಿ ಬರಬಹು ದನ್ನು ವಿವರಿಸುವ ಶಾಸ್ತ್ರ , ಭಾಷೆಯ 
ದಾದ ಸಾಹಚರ್ಯವಿರುವ ಅನೇಕ ಪದಗಳನ್ನು ಸಂರಚನೆಯ ಅಧ್ಯಯನವು ಇಂಥ ಶಾಸ್ತ್ರದ 
ಇಟ್ಟು ವಾಕ್ಯವನ್ನು ಕಲ್ಪಿಸುವ ಸಾಧ್ಯತೆ ಇರುತ್ತದೆ . ಒಂದು ಮಾದರಿಯನ್ನು ಒದಗಿಸುತ್ತದೆ . 


ತಾನೆ . 


೩೯೦ | ವಿಮರ್ಶೆಯ ಪರಿಭಾಷೆ 


ಎರಡನೆಯ ಮಹಾಯುದ್ಧದ ಸಮಯದವರೆಗೆ ಯಾವುದೇ ಪ್ರಕ್ರಿಯೆ ಸಂಜ್ಞೆಗಳ ಒಂದು ವ್ಯವಸ್ಥೆ 
ಸಂರಚನಾವಾದವು ಪ್ರಮುಖವಾಗಿ ಭಾಷಾ ಯಾಗಿರುತ್ತದೆ, ಸಂಜ್ಞೆಗಳ ಜೋಡಣೆ ಆಯಾ 
ಶಾಸ್ತ್ರಜ್ಞರ ವಲಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಸಂಸ್ಕೃತಿಯ ಸದಸ್ಯರಿಗೆ ಮೌಲಿಕ ಮತ್ತು 
೧೯೪೧ರಲ್ಲಿ ಮಾನವಶಾಸ್ತ್ರಜ್ಞ ಕ್ಲಾಡ್ ಅರ್ಥಪೂರ್ಣವಾಗಿರುತ್ತದೆ , ಈ ಅರ್ಥ 
ಲೆವಿಸ್ಸಾಸ್ ಈ ವಾದವನ್ನು ತನ್ನ ಅಧ್ಯಯನ 

ಪೂರ್ಣತೆಯನ್ನು ಸಾಧ್ಯವಾಗಿಸುವ ವಿನ್ಯಾಸ 
ಗಳಿಗೆ ಅಳವಡಿಸಿಕೊಂಡ. ರೊಮಾನ್ 

ಯಾವುದು ಎಂದು ಗುರುತಿಸುವುದು ಸಂರಚನಾ 
ಯಾಕ ಬೌಸನ್ನಿಂದ ಲೆವಿಸ್ವಾಸ್‌ನ ಈ 

ವಾದೀ ಮಾನವಶಾಸ್ತ್ರಜ್ಞರ ಗುರಿಯಾಗಿತ್ತು. 

ಹೊರಗೆ ಕಾಣುವ ಯಾವುದೇ ಪ್ರಕ್ರಿಯೆಯನ್ನು 
ಪ್ರಯತ್ನಗಳಿಗೆ ಪ್ರೇರಣೆ ದೊರೆಯಿತು. ಫ್ರಾನ್ಸ್ 

ಸಸೂರ್‌ನ ಪರಿಭಾಷೆಯಲ್ಲಿ ಪರೋಲ್ 
ದೇಶದ ಲೆವಿಸ್ವಾಸ್‌ನ ಪ್ರತಿಪಾದನೆಗಳಿಂದಾ 

ಎಂದೂ ಅರ್ಥ ನಿರ್ಮಾಣಕ್ಕೆ ಸಹಾಯಕ 
ಗಿಯೇ ಸಂರಚನಾವಾದ ಎಂಬ ಪರಿಭಾಷೆ 

ವಾಗುವ ಒಳ ರಚನೆಯನ್ನು ಲಾಂಗ್ ಎಂದೂ 
ಹೆಚ್ಚು ವ್ಯಾಪಕವಾಗಿ ಬಳಕೆಗೆ ಬಂದಿತು . ಎಲ್ಲ 

ಗುರುತಿಸಬಹುದು , ಸಂಜ್ಞೆಗಳ ಸಂಯೋಜ 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆಗಳ 

ನೆಯಕೋಡ್ ಅನ್ನು ವ್ಯಾಕರಣದಂತೆ ಪರಿಗಣಿಸ 
ವಸ್ತುನಿಷ್ಠ ವಿವರಣೆ ಸಂರಚನಾವಾದಿಗಳ 

ಬಹುದು ಎಂಬ ನಂಬಿಕೆ ಬೆಳೆಯಿತು. ಹೀಗೆ 
ಮುಖ್ಯ ಕಾಳಜಿಯಾಯಿತು. ಪುರಾಣ ಸೃಷ್ಟಿ 

ಭಾಷೆಯ ವಿಶ್ಲೇಷಣೆಯ ಮಾದರಿ ಸಾಮಾಜಿಕ 
ಮತ್ತು ಪುರಾಣ ಕಥನ; ಸಾಹಿತ್ಯಕ ಪಠ್ಯ , ಜಾಹಿ ಪ್ರಕ್ರಿಯೆಗಳ ವಿಶ್ಲೇಷಣೆಗೆ ಮಾದರಿಯನ್ನು 
ರಾತು, ಉಡುಪಿನ ಫ್ಯಾಶನ್ , ಸಾಮಾ ಜಿಕ ಒದಗಿಸಿತು. 
ಶಿಷ್ಟಾಚಾರ ಇತ್ಯಾದಿಗಳೆಲ್ಲ ಸಂರಚನಾ ವಾದೀ 

ಸಾಹಿತ್ಯ ಚಿಂತನೆಯ ದೃಷ್ಟಿಯಿಂದ ಬಹಳ 
ವಿಶ್ಲೇಷಣೆಗಳಿಗೆ ಒಳಗಾದವು (ಸಂಜ್ಞಾ ಶಾಸ್ತ್ರ 

ಮುಖ್ಯವಾಗಿ ಪರಿಗಣಿಸಲೇಬೇಕಾದ ಹೆಸರು 
ನಮೂದನ್ನು ನೋಡಿ). ಲೆವಿಸ್ವಾಸ್‌ನ ಮುಖ್ಯ 

ವಿಸ್ವಾಸ್‌ನ ಮುಖ್ಯ ರೊಮಾನ್ ಯಾಕಬ್ಸನ್ನದು. ಯಾಕಬ್ 
ಆಶಯವನ್ನು ಈ ಮಾತುಗಳಲ್ಲಿ ( ಸ್ಪಕ್ಟರಲ್ ಸನ್ ಕಾವ.ಮೀಮಾಂಸೆಯನು ಭಾಷಾಶಾಸದ 
ಆಂಧ್ರಪಾಲಜಿ , ೧೯೭೨) ಗಮನಿಸಬಹುದು: ವಲಯಕ್ಕೆ ಸೇರಿದ ಉಪವಿಭಾಗವೆಂದು 
"ಕಲೆ ಮತ್ತು ಧರ್ಮವನ್ನೂ ಒಳಗೊಂಡಂತೆ , ಗುರುತಿಸುತ್ತಾನೆ. ಭಾಷೆಯ ಕಾವ್ಯಾತ್ಮಕ 
ಸಾಮಾಜಿಕ ಬದುಕಿನ ವಿವಿಧ ಅಂಶಗಳನ್ನು ಉಪಯೋಗದ ಸ್ವರೂಪವನ್ನು ಕುರಿತು ಒಂದು 
ಭಾಷಾಶಾಸ್ತ್ರದ ವಿಧಾನ ಮತ್ತು ಪರಿಕಲ್ಪನೆಗಳನ್ನು ವಿವರಣೆಯನ್ನು ನೀಡುವುದು ಅವನ ಮುಖ್ಯ 
ಅಳವಡಿಸಿಕೊಂಡು ಅಧ್ಯಯನ ಮಾಡುವುದು ಉದ್ದೇಶ. ಸಸ್ಕೂರ್‌ ಹೇಳಿದ ಅನುಕ್ರಮಾತ್ಮಕ 
ಮಾತ್ರವಲ್ಲ , ವಿವಿಧ ಪ್ರಕ್ರಿಯೆಗಳು ಸ್ವಭಾವ ಮತ್ತು ಸಾಹಚರ್ಯಾತ್ಮಕ ಸಂಬಂಧಗಳನ್ನು 
ಮತ್ತು ಸ್ವರೂಪಗಳು ಭಾಷೆಯ ಪ್ರಕ್ರಿಯೆ ಆಧಾರವಾಗಿಟ್ಟುಕೊಂಡು ಯಾಕಬ್ಸನ್ 
ಯಂತೆಯೇ (ಇವೆಯೇ ಎಂಬುದನ್ನು ಕಂಡು ಪೊಲಾರಿಟಿ ಅಥವ ಧ್ರುವತ್ವ ,ಈಕ್ವಿವಲೆನ್ಸ್ ಅಥವ 
ಕೊಳ್ಳಬಹುದೇ ?) ” ಕಳ್ಳು ಬಳ್ಳಿಯ ಸಂಬಂಧ ಸಮಾನತ್ವ ಎಂಬ ಕಲ್ಪನೆಗಳನ್ನು ರೂಪಿಸಿದ. ಇವು 
ವ್ಯವಸ್ಥೆಯ ವಿಶ್ಲೇಷಣೆ , ಪುರಾಣ ಸೃಷ್ಟಿಯ ಕ್ರಿಯಾಶೀಲವಾಗಿರುವ ಉದಾಹರಣೆಗಳನ್ನು 
ವಿಶ್ಲೇಷಣೆಯ ಮುಖಾಂತರ ಆದಿಮ ಮನಸ್ಸಿನ ರೂಪಕ ( ಮೆಟಫರ್ ) ಮತ್ತು ಅಜಹಲ್ಲಕ್ಷಣೆ 
ಸ್ವರೂಪವನ್ನು ಕಂಡುಕೊಳ್ಳುವುದು , ಪುರಾಣ ( ಮಿಟಾನಿಮಿ ) ಗಳಲ್ಲಿ ಗುರುತಿಸಬಹುದು. 'ಆಮೆ 
ಕಥನದ ಭಾಷಾರೂಪಗಳ ವಿಶ್ಲೇಷಣೆ , ಇವು ವೇಗದ ಬಸ್ಸು' ಎಂಬ ರೂಪಕವನ್ನು ಮತ್ತು 
ಲೆವಿಸ್ವಾಸ್‌ನ ಆಸಕ್ತಿಯ ವಿಷಯಗಳಾಗಿದ್ದವು. ರಾಷ್ಟ್ರಪತಿಭವನದ ಪ್ರಕಟಣೆ ತಿಳಿಸಿದೆ ಎಂಬ 


ವಿಮರ್ಶೆಯ ಪರಿಭಾಷೆ | ೩೯೧ 


ವಾಕ್ಯಖಂಡವನ್ನು ಗಮನಿಸಿರಿ . ಬಸ್ಸಿನ ವೇಗ ತನ್ನಷ್ಟಕ್ಕೆ ತಾನು ಕಾವ್ಯ ತನ್ನಷ್ಟಕ್ಕೆ ತಾನು ಗದ್ಯ 
ಮತ್ತು ಆಮೆಯ ನಿಧಾನ ಗತಿಗಳ ಸಾಹಚರ್ಯ ಎಂಬುದೇನೂ ಇಲ್ಲ, ಓದುಗ ಸಮುದಾಯವು 
ರೂಪಕದಲ್ಲಿ ಪ್ರಮುಖವಾದರೆ , ನಿರ್ದಿಷ್ಟ ನೀಡುವ ಪ್ರತಿಕ್ರಿಯೆಗಳನ್ನು ಆಧರಿಸಿ ಭಾಷೆಯ 
ಸ್ಥಳವೊಂದರಲ್ಲಿ ವಾಸಿಸುವ ಅಧಿಕಾರಿಯೊಬ್ಬನ ಕಾವ್ಯತ್ವ ಅಥವ ಗದ್ಯತ್ವ ಸಿದ್ಧಿಸುತ್ತದೆ ಎಂಬುದು 
ತೀರ್ಮಾನ ಎಂಬ ಲಕ್ಷಾರ್ಥ, ಅಧಿಕಾರಿಯ ಯಾಕಬ್ಸನ್‌ನ ಪ್ರಮುಖ ನಿಲುವು. ಭಾಷೆಯ 
ಬದಲಾಗಿ ಅವನ ವಾಸಸ್ಥಳಸೂಚನೆಯ ಅನು ಹಲವಾರು ಕಾರ್ಯಗಳಲ್ಲಿ ಸಮಾಜ ಯಾವು 
ಕ್ರಮ ಸಂಬಂಧಕ್ಕೆ ಪ್ರಾಮುಖ್ಯ ಸಂದಿದೆ. ದಕ್ಕೆ ಪ್ರಾಮುಖ್ಯ ನೀಡುತ್ತದೆ ಎಂಬುದರಿಂದಷ್ಟೆ 
ರೂಪಕ ಮತ್ತು ಅಜಹಲಕ್ಷಣೆಗಳು ಭಾಷಿಕ ಕಾವ್ಯತ್ವ ಇತ್ಯಾದಿ ಕಲ್ಪನೆಗಳು ಮೂಡುತ್ತವೆ 
ಸಂಜ್ಞೆಗಳನ್ನು ಆಯ್ದುಕೊಳ್ಳುವ ಮತ್ತು ಎನ್ನುತ್ತಾನೆ. ಭಾಷೆಯ ವಿವಿಧ ನಿಯೋಗಗಳನ್ನು 
ಸಂಯೋಜಿಸುವ ಕಾರ್ಯಗಳನ್ನು ಆಧರಿಸಿ 

ಸೂಚಿಸಲು ಯಾಕಬ್ಸನ್ ಸಿದ್ದಪಡಿಸಿದ ನಕ್ಷೆ 
ರೂಪುಗೊಳ್ಳುತ್ತವೆ. ಸಂಯೋಜನೆ ಅನು 

ಸರಳ ವಾಗಿದೆ , ತುಂಬ ಪ್ರಸಿದ್ದವಾಗಿದೆ . 
ಕ್ರಮಾಗತ ಸಂಬಂಧವನ್ನು ಮತ್ತು ಆಯ್ಕೆ 

ಯಾವುದೇ ಉಕ್ತಿಯ ಆರು ಅಂಶಗಳನ್ನು ಅವನು 
ಸಾಹಚರ್ಯಾತ್ಮಕ ಸಂಬಂಧವನ್ನು ಆಧರಿ 

ಹೀಗೆ ಗುರುತಿಸುತ್ತಾನೆ: 
ಸುತ್ತವೆ . ರೂಪಕ ಮತ್ತು ಅಜಹಲಕ್ಷಣೆ ಇವು 

ಸಂದರ್ಭ 
ಭಾಷೆಯ ಕಾರ್ಯ ವಿಧಾನದ ಎರಡು 

(ಕಾಂಟೆಕ್ಸ್ ) 
ಪ್ರಮುಖ ಮಾದರಿಗಳು ಎಂದು ಯಾಕಬ್ಸನ್ 

ಮೆಸೇಜ್ 
ಹೇಳುತ್ತಾನೆ . ಭಾಷೆ ಯ ಕಾವ್ಯಾತಕ 

(ಸಂದೇಶ) 
ಉಪಯೊಗವು ಈ ಎರಡು ವಿಧಾನಗಳನ್ನು 

ಶೋತೃ 
ಅನುಸರಿಸಿಕೊಂಡು ಸಮಾನತತ್ವವನ್ನು ಪ್ರತಿ 

(ಅಡ್ರೆಸರ್) 

( ಅಡ್ರೆಸೀ ) 
ಪಾದಿಸುತ್ತದೆ ಎಂದು ತೀರ್ಮಾನಿಸುತ್ತಾನೆ . 

ಸಂಪರ್ಕ 
ವಿವಿಧ ಕಾವ್ಯ ಪಂಥಗಳು ಮೆಟಫರ್ ಮತ್ತು 

(ಕಾಂಟ್ಯಾಕ್ಸ್ ) 
ಮಿಟಾನಿಮಿಗಳಲ್ಲಿ ಯಾವುದಾದರೊಂದಕ್ಕೆ 
ಪ್ರಾಮುಖ್ಯ ನೀಡುತ್ತವೆ ಎಂದು ಗುರುತಿಸು 

ಸಂಹಿತೆ 
ತಾನೆ . ಉದಾಗೆ ರೊಮಾಂಟಿಸಿಸಂ ಮತ್ತು 

( 

ಕೋಡ್) 
ಸಿಂಬಾಲಿಸಂ ರೂಪಕ ಪ್ರಮುಖವಾದರೆ ವಕೃವಿನ ಮೇಸೇಜ್ ಶೋತೃವಿಗೆ ತಲುಪು 
ವಾಸ್ತವತಾವಾದೀ ಕಾವ್ಯದಲ್ಲಿ ಮಿಟಾನಿಮಿ ವುದಕ್ಕೆ ಮೌಖಿಕ, ಲಿಖಿತ , ಎಲೆಕ್ಟ್ರಾನಿಕ್ 
ಮುಖ್ಯವಾಗುತ್ತದೆ . ಮುಂದೆ ಲಕಾನ್‌ನಂಥ ಇತ್ಯಾದಿ ಯಾವುದೇ ರೀತಿಯ ಒಂದು ಸಂಪರ್ಕ 
ಮನಶ್ಯಾಸ್ತಜ್ಞರು ಮಾನಸಿಕ ಪ್ರಕ್ರಿಯೆಗಳನ್ನೂ ಇರಬೇಕು. ಅದು ಮಾತು , ಅಂಕಿ , ಬರವಣಿಗೆ 
ಈ ಭಾಷಾ ವಿಶ್ಲೇಷಣೆಯ ಮಾದರಿಯಲ್ಲಿ ಇತ್ಯಾದಿ ಯಾವುದೇ ಎಂದುಕೋಡ್‌ನಲ್ಲಿ ಅಳ 
ನಡೆಸುವುದು ಸಾಧ್ಯ ಎಂದು ತೋರಿಸಿಕೊಟ್ಟರು . ವಟ್ಟಿರಬೇಕು. ವಕ್ತ ಮತ್ತು ಶೋತೃ ಇಬ್ಬರಿಗೂ 
ಕಾವ್ಯಭಾಷೆಯ ಶಬ್ದ ವಿನ್ಯಾಸ , ಪ್ರಾಸ ಇತ್ಯಾದಿ ಸಮಾನವಾಗಿ ಅರ್ಥವಾಗುವ ಒಂದು 
ಅಂಶಗಳನ್ನು ಕುರಿತು ಜಾಕಬ್ಸನ್‌ನ ವಿವರ ಸಂದರ್ಭ ಇರಬೇಕು. ಇವೆಲ್ಲ ಸೇರಿ ಸಂವಹನೆ 
ವಾದ ವಿಶ್ಲೇಷಣೆಯನ್ನು ಅವನ ಲಿಂಗ್ವಿಸ್ಟಿಕ್ಸ್ ಎಂಬ ಪ್ರಕ್ರಿಯೆ ಘಟಿಸುತ್ತದೆ . ಅರ್ಥವೆನ್ನುವುದು 
ಅಂಡ್ ಪೊಯೆಟಿಕ್ಸ್ ಪ್ರಬಂಧದಲ್ಲಿ ನೋಡ ಈ ಒಟ್ಟು ಸಂವಹನಾ ಪ್ರಕ್ರಿಯೆಯ ಭಾಗ 
ಬಹುದು. 

ಅಥವ ಫಲಿತಾಂಶವಾಗಿರುತ್ತದೆ. ಸಂವಹನೆಯ 


೩೯೨ | ವಿಮರ್ಶೆಯ ಪರಿಭಾಷೆ 


ಈ ಆರೂ ಅಂಶಗಳು ಎಂದೂ ಸಮತೋಲನ ವಾಗಿದ್ದಾಗ ವಕ್ತ ಮತ್ತು ಶೋತೃ ಇಬ್ಬರೂ 
ದಲ್ಲಿರುವುದಿಲ್ಲವಾದ್ದರಿಂದ ಯಾವ ಅಂಶ ಒಂದೇ ಸಂಹಿತೆಗಳನ್ನು ಒಪ್ಪಿ ವ್ಯವಹರಿಸುತ್ತಿ 
ಮೇಲುಗೈ ಸಾಧಿಸಿದೆ ಎಂಬುದನ್ನು ಅನುಸರಿಸಿ ದ್ದಾರೆಯೇ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳುವ 
ಅರ್ಥದ ಸ್ವರೂಪವೂ ಬೇರೆ ಬೇರೆಯಾಗಿರು ಭಾಷಾ ಬಳಕೆ ಪ್ರಧಾನವಾಗುತ್ತದೆ:` ಸರಿಯೇ ?' 
ತದೆ . ಯಾವ ಅಂಶಕ್ಕೆ ಪ್ರಾಮುಖ್ಯ ಸಂದಿದೆ ' ತಿಳಿಯಿತೇ ?' ' ನಾನು ಹೇಳಿದ್ದು ಈ ಅರ್ಥ 
ಎನ್ನುವುದನ್ನು ಆಧರಿಸಿ ಭಾಷೆಯ ಬೇರೆ ಬೇರೆ ದಲ್ಲಿ ಇತ್ಯಾದಿಯಂತೆ, ಹೇಳ ಬೇಕಾದ 
ನಿಯೋಗಗಳು ರೂಪಗೊಳ್ಳುತ್ತವೆ. ಅವನ್ನು ಸಂದೇಶವೇ ಪ್ರಮುಖವಾಗಿದ್ದಾಗ ಕಾವ್ಯಾತ್ಮಕ 
ಯಾಕಬ್ಸನ್ ಹೀಗೆ ಚಿತ್ರರೂಪದಲ್ಲಿ ವಿವರಿ ಭಾಷೆ ರೂಪು ತಳೆಯುತ್ತದೆ: 'ನೀನೇರಬಲ್ಲೆಯಾ 
ಸುತ್ತಾನೆ : 

ನಾನೇರುವೆತ್ತರಕೆ ?' ಎಂಬಂತೆ . 
ಲೌಕಿಕಾರ್ಥ 

ಭಾಷೆಯ ಸಂರಚನೆಯ ಮಾದರಿಯನ್ನು 
( ರೆಫರೆನ್ಶಿಯಲ್‌ ) 

ಕಾವ್ಯಕ್ಕೆ ಅನ್ವಯಿಸಿದ ಯಾಕಬ್ಸನ್‌ನ ಪ್ರತಿ 

ಪಾದನೆಗಳು ತೀರ ಪ್ರಭಾವಶಾಲಿಯಾಗಿದ್ದವು. 
ಕಾವ್ಯಾತ್ಮಕ 

ಇದರಂತೆಯೇ ಪ್ರಾಪ್ ( ಮಾರ್ಫಾಲಜಿ ಆಫ್ 
(ಪೊಯೆಟಿಕ್ ) 

ಫೋಕ್ಲೋರ್, ೧೯೨೮) ರೈಮಾಸ್ 
ಭಾವನಾತ್ಮಕ 

ಗೃಹೀತ 

( ೧೯೬೬ರಲ್ಲಿ ಬರೆದ ಫ್ರೆಂಚ್ ಪುಸ್ತಕ 
(ಎಮೋಟಿವ್ ) 

(ಕೊನೇಟಿವ್ ) ಸೆಮಾಂಟಿಕ್ ಸ್ಪಕ್ಟರೇಲ್) , ತೈತಾನ್ 

ಟೊಡೊರೊವ್ (ಪೊಯೆಟಿಕ್ಸ್ ಆಫ್ 
ಅಭ್ಯಾಸಗತ 

ಪ್ರೊಸ್, ೧೯೭೧) ಗದ್ಯ ಪಠ್ಯಗಳ 
( ಫ್ಯಾಟಿಕ್ ) 

ಸಂರಚನೆಯ ಮಾದರಿಗಳನ್ನು ಗುರುತಿಸಿದರು. 
ಅಧಿಭಾಷಿಕ 

ರೋಲಾನ್ ಬಾರ್ಥೆ ಸಂರಚನಾವಾದದ 
( ಮೆಟಾಲಿಂಗ್ವಲ್ ) 

ನಿಯಮಗಳನ್ನು ಅನುಸರಿಸಿ ವಿವಿಧ ಬಗೆಯ 
ಉಕ್ತಿಯಲ್ಲಿ ಸಂದರ್ಭ ಪ್ರಧಾನ್ಯವಿದ್ದರೆ 

ಸಾಮಾಜಿಕ ಪ್ರಕ್ರಿಯೆಗಳನ್ನು ವ್ಯಾಖ್ಯಾನಿಸಿದ. 
ಲೋಕೋಪಯೋಗಿ ಭಾಷೆ ಮತ್ತು ಅರ್ಥ 

ಸಂರಚನಾವಾದೀ ಕಾವ್ಯಮೀಮಾಂಸೆಯ 
ರೂಪತಾಳುತ್ತವೆ: ಶಿವಮೊಗ್ಗೆ ಬೆಂಗಳೂರಿ 

ವಿವರವಾದ ಮಂಡನೆ ಮತ್ತು ವಿಶ್ಲೇಷಣೆಗಳನ್ನು 
ನಿಂದ ಇನ್ನೂರ ಎಪ್ಪತ್ತೂರುಕಿಲೋಮೀಟರ್ 

ಜೊನಾಥನ್ ಕಲರ್‌ನ ಸ್ಪಕ್ಟರಲಿಸ್ಟ್ 
ದೂರವಿದೆ' ಅನ್ನುವಂತೆ , ವಕೃವೇ ಪ್ರಧಾನ 

ಪೊಯೆಟಿಕ್ಸ್ : ಸ್ಪಕ್ಟರಲಿಸಂ , ಲಿಂಗ್ವಿಸ್ಟಿಕ್ಸ್ ಅಂಡ್ 
ವಾಗಿದ್ದಾಗ ಭಾವನಾತ್ಮಕ ಭಾಷೆ ಮತ್ತು ಅರ್ಥ 

ದಿ ಸ್ಟಡಿ ಆಫ್ ಲಿಟರೇಚರ್ ( ೧೯೭೫) 
ರೂಪತಾಳುತ್ತವೆ: 'ನಮೂರು ತುಂಗೆಯ 

ಪುಸ್ತಕದಲ್ಲಿ ನೋಡಬಹುದು. 
ಮಡಿಲಿನಲ್ಲಿದೆ' ಅನ್ನುವಂತೆ.ಶೋತೃಪ್ರಧಾನ ಸಂರಚನಾವಾದೀ ಸಾಹಿತ್ಯ ವಿಮರ್ಶೆಯ 
ವಾಗಿದ್ದಾಗ ಗೃಹೀತಾರ್ಥಕ್ಕೆ ಪ್ರಾಮುಖ್ಯ ಪ್ರಮುಖ ಲಕ್ಷಣಗಳು: ೧. ಸಾಹಿತ್ಯವೆನ್ನುವುದು 
ಸಲ್ಲುತ್ತದೆ : 'ನೋಡು,' ' ತಿಳಿದುಕೋ ' ಈ ಎರಡನೆಯ ಹಂತದ ಸಂಜ್ಞಾವ್ಯವಸ್ಥೆ. ಇದು 
ಮಾತು ಬಹಳ ಮುಖ್ಯ ' ಇತ್ಯಾದಿ. ಸಂಪರ್ಕವೇ ಪ್ರಾಥಮಿಕ ಹಂತದ ಸಂಜ್ಞಾ ವ್ಯವಸ್ಥೆಯಾದ 
ಮುಖ್ಯವಾಗಿದ್ದಾಗ ಪರಸ್ಪರ ಸಂಪರ್ಕವನ್ನು ಭಾಷೆಯನ್ನು ಮಾಧ್ಯಮವಾಗಿ ಹೊಂದಿರುವುದ 
ಸ್ಥಾಪಿಸಿಕೊಳ್ಳುವ ಭಾಷಾ ಬಳಕೆಗೆ ಪ್ರಾಮುಖ್ಯ ರಿಂದ ಭಾಷಾಶಾಸ್ತ್ರೀಯ ತತ್ವಗಳ ಮಾದರಿ 
ಸಲ್ಲುತ್ತದೆ: 'ಹಲೋ , ಹೇಗಿದ್ದೀರಿ!' ' ತುಂಬ ಯನ್ನೇ ಸಾಹಿತ್ಯಕ್ಕೂ ಅನ್ವಯಿಸಿ ವಿಶ್ಲೇಷಿಸ 
ಬಿಸಿಲು ಅಲ್ಲವೇ ? ಇಂಥವು.ಕೋಡ್ ಪ್ರಮುಖ ಬಹುದು. 


ವಿಮರ್ಶೆಯ ಪರಿಭಾಷೆ | ೩೯೩ 


೨ . ಸಂರಚನಾವಾದೀ ಸಾಹಿತ್ಯವಿಮರ್ಶಕರು ೫ , ' ಸಾಹಿತ್ಯ ಕೃತಿ ' ಎನ್ನುವ ಪರಿಕಲ್ಪನೆಯು 
ಪಠ್ಯದ ವಿಶ್ಲೇಷಣೆಯಲ್ಲಿ ಅನೇಕ ವಿಧವಾದ ಸಂರಚನಾವಾದೀ ವಿಮರ್ಶೆಯಲ್ಲಿಕೇವಲ ಪಠ್ಯ 
ಭಾಷಾಶಾಸ್ತ್ರೀಯ ಪರಿಕಲ್ಪನೆಗಳನ್ನು ಬಳಸಿ ಮಾತ್ರವಾಗುತ್ತದೆ. ಅಂದರೆ ಅದು ನಿರ್ದಿಷ್ಟ 
ಕೊಳ್ಳುತ್ತಾರೆ : ಶಬ್ದ ಮತ್ತು ಪದವಿನ್ಯಾಸಗಳ ಸಾಹಿತ್ಯಕ ಸಂಪ್ರದಾಯ ಮತ್ತು ಸಂಹಿತೆಗಳನ್ನು 
ವೈರುಧ್ಯ , ಅನುಕ್ರಮಾಗತ ಮತ್ತು ಸಾಹಚರ್ಯಾ ಅನುಸರಿಸುವ ಬರವಣಿಗೆಯ ಒಂದು ವಿಧಾನ 
' ತ್ಮಕ ಸಂಬಂಧಗಳ ವೈರುಧ್ಯ , ಇಡೀ ಪಠ್ಯವನ್ನು ಮಾತ್ರ . ಪಠ್ಯದ ವಿವಿಧ ಅಂಶಗಳು ವಾಸ್ತವಿ. 
ಒಂದು ಯುಕ್ತವಾದ ವಾಕ್ಯವೆಂದು ಗುರುತಿಸ ಕತೆಯ ಭ್ರಮೆಯನ್ನು ಹುಟ್ಟಿಸಿದರೂ ಪಠ್ಯಕ್ಕೆ 
ಬಹುದೆಂಬ ಕಲ್ಪನೆ ಇತ್ಯಾದಿ. 

ನಿಜವಾಗಿ ಟ್ರುತ್ ವ್ಯಾಲ್ಯು , ಸತ್ಯತ್ವವಿಲ್ಲ . 
೩ . ಸಾಹಿತ್ಯಾನುಭವದ ವ್ಯಾಕರಣವೊಂದನ್ನು 

ಸಾಹಿತ್ಯಕ ಪಠ್ಯವು ಸಾಹಿತ್ಯಕ ವ್ಯವಸ್ಥೆಯ 
ನಿರೂಪಿಸುವುದು ಈ ವಿಮರ್ಶೆಯ ಆಸಕ್ತಿ. 

ಆಚೆಗಿನ ಏನನ್ನೂ ಪ್ರತಿನಿಧಿಸುವುದಿಲ್ಲ. 
ಅಂದರೆ , ಸಮರ್ಥರಾದ ಓದುಗರು ಹೇಗೆ ೬ . ವೈಯಕ್ತಿಕ ಲೇಖಕ, ಅಥವ ಕರ್ತೃ (ಸಬೋಕ್ಸ್ ) 
ಪಠ್ಯವೊಂದರಲ್ಲಿ ಅವ್ಯಕ್ತವಾಗಿರುವ ಸಾಹಿತ್ಯ ವಿಗೆ ಕ್ರಿಯಾಶೀಲತೆಯಾಗಲೀ , ಅಭಿವ್ಯಕ್ತಿಯ 
ಸಂಪ್ರದಾಯ ಮತ್ತು ಸಂಯೋಜನೆಯ ವ್ಯವಸ್ಥೆ ಉದ್ದೇಶವಾಗಲೀ , ಅವನು ಕೃತಿಯ 'ಮೂಲ' 
ಗಳ ಆಧಾರದ ಮೇಲೆ ಪಠ್ಯದ ಅರ್ಥವಂತಿಕೆ ಎಂಬ ವಿಶೇಷ ಗೌರವವಾಗಲೀ ಇಲ್ಲ. ವ್ಯಕ್ತಿತ್ವ 
ಯನ್ನು ಗ್ರಹಿಸುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅಥವ ಸೆಲ್ಸ್ ಎಂಬುದು ಕೇವಲ ಭಾಷಾ 
ವಿವರಿಸುವುದು ಸಂರಚನಾವಾದೀ ವಿಮರ್ಶೆಯ ವ್ಯವಸ್ಥೆಯ ಒಂದು ಉತ್ಪಾದನೆ , ಒಂದು 
ಉದ್ದೇಶ. ಭಾಷೆಯನ್ನು ಕುರಿತು ಭಾಷಾಶಾಸ್ತ್ರ ಪರಿಕಲ್ಪನೆ ಅಷ್ಟೇ . ಲೇಖಕನ ಮನಸ್ಸೆಂಬುದು 
ವಿರುವಂತೆ ಸಾಹಿತ್ಯವನ್ನು ಕುರಿತು ಕಾವ್ಯ ಈಗಾಗಲೇ ಅಸ್ತಿತ್ವದಲ್ಲಿರುವ ಸಾಹಿತ್ಯಕ 
ಮೀಮಾಂಸೆಯನ್ನು ರೂಪಿಸುವುದು ” ಸಂರಚ ಭಾಷೆಯ ವ್ಯವಸ್ಥೆ , ಸಂಪ್ರದಾಯ , ಸಂಹಿತೆ, 
ನಾವಾದೀ ವಿಮರ್ಶೆಯ ಉದ್ದೇಶ ಎಂದು ಸಂಯೋಜನೆಯ ನಿಯಮಗಳು ವಿಶಿಷ್ಟವಾದ 
ಜೊನಾಥನ್ ಕಲರ್ ಹೇಳುತ್ತಾನೆ , ರೀತಿಯಲ್ಲಿ ಒಟ್ಟುಗೂಡುವ, ಆಂಶಿಕವಾಗಿ 
೪ . ಸಾಹಿತ್ಯವು ವಾಸ್ತವದ ಅನುಕರಣೆ ಎಂಬ 

ಖಾಲಿಯಾದ ಸ್ಥಳವಷ್ಟೇ ಹೊರತು ಬೇರೆ 
ನಿಲುವನ್ನು ಒಪ್ಪುವ ಅನುಕರಣವಾದೀ ವಿಮರ್ಶೆ 

ಏನೂ ಅಲ್ಲ. ಈ ನಿಲುವನ್ನು ರೋಲಾನ್ 
( ಮೈಮೆಟಿಕ್ ಕ್ರಿಟಿಸಿಸಂ) ಮತ್ತು ಸಾಹಿತ್ಯವು 

ಬಾರ್ಥೆ ತೀರ ನಾಟಕೀಯವಾಗಿ ಒಂದು 
ಲೇಖಕನ ವೈಯಕ್ತಿಕ ಭಾವನೆ , ಮನೋಧರ್ಮ 

ಸಂಸ್ಥೆಯಾಗಿ ಲೇಖಕ ಸತ್ತುಹೋಗಿದ್ದಾನೆ ? 
ಅಥವ ಕಲ್ಪನಾಶೀಲತೆಯ ಫಲಿತಾಂಶ ಎಂಬ 

ಎಂದು ಘೋಷಣೆಯ ಮೂಲಕ ವ್ಯಕ್ತಪಡಿಸು 
ನಿಲುವನ್ನು ಒಪ್ಪುವ ಅಭಿವ್ಯಕ್ತಿವಾದೀ ವಿಮರ್ಶೆ 
(ಎಕ್ಸ್ ಪ್ರಶನಿಸ್ಟಿಕ್ ಕ್ರಿಟಿಸಿಸಂ) ಮತ್ತು ಸಾಹಿತ್ಯವನ್ನು ೭ . ಸಂರಚನಾವಾದೀ ವಿಮರ್ಶೆಯು ಲೇಖಕನ 
ವುದು ಲೇಖಕ ಹಾಗೂ ಓದುಗರ ನಡುವಿನ ಸ್ಥಾನದಲ್ಲಿ ಓದುಗನನ್ನು ಪ್ರತಿಷ್ಠಾಪಿಸಿದೆ. ಸಾಹಿತ್ಯ 
ಸಂವಹನೆ ಎಂಬ ನಿಲುವಿನ ವಿಮರ್ಶೆ ಇವೆಲ್ಲ ವಿಮರ್ಶೆಯ ಕೇಂದ್ರ ಓದುಗ. ಆದರೆ 
ಕ್ಕಿಂತ ಭಿನ್ನವಾದ ನಿಲುವನ್ನು ಸಂರಚನಾದಿ ಸಂರಚನಾವಾದದ ಓದುಗ ಕಲ್ಬನೆ ಸಾಂಪ್ರ 
ವಾದೀ ವಿಮರ್ಶೆ ತಳೆದಿದೆ. ಸಾಂಪ್ರದಾಯಿಕ ದಾಯಿಕ ಓದುಗ, ಕಲ್ಪನೆಗಿಂತ ಭಿನ್ನವಾದದ್ದು. 
ಮಾನವತಾವಾದೀ ವಿಮರ್ಶೆಗೆ ತೀರ ವಿರುದ್ಧ ಈ ಓದುಗ ಪ್ರಜ್ಞೆ ಇರುವ ಉದ್ದೇಶ ಇರುವ , 
ವಾದ ನಿಲುವನ್ನು ಸಂರಚನಾವಾದೀ ವಿಮರ್ಶೆ ಭಾವನೆಗಳಿರುವ ಸಾಂಪ್ರದಾಯಿಕ ಓದುಗ 
ಯಲ್ಲಿ ಕಾಣಬಹುದು. 

ಅಲ್ಲ .ಕೇವಲ ಓದುವಿಕೆ' ಯಲ್ಲಿ ತೊಡಗಿರುವ 


ತಾನೆ . 


೩೯೪ | ವಿಮರ್ಶೆಯ ಪರಿಭಾಷೆ 


ಒಂದು ಘಟಕ. ಆತ ಓದುವುದು ಅರ್ಥವತ್ತಾದ ಉರಿಯನಾಲಗೆ ( ೧೯೯೬) ಇವುಗಳಲ್ಲಿ ತೀರ 
ಪಠ್ಯವನ್ನಲ್ಲ , ಕೇವಲ ಬರವಣಿಗೆಯನ್ನು ಇತ್ತೀಚಿನ ಕನ್ನಡ ಚಿಂತನೆಯಲ್ಲಿ ಸಂರಚನಾ 
ನಿರ್ದಿಷ್ಟ ಸಂಪ್ರದಾಯ , ಸಂಹಿತೆ ಮತ್ತು ನಿರೀಕ್ಷೆ ವಾದದ ಪ್ರಭಾವಗಳನ್ನು ಗುರುತಿಸಬಹುದು. 
ಗಳು ಹೇಗೆ ಪದ , ನುಡಿಗಟ್ಟು ಮತ್ತು ವಾಕ್ಯಗಳಿಗೆ ಕಿಕ್ಕೇರಿ ನಾರಾಯಣ ಚದುರಂಗರ ಉಯ್ಯಾಲೆ 
ಅರ್ಥವಂತಿಕೆಯನ್ನು ನೀಡುತ್ತವೆ ಎಂಬುದನ್ನು ಕಾದಂಬರಿಯನ್ನು ಕುರಿತು ಬರೆದ ಲೇಖನದಲ್ಲಿ 
ತಿಳಿವ ವಿಧಾನವಾಗಿ ಮಾತ್ರ ಆ ಓದುವಿಕೆಗೆ ( ವ್ಯಕ್ತಿ- ಅಭಿವ್ಯಕ್ತಿ ಪುಸ್ತಕದಲ್ಲಿ) ಕಾದಂಬರಿ 
ಪ್ರಾಮುಖ್ಯವಿದೆ . 

ವಿಶ್ಲೇಷಣೆಗೆ ಸಂರಚನಾವಾದದ ಬಳಕೆಯಾಗಿರು 
ತೊಂಬತ್ತರ ದಶಕದಲ್ಲಿ ಸಂರಚನಾವಾದೀ 

ವುದನ್ನು ಕಾಣಬಹುದು. 
ವಿಮರ್ಶೆ ಎರಡು ನಿರ್ದಿಷ್ಟ ವಲಯಗಳಿಗೆ ಹೆಚ್ಚಿನ ಓದಿಗೆ: Jonathan Culler, Structralist Poet 
ಸೀಮಿತವಾಗಿದೆ . ಅವುಗಳಲ್ಲಿ ಒಂದು ics ( ೧೯೭೫ ), Trence Hawkes, Structuralism and 
ಸಾಂಸ್ಕೃತಿಕ ಪ್ರಕ್ರಿಯೆಗಳ ಸಂಜ್ಞಾಶಾಸ್ತ್ರದ 

Semiotics ( ೧೯೭೭) , Frederic Jameson , The 

Priso -House of Language (0€ 29) 
ಅಧ್ಯಯನ. ಇನ್ನೊಂದು ಕಾದಂಬರಿ ಪ್ರಕಾರದ 
ಕಥನವಿಶ್ಲೇಷಣೆ. ೧೯೬೦ರ ದಶಕದಿಂದಲೇ ೨೩೮, ಸಂರಚನೋತ್ತರವಾದ Post 
ಸಂರಚನಾವಾದಕ್ಕೆ ತೀವ್ರ ಪ್ರತಿಕ್ರಿಯೆಗಳು Structuralism ಪೋಸ್ಟ್ಸ್ವ ಕ್ಷರಲಿಸಂ 
ಬರತೊಡಗಿದವು. ಮುಖ್ಯವಾಗಿ ಈ ವಾದದ ಸಂರಚನೋತ್ತರವಾದ ಎಂಬುದು ಯಾವುದೇ 
ಹುಸಿ ವೈಜ್ಞಾನಿಕತೆ ಪ್ರಶ್ನಿತವಾಯಿತು. ಒಂದು ಸಿದ್ದಾಂತವಲ್ಲ . ಅದು ಸಂರಚನಾ 
ಸಂರಚನಾವಾದದ ಪ್ರತಿಕ್ರಿಯೆಯಾಗಿ ಬೆಳೆದ ವಾದದ ಮೂಲಗ್ರಹಿಕೆಗಳಿಗಿಂತ ಭಿನ್ನವಾದ 
ಆಲೋಚನೆಗಳ ಬಗ್ಗೆ ವಿವರಗಳಿಗೆ ಸಂರಚ ನಿಲುವನ್ನು ಹೊಂದಿರುವ ಪ್ರಸ್ಥಾನಗಳ ಗುಂಪನ್ನು 
ನೋತ್ತರ ವಾದ , ನವ ಚಾರಿತ್ರಿಕವಾದ , ಸೂಚಿಸುವ ಒಂದು ಪದ . ಪಾಶ್ಚಾತ್ಯ ಜಗತ್ತಿನಲ್ಲಿ 
ನಮೂದುಗಳನ್ನು ನೋಡಿ, 

೧೯೭೦ರ ದಶಕದಲ್ಲಿ ಅನೇಕ ಹೊಸ 
ಕನ್ನಡ ವಿಮರ್ಶೆಯು ಇತರ ತಾತ್ವಿಕ ನಿಲುವು 

ವಿಮರ್ಶಾ ಪಂಥಗಳು ಹುಟ್ಟಿಕೊಂಡವು. 
ಗಳನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಅಳವಡಿಸಿ 

ಸಂರಚನಾವಾದ ಮುಖ್ಯಾಂಶಗಳನ್ನು ಪ್ರಶ್ನಿಸಿ 
ಕೊಂಡಿರುವಂತೆಯೇ ಸಂರಚನಾವಾದದ ಪ್ರತಿ ಭಾಷೆ ಮತ್ತು ಇತರ ಸಂಜ್ಞಾ ವ್ಯವಸ್ಥೆಗಳನ್ನು 
ಪಾದನೆಗಳನ್ನೂ ಆಂಶಿಕವಾಗಿ ಅಳವಡಿಸಿ ಭಿನ್ನ ದೃಷ್ಟಿಕೋನಗಳಿಂದ ಪರಿಗಣಿಸ ತೊಡಗಿ 
ಕೊಂಡಿದೆ . ವಿಶೇಷವಾಗಿ ಜಾನಪದೀಯ ದವು. ಸಂರಚನಾವಾದವು ಭಾಷೆ ಅಥವ 
ಅಧ್ಯಯನಗಳಲ್ಲಿ ಸಂರಚನಾವಾದದ ಪ್ರಭಾವ ಸಮಾಜದ ರಚನೆಯ ಬಗೆಗೆ ವ್ಯಾಪಕವಾದ 
ವನ್ನು ಕಾಣಬಹುದು. ಕಥೆ, ಕಾದಂಬರಿಗಳ ತತ್ವವೊಂದನ್ನು ರೂಪಿಸಲು ಯತ್ನಿಸಿತು . ಅಂಥ 
ವಿಶ್ಲೇಷಣೆಯಲ್ಲಿ, ವಚನಗಳ ವಿಶ್ಲೇಷಣೆಯಲ್ಲಿ ವ್ಯಾಪಕ ತತ್ವದ ನಿರೂಪಣೆಯ ಸಾಧ್ಯತೆಯನ್ನು 
ಸಾಂಸ್ಕತಿಕ ವಿಶ್ಲೇಷಣೆಯಲ್ಲಿ ಸಂರಚನವಾದದ ಕುರಿತು ಅನುಮಾನಗಳು ಹುಟ್ಟಿದಾಗ 
ಪ್ರಭಾವ ತಕ್ಕಮಟ್ಟಿಗೆ ಕಾಣುತ್ತದೆ . ಎಲ್ಲಕ್ಕಿಂತ ಸಂರಚನೋತ್ತರವಾದ ಜನ ತಾಳಿತು . 
ಹೆಚ್ಚಾಗಿ ಕನ್ನಡ ಪಠ್ಯಪುಸ್ತಕಗಳ ಅಭ್ಯಾಸ ಯಾವುದೇ ರಚನೆಗೆ ಒಂದು ಕೇಂದ್ರವಿರುತ್ತದೆ, 
ಭಾಗವನ್ನು ರೂಪಿಸುವಲ್ಲಿ ಸಂರಚನಾವಾದೀ ಅದು ಅರ್ಥವನ್ನು ನಿಯಂತ್ರಿಸುತ್ತದೆ ಎಂಬ 
ಭಾಷಾಶಾಸ್ತ್ರದ ಪ್ರಭಾವ ದಟ್ಟವಾಗಿದೆ. ಗ್ರಹಿಕೆಯನ್ನು ಸಂರಚನೋತ್ತರವಾದವು ಒಪ್ಪುವು 
ಪುರುಷೋತ್ತಮ ಬಿಳಿಮಲೆ, ಕೂಡು ಕಟ್ಟು ದಿಲ್ಲ . ಸತ್ಯ ಮತ್ತು ಜ್ಞಾನಗಳ ಅಂಗೀಕೃತ 
( ೧೯೯೭) , ಕೀರ್ತಿನಾಥ ಕುರ್ತಕೋಟಿ, ವ್ಯಾಖ್ಯಾನಗಳನ್ನು ಸಂಶಯದಿಂದನೋಡುತ್ತದೆ . 


ವಿಮರ್ಶೆಯ ಪರಿಭಾಷೆ | ೩೯೫ 


ಭಾಷೆಯ ಮುಖಾಂತರ ಖಚಿತವಾದ ಅರ್ಥ ಯನ್ನು ಪ್ರಶ್ನಿಸಿದರು . ಜ್ಞಾನ ಮತ್ತು ಸತ್ಯ 
ವನ್ನು ಹೇಳಲು ಸಾಧ್ಯವಿಲ್ಲ ಎಂಬುದು ಎಂದರೇನು ಎಂಬುದನ್ನು ಪ್ರತಿಪಾದಿಸಲು 
ಸಂರಚನಾವಾದಿಗಳ ಮುಖ್ಯವಾದ ನಿಲುವು. ಸ್ವಯಂಸಿದ್ದವಾದ ಸ್ವಯಂಸ್ಪಷ್ಟವಾದ ಅರ್ಥದ 
ಸಂರಚನೋತ್ತರವಾದಗಳು ಎಂಬ ಮಾತು ನೆಲೆಗಳಿಲ್ಲ ಎಂದು ಪ್ರತಿಪಾದಿಸಿದರು . 
ಮಾರ್ಕ್ಸ್‌ವಾದಿ, ಸ್ತ್ರೀವಾದಿ , ನವಚಾರಿತ್ರಿಕ , ಭಾಷೆಯು ಖಚಿತವಾದ ಅರ್ಥವನ್ನು ವ್ಯಕ 
ವಾಚಕಾಭಿಮುಖ ವಿಮರ್ಶೆಗಳನ್ನು ಒಳಗೊಳ್ಳು ಪಡಿಸುವಂತೆ ಕಂಡರೂ ಆ ಅರ್ಥವನ್ನು 
ತದೆ. 

ವಿರೋಧಿಸುವ ಶಕ್ತಿಗಳು ಭಾಷೆಯಲ್ಲೇ ಅಡಕ 
ಅಮೇರಿಕೆಯ ಜಾನ್‌ಹಾಪ್ಕಿನ್ಸ್ ವಿಶ್ವವಿದ್ಯಾ 

ವಾಗಿರುತ್ತವೆ. ಸತ್ಯವನ್ನು ಭಾಷೆಯ ಮೂಲಕ 
ಲಯದಲ್ಲಿ ಜಾಕ್ವಿಸ್ ಡೆರಿಡಾ ೧೯೬೬ರಲ್ಲಿ 

ನಾವು ರಚಿಸಿಕೊಳ್ಳುತ್ತೇವೆ. ಇದು ಜ್ಞಾನ ಇದು 
ಒಂದು ಪ್ರಬಂಧವನ್ನು ಮಂಡಿಸಿದ. ಸಕರ್‌, ಜ್ಞಾನವಲ್ಲ ಎಂಬ ಕಲ್ಪನೆಗಳೂ ಕಾಲದಿಂದ 
ಸೈನ್ ಅಂಡ್ ಪ್ಲೇಇನ್ ದಿ ಡಿಸ್ಕೋರ್ಸಸ್ ಕಾಲಕ್ಕೆ ಬೇರೆಬೇರೆ ರೀತಿಯಲ್ಲಿ ರಚಿತವಾಗು 
ಆಫ್ ಹೂಮನ್ ಸೈನ್ಸ್ ಎಂದು ಅದರ ತ್ತವೆ, ಸತ್ಯ ಮತ್ತು ಜ್ಞಾನಗಳು ಸಂಕಥನದ 
ಶೀರ್ಷಿಕೆ . ಈ ಪ್ರಬಂಧವನ್ನು ಸಂರಚನೋತ್ತರ ಸ್ವರೂಪದಿಂದ ರೂಪುಗೊಳ್ಳುತ್ತವೆ ಎಂಬುದು 
ವಾದದ ಆರಂಭದ ಘೋಷಣೆ ಎಂದು ಸಂರಚನೋತ್ತರವಾದದ ಮುಖ್ಯ ಧೋರಣೆ . 
ಪರಿಗಣಿಸುವುದುಂಟು. ಈ ಪ್ರಬಂಧದಲ್ಲಿ 

ವಿವಿಧ ಪ್ರಸ್ಥಾನಗಳಿಗೆ ಸೇರಿದ ಸಂರಚನೋತ್ತರ 
ಸಂರಚನೆ ಅಥವಾ ವ್ಯವಸ್ಥೆಯ ಕಲ್ಪನೆಯನ್ನು 

ವಾದಿ ಆಲೋಚನೆ ಮತ್ತು ವಿಮರ್ಶೆಗಳಿಗೆ 
ಡೆರಿಡಾ ನಿರಾಕರಿಸಿದ. ಸಸೂರ್ ಮತ್ತು 

ಸಮಾನವಾದ ಮುಖ್ಯಾಂಶಗಳನ್ನು ಗುರುತಿಸ 
ಲೆವಿಸ್ವಾಸ್ ಪ್ರತಿಪಾದಿಸಿದ್ದ ಸಂರಚನೆಯ 

ಬಹುದು . ೧ . ಸಿದ್ದಾಂತದ ಪ್ರಾಮುಖ್ಯ 
ಕಲ್ಪನೆಯನ್ನು ಛಿದ್ರಗೊಳಿಸಿದ. ಭಾಷೆಯೇ 

೨ . ಕರ್ತೃ/ ವ್ಯಕ್ತಿತ್ವದ ಅಪಕೇಂದ್ರೀಕರಣ ( ಡಿ 
ಆಗಲಿ , ಸಮಾಜದ ಯಾವುದೇ ವ್ಯವಸ್ಥಿತ 

ಸೆಂಟ್ರಿಂಗ್ ದಿ ಸಭೆಕ್ಸ್ ) ೩ . ಓದುವಿಕೆ , ಪಠ್ಯ 
ಸಂರಚನೆಯಾಗಲಿ ಒಂದು ಕೇಂದ್ರ' ವನ್ನು 

ಮತ್ತು ಬರವಣಿಗೆಗಳ ಸಂಬಂಧ ೪ . ಡಿಸ್ 
ಹೊಂದಿರುತ್ತದೆ; ಈ ಕೇಂದ್ರವು ಇಡೀ ರಚನೆ 

ಕೋರ್ಸ್‌ನ ವ್ಯಾಖ್ಯೆ . 
ಯನ್ನು ನಿಯಂತ್ರಿಸುತ್ತಿದ್ದರೂ ತಾನು ಮಾತ್ರ 
ರಾಚನಿಕ ತತ್ವದಿಂದ ಮುಕ್ತವಾಗಿರುತ್ತದೆ ೧ . ಸಿದ್ಧಾಂತದ ಪ್ರಾಮುಖ್ಯ : ಪ್ರಾಚೀನ ಕಾಲದ 
ಎಂಬುದು ಸಂರಚನಾವಾದದ ಮುಖ್ಯವಾದ ಸಾಹಿತ್ಯ ಚಿಂತನೆಗಳಲ್ಲಿ ಥಿಯರಿ ಎಂಬುದಕ್ಕೆ 
ನಿಲುವು (ಸಂರಚನಾವಾದ ನಮೂದನ್ನು ಸಾಂಪ್ರದಾಯಿಕ ಅರ್ಥ ಮಾತ್ರ ಇತ್ತು . ಸಾಂಪ್ರ 
ನೋಡಿ). ಡೆರಿಡಾ ಈ ಕಲ್ಪನೆಯನ್ನು ಪ್ರಶ್ನಿಸಿದ. ದಾಯಿಕ ಸಾಹಿತ್ಯ ಚಿಂತಕರು ಯಾವುದು 
ಇಡೀ ಪಾಶ್ಚಾತ್ಯ ಜಗತ್ತಿನ ಆಲೋಚನೆಯೇ ಸಾಹಿತ್ಯ ಕೃತಿ ಯಾವುದು ಅಲ್ಲ ಎಂದು ನಿರ್ಧರಿ 
ಭಾಷೆಯ ಆಚೆಗಿರುವ ಅರ್ಥ ಕೇಂದ್ರ ಕಲ್ಪನೆ ಸಲು ಕೆಲವು ತತ್ವಗಳನ್ನು ರೂಪಿಸಿಕೊಂಡಿದ್ದರು . 
ಯನ್ನು ಆಧರಿಸಿ ಬೆಳೆದಿದೆ; ಆದರೆ ಇಂಥ ಸಾಹಿತ್ಯ ಕೃತಿಗಳನ್ನು ವಿವಿಧ ಪ್ರಕಾರಗಳಾಗಿ 
ಕೇಂದ್ರ ಎಂಬುದು ಇಲ್ಲ, ಅದನ್ನು ಸಾಕ್ಷಾತ್ಕರಿಸಿ ವಿಂಗಡಿಸಲು ಕೆಲವು ಕ್ರಮಗಳನ್ನು ರೂಪಿಸಿ 
ಕೊಳ್ಳಲೂ ಸಾಧ್ಯವಿಲ್ಲ ಎಂದು ವಾದಿಸಿದ ದ್ದರು. ಮೌಲ್ಯಮಾಪನಕ್ಕೆ ಆಧಾರವಾದ ಕೆಲವು 
( ವಿರಚನವಾದ ಉಲ್ಲೇಖ ನೋಡಿ) . ಮೈಖೆಲ್ ಪರಿಕಲ್ಪನೆಗಳಿದ್ದವು ಈ ತತ್ವ , ಕ್ರಮ ಮತ್ತು 
ಫುಕೋ , ಜಾಕ್ವೆಸ್‌ ಲೆಕಾನ್ , ರೋಲಾನ್ ಪರಿಕಲ್ಪನೆಗಳನ್ನು ಥಿಯರಿ ಎಂದು ಕರೆಯಲಾಗು 
ಬಾರ್ಥೆ ಮುಂತಾದ ಚಿಂತಕರು ಬೇರೆ ಬೇರೆ ತಿತ್ತು . ಸಾಂಪ್ರದಾಯಕ ವಿಮರ್ಶೆಯ ಬರಹ 
ವಿಧಾನಗಳನ್ನು ಅನುಸರಿಸಿ, 'ಕೇಂದ್ರ ' ಕಲ್ಪನೆ ಗಳಲ್ಲಿ ಥಿಯರಿ ವ್ಯಕ್ತರೂಪದಲ್ಲಿ ಕಾಣಿಸಿಕೊಳ್ಳು 


೩೯೬ | ವಿಮರ್ಶೆಯ ಪರಿಭಾಷೆ 


ತಿರಲಿಲ್ಲ . ಆದರೆ ಸಂರಚನೋತ್ತರವಾದಿ ಮರೆಮಾಚುವಂತೆ ಮಾಡುವ ಐಡಿಯಾಲಜಿ 
ವಿಮರ್ಶೆಯಲ್ಲಿ ಥಿಯರಿ ಮುನ್ನೆಲೆಗೆ ಬಂದಿದೆ, ' ಎಂದೇ ಹೇಳಲಾಗುತ್ತದೆ. ಸಂರಚನೋತ್ತರ 
ಪ್ರಾಮುಖ್ಯಗಳಿಸಿದೆ. ಪ್ರತಿಯೊಬ್ಬ ವಿಮರ್ಶ ವಾದದ ಥಿಯರಿಗಳು ಜ್ಞಾನ ಮತ್ತು ಮೌಲ್ಯ 
ಕನೂ ತನ್ನ ನಿಲುವನ್ನು ಸಿದ್ದಾಂತವನ್ನು ಗಳನ್ನು ಕುರಿತು ಎಲ್ಲ ಅಂಗೀಕೃತ ಆಲೋಚನಾ 
ವ್ಯಕ್ತರೂಪದಲ್ಲಿ ಸ್ಪಷ್ಟಪಡಿಸುವುದು ಅಗತ್ಯ ವಿಧಾನಗಳನ್ನು ಪ್ರಶ್ನಿಸುತ್ತವೆ. ಮೂಲಭೂತ 
ಎಂಬ ಭಾವನೆ ಬೆಳೆದಿದೆ. 

ಗ್ರಹಿಕೆ , ಪರಿಕಲ್ಪನೆ , ಅಧ್ಯಯನ ವಿಧಾನ , 
ಸಂರಚನೋತ್ತರವಾದಗಳಲ್ಲಿ ಥಿಯರಿ ಎಂಬ 

ಸಂಕಥನ ಸ್ವರೂಪ ಇವುಗಳನ್ನೆಲ್ಲ ವ್ಯಕ್ತವಾಗಿ 
ಮಾತಿಗೆ ವಿಶೇಷ ಅರ್ಥವಿದೆ. ಎಲ್ಲ ಬಗೆಯ 

ಪ್ರಶ್ನಿಸಿ , ಅಸ್ಥಿರಗೊಳಿಸಿ ( ಡಿಸ್ಟೆಬಿಲೈಜ್ ) ಸ್ಥಾಪಿತ 
ಅರ್ಥೈಸುವಿಕೆ , ವ್ಯಾಖ್ಯಾನಗಳನ್ನು ನಿರ್ಧರಿಸುವ 

ಸಂಸ್ಥೆಗಳನ್ನು , ರಾಜಕೀಯ ಅಧಿಕಾರ ಮತ್ತು 
ಸ್ಥಿತಿ ಮತ್ತು ಸಂದರ್ಭಗಳನ್ನು ಕುರಿತ ಹೇಳಿಕೆ 

ಸಮಾಜ ವ್ಯವಸ್ಥೆಗಳನ್ನು ಪ್ರಶ್ನಿಸುತ್ತವೆ . 
ಎಂಬುದನ್ನು ಥಿಯರಿ ಸೂಚಿಸುತ್ತದೆ. ಇಂಥ ೨ . ಕರ್ತೃ/ ವ್ಯಕ್ತಿತ್ವದ ಅಪಕೇಂದ್ರೀಕರಣ: ಸಂರಚನೋ 
ಹೇಳಿಕೆಯು ಕೇವಲ ಶಾಬ್ಲಿಕ ಭಾಷೆಗೆ ಮಾತ್ರ ತರವಾದಿ ವಿಮರ್ಶಕರು ಸಾಂಪ್ರದಾಯಿಕ 
ಸಂಬಂಧಪಟ್ಟುದಲ್ಲ . ಮನೋ - ಲೈಂಗಿಕ , ' ಮಾನವತಾವಾದ'ವನ್ನು ತೀವ್ರವಾಗಿ ಟೀಕಿಸು 
ಸಮಾಜೋ - ಸಾಂಸ್ಕೃತಿಕ , ಸಂಜ್ಞಾವ್ಯವಸ್ಥೆಗಳನ್ನು ತ್ತಾರೆ . ಕರ್ತೃವಿನ ಕಲ್ಪನೆಯನ್ನು ಆ ಮೂಲಕ 
ಒಳಗೊಂಡಿರಬೇಕು ಎಂದು ನಿರೀಕ್ಷಿಸಲಾಗು ವ್ಯಕ್ತಿತ್ವ ಎಂಬ ಕಲ್ಪನೆಯನ್ನು ಪ್ರಶ್ನಿಸುತ್ತ ಅದಕ್ಕಿದ್ದ 
ತ್ತಿದೆ. ಇದರ ಫಲಿತಾಂಶವಾಗಿ ಸಾಹಿತ್ಯ ಪ್ರಾಮುಖ್ಯತೆಯನ್ನು ಅಲ್ಲಗಳೆಯುತ್ತಾರೆ . ಕರ್ತೃ 
ವಿಮರ್ಶೆ ಎನ್ನುವುದು ಕೇವಲ ಸಾಹಿತ್ಯದ ವಿಗೆ ಸುಸಂಬದ್ದವಾದ ವ್ಯಕ್ತಿತ್ವವಿದೆ, ಅವನ 
ವಿಮರ್ಶೆಯಾಗಿ ಉಳಿದಿಲ್ಲ . ಅದು ' ಮಾನವಿಕ ಉದೇಶ ಮತ್ತು ಪ್ರೇರಣೆಗಳು ಸಾಹಿತ್ಯ ಕೃತಿಯ 
ವಿಜ್ಞಾನ' ಎಂದು ಕರೆಯಲಾಗುವ ಅಧ್ಯಯನ ಅಥವಾ ಯಾವುದೇ ಬರವಣಿಗೆಯ ರೂಪ 
ವಲಯದ ಅವಿಭಾಜ್ಯ ಅಂಗ ಎಂಬ ಧೋರಣೆ ಮತ್ತು ಅರ್ಥಗಳನ್ನು ನಿರ್ಧರಿಸಿ , ನಿಯಂತ್ರಿಸು 
ಬೆಳೆಯುತ್ತಿದೆ. ಸಂರಚನೋತ್ತರವಾದದ ತ್ತವೆ ಎಂಬ ನಂಬಿಕೆಗಳನ್ನು ಸಂರಚನೋತ್ತರ 
ತಿಳಿವಳಿಕೆಯಂತೆ ಮನುಷ್ಯನ ಪ್ರಜ್ಞೆಯ ವಾದಿಗಳು ಒಪ್ಪಿಕೊಳ್ಳುವುದಿಲ್ಲ. ಸಂರಚನಾ 
ಸ್ವರೂಪಕ್ಕೂ ವಿಮರ್ಶೆಗೂ ಸಂಬಂಧವಿದೆ. ವಾದವು ಮನುಷ್ಯ ವ್ಯಕ್ತಿಗೆ ಇದ್ದ ಪ್ರಾಮುಖ್ಯ 
' ವ್ಯಕ್ತಿತ್ವ ' ದ ಕಲ್ಪನೆ , ಸಾಮಾಜಿಕ ಮತ್ತು ವನ್ನು ಕುಗ್ಗಿಸಿತ್ತು . ವ್ಯಕ್ತಿತ್ವಕ್ಕೆ ಅರ್ಥವನ್ನು 
ಸಾಂಸ್ಕೃತಿಕ ಪ್ರಕ್ರಿಯೆಗಳು ಸಾಹಿತ್ಯ ವಿಮರ್ಶೆಯ ಪ್ರಚೋದಿಸುವ ಅಥವಾ ನಿಯಂತ್ರಿಸುವ 
ಸ್ವರೂಪವನ್ನು ನಿರ್ಧರಿಸುತ್ತವೆ. ವಿಮರ್ಶಕನು , ಸಾಮರ್ಥ್ಯವಿಲ್ಲ. ವ್ಯಕ್ತಿತ್ವವೆಂದರೆ ಭಾಷಾವ್ಯವಸ್ಥೆ 
ತಾನು ಕಂಡುಕೊಂಡದ್ದನ್ನು ಹೇಳುವುದಕ್ಕಿಂತ ಯನ್ನು ಆಧರಿಸಿದ ಮಾತಿನ ಸಂಹಿತೆಗಳು 
ಏನು , ಯಾಕೆ , ಹೇಗೆ ಕಾಣಿಸಿತು ಎಂಬ ಬೆರೆತು ಅರ್ಥವನ್ನು ಸೃಷ್ಟಿಸುವ ತಾಣ ಮಾತ್ರ 
ವಿವರವನ್ನು ವ್ಯಕ್ತವಾಗಿ, ಸ್ಪಷ್ಟವಾಗಿ , ಖಚಿತ ಎಂದು ಸಂರಚನಾವಾದ ಪ್ರತಿಪಾದಿಸಿತ್ತು . 
ವಾಗಿ ಥಿಯರಿಯ ರೂಪದಲ್ಲಿ ಮಂಡಿಸಬೇಕು ಭಾಷೆಯ ರಾಚನಿಕ ವಿರೋಧಗಳನ್ನು 
ಎಂಬ ಧೋರಣೆ ಬೆಳೆದಿದೆ. ನಮ್ಮಲ್ಲಿರುವ ಅನುಸರಿಸಿ ಅರ್ಥ ಹುಟ್ಟುತ್ತದೆ ಎಂದು 
ಸಾಮಾನ್ಯ ಗ್ರಹಿಕೆಗಳು ಥಿಯರಿಗಿಂತ ಭಿನ್ನವಾಗಿ ಹೇಳಿತ್ತು . ಅಂದರೆ ಅರ್ಥದ ಕೇಂದ್ರ ವ್ಯಕ್ತಿ 
ದ್ದಾಗ ಅವುಗಳನ್ನು ಭ್ರಮಾತ್ಮಕವೆಂದೋ ಯಲಿಲ್ಲ , ಭಾಷೆಯಲ್ಲಿದೆ ಎಂದು ಸಂರಚನಾ 
ಇಚ್ಛಾಪೂರೈಕೆಯ ಅಪೇಕ್ಷೆ ಎಂದೋ ಅಥವಾ ವಾದ ಪ್ರತಿಪಾದಿಸಿತ್ತು . ಆದರೆ ಡೆರಿಡಾ 
ಸಂಜ್ಞಾ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ಭಾಷೆಯ ಕೇಂದ್ರವನ್ನು ನಿರಾಕರಿಸಿ ಭಾಷೆ 


ವಿಮರ್ಶೆಯ ಪರಿಭಾಷೆ | ೩೯೭ 


ಎಂಬುದು ಕೇವಲ ಸಂಬಂಧಾಂತರಗಳ ಒಂದು ಬಂದಿದೆ. ಪ್ರತಿಯೊಬ್ಬ ಓದುಗನೂ ಒಬ್ಬ 
ಲೀಲೆ ಎಂದು ಪ್ರತಿಪಾದಿಸಿದ. ಅಂತೆಯೇ ವ್ಯಾಖ್ಯಾನಕಾರನೇ ಆಗಿರುತ್ತಾನೆ . ಸಂರಚನೋ 
ವಿರಚನಾವಾದಿ ವಿಮರ್ಶಕರ ದೃಷ್ಟಿಯಲ್ಲಿ ಕರ್ತೃ ತರವಾದವು ಓದುಗನನ್ನು ಕೇಂದ್ರದಲ್ಲಿಟ್ಟು 
ಅಥವಾ ಲೇಖಕನೆಂಬ ವ್ಯಕ್ತಿತ್ವ ಅಥವಾ ಅರ್ಥಸೂಚನೆಯ ವಿಧಾನಗಳನ್ನು ಚರ್ಚಿಸು 
ನಿರೂಪಕ ಎಂಬುದು ಕೇವಲ ಭಾಷಿಕ ತ್ತದೆ . ಆದರೆ ಕರ್ತೃವು ಹೇಗೆ ಸಾಂಪ್ರದಾಯಿಕ 
ಸೃಷ್ಟಿಯೇ ಹೊರತು ಜೀವಂತ ಅರ್ಥಪೂರ್ಣ ಅರ್ಥದ ವ್ಯಕ್ತಿತ್ವವಲ್ಲವೋ ಹಾಗೆಯೇ ಓದು 
ವ್ಯಕ್ತಿಯಲ್ಲ ಎಂಬ ನಂಬಿಕೆ ಕಾಣುತ್ತದೆ . ಗನೂ ಕೂಡ ಒಂದು ವ್ಯಕ್ತಿತ್ವವಲ್ಲ . ಓದುವಿಕೆಯ 
ಮೈಕೆಲ್ ಫುಕೋ , ಬಾರ್ಥೆ ಕರ್ತೃವನ್ನು ಕುರಿತು 

ಪ್ರಕ್ರಿಯೆಯ ಮುಖಾಂತರವಷ್ಟೆ ಓದುಗ ಎಂಬ 
ಇರುವ ಸಾಂಪ್ರದಾಯಿಕ ಕಲ್ಪನೆಗಳನ್ನು ಅಲ್ಲಗಳೆ 

ಪರಿಕಲ್ಪನೆ ಮೂಡುತ್ತದೆ . ಹಾಗೆ ನೋಡಿದರೆ 
ದರು . ಅಮೂರ್ತವಾದ ಭಾಷೆಯು ಮಾತಿನ 

ಓದುಗನೂ ಒಂದು ಪ್ರಕ್ರಿಯೆ ಅಷ್ಟೆ. ಓದುಗನು 
ಮೂರ್ತ ರೂಪ ಪಡೆದು , ಅರ್ಥದ ಸೃಷ್ಟಿ 

- ಏನನ್ನು ಓದುತ್ತಾನೋ ಅದನ್ನು ಸಾಹಿತ್ಯಕ 'ಕೃತಿ' 
ಯಾಗುವ ಕ್ರಿಯಾಸರಪಣಿಯಲ್ಲಿ ಲೇಖಕ 

( ವರ್ಕ್) ಎಂದೇನೂ ಕರೆಯಬೇಕಾಗಿಲ್ಲ. 
ಒಂದು ಕೊಂಡಿಯಷೆ ಎಂದು ಅವರು ಬಾವಿ ಏಕೆಂದರೆ ಕೃತಿ ಎಂಬ ಮಾತು ಉದೇಶ 
ಸುತ್ತಾರೆ . ಕೃತಿಯ ಕರ್ತೃವು ಒಂದು ವಿಶಿಷ್ಟವಾದ 

ಪೂರ್ವಕವಾಗಿ ಅದನ್ನು ರಚಿಸಿದ ಕರ್ತೃವೊಬ್ಬ 

ಇದ್ದಾನೆ ಎಂಬ ನಂಬಿಕೆಯಿಂದ ಹುಟ್ಟಿದ್ದು. 
ವ್ಯಕ್ತಿತ್ವ ; ಆತ ಜ್ಞಾನದ ಮೂಲ ಉದ್ದೇಶ 
ಪೂರ್ವಕವಾಗಿ ಪಠ್ಯದ ರೂಪ ಮತ್ತು ಅರ್ಥ 

ಓದುವಿಕೆಯು ಪಠ್ಯದೊಡನೆ ನಡೆಸುವ 
ಗಳನ್ನು ನಿಯಂತ್ರಿಸಿದ್ದಾನೆ; ಸಾಹಿತ್ಯ ಚರಿತ್ರೆ 

ವ್ಯವಹಾರವಾಗಿರುತ್ತದೆ . ಪಠ್ಯವು ಬರವಣಿಗೆಯ 
ಮತ್ತು ವಿಮರ್ಶೆ ಭಾವಿಸುವಂತೆ ಕರ್ತೃವಿನ 

( ಎಕ್ರೆಚರ್ ) ಒಂದು ವ್ಯಕ್ತರೂಪ ಮಾತ್ರ . ಪಠ್ಯ 
ಕಲ್ಪನೆಯನ್ನು ಒಂದು ಕೇಂದ್ರ ಅಥವಾ 

ಎಂಬ ಪರಿಕಲ್ಪನೆಯು ಎಲ್ಲ ಬರವಣಿಗೆಯನ್ನೂ 
ವ್ಯವಸ್ಥೆಯ ತತ್ವ ಎಂದುನೋಡಲು ಸಾಧ್ಯವಿಲ್ಲ 

ಒಳಗೊಳ್ಳುತ್ತದೆ. ಸಾಹಿತ್ಯಕ , ತಾತ್ವಿಕ , 
ಎಂದು ಹೇಳುತ್ತಾರೆ. ಮಾರ್ಕ್ಸ್‌ವಾದಿ , 

ಚಾರಿತ್ರಿಕ , ಧಾರ್ಮಿಕ , ಅಥವ ಕಾನೂನಿನ 
ನವಚಾರಿತ್ರಿಕವಾದಿ, ವಿಮರ್ಶಕರೂ ಕೂಡ 

ಇತ್ಯಾದಿ ಬರವಣಿಗೆಯ ವಿಭಾಗಗಳ ನಡುವೆ 

ಗಡಿರೇಖೆಯನ್ನು ಎಳೆದು ವಿಂಗಡಿಸುವ 
ಕರ್ತೃವನ್ನು ಸುಸಂಬದ್ಧ, ಉದ್ದೇಶಪೂರಿತ 
ಅರ್ಥ ನಿರ್ಧಾರಕ ಮನುಷ್ಯ ವ್ಯಕ್ತಿ ಎಂದು ಒಪ್ಪು 

ಸಾಂಪ್ರದಾಯಕ ದೃಷ್ಟಿಕೋನಸಮರ್ಥನೀಯ 

ವಲ್ಲ ಎಂದು ಸಂರಚನಾವಾದವು ಭಾವಿಸುತ್ತದೆ . 
ವುದಿಲ್ಲ . ವ್ಯಕ್ತಿತ್ವ ಎಂಬುದು ಎಂದೂ ನಿಯಂತ್ರ 
ಣಕ್ಕೆ ಸಿಗದ ಸುಪ್ತ ಮನಸ್ಸಿನ ಒತ್ತಾಯಗಳಿಂದ 

( ಪಠ್ಯ ನಮೂದುನೋಡಿ). ಯಾವ ಪಠ್ಯವೂ 

ತಾನು ಹೇಳುವಂತೆ ತೋರುತ್ತಿರುವ ಅರ್ಥವನ್ನು 
ರೂಪುಗೊಳ್ಳುವ ಅವ್ಯವಸ್ಥೆ; ಪ್ರಚಲಿತ ಸಿದ್ದಾಂತ 
ಗಳನ್ನು ತನಗೆ ತಿಳಿಯದಂತೆ ಇತರರಿಗೆ ದಾಟಿಸು 

ಮಾತ್ರ ಹೇಳುತ್ತಿರುವುದಿಲ್ಲ. ಖಚಿತ ಅರ್ಥ , 
ವವನು; ನಿರ್ದಿಷ್ಟ ಕಾಲಮಾನದಲ್ಲಿ ಇರುವ 

ಅಥವ ಪಠ್ಯದ ಹೊರಗಿನ ಜಗತ್ತಿನ ವಾಸ್ತವದ 
ಅಧಿಕಾರದ ಸ್ವರೂಪದಿಂದಾಗಿ ರೂಪುಗೊಳ್ಳುವ 

ಆಧಾರ ಇವೆಲ್ಲ ಕೇವಲ ಕಾಲ್ಪನಿಕ ಮಾತ್ರ . 
ಸಾಂಸ್ಕೃತಿಕ ರಚನೆಗಳು ಇರುವ ತಾಣ ಎಂದು 

ಪಠ್ಯದ ಅರ್ಥಸೂಚನೆಯ ಸಾಧ್ಯತೆಗಳಿಗೆ ಮುಕ್ತ 

ಅವಕಾಶ ನೀಡಬೇಕು. ತನ್ನ ಎಲ್ಲ ಸ್ವಾತಂತ್ರ್ಯ 
ವಿವರಿಸುತ್ತಾರೆ. 

ದಿಂದ ಪಠ್ಯದೊಡನೆ ವ್ಯವಹರಿಸುವುದರಿಂದ 
೩ .ಓದುವಿಕೆ, ಪಠ್ಯ ಮತ್ತು ಬರವಣಿಗೆ: ಕರ್ತೃವಿಗೆ ಮಾತ್ರ ಓದುಗನಿಗೆ ಸಂತೋಷ ದೊರೆಯುತ್ತದೆ 
ಇದ್ದ ಪ್ರಾಮುಖ್ಯವನ್ನು ನಿರಾಕರಿಸಿದ್ದರಿಂದ ಇವು ಸಂರಚನೋತ್ತರವಾದದ ಇನ್ನು ಕೆಲವು 
ಓದುಗ ಅಥವ ವ್ಯಾಖ್ಯಾನಕಾರನಿಗೆ ಮಹತ್ವ ನಂಬಿಕೆಗಳು . 


೩೯೮ | ವಿಮರ್ಶೆಯ ಪರಿಭಾಷೆ 


೪ . ಸಂಕಥನ: ಸಂರಚನೋತ್ತರವಾದದ ವಿಮರ್ಶೆ ತಾತ್ವಿಕ ಧೋರಣೆಗಳಿಗೆ ಅನುಸಾರವಾಗಿ . 
ಗಳಲ್ಲಿ ಡಿಸ್ಕೋರ್ಸ್ ಅಥವ ಸಂಕಥನ ಬೇರೆಬೇರೆಯಾಗಿ ಕಾಣುತ್ತದೆ . ಪಠ್ಯರಚನೆಯ 
ಎಂಬುಯ ಪ್ರಮುಖವಾದ ಪರಿಭಾಷೆಯಾ ಸಂದರ್ಭದಲ್ಲಿದ್ದ ಲೇಖಕನ ಮನಸ್ಸಿನ ಒತ್ತಾಯ 
ಗಿದೆ . ಸಾಹಿತ್ಯ ವಿಮರ್ಶೆಯ ಪ್ರಧಾನ ಗಳು , ಮನೋ - ಭಾಷಿಕ ಒತ್ತಡಗಳು , ಚಾರಿತ್ರಿಕ 
ಆಸಕ್ತಿಯಾದ ಶಾಬ್ಲಿಕ ಸಾಮಗ್ರಿಯನ್ನು ವಾಸ್ತವಗಳು , ಸಮಾಜದ ಅಧಿಕಾರ ವಿನ್ಯಾಸ 
ಡಿಸ್ಕೋರ್ಸ್ ಎಂದು ಗುರುತಿಸುವುದುಂಟು. ಗಳು , ಸಮಾಜದ ಅಧಿಕಾರ ವಿನ್ಯಾಸವು ಯಾವ 
ಕೆಲವೊಮ್ಮೆ ಈ ಮಾತು ಪಠ್ಯ ಎಂಬ ಪಾರಿ ಸಂಗತಿಯನ್ನು ಪ್ರಧಾನವೆಂದು ಭಾವಿಸುತ್ತದೆ , 
ಭಾಷಿಕದ ಸ್ಥಾನವನ್ನು ಆಕ್ರಮಿಸುವುದೂ ಯಾವ ಸಂಗತಿಗಳನ್ನು ಅಧೀನವೆಂದು ತಿಳಿಯು 
ಉಂಟು. ಫೋಕೋ ಸಂಕಥನವನ್ನು ಅಮೂರ್ತ ತ್ತದೆ ಮತ್ತು ಯಾವ ಸಂಗತಿಗಳನ್ನು ಬದಿಗೊತ್ತು 
ವಾಗಿ ಕಲ್ಪಿಸಿಕೊಳ್ಳುತ್ತಾನೆ. ನಿರ್ದಿಷ್ಟ ಕಾಲ ಮತ್ತು ಇದೆ ಇವು ( ಡಾಮಿನೇಶನ್ , ಸಬ್‌ಜುಗೇಶನ್ 
ದೇಶದಲ್ಲಿ ಇರುವ ಅಧಿಕಾರದ ವಿನ್ಯಾಸವನ್ನು ಮತ್ತು ಮಾರ್ಜಿನಲೈಸೇಷನ್‌ಗಳು) ನಿಜವಾದ 
ಅನುಸರಿಸಿ ಹೀಗೆ ಹೇಳಲಾಗುತ್ತದೆ ಎಂಬ 

ಅರ್ಥಗಳಾಗಿ ಕಾಣಿಸಿಕೊಳ್ಳುತ್ತವೆ. 
ಹಂತದಲ್ಲಿ ಮಾತ್ರ ಸಂಕಥನಗಳು ಇರುತ್ತವೆ ಸಂರಚನೋತ್ತರವಾದವು ಥಿಯರಿಗೆ ನೀಡುವ 
ಅನ್ನುತ್ತಾನೆ . ವಿವರಗಳಿಗೆ ಸಂಕಥನ ನಮೂದನ್ನು ಅತಿ ಪ್ರಾಮುಖ್ಯವನ್ನು ತಾತ್ವಿಕವಾಗಿ ಪ್ರಶ್ನಿಸುವ 
ನೋಡಿ, ಮಾರ್ಕ್ಸ್‌ವಾದಿ ವಿಮರ್ಶಕರು ಅನೇಕ ಚಿಂತರಿಕರಿದ್ದಾರೆ. ಸ್ಟೀವನ್ ನಾಪ್ 
ನಿರ್ದಿಷ್ಟ ವರ್ಗಸಂಬಂಧಗಳನ್ನು ಮತ್ತು ರಾಜ್ಯದ ಮತ್ತು ವಾಲ್ಟರ್ ಬೆನ್ ಮೈಕೇಲ್ಸ್ ಅವರ 
ಅಧಿಕಾರ ಸಂಸ್ಥೆಗಳನ್ನು ಆಧರಿಸಿ ಸಂಕಥನಗಳು ೧೯೮೨ರ ಎಗೇನ್ಸ್ ಥಿಯರಿ ಪ್ರಸಿದ್ದವಾದದ್ದು. 
ರೂಪುಗೊಳ್ಳುತ್ತವೆ ಎಂದು ಪ್ರತಿಪಾದಿಸುತ್ತಾರೆ . ನಿರ್ದಿಷ್ಟ ವ್ಯಾಖ್ಯಾನವೊಂದನ್ನು ನಿಯಂತ್ರಿಸುವ 
ವಿವರಗಳಿಗೆ ಮಾರ್ಕ್ಸ್‌ವಾದಿ ವಿಮರ್ಶೆ ವ್ಯಾಖ್ಯಾನಕ್ರಿಯೆಯನ್ನೆ ಕುರಿತ ಸಾಮಾನ್ಯ 
ನಮೂದುನೋಡಿ, ಇತರ ಸಮಾಜ ವಿಶೇಷ ಸ್ವರೂಪದ ಸಿದ್ದಾಂತವನ್ನು ಮಂಡಿಸುವುದೇ 
ಕರು ಕೂಡ ಯಾವುದೇ ಪಠ್ಯವು ತಾನು ಹೇಳ ಥಿಯರಿ, ಆದರೆ ಹೀಗೆ ಮಾಡುವುದು 
ಬಯಸುವುದಕ್ಕಿಂತ ಭಿನ್ನವಾದ, ವಿರುದ್ಧವಾದ ಅಸಾಧ್ಯದ ಕೆಲಸವೇಕೆಂದರೆ ಪ್ರಯೋಗದ 
ಸಂಗತಿಗಳನ್ನು ಹೇಳುತ್ತಿರುತ್ತದೆ ಎಂದು ನಂಬು ಹೊರಗೆ ನಿಂತು ಪ್ರಯೋಗವನ್ನು ನಿರ್ಣಯಿ 
ತ್ತಾರೆ . ವಿರಚನವಾದಿ ವಿಮರ್ಶಕರು ಭಾಷೆಯ ಸುವ ಸಿದ್ದಾಂತವನ್ನು ರೂಪಿಸುವುದು ಅಸಾಧ್ಯ 
ಸ್ವರೂಪದಿಂದಾಗಿಯೇ ಖಚಿತಾರ್ಥ ನಿರೂಪಣೆ ಎನ್ನುತ್ತಾರೆ . ಸಾಮಾನ್ಯ ಸ್ವರೂಪದ ಥಿಯರಿ 
ಸಾಧ್ಯವಿಲ್ಲವೆಂದು ಭಾವಿಸುತ್ತಾರೆ . ಸಾಮಾಜಿಕ ನಿರ್ದಿಷ್ಟ ವ್ಯಾಖ್ಯಾನ ಪ್ರಯೋಗದಲ್ಲಿ ಉಪ 
ಸಂಕಥನಗಳ ವಿಶ್ಲೇಷಕರು ಮತ್ತು ಮನೋ ಯೋಗಕ್ಕೆ ಬರುವುದಿಲ್ಲವಾದ್ದರಿಂದ ಅದು 
ವಿಶ್ಲೇಷಕರು ಪಠ್ಯವೊಂದರ ಮೇಲ್ಪದರದ ಸಿದ್ದಾಂತರೂಪಣೆಯ ಅಂತ್ಯವೆಂದೇ ವಾದಿಸು 
ಅರ್ಥವು ವಾಚ್ಯವಾಗಿ ಹೇಳಲಾರದ ಇತರ ತ್ತಾರೆ. ಜೀನ್‌ಫ್ರಾಂಕೋಯಿಸ್ ಲೋಟಾರ್ಡ್ 
ಅರ್ಥಗಳ ಮರೆಮಾಚುವಿಕೆ ಅಥವ ವಿಕೃತಿ ಎಲ್ಲ ಬಗೆಯ ಸಿದ್ದಾಂತಗಳ ವಿರುದ್ಧ ನಡೆಸಿದ 
ಎಂದು ಭಾವಿಸುತ್ತಾರೆ . ಮಾನಸಿಕ ಅಥವಾ ಟೀಕೆಯ ಪ್ರಭಾವಶಾಲಿಯಾದದ್ದೇ . 
ಸೈದ್ದಾಂತಿಕ ಅಥವಾ ಸಂವಾದದ ಕಾರಣ ಸಾಮಾನ್ಯ ಸಿದ್ದಾಂತವು ಎಲ್ಲ ಬಗೆಯ ವ್ಯಾಖ್ಯಾ 
ಗಳಿಂದಾಗಿ ಇಂಥ ಮರೆಮಾಚುವಿಕೆ ಅಗತ್ಯ ನಗಳನ್ನು ಒಂದೇ ಬಗೆಯ ಪರಿಭಾಷೆಗಳಿಗೆ 
ವಾಗುತ್ತದೆ ಎನ್ನುತ್ತಾರೆ . ಹೀಗೆ ಮರೆ ಮಾಚಲ್ಪಟ್ಟ ಮತ್ತು ಒಂದೇ ಬಗೆಯ ವೈಧಾನಿಕತೆಗೆ ಕಟ್ಟಿ 
ನಿಜವಾದ ಅರ್ಥದ ಸ್ವರೂಪವು ವಿಮರ್ಶಕರ ಹಾಕುತ್ತದೆ. ಆದ್ದರಿಂದ ಸ್ವತಂತ್ರವಾದ ವ್ಯಾಖ್ಯಾನ 


ವಿಮರ್ಶೆಯ ಪರಿಭಾಷೆ | ೩೯೯ 


ಸಾಧ್ಯತೆಗಳನ್ನು ಮೊಟಕು ಮಾಡುತ್ತದೆ ಎಂದು ೨೩೯ . ಸಂವಾದಾತ್ಮಕ ವಿಮರ್ಶೆ Dialogic 
ಅವನು ವಾದಿಸುತ್ತಾನೆ. 

Criticism ಡಯಾಲಾಜಿಕ್ ಕ್ರಿಟಿಸಿಸಂ. 

ಸೋವಿಯತ್ ವಿಮರ್ಶಕ ಮಿಖಾಯಿಲ್ 
ಸಂರಚನಾವಾದ, ಸಂರಚನೋತ್ತರವಾದ ಮತ್ತು 

ಭಾಖೈನ್ ( ೧೮೯೫ರಿಂದ ೧೯೭೫) 
ಸಾಂಪ್ರದಾಯಕ ವಿಮರ್ಶಕರ ನಡುವೆ ಇರುವ 

ನಿರೂಪಿಸಿದ ತತ್ವ ಮತ್ತು ವಿಧಾನಗಳನ್ನು 
ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗುವ ಸಂಗತಿ 

ಅನುಸರಿಸುವ ವಿಮರ್ಶೆ, ಭಾಖಿನ್ ತನ್ನ 
ಯೆಂದರೆ ಸುಸಂಬದ್ಧ ಅರ್ಥಸಾಧ್ಯತೆಯನ್ನು 

ಪ್ರಮುಖ ಕೃತಿಗಳನ್ನು ೧೯೨೦ ಮತ್ತು ೩೦ರ 
ಕುರಿತ ಕಲ್ಪನೆ . ಸಾಂಪ್ರದಾಯಕ ವಿಮರ್ಶಕರು 

ದಶಕಗಳಲ್ಲಿ ರಚಿಸಿದ್ದರೂ ಅವನ ಬರವಣಿಗೆಗಳ 
ಪಠ್ಯಗಳು ಬದುಕನ್ನು ಕುರಿತ ಸುಸಂಬದ್ಧ 

ಪ್ರಭಾವ ಆಗತೊಡಗಿದ್ದು ೮೦ರ ದಶಕದಲ್ಲಿ . 
ಪ್ರತಿಕ್ರಿಯೆಗಳಾಗಿರುತ್ತವೆ ಮತ್ತು ತಾವು ಅರ್ಥ 

ಈ ಶತಮಾನದ ಬೌದ್ಧಿಕತೆಯ ಇತಿಹಾಸದಲ್ಲಿ 
ವನ್ನು ಕಂಡುಕೊಳ್ಳಬಹುದು ಎಂದು ನಂಬು 

ಭಾಖಿನ್ನನ್ನು ಒಂದು ಅಚ್ಚರಿ ಎಂದು 
ತ್ತಾರೆ . ಸಂರಚನಾವಾದ ಮತ್ತು ಸಂರಚನೋತ್ತರ ಪರಿಗಣಿಸಲಾಯಿತು. ' ದಿ ಫಾರ್ಮಲ್ 
ವಾದಗಳು ಅನುಭವವು ಗೊಂದಲಮಯ ಮೆಥೆಡ್ ಇನ್ ಲಿಟರರಿ ಸ್ಕಾಲರ್ಷಿಪ್ 
ವಾಗಿರುತ್ತದೆ , ಪಠ್ಯವು ಬದುಕನ್ನು ಕುರಿತು ( ೧೯೨೮) , ( ಮಾರ್ಕ್ಸಿಸಿಸಂ ಅಂಡ್ ಫಿಲಾಸಫಿ 
ಸುಸಂಬದ್ದವಾಗಿ ಏನನ್ನೂ ಹೇಳಲಾರದು ಆಫ್ ಲಾಂಗ್ವೇಜ್ ' ( ೧೯೨೯ ) ಕೃತಿಗಳು 
ಎಂದು ನಂಬುತ್ತವೆ. ಸಾಂಪ್ರದಾಯಕ ಭಾಖಿನ್ನ ಸಹೋದ್ಯೋಗಿಗಳಾಗಿದ್ದ 
ವಿಮರ್ಶೆಯು ಭಾಷೆಯನ್ನು ಲೇಖಕನ ಒಂದು ಮೆಡ್ವೇಡೇವ್ ಮತ್ತು ಓಲೋಸಿನೋಅವರ 
ಸಾಧನವೆಂದು ಪರಿಗಣಿಸಿದರೆ ಸಂರಚನಾವಾದ ಹೆಸರಿನಲ್ಲಿ ಪ್ರಕಟವಾದವು. ಆದರೆ ಈ ಕೃತಿಗಳ 
ಮತ್ತು ಸಂರಚನೋತ್ತರವಾದಿಗಳು ಭಾಷೆಯು ಬಹುಪಾಲನ್ನು ಭಾಖಿನ್ ಬರೆದ ಎಂದು ಈಗ 
ನಮಗೂ ವಾಸ್ತವಕ್ಕೂ ನಡುವೆ ಬರುವ ತಿಳಿಯಲಾಗುತ್ತಿದೆ . ' ಪ್ರಾಬ್ಲಮ್ ಆಫ್ 
ಸಂಕೀರ್ಣವಾದ ಗೊಂದಲಮಯವಾದ ತೆರೆ ದೊಸ್ಕೋವ್ಸ್ಮಿಸ್ ಆರ್ಟ್ ( ೧೯೨೯ ) , 
ಎಂದು ತಿಳಿಯುತ್ತಾರೆ. ಸಂರಚನಾವಾದ ಮತ್ತು ' ಪ್ರಾಬ್ಲಮ್ ಇನ್ ದೋಸ್ಕೋವ್‌ಸ್ಮಿಸ್ 
ಸಂರಚನೋತ್ತರವಾದಿಗಳು ಪಠ್ಯವೊಂದನ್ನು ಪೊಯೆಟಿಕ್ಸ್ ' ( ೧೯೬೩) 'ರಬೇಲಿಯನ್ 
ಮೌಲ್ಯಮಾಪನ ಮಾಡುವ ಬದಲಾಗಿ ಅದು ಅಂಡ್ ಹಿಸ್‌ವರ್ಡ್ಸ್' ( ೧೯೬೬) ಈ 
ಹೇಗೆ ಏನನ್ನೂ ಖಚಿತವಾಗಿ ಹೇಳುವುದಿಲ್ಲ ಮೂರು ಅವನ ಹೆಸರಿನಲ್ಲಿ ಪ್ರಕಟವಾದವು. 
ಎಂಬುದಕ್ಕೆ ಒತ್ತುಕೊಡುತ್ತಾರೆ . ಆದ್ದರಿಂದ ಸ್ಟಾಲಿನ್ ಆಳ್ವಿಕೆ ಕಾಲದಲ್ಲಿ ಭಾಝಿನ್ ಸಾಕಷ್ಟು 
ಸಂರಚನಾವಾದ ಮತ್ತು ಸಂರಚನೋತ್ತರವಾದಿ ತೊಂದರೆಗಳನ್ನು ಅನುಭವಿಸಿದ. ೬೦ನೇ ದಶಕ 
ವಿಮರ್ಶೆಯು ನೇತ್ಯಾತ್ಮಕವಾದದ್ದು , ವಿಚ್ಛಿದ್ರ 

ದಿಂದ ಆಚೆಗೆ ಅವನ ಬರವಣಿಗೆ ಅನುವಾದ 
ಕಾರಿಯಾದದ್ದು ಎಂಬ ಆಪಾದನೆಗಳು ಹುಟ್ಟಿವೆ . ಗೊಂಡು ಭಾಖಿನ್‌ ಈ ಶತಮಾನದ ಪ್ರಮುಖ 
ಹೆಚ್ಚಿನ ಓದಿಗೆ: David Lodge , Modern Criticism . 

ಚಿಂತಕನೆಂಬ ಹಿರಿಮೆಯನ್ನು ತಂದುಕೊಟ್ಟಿತು. 
and Theory ( ೧೯೮೮) ; K . M . Newton , ed., 20th ಭಾಖೈನ್ ಪ್ರಕಾರ ಭಾಷೆಯ ಸ್ವರೂಪ 
Century Literary Theory ( ೧೯೮೮) ; John 

ಡಯಾಲಾಜಿಕ್ ಅಥವಾ ಸಂವಾದಾತ್ಮಕ 
McGowan , Post Modernism and Its Critics 
( ೧೯೯೧) ; Fredric Jameson, Post Structuralism ; 

ವಾದುದು. ಒಂದೊಂದು ಭಾಷಿಕ ಉಕ್ತಿಯು 
or the cultural Logic of Late Capitalism ತನಗಿಂತ ಹಿಂದಿನ ಉಕ್ತಿಯೊಂದನ್ನು ಆಧರಿಸಿರು 
( ೧೯೯೧) . 

ತದೆ ಮತ್ತು ಭವಿಷ್ಯದಲ್ಲಿ ಪ್ರತಿಕ್ರಿಯೆಯನ್ನು 


೪೦೦ | ವಿಮರ್ಶೆಯ ಪರಿಭಾಷೆ 


ಬಯಸುವಂತೆ ರೂಪುಗೊಂಡಿರುತ್ತದೆ. ಅಂದರೆ ಟಾಲ್‌ಸ್ಟಾಯ್ನಕಾದಂಬರಿಗಳು ಏಕಭಾಷಿಕ 
ಭಾಖಿನ್‌ನ ನಿಲುವು ಸಂರಚನೋತ್ತರವಾದಿಗಳ ಕಾದಂಬರಿಗಳು . ಅಲ್ಲಿ ಬರುವ ಎಲ್ಲ ಪಾತ್ರ 
ನಿಲುವಿಗಿಂತ ಭಿನ್ನವಾದುದು. ಅವನ ಪ್ರಕಾರ ಗಳೂ ಲೇಖಕನ ಉದ್ದೇಶಕ್ಕೆ ಅನುಗುಣವಾಗಿ 
ಭಾಷೆ ಎನ್ನುವುದು ವಿವಿಧ ದನಿಗಳ ಅಥವಾ ಮಾತನಾಡುತ್ತವೆ . ಇದರ ವಿರುದ್ಧ ದಿಕ್ಕಿನಲ್ಲಿ 
ಸಂಕಥನಗಳ ಸಂಧಿಸುವಿಕೆಗಳ ತಾಣವಾಗಿರು ಸಂವಾದಾತ್ಮಕ ಸ್ವರೂಪವನ್ನು ಕಾಣಬಹುದು. 
ತದೆ . ಉಕ್ತಿ ( ಅಟ್ಟರೆನ್ಸ್ ) ಎನ್ನುವುದು ಕೇವಲ ಅಲ್ಲಿ ನಾವು ಸ್ವತಂತ್ರವಾದ ಒಂದರೊಡ 
ಶಾಬ್ಲಿಕ ರಚನೆಯಲ್ಲ, ಅದೊಂದು ಸಾಮಾಜಿಕ ನೊಂದು ಬೆರೆಯದ ಸ್ವತಂತ್ರವಾದ ದನಿಗಳನ್ನು , 
ಪ್ರಕ್ರಿಯೆ , ವರ್ಗ , ಸಮೂಹ ಮತ್ತು ಭಾಷಾ ಪ್ರಜ್ಞೆಗಳನ್ನು ಕಾಣುತ್ತೇವೆ. ಈ ಭಿನ್ನ ದನಿಗಳು 
ಸಮುದಾಯಗಳು ಉಕ್ತಿಯ ಸ್ವರೂಪವನ್ನು ತಮ್ಮದೇ ಆದ ಸಮರ್ಥನೆಗಳನ್ನೂ ಹೊಂದಿವೆ. 
ನಿರ್ಧರಿಸುತ್ತವೆ. ವಕೃವಿಗೂ ನಿಜವಾದ ಅಥವಾ ಇಂತಹ ಸಂವಾದಾತ್ಮಕ ಕಾದಂಬರಿಯ ರೂಪ 
ಕಲ್ಪಿತವಾದ ಶೋತೃವಿಗೂ ಇರುವ ಸಂಬಂ ವನ್ನು ಭಾಖಿನ್‌ ಬಹುಭಾಷಿಕ ರೂಪ ( ಪಾಲಿ 
ಧವೂ ಉಕ್ತಿಯ ಸ್ವರೂಪವನ್ನು ನಿಯಂತ್ರಿಸು ಫೋನಿಕ್ ಫಾರ್ಮ್) ಎಂದು ಗುರುತಿಸುತ್ತಾನೆ. 
ತ್ತದೆ . ಪ್ರತಿಯೊಂದು ಉಕ್ತಿಯು ವ್ಯಕ್ತವಾಗಿ ಆದರೆ ಭಾಷೆಯ ಸ್ವರೂಪವೇ ಸಂವಾದಾತ್ಮಕ 
ಅಥವಾ ಅವ್ಯಕ್ತವಾಗಿ ಒಂದು ಪ್ರತಿಕ್ರಿಯೆಯೇ ವಾಗಿರುವುದರಿಂದ ಯಾವುದೇ ಕಾದಂಬರಿ 
ಆಗಿರುತ್ತದೆ. ಈ ಪ್ರತಿಕ್ರಿಯೆ ತನಗಿಂತ ಹಿಂದಿನ | ಯೂ ಸಂಪೂರ್ಣವಾಗಿ ಏಕಭಾಷಿಕವಾಗಿರು 
ಉಕ್ತಿಗೆ ಸಂಬಂಧಿಸಿದ್ದು ಮತ್ತು ಸದ್ಯದ ವುದು ಸಾಧ್ಯವಿಲ್ಲ. 
ಸಾಮಾಜಿಕ ಸಂದರ್ಭಕ್ಕೆ ಸಂಬಂಧಿಸಿದ್ದು. ಬಾಬಿನ್ ದ ಬೇಲಿಯಾಸ್‌ನನು ಕುರಿತ 
ಭಾಖಿನ್ ತನ್ನ ಕಾವ್ಯಮೀಮಾಂಸೆಯಲ್ಲಿ ಅಧ್ಯಯನದಲ್ಲಿ ಬಳಸಿದ ಕಾರ್ನಿವಾಲೆಸ್ಟ್ 
ಕಾದಂಬರಿ ಮತ್ತು ಕಾಮಿಡಿಗೆ ಪ್ರಮುಖ ಸ್ಥಾನ ಎಂಬ ಪರಿಕಲ್ಪನೆಯು ವ್ಯಾಪಕ ಪ್ರಚಾರವನ್ನು 
ನೀಡಿದ. ಕಾವ್ಯಮೀಮಾಂಸೆಯು ಪ್ರಧಾನ ಪಡೆಯಿತು. ಕಾರ್ನಿವಲ್ ಎಂದರೆ ಸಂಭ್ರಮದ 
ವೆಂದು ಪರಿಗಣಿಸಿರುವ ಮಹಾಕಾವ್ಯ , ಭಾವ ಉತ್ಸವ ಅಥವಾ ಜಾತ್ರೆ . ಜಾತ್ರೆಗಳಲ್ಲಿ ಅಪಾರ 
ಗೀತೆ, ಟ್ರಾಜಿಡಿಗಳಿಗಿಂತ ಕಾದಂಬರಿಯ ಜನಸ್ತೋಮಸೇರಿದಾಗ ಸಾಮಾಜಿಕ ಅಂತಸ್ತು 
ಸ್ವರೂಪವನ್ನು ಮುಖ್ಯವಾಗಿ ಗಮನಿಸಬೇಕೆಂದು ಗಳ ವ್ಯತ್ಯಾಸ ತಲೆಕೆಳಗಾಗುತ್ತದೆ. ವಿವಿಧ 
ಹೇಳಿದ . ಏಕೆಂದರೆ ಸಾಹಿತ್ಯದ ಇತರ ಪ್ರಕಾರ ಸ್ವರಗಳ ಜನರ ದನಿಗಳು ಬೆರೆಯುತ್ತವೆ , 
ಗಳಿಗಿಂತ ಕಾದಂಬರಿಯಲ್ಲಿ ಮಾತ್ರ ಭಾಷೆಯ ಜಾತ್ರೆಯ ವಿವಿಧ ಚಟುವಟಿಕೆಗಳಲ್ಲಿ ಅಧಿಕಾರ 
ಸಂವಾದಾತ್ಮಕ ಸ್ವರೂಪವನ್ನು ಸ್ಪಷ್ಟವಾಗಿ ಮಾತ್ರ : ಕೇಂದ್ರವನ್ನು ಅಣಕಿಸುವ ಅವಕಾಶ ದೊರೆ 
ಕಾಣಲು ಸಾಧ್ಯ ಎಂದು ಹೇಳಿದ. 

ಯುತ್ತದೆ ಮತ್ತು ಪವಿತ್ರವೆಂದು ಭಾವಿಸಲಾ 
ಕಾದಂಬರಿಯೊಂದರಲ್ಲಿ ಲೇಖಕನ ದನಿಯನ್ನು ಗುವ ಸಾಮಾಜಿಕ ಕಟ್ಟಳೆಗಳನ್ನು ಮೀರಿ ಕೆಲವು 
ಲಿದಿಸುವ, ವಿರೋಧಿಸುವ, ಮುಳುಗಿಸುವ ಕಾಲವಾದರೂ ಇರುವುದು ಸಾಧ್ಯವಾಗುತ್ತದೆ. 
ಇತರ ದನಿಗಳು ಹೇಗೆ ರೂಪುಗೊಳ್ಳುತ್ತವೆ . ಇಂಥ ವರ್ತನೆಗೆ ಸಂವಾದಿಯಾದ ಕೆಲವು 
ಎಂಬುದು ಅವನ ಆಸಕ್ತಿಯ ವಿಷಯವಾಗಿತ್ತು . ಸಾಹಿತ್ಯ ಪ್ರಕಾರಗಳನ್ನು ಗುರುತಿಸಬಹುದು. 
ಕಾದಂಬರಿಗಳಲ್ಲಿ ಮುಖ್ಯವಾಗಿ ಏಕಭಾಷಿಕ ಅಗೌರವ, ಅಣಕ ಮತ್ತು ಹಾಸ್ಯ ಪ್ರಮುಖ 
( ಮಾನೋಲಾಜಿಕ್ ) ಮತ್ತು ಸಂವಾದಾತ್ಮಕ ವಾಗಿರುವ ಕೃತಿಗಳನ್ನು ಪ್ರಾಚೀನ, ಮಧ್ಯ 
( ಡಯಾಲಾಜಿಕ್ ) ಎಂಬ ಎರಡು ಬಗೆಗಳನ್ನು ಕಾಲೀನ ಮತ್ತು ಪುನರುಜೀವನ ಕಾಲಗಳಲ್ಲಿ 
ಭಾಖಿನ್ ಗುರುತಿಸುತ್ತಾನೆ. ಅವನ ಪ್ರಕಾರ ಅನೇಕ ಲೇಖಕರು ಬರೆದಿದ್ದಾರೆ. ರೆಬಾಲಿ 


ವಿಮರ್ಶೆಯ ಪರಿಭಾಷೆ / ೪೦೧ 


ಯಾಸ್ ಅಂಥವರಲ್ಲಿ ಒಬ್ಬನು. ಪ್ರಶ್ನಿಸುವ , ಒಪ್ಪಿಕೊಂಡಿದ್ದ 'ಸಮಾಜವಾದಿ ವಾಸ್ತವವನ್ನು 
ಪಲ್ಲಟಿಸುವ , ಅಣಕಿಸುವ , ವಿರೋಧಿಸುವ ಆಧಾರವಾಗಿಟ್ಟುಕೊಂಡು ಸಾಹಿತ್ಯ ಕೃತಿಗಳನ್ನು , 
ವಿವಿಧ ದನಿಗಳ ಸರಿಗಮವನ್ನು ದಾಸೋ ಸಾಹಿತ್ಯ ಕಥನಗಳನ್ನು ಮುಚ್ಚಿದ ಪಠ್ಯಗಳನ್ನಾಗಿ 
ವಯ ಕಾದಂಬರಿಗಳಲ್ಲಿ ಕಾಣಬಹುದು ಪರಿಗಣಿಸುತ್ತಿತ್ತು. 
ಎಂದು ಭಾಖಿನ್ ಹೇಳುತ್ತಾನೆ. 

ಭಾಖಿನ್ನ ಧೋರಣೆಗಳು ಆಧುನಿಕ 
ಭಾಖಿನ್ ತನ್ನ ಡಿಸ್‌ಕೋರ್ಸ್ ಇನ್ ದಿ ಕಾಲದ ಸಂರಚನೋತ್ತರ ವಿಮರ್ಶೆಯನ್ನು, 
ನಾವೆಲ್ ( ೧೯೩೪) ಎಂಬ ಪ್ರಬಂಧದಲ್ಲಿ ಸಾಂಪ್ರದಾಯಿಕ ವಿಮರ್ಶೆಯನ್ನು ಪ್ರಭಾವಿಸಿವೆ . 
ಸಾಹಿತ್ಯ ಪ್ರಕಾರಗಳಲ್ಲೆಲ್ಲಾ ಕಾದಂಬರಿಯು ಏಕ ಸಾಹಿತ್ಯ ಮತ್ತು ಸಂಸ್ಕೃತಿಗಳು ಏಕಾತ್ಮಕವಾದ 
ಪ್ರಮುಖ ಎಂದು ವರ್ಣಿಸುತ್ತಾನೆ . ಕಾದಂಬರಿ ಸತ್ಯವನ್ನು ಹೇಳುವುದಿಲ್ಲ. ಬದಲಾಗಿ ಬಹು 
ಯಲ್ಲಿ ವಿಭಿನ್ನವಾದ ಮತ್ತು ಪರಸ್ಪರ ಸ್ಪರ್ಧಿಸುವ ಮುಖಿ ಧೋರಣೆಗಳ ವ್ಯಕ್ತರೂಪವಾಗಿರುತ್ತವೆ 
ಅನೇಕ ಸಾಮಾಜಿಕ ದನಿಗಳಿರುತ್ತವೆ. ಇವು ಎಂದು ಸಂವಾದಾತ್ಮಕ ವಿಮರ್ಶಕರು ಭಾವಿಸು 
ಪರಸ್ಪರ ಸಂವಾದಿಸುವ ಮೂಲಕ ಮಹತ್ವವನ್ನು ತ್ತಾರೆ. 
ಪಡೆಯುತ್ತದೆ. ಭಾಖಿನ್‌ನ ಈ ನಿಲುವು 

ಹೆಚ್ಚಿನ ಓದಿಗೆ:ನೋಡಿ ಡಿಸ್‌ಕೋರ್ಸ್ ಅನಾಲಿಸಿಸ್ . 
ಅರಿಸ್ಟಾಟಲ್‌ನ ಕಾವ್ಯಮೀಮಾಂಸೆಯ 

೨೪೦ . ಸಮಾಜ ಮತ್ತು ಸಾಹಿತ್ಯ ಸಮಾಜ 
ನಿಲುವಿಗೆ ವಿರೋಧವಾಗಿದೆ . ಅರಿಸ್ಟಾಟಲ್ 
ನಿರೂಪಣೆಯೇ ಪ್ರಧಾನವಾಗಿರುವ ಸಾಹಿತ್ಯ 

ಮತ್ತು ಸಾಹಿತ್ಯಗಳ ಸಂಬಂಧವನ್ನು ಕುರಿತು 
ನಿರೂಪಣೆಯಲ್ಲಿ ಪ್ಲಾಟ್‌ಗೆ ಪ್ರಾಧಾನ್ಯವಿರು 

ದೀರ್ಘವಾದ, ತೀವ್ರವಾದ ಚರ್ಚೆಗಳು 
ತದೆ, ಆದಿ , ಮಧ್ಯ , ಅಂತ್ಯಗಳಿರುವ ಸಮಸ್ಯೆ 

ನಡೆದಿವೆ. ಸಾಹಿತ್ಯವನ್ನು ಸಾಹಿತ್ಯವೆಂದೇ 
ಗಳಿಗೆ ಸೂಕ ಪರಿಹಾರವನ್ನು ಸೂಚಿಸುವ ಪರಿಗಣಿಸಿದಾಗ ಮಾತ್ರ ಅದು ಸಮಾಜ 
ಪ್ಲಾಟ್ ಮುಖ್ಯವಾದದ್ದು ಎಂದು ಹೇಳಿ 

ಶಾಸ್ತ್ರಜ್ಞನಿಗೇ ಆಗಲಿ ಅಥವ ಬೇರೆ ಯಾರಿಗೆ 
ಭಾಷೆಗೆ ಗೌಣ ಸ್ಥಾನವನ್ನು ನೀಡುತ್ತಾನೆ . 

ಆಗಲಿ ತಾನು ನೀಡಬಹುದಾದ್ದನ್ನು ನೀಡುತ್ತದೆ ” 
ಅರಿಸ್ಟಾಟಲ್ ಹೇಳುವ ಡಿಕ್ಷನ್‌ಗೆ ಸಂವಾದಿ 

ಎಂದು ಲೀವಿಸ್ ತನ್ನ ಕಾಮನ್ ಪರ್ಸೂಟ್ 
ಯಾದ ಡಿಸ್ಕೋರ್ಸ್ ಪ್ರಮುಖವಾದದ್ದು ನಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯವು ಒಂದು 
ಎಂದು ಭಾಖೈನ್ ಪ್ರತಿಪಾದಿಸುತ್ತಾನೆ. ಅವನ ತುದಿಯಲ್ಲಿದೆ. ಸಾಹಿತ್ಯವೂ ಒಂದು ಸಾಮಾಜಿಕ 
ಪ್ರಕಾರ ಡಿಸ್ಕೋರ್ಸ್ ಅಥವಾ ಸಂವಾದ ರಚನೆ , ಸಮಾಜವೊಂದರ ಆರ್ಥಿಕ , 
ಎಂಬುದು ಪರಸ್ಪರ ವಿಭಿನ್ನವಾದ, ವಿರುದ್ದವಾದ ರಾಜಕೀಯ ಮತ್ತು ಚಾರಿತ್ರಿಕ ಪರಿಸ್ಥಿತಿಗಳು 
ಮತ್ತು ಹೊಂದಾಣಿಕೆ ಸಾಧ್ಯವೇ ಇಲ್ಲದ ಸಾಹಿತ್ಯ ರಚನೆಯನ್ನೂ ಸಾಹಿತ್ಯದ ಓದುವಿಕೆ 
ಸಾಮಾಜಿಕ ಧೋರಣೆ ಮತ್ತು ಮೌಲ್ಯಗಳ ಉಕ್ತಿ ಯನ್ನೂ ನಿರ್ಧರಿಸುತ್ತವೆ , ಸಾಹಿತ್ಯವನ್ನು ಹಾಗೆ 
ರೂಪವಾಗಿರುತ್ತದೆ . ಆದ್ದರಿಂದಲೇ ಸಾಹಿತ್ಯ ಅನನ್ಯವೆಂದು ಪರಿಗಣಿಸುವ ಅಗತ್ಯವಿಲ್ಲ ಎಂಬ 
ಕಥನವು ಸದಾ ಮುಕ್ತವಾದ ಕಥನವೇ ನಿಲುವು ಇನ್ನೊಂದು ತುದಿಯಲ್ಲಿದೆ. 
ಆಗಿರುತ್ತದೆ. 

ಇದರಿಂದಾಗಿ ಸಾಹಿತ್ಯ ವಿಮರ್ಶೆಯಲ್ಲಿ ಎರಡು 
ಭಾಖಿನ್‌ನ ಈ ಪ್ರತಿಪಾದನೆಗಳು ಸ್ಟಾಲಿನ್‌ನ ಪರಸ್ಪರ ಹೊಂದಿಕೆಯಾಗದಧೋರಣೆಗಳನ್ನು 
ಆಳ್ವಿಕೆಯ ಕಾಲದಲ್ಲಿದ್ದ ಧೋರಣೆಗಳಿಗೆ ವ್ಯತಿ ಬೆಸೆಯುವ ಪ್ರಯತ್ನ ಕಂಡುಬರುತ್ತದೆ. 
ರಿಕ್ತವಾಗಿವೆ. ಸೋವಿಯತ್‌ ನಾಡಿನ ಆ ಕಾಲದ ಸಾಹಿತ್ಯದ ರಾಚನಿಕ ಅಂಶಗಳ ವಿಶ್ಲೇಷಣೆಯು 
ಮಾರ್ಕ್ಸಿಸ್ಟ್ ವಿಮರ್ಶೆಯು ಆಳುವ ಪಕ್ಷವು ಸಾಹಿತ್ಯದ ಅನನ್ಯತೆಯನ್ನು ಒಪ್ಪಿ ನಡೆಸುವ 


೪೦೨ | ವಿಮರ್ಶೆಯ ಪರಿಭಾಷೆ 


ಚಟುವಟಿಕೆಯಾದರೆ , ಸಾಹಿತ್ಯ ಕೃತಿಯ ಇವನ್ನು ವಿಮರ್ಶೆ ಪ್ರಮುಖವಾಗಿ ಪರಿಗಣಿಸ 
ಸಾಮಾಜಿಕ , ಚಾರಿತ್ರಿಕ, ರಾಜಕೀಯ ಆಶಯ ಬೇಕು. 
ಗಳನ್ನು ಗಮನಿಸಿ ಬೆಲೆಕಟ್ಟುವ ವಿಮರ್ಶೆಯ 

ಈ ನಿಲುವಿಗೆ ಪ್ರತಿಯಾಗಿ ಸಾಹಿತ್ಯದ ಅನನ್ಯತೆ 
ಚಟುವಟಿಕೆಯು ಕೃತಿಯ ಹೊರಗಿನ ಅಂಶಗಳಿಗೆ 

ಯನ್ನು ಎತ್ತಿಹಿಡಿಯುವ ಚಿಂತಕರ ವಾದವನ್ನು 
ಪ್ರಾಮುಖ್ಯ ನೀಡುತ್ತದೆ . ಯಾವುದೇ ಒಂದು 

ಹೀಗೆ ಸಂಗ್ರಹಿಸಬಹುದು; ಮೇಲೆ ಹೇಳಿರು 
ಸಾಹಿತ್ಯಕ ರೂಪವುಒಳಗೊಳ್ಳುವ ಆಶಯವನ್ನು 

ವಂಥ ವಿಶ್ಲೇಷಣೆಯು ಸಾಹಿತ್ಯಕೃತಿಯೊಂದನ್ನು 
ನಿಗದಿಪಡಿಸುವುದು ಸಾಧ್ಯವಿಲ್ಲ ಎಂಬ ನಿಲುವು 

ಸಾಹಿತ್ಯೇತರವಾದ ಹೊರ ವಿವರಣೆಗಳ 
ಒಂದು ಧ್ರುವದಲ್ಲಿದ್ದರೆ ಮಾರ್ಕ್ಸ್‌ವಾದಿಗಳು 

ಆಧಾರದಿಂದ ಗ್ರಹಿಸಲು ಯತ್ನಿಸುತ್ತದೆ. ಶೈಲಿಯ 
ಪ್ರತಿಪಾದಿಸುವ ರೂಪ ಮತ್ತು ಆಶಯಗಳ 
ಗಾಢ ಸಂಬಂಧ ಇನ್ನೊಂದು ಧ್ರುವವಾಗಿದೆ . 

ಭಿನ್ನಸ್ತರಗಳು , ಕೃತಿಯೊಳಗಿನ ಭಿನ್ನ ಧ್ವನಿಗಳು , 

ಭಾಷಾ ಬಳಕೆ ಇವೆಲ್ಲವುಗಳ ಸೂಕ್ಷಅಧ್ಯಯನ 
ಸಮಾಜ ಮತ್ತು ಸಾಹಿತ್ಯ ಎಂಬ ಎರಡು ಘಟಕ ವಿಲ್ಲದೆ ಕೃತಿಯೊಂದರ ಸಾಮಾಜಿಕ ವೈಶಿಷ್ಟ 
ಗಳನ್ನು ಪ್ರತ್ಯೇಕಿಸಿ ಅವುಗಳ ಸಂಬಂಧವನ್ನು ವನ್ನು ಗುರುತಿಸಲು ಸಾಧ್ಯವಿಲ್ಲ . ಕೃತಿಕಾರನ 
ಕುರಿತು ನಡೆಸುವ ಪ್ರತಿಪಾದನೆಗಳಲ್ಲಿ ಸಮಾಜ ಜೀವನ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು 
ವೆಂಬುದಕ್ಕೆ ಹೆಚ್ಚಿನ ಒತ್ತು ನೀಡುವ ಚಿಂತಕರ 

ಸಾಹಿತ್ಯ ವಿಶ್ಲೇಷಣೆಯನ್ನು ನಡೆಸುವುದೆಂದರೆ 
ಪ್ರತಿಪಾದನೆಗಳನ್ನು ಹೀಗೆ ಸಂಗ್ರಹಿಸಬಹುದು: 

ಲೇಖಕನ ಹುಟ್ಟು ಮತ್ತು ಸ್ಥಾನಮಾನಗಳು 
ಸೃಜನಶೀಲವೆಂದು ಕರೆಯಲಾಗುವ ಸಾಹಿತ್ಯವು 

ಬರವಣಿಗೆಯ ಸ್ವರೂಪವನ್ನು ನಿರ್ಧರಿಸುತ್ತವೆ 
ಭಾಷೆಯಲ್ಲಿ ರಚನೆಗೊಳ್ಳುತ್ತದೆ . ಭಾಷೆ 

ಎಂದು ನಂಬಬೇಕಾಗುತ್ತದೆ. ಆದರೆ ಅನೇಕ 
ಸಾಮಾಜಿಕವಾದದ್ದು. ಸಮಾಜದಲ್ಲಿ ಸಂಭವಿ ಬಾರಿ ಸಮರ್ಥನಾದ ಲೇಖಕ ತನ್ನ ವರ್ಗದ 
ಸುವ ಘಟನೆಗಳೇ ಸಾಹಿತ್ಯದ ಮುಖ್ಯ ಆಕರ . 

ಚಹರೆಗಳನ್ನು ಮೀರುತ್ತಾನೆ , ಲೇಖಕನ ಒಲವು, 
ಸಾಹಿತ್ಯವು ಸಾಮಾಜಿಕ ಸಂಭವಗಳ ಅನುಕರಣೆ 

ಪೂರ್ವಾಗ್ರಹಗಳನ್ನು ಮೀರಿಯೂ ಕೃತಿಯು 
ಮಾತ್ರವಲ್ಲದೆ ಬೇರೇನೂ ಅಲ್ಲ . ಹಾಗಾಗಿ 

ಚರಿತ್ರೆಯ ನಿಷ್ಟುರ ತರ್ಕವನ್ನು ಹಿಡಿದಿಟ್ಟಿರುವ 
ಸಾಹಿತ್ಯವೆನ್ನುವುದು ಕೂಡ ಒಂದು ಸಾಮಾಜಿಕ 

ಉದಾಹರಣೆಗಳಿವೆ . ಸಾಹಿತ್ಯ ಕೃತಿಯನ್ನು 
ಸಂಸ್ಥೆ ( ಇನ್ಸ್ಟಿಟ್ಯೂಶನ್ ). ಅದು ಸಮಾಜದ, 

ಕೇವಲ ಆರ್ಥಿಕ ನಿಯತಿವಾದಕ್ಕೆ , ಅಥವ 
ಚರಿತ್ರೆಯ ದಾಖಲೆ. ವ್ಯಕ್ತಿ, ವ್ಯಕ್ತಿತ್ವ ಎಂಬ 

ಸಾಮಾಜಿಕ ವಿಜ್ಞಾನದ ಮಟ್ಟಕ್ಕೆ ಇಳಿಸಲು 
ಸಂಗತಿಗಳೂ ಸಾಮಾಜಿಕವಾಗಿ ನಿರ್ಧಾರಿತ 

ಸಾಧ್ಯವಿಲ್ಲ. ಮಾರ್ಕ್ಸ ಮತ್ತು ಎಂಗೆಲ್ಸ್ ಕೂಡ 
ವಾಗುವಂಥವು. ಸಾಹಿತ್ಯವು ಸಾಮಾಜಿಕ 

“ಕಲೆಯ ಅತ್ಯುನ್ನತ ಬೆಳವಣಿಗೆಗೂ ನೇರ 
ಅಭಿವ್ಯಕ್ತಿ. ಅದರ ಸಾಮಾಜಿಕ ನೆಲೆಗಳನ್ನು 

ಸಂಬಂಧ ” ಇರುವುದೆನ್ನಲು ಸಾಧ್ಯವಿಲ್ಲ 
ಗುರುತಿಸಲು ಸಾಮಾಜಿಕ ಸಿದ್ದಾಂತದ ನೆರವು 

ಎನ್ನುತ್ತಾರೆ . 
ಅವಶ್ಯಕ. ತನ್ನ ಕಾಲದ ಚಾರಿತ್ರಿಕ ಮತ್ತು 
ಸಮಾಜಿಕ ಸತ್ಯವನ್ನು ಹಿಡಿದಿಟ್ಟುಕೊಂಡಾಗ 

ಸಾಹಿತ್ಯ ಮತ್ತು ಸಮಾಜದ ನಡುವಿನ ಸಂಬಂಧ 
ಮಾತ್ರ ಸಾಹಿತ್ಯ ಮೌಲಿಕವಾಗುತ್ತದೆ. ಕೃತಿ ವನ್ನು ವಿವರಿಸುವುದು ಹೇಗೆ? ರೂಪುಗೊಂಡಿ 
ರಚನೆಯ ಸಂದರ್ಭದ ಸ್ಥಿತಿಗತಿಗಳ ಪುನಾರಚನೆ ರುವ ಸಾಂಸ್ಕೃತಿಕ ಸ್ವರೂಪಗಳನ್ನು ಗ್ರಹಿಸುವುದು 
ಕೃತಿಯ ಮೇಲೆ ಪ್ರಭಾವ ಬೀರಿರುವ ತಾತ್ತಿಕ ಹೇಗೆ ? ಭಾಷಾ ಸೂಕ್ಷ ಗಳು , ವಿಚಾರಗಳ 
ವಿಚಾರಗಳು , ಕೃತಿಯ ಮೇಲೆ ಪ್ರಭಾವ ಅಮೂರ್ತ ಮತ್ತು ಮೂರ್ತ ನೆಲೆಗಳು , 
ಬೀರಿರುವ ಇತರ ಕೃತಿಗಳು , ಕೃತಿಯ ಪಾಠ ಮಾನವೀಯ ಗ್ರಹಿಕೆ ಇವುಗಳನ್ನು ಆಧಾರ 
ಮತ್ತು ಕಾಲ, ಕೃತಿಕಾರನ ಬದುಕಿನ ವಿವರಗಳು ವಾಗಿಟ್ಟುಕೊಂಡು ಸಾಹಿತ್ಯ ಪರಂಪರೆಯೊಂದರ 


ವಿಮರ್ಶೆಯ ಪರಿಭಾಷೆ | ೪೦೩ 


ಸಂಸ್ಕೃತಿಯನ್ನು ಗುರುತಿಸಬೇಕೆಂಬುದು ಒಂದು ವ್ಯಕ್ತಿತ್ವಕ್ಕೆ ಮನ್ನಣೆ ನೀಡಿ ವಾಸ್ತವವನ್ನು ವಿಕೃತ 
ನಿಲುವು , ಲೀವಿಸ್ ಇ೦ಥ ನಿಲುವಿನ - ಅಥವ ಊನಗೊಳಿಸುವುದರಿಂದ, ವಿಶ್ಲೇಷಣಾ 
ಪ್ರತಿಪಾದಕ . ಈ ನಿಲುವು ಸಾಹಿತ್ಯವೆಂಬ ವಾಸ್ತವತೆಯು ತನ್ನ ನಿರ್ಲಿಪ್ತ ಧೋರಣೆಯಿಂದ 
ಸಂಸ್ಥೆಗೆ ತನ್ನದೇ ಆದ ಶಕ್ತಿಗಳಿವೆ , ಉತ್ತಮವಾದ ಅನಪೇಕ್ಷಣೀಯ ಎಂಬ ವಾದಗಳು ರೂಪು 
ಸಾಹಿತ್ಯ ತಾನು ಸೃಷ್ಟಿಸಿಕೊಂಡ ಕಾಲದ ಗೊಂಡವು. ಸಮಾಜವಾದೀ ವಾಸ್ತವತೆಯು 
ಚಾರಿತ್ರಿಕ ವೈಶಿಷ್ಟಕ್ಕೆ ಮಾತ್ರ ಸೀಮಿತವಾಗಿ ಸಾಹಿತ್ಯದ ಅಧಿಕೃತ ಸಿದ್ದಾಂತವಾಯಿತು. 
ಸ್ಥಾವರಗೊಳ್ಳುವುದಿಲ್ಲ , ಎಲ್ಲ ಮಹಾನ್ 

ಈ ಸಿದ್ದಾಂತದ ಪ್ರಕಾರ ಲೇಖಕರು 
ಕಲೆಯೂ ತನ್ನ ಉಗಮದಲ್ಲಿ ವಿಶಿಷ್ಟ ಆದರೆ 

“ ಕ್ರಾಂತಿಕಾರಿ ಬೆಳವಣಿಗೆಯ ಚಾರಿತ್ರಿಕವಾಗಿ 
ಪರಿಣಾಮದಲ್ಲಿ ವಿಶ್ವಾತ್ಮಕ ಎಂದು ನಂಬುತ್ತದೆ. 

ಖಚಿತವಾದ ಮತ್ತು ಸತ್ಯವಾದ ಚಿತ್ರಣಕ್ಕೆ ” 
ಈ ನಿಲುವಿಗೆ ಪ್ರತಿಯಾದ, ಸಾಹಿತ್ಯವನ್ನು 

ಬದರಾಗಿರಬೇಕಾಯಿತು. ಕೃತಿಯು ಆಶಾವಾದ 
ಸಾಮಾಜಿಕ ಚಳುವಳಿಯ ಅಂಗವಾಗಿ ಬಳಸ 

ವನ್ನು ಒಳಗೊಂಡಿರಬೇಕು, ನಾಯಕನ ವಾಸ್ತವ 
ಬೇಕೆನ್ನುವ ದೃಷ್ಟಿಕೋನವು ಈ ಶತಮಾನದ 

ಪರಿಸರವನ್ನು ಬದಲಾಯಿಸಲು ಶಕ್ತನಾಗಿರ 
ಪ್ರಾರಂಭದಲ್ಲಿ ಸಮಾಜವಾದೀ ವಾಸ್ತವಿಕತೆ 

ಬೇಕು ಎಂಬ ನಂಬಿಕೆಗಳು ಹುಟ್ಟಿದವು. 
(ಸೋಶಿಯಲಿಸ್ಟ್ ರಿಯಲಿಸಂ) ಎಂಬ ಧೋರಣೆಗೆ , 

೧೯೫೬ರವರಗೆ ರಶಿಯಾದಲ್ಲಿ ಸಮಾಜವಾದೀ 
ಸಿದ್ಧಾಂತಕ್ಕೆ ದಾರಿಮಾಡಿಕೊಟ್ಟಿತು. ೧೯೩೨ 

ವಾಸ್ತವತಾವಾದವೇ ಅಧಿಕೃತ ಸಾಹಿತ್ಯಕ 
ರಲ್ಲಿ ಆರಂಭಗೊಂಡ ಸೋವಿಯತ್ ಬರಹ 

ಅಭಿವ್ಯಕ್ತಿಯಾಗಿತ್ತು. ಇದರಿಂದ ಸಾಹಿತ್ಯ ಕೃತಿಯ 
ಗಾರರ ಒಕ್ಕೂಟವು (ಸೋವಿಯತ್ ರೈಟರ್ಸ್ 

ಸತ್ವಕ್ಕೆ ಹಲವಾರು ಮಿತಿಗಳು ಅನಿವಾರ್ಯ 
ಯೂನಿಯನ್) ಸಮಾಜವಾದೀ ವಾಸ್ತವತೆ 

ವಾದವು. ಆಶಾವಾದವು ಭವಿಷ್ಯವನ್ನು ಕುರಿತು 
ಯನ್ನು ಏಕೈಕ ಸಾಹಿತ್ಯಕ ತತ್ವವಾಗಿ ಅಂಗೀಕರಿ 

ಮಾತ್ರ ಚಿಂತಿಸುವುದರಿಂದ ಬದುಕಿನ ಗತಿಯ 
ಸಿತು . ಸಾಹಿತ್ಯವು ಹೊಸ ಸಮಾಜದ 

ಹಲವು ಸೂಕ್ಷ ಗಳಿಗೆ ಸಾಹಿತ್ಯ ಎರವಾಗಬೇಕಾ 
ನಿರ್ಮಾಣದಲ್ಲಿ ಭಾಗವಹಿಸುವ ಕ್ರಿಯೆಯಲ್ಲಿ 

ಯಿತು. ಮಾದರಿ ಪಾತ್ರ ( ಟೈಪ್ ಕ್ಯಾರೆಕ್ಟರ್ ) 
ತೊಡಗಬೇಕೆಂಬುದು ಈ ಸಂಘಟನೆಯ 

ಗಳು ಮಾತ್ರ ರೂಪುಗೊಳ್ಳತೊಡಗಿದವು. 
ಉದ್ದೇಶ, ಮುಖ್ಯವಾಗಿ ಸ್ಟಾಲಿನ್‌ನ 

ಸಾಹಿತ್ಯವುಕೇವಲ ಸಾಮಾಜಿಕ ಅಪೇಕ್ಷೆ ಮತ್ತು 
ರಾಜಕೀಯ ಧೋರಣೆಗಳು ಈ ವಾದಕ್ಕೆ 

ಆಶಯಗಳಿಗೆ ಬದ್ದವಾದ್ದರಿಂದ ಕೃತಿಗೆ ಇರುವ 
ಪುಷ್ಟಿಯನ್ನೂ ಬೆಂಬಲವನ್ನೂ ಒದಗಿಸಿದವು. 

ಕಾಲ ಮತ್ತು ದೇಶಗಳಾಚೆಗಿನ ಪ್ರಕೃತತೆ ಮತ್ತು 
ಅದುವರೆಗಿನ ರಶಿಯನ್ ಸಾಹಿತ್ಯದಲ್ಲಿ ವ್ಯಕ್ತಿ 

ಮೌಲ್ಯಗಳು ನಿರಾಕರಣೆಗೆ ಒಳಗಾದವು. 
ನಿರಪೇಕ್ಷ ವಾಸ್ತವತೆ (ಅಭೆಕ್ಟಿವ್ ರಿಯಲಿಸಂ) , ವ್ಯಕ್ತಿನಿಷ್ಟ 
ವಾಸ್ತವತೆ (ಸಭೆಕ್ಟಿವ್ ರಿಯಲಿಸಂ) ಮತ್ತು ವಿಶ್ಲೇಷಣಾ 

ಕೃತಿಕಾರ ಪೂರ್ವ ನಿರ್ಧಾರಿತ ಆಶಯದ 
ವಾಸ್ತವತೆ (ಕ್ರಿಟಿಕಲ್ ರಿಯಲಿಸಂ) ಎಂಬ ಮೂರು 

ಅಭಿವ್ಯಕ್ತಿಗೆ ಮಾತ್ರ ವಾಹಕನಾದ. ರಾಜಕೀಯ 
ಮಾರ್ಗಗಳಿದ್ದವು. ಶ್ರಮಜೀವಿ ಸಂಸ್ಕೃತಿಯ 

ಆಶಯವು ಸೃಜನಶೀಲ ಸಾಧ್ಯತೆಗಳನ್ನು 
ಸ್ಥಾಪನೆಗೆ, ಹೊಸ ಸಮಾಜ ನಿರ್ಮಾಣದಲ್ಲಿ 

ನಿರಾಕರಿಸಿತು . 
ಪಾಲ್ಗೊಳ್ಳುವುದಕ್ಕೆ ಈ ಮೂರೂ ಮಾರ್ಗಗಳು ಸಾಹಿತ್ಯವೆಂಬ ಸಂಸ್ಥೆಯನ್ನು ರಾಜಕೀಯ 
ಅನುಪಯುಕ್ತವೆಂಬ ಧೋರಣೆ ರೂಪು ಸಂಸ್ಥೆಯ ಅಧೀನಗೊಳಿಸಿದಾಗ ಉಂಟಾಗುವ 
ಗೊಂಡಿತು . ವಸ್ತುನಿಷ್ಟ ವಾಸ್ತವತೆಯು ಪರಿಣಾಮಗಳನ್ನು ಸಮಾಜವಾದೀ ವಾಸ 
ಅನಪೇಕ್ಷಿತ ವಿವರಗಳಲ್ಲಿ ವಿಜೃಂಭಿಸುವುದ ವತೆಯ ಪ್ರಯೋಗತೋರಿಸುತ್ತದೆ. ಸಾಹಿತ್ಯ 
ರಿಂದ, ವ್ಯಕ್ತಿನಿಷ್ಟ ವಾಸ್ತವತೆಯು ಲೇಖಕನ ದಲ್ಲಿ ಇದ್ದೇ ಇರುವ ರಾಜಕೀಯ ಪ್ರಜ್ಞೆಯು 


೪೦೪ | ವಿಮರ್ಶೆಯ ಪರಿಭಾಷೆ 


ಸಾಹಿತ್ಯವೆಂಬ ಶಿಸ್ತಿನ ಮತ್ತು ಸ್ವರೂಪದ ವ್ಯಕ್ತಿಯ ಒಳಗಿನಿಂದ ನೋಡುತ್ತದೆ ಮತ್ತು ಆ 
ಅನಿವಾರ್ಯ ಪರಿಧಿಯಲ್ಲಿ ಸಾಹಿತ್ಯಕ್ಕೆ ಅನನ್ಯ ನೋಡುವ ಕ್ರಮ ವಿಶಿಷ್ಟವಾದದ್ದು ಎಂಬ 
ವಾದ ರೀತಿಯಲ್ಲಿ ಪ್ರಕಟಗೊಳ್ಳುವುದನ್ನು ಅರಿವು ಮುಖ್ಯವಾಗು ತ್ತದೆ . 
ಗುರುತಿಸುವುದು ವಿಮರ್ಶೆಯ ಕೆಲಸವಾಗ 

ಹೆಚ್ಚಿನ ಓದಿಗೆ: ಬಸವಾಜ ಕಲ್ಕುಡಿ, ಸಾಹಿತ್ಯದ ಸ್ವರೂಪ: 
ಬೇಕು. 

ಸಮಾಜ ಹಾಗೂ ಪರಿವರ್ತನಶೀಲತೆ ( ಲೇ ) ವಿವಿಧ 

(೯೮೨) ( ಸಂ ) ಜಿ . ಎಸ್ . ಶಿವರುದ್ರಪ್ಪ; ಕೆ . ವಿ . 
ಸಾಹಿತ್ಯ ಮತ್ತು ಸಮಾಜದ ಸಂಬಂಧವನ್ನು 

ನಾರಾಯಣ, ಸಮಾಜವಾದಿ ವಾಸ್ತವತೆ ( ಲೇ ) ಅಂಕಣ , 
ಗುರುತಿಸುವಾಗ ಸಮಾಜಶಾಸ್ತ್ರ ಮತ್ತು ಸಾಹಿತ್ಯ ಜನವರಿ ೧೯೮೦ ; ಅನ್ಯಜ್ಞಾನ ಶಿಸ್ತುಗಳ ಮೂಲಕ ಕನ್ನಡ 
ಇವೆರಡೂ ಸತ್ಯಗ್ರಹಿಕೆಯಲ್ಲಿ ಭಿನ್ನ ಮಾರ್ಗ ಸಾಹಿತ್ಯ , ( ಸಂ ) ಕೆ. ವಿ . ನಾರಾಯಣ ಮತ್ತು ಬಿ . ಕೃಷ್ಣ 
ಗಳನ್ನು ಹಿಡಿಯುತ್ತವೆನ್ನುವುದನ್ನು ಮರೆಯ ಮೂರ್ತಿ(೧೯೯೨); ಜಿ.ಎಸ್. ಶಿವರುದ್ರಪ್ಪ , ಸಮಗ್ರ 
ಬಾರದು. ಪಾತ್ರ , ಘಟನೆ ಮತ್ತು ವಿವರಗಳಲ್ಲಿ 

ಗದ್ಯ , ಸಂಪುಟ ೨ ( ೧೯೯೪); ಜಿ . ರಾಮಕೃಷ್ಣ, 

ಮುನ್ನೋಟ ( ೧೯೮೦ ); ಎಚ್ .ಎಸ್ . ಶಿವಪ್ರಕಾಶ್ , 
ಕೇವಲ ನಿರ್ದಿಷ್ಟ ಮಾದರಿಗಳನ್ನು ಒದಗಿಸುವ , 

ಮೊದಲ ಕಟ್ಟಿನ ಗದ್ಯ ( ೧೯೯೬) ; ರಹಮತ್ ತರೀಕೆರೆ , 
ಅಥವ ಪ್ರಾತಿನಿಧಿಕತೆಗೆ ಮನ್ನಣೆ ಕೊಡುವ 

ಪ್ರತಿಸಂಸ್ಕೃತಿ ( ೧೯೯೩) ಮತ್ತು ಮರದೊಳಗಣ ಕಿಚ್ಚು 
ಸಾಹಿತ್ಯಕೃತಿಗಿಂತ ಬದುಕಿನ ಬಹುಮುಖತೆ ( ೧೯೯೬) Ortega Y. Gasset, The Dehumaniza 
ಯನು ಹಿಡಿದಿಡಲು ಯತ್ನಿಸುವ ಕೃತಿಗಳು tion of Art and other Essays ( ೧೯೭೨); I. 
ಮೌಲಿಕವಾಗುತ್ತವೆ. ಸಾಮಾಜಿಕ ಪರಿವರ್ತನೆ 

Kulikova and A .Zis ,Marxist Leninist Aesthetics 

and Life (0€ 22 ) ;George Lukacs , The Morn 
ಯನ್ನು ವಿಮರ್ಶೆಯು ಪ್ರಗತಿ ಎಂದು ಭಾವಿಸಿ 

ing of Contemporary Realism (0€29) 
ದೆಯೋ ಅಥವಾ ಬದಲಾವಣೆ ಎಂದು 

೨೪೧. ನೀನಿಷ್ಠ ವಿಮರ್ಶೆ Feminist Criti 
ಭಾವಿಸಿದೆಯೋ ಎಂಬ ಸಂಗತಿಯೂ ಮುಖ್ಯ 

cism ಫೆಮಿನಿಸ್ಟ್ ಕ್ರಿಟಿಸಿಸಂ ಪಾಶ್ಚಾತ್ಯ ಜಗತ್ತಿ 
ವಾಗುತ್ತದೆ. ಕೃತಿಯ ವಿವರಗಳು ಮತ್ತು 

ನಲ್ಲಿ ಫೀನಿಷ್ಟ ವಿಮರ್ಶೆಯ ಉಗಮವು 
ವಿನ್ಯಾಸಕ್ಕೂ ಕೃತಿಯ ಕಥನದ ನೆಲೆಗಳಿಗೂ 

೧೯೬೦ರ ದಶಕದಲ್ಲಿ ಆಯಿತೆಂದು ಗುರುತಿಸ 
ಇರುವ ಸಂಬಂಧವನ್ನು ಅರಿಯುವ ಮೂಲಕ 

ಬಹುದು. ಆದರೆ ಈ ವಿಮರ್ಶೆಯ ಹಿನ್ನೆಲೆ 
ವಷ್ಟೇ ಅದು ಬದಲಾವಣೆಯ ಪರವೋ 

ಯಲ್ಲಿ ಸುಮಾರು ಇನ್ನೂರು ವರ್ಷಗಳಷ್ಟು 
ವಿರುದ್ದವೋ ಎಂಬುದನ್ನು ವಿಮರ್ಶೆ ಗುರು 

ಹಳೆಯದಾದ ` ವಿಮೋಚನೆಯ ಹೋರಾಟ 
ತಿಸಲು ಸಾಧ್ಯ . ಸಮಾಜ ಮತ್ತು ಸಾಹಿತ್ಯದ 

ಗಳ ಇತಿಹಾಸವಿದೆ. ೧೭೯೨ರಲ್ಲಿ ಮೇರಿ 
ಸಂಬಂಧವನ್ನು ಕುರಿತು ಚರ್ಚಿಸುವ ಮೋಲಟನ್ ಕಾಪ್ ಬರೆದ ವಿಂಡಿಕೇಶನ್ 
ವಿಮರ್ಶೆಯು ಸಾಹಿತ್ಯ ಕೃತಿಯಲ್ಲಿ ಯಾಜಮಾನ್ಯ 

ಆಫ್ ದಿ ರೈಟ್ಸ್ ಆಫ್ ವಿಮೆನ್ , ೧೮೬೯ರಲ್ಲಿ 
( ಹೆಜಿಮನಿ) ಮತ್ತು ಅಧೀನತೆ (ಸಬಾಲ್ಟರ್ನ್) ಗಳ 

ಜಾನ್ ಸ್ಕೂಅರ್ಟ್ ಮಿಲ್ ಬರೆದ ದಿ 
ವಿನ್ಯಾಸವನ್ನು ಗುರುತಿಸುವುದು ಅನಿವಾರ್ಯ ಸಭೆಕ್ಷನ್ ಆಫ್ ವಿಮೆನ್ ಮತ್ತು ೧೮೪೫ರಲ್ಲಿ 
ವಾಗುತ್ತದೆ . ಪ್ರಭುತ್ವ (ಸ್ಟೇಟ್) ದ ಉಪಕರ ಮಾರ್ಗರೆಟ್ ಪುಲರ್ ಬರೆದ ವುಮನ್ ಇನ್ 
ಣಗಳನ್ನು ವಿರೋಧಿಸುವ ಸಾಹಿತ್ಯದ ನೈಟೀನ್ಸ್ ಸೆಂಚುರಿ ಕೃತಿಗಳು ಪಾಶ್ಚಾತ್ಯ 
ಉಪಾಯಗಳು ಯಾವುವು ಎಂಬುದನ್ನು ಜಗತ್ತಿನ ಸ್ತ್ರೀವಾದೀ ಹೋರಾಟಗಳ 
ಗಮನಿಸಬೇಕಾಗುತ್ತದೆ . ಸಮಾಜಶಾಸ್ತ್ರವು ಸಮ ಪ್ರತಿಫಲನವೇ ಆಗಿವೆ. ಸ್ತ್ರೀ ನಿಷ್ಠ ವಿಮರ್ಶೆಯು 
ಕಾಲೀನ ವಸ್ತು ವಿವರಗಳನ್ನು ಹೊರಗಿನಿಂದ ಸಾಮಾಜಿಕ , ಆರ್ಥಿಕ ಮತ್ತು ಸಾಂಸ್ಕೃತಿಕ 
ನೋಡಿದರೆ ಸಾಹಿತ್ಯ ಕೃತಿಯು ಅವೇ ಸ್ವಾತಂತ್ರ್ಯಕ್ಕಾಗಿ ನಡೆದ ರಾಜಕೀಯ ಹೋರಾಟ 
ವಿವರಗಳನ್ನು ಅವುಗಳ ಭಾಗವೇ ಆಗಿರುವ ಗಳೊಂದಿಗೆ ನಿಕಟ ಸಂಬಂಧವನ್ನಿಟ್ಟುಕೊಂಡೇ 


ವಿಮರ್ಶೆಯ ಪರಿಭಾಷೆ | ೪೦೫ 


ಬೆಳೆದಿದೆ . ಈ ಕಿರು ಲೇಖನವು ನೀನಿಷ್ಠ ಹೆಣ್ಣನ್ನು ನಿಂದಾತ್ಮಕ ಸಿದ್ದಮಾದರಿಗಳಲ್ಲಿ ಚಿತ್ರಿಸು 
ವಿಮರ್ಶೆಯ ಮುಖ್ಯ ಧೋರಣೆಗಳು ಮತ್ತು ವುದನ್ನು ಮತ್ತು ಇತರ ಕೆಲವು ಲೇಖಕಿಯರು 
ಬೆಳವಣಿಗೆಯನ್ನು ಪರಿಚಯ ಮಾಡಿಕೊಡು ಪ್ರತಿಪಾದಿಸುವ ಪರ್ಯಾಯ ಧೋರಣೆ 
ತದೆ . 

ಹಾಗೂ ಕ್ರಾಂತಿಕಾರೀ ನಿಲುವುಗಳನ್ನು ವಿವರಿಸಿ 
ಪಾಶ್ಚಾತ್ಯ ಸ್ತ್ರೀವಾದದ ಉಗಮ ಒಬ್ಬ ವ್ಯಕ್ತಿ 

ದಳು. ಇದಕ್ಕಿಂತ ವಿವಾದಾತ್ಮಕವಾದ ಸೆಕ್ಕು 

ಯಲ್ ಪಾಲಿಟಿಕ್ಸ್ ( ೧೯೬೯) ಎಂಬ ಪುಸ್ತಕ 
ಯಿಂದ ಆದದ್ದಲ್ಲ. ಎಲೈನ್ ಶೋವಾಲ್ಟರ್ 

ವನ್ನು ಬರೆದವಳು ಕೇಟ್ ಮಿಲೆಟ್ , ಸಮಾಜ 
ಹೇಳುವಂತೆ " ಸೀ ವಾದಕ್ಕೆ ಒಬ್ಬ ತಾಯಿ ಇಲ್ಲ ” 

ವೊಂದರಲ್ಲಿ ಅಧಿಕಾರದ ಸಂಬಂಧಗಳನ್ನು ವ್ಯಕ್ತ 
ವರ್ಜಿನಿಯಾ ವೂಲ್ಸ್ ಫೀನಿಷ್ಠ ವಿಮರ್ಶೆಯ 

ಪಡಿಸುವ ಮತ್ತು ಜಾರಿಗೊಳಿಸುವ ವಿಧಾನ 
ಆದ್ಯರಲ್ಲಿ ಒಬ್ಬಳು. ಆಕೆ ತನ್ನ ಹಲವಾರು 

ಗಳನ್ನೆಲ್ಲ ಮಿಲೆಟ್ ರಾಜಕೀಯವೆಂದೆ ಕರೆಯು 
ಲೇಖನಗಳಲ್ಲಿ , ಮುಖ್ಯವಾಗಿ ಎ ರೂಮ್ 
ಆಫ್ ಒನ್ಸ್ ಓನ್ ( ೧೯೨೯ ) ಕೃತಿಯಲ್ಲಿ 

ತಾಳೆ. ಪಾಶ್ಚಾತ್ಯ ಸಮಾಜದ ವಿನ್ಯಾಸ ಮತ್ತು 
ಲೇಖಕಿಯರ ಸಮಸ್ಯೆಗಳನ್ನು ಕುರಿತು ಬರೆದಿ | 

ಸಾಮಾಜಿಕ ಸಂಸ್ಥೆಗಳೆಲ್ಲ ಗಂಡಿನ ಹಿರಿಮೆ 
ದ್ದಾಳೆ . ಲೇಖಕಿಯ / ಹೆಣ್ಣಿನ ಸಾಂಸ್ಕೃತಿಕ , 

ಮತ್ತು ಹೆಣ್ಣಿನ ಅಧೀನತೆಯನ್ನು ಮುಂದುವರೆ 

ಸುವ ಉದ್ದೇಶಗಳನ್ನೇ ಹೊಂದಿವೆ ಎಂದು 
ಆರ್ಥಿಕ ಮತ್ತು ಶೈಕ್ಷಣಿಕ ದುರ್ಬಲತೆಗೆ ಪಿತೃ 
ಪ್ರಧಾನ ಸಮಾಜವು ಕಾರಣವಾಗಿದೆ ; ಹೆಣ್ಣು 

ಅವಳು ಪ್ರತಿಪಾದಿಸಿದಳು. ಫ್ರಾಯ್ನ ಮನೋ 
ತನ್ನ ಸೃಜನಶೀಲ ಸಾಮರ್ಥ್ಯವನ್ನು ಬಳಸಿ 

ವಿಶ್ಲೇಷಣಾ ಸಿದ್ದಾಂತವೂ ಪುರುಷ ಪಕ್ಷಪಾತ 

ಮತ್ತು ಪೂರ್ವಾಗ್ರಹಗಳನ್ನು ಹೊಂದಿದೆ 
ಕೊಳ್ಳಲು ಅಡ್ಡಿಯಾಗಿದೆ ಎಂದು ಆಕೆ ಹೇಳಿ 
ದಳು . ಫ್ರಾನ್ಸ್ ದೇಶದ ಸಿಮೋನ್ ದ ಬೊವಾ 

ಎಂದಳು . ಡಿ .ಎಚ್ . ಲಾರೆನ್ಸ್ , ಹೆನ್ರಿ 
ಸೆಕೆಂಡ್ ಸೆಕ್ಸ್ ( ೧೯೪೯ ) ಎಂಬ ಕೃತಿಯಲ್ಲಿ 

ಮಿಲ್ಲರ್ , ನಾರ್ಮನ್ ಮೇಲರ್‌ , ಜೀನ್ 
ಇನ್ನೂ ತೀವ್ರವಾದ ಧೋರಣೆಗಳನ್ನು ಮಂಡಿಸಿ 

ಜೀನೆಯಂಥ ಲೇಖಕರ ಆಯ್ದ ಭಾಗಗಳನ್ನು 
ದಳು . ಹೆಣ್ಣಿನ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಕುರಿತು 

ವಿಶ್ಲೇಷಿಸಿ ಅವರೆಲ್ಲ ಹೇಗೆ ಕಾದಂಬರಿಗಳ ಕಾಲ್ಪ 
ಅಧ್ಯಯನ ಮಾಡುವ ಮಹತ್ವದ ಕೃತಿ ಇದು. 

ನಿಕ ವಿಶ್ವದಲ್ಲಿ ಪುರುಷ ಲೈಂಗಿಕ ಸಾಮರ್ಥ್ಯದ 
ಕೇವಲ ಪುರುಷನನ್ನು ಮಾತ್ರ ಕರ್ತೃ ( ಸಪ್ಟೆಕ್ಸ್) 

ವಿಜೃಂಭಣೆಗೆ ಒತ್ತು ಕೊಡುತ್ತಾ ಹೆಣ್ಣನ್ನು ಶರಣಾ 
ಎಂದು ತಿಳಿಯಲಾಗಿದೆ; ಸಾಮಾಜಿಕ ಮತ್ತು 

ಗತ , ಪುರುಷಾಧೀನ ಲೈಂಗಿಕ ವಸ್ತುವೆಂಬಂತೆ 
ಸಾಂಸ್ಕೃತಿಕ ವಲಯಗಳಲ್ಲಿ ಪುರುಷನಿಗೆ ಮಾತ್ರ ಅಲ್ಲ 

ಚಿತ್ರಿಸುತ್ತಾರೆ ಎಂದು ಮಿಲೆಟ್ ವಿಶ್ಲೇಷಿಸಿದಳು . 
ಪ್ರಾಧಾನ್ಯವಿದೆ; ಹೆಣ್ಣನ್ನು ಅನ್ಯ ( ದಿ ಅದರ್) ಈ ಶತಮಾನದ ಏಳನೆಯ ದಶಕದಿಂದ 
ಎಂದು ಭಾವಿಸಲಾಗಿದೆ; ಪುರುಷ ಮಾತ್ರ ಸ್ತ್ರೀವಾದೀ ಬರವಣಿಗೆಯ ಮಹಾ ಆಸ್ತೋ 
ಮನುಷ್ಯ ಕುಲದ ಪ್ರತಿನಿಧಿ ಎಂಬ ತಿಳಿವಳಿಕೆ ಟವೇ ಸಂಭವಿಸಿದೆ. ಸಾಹಿತ್ಯ ವಿಮರ್ಶೆಯ 
ಇದೆ; ಪುರುಷ ಲೇಖಕರ ಬರವಣಿಗೆಯಲ್ಲಿ ಇತಿಹಾಸದಲ್ಲಿ ಯಾವ ಒಂದು ಸಿದ್ದಾಂತ 
ಹೆಣ್ಣು ಕೇವಲ ಕೆಲವು ಮಾದರಿಗಳಲ್ಲಿ ಮಾತ್ರ ಅಥವ ತತ್ವ ಈ ಪ್ರಮಾಣದ ವಿಮರ್ಶಾ 
ಚಿತ್ರಿತವಾಗಿದ್ದಾಳೆ ಎಂದು ಸಿಮೋನ್ ದ ಬರವಣಿಗೆಗೆ ಕಾರಣವಾದ ಉದಾಹರಣೆ ಇಲ್ಲ. 
ಬೊವಾ ತನ್ನ ಕೃತಿಯಲ್ಲಿ ತೋರಿಸಿಕೊಟ್ಟಳು. ಹೊಸದಾಗಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾದಾಗ 
ಅಮೆರಿಕೆಯ ಮೇರಿ ಎಲನ್ ತನ್ನ ಥಿಂಕಿಂಗ್ ಇರುವ ತೀವ್ರತೆ ಮತ್ತು ಉದ್ರೇಕ ಫೀನಿಷ್ಟ 
ಅಬೌಟ್ ವಿಮೆನ್ (೧೯೬೮) ಪುಸ್ತಕದಲ್ಲಿ ವಿಮರ್ಶೆ ಮತ್ತು ಸ್ತ್ರೀವಾದೀ ಬರವಣಿಗೆಯಲ್ಲಿ 
ಪುರುಷರಿಂದ ರಚಿತವಾದ ಸಾಹಿತ್ಯ ಕೃತಿಗಳು ಕಾಣುತ್ತದೆ ಎಂದು ಎಲೈನ್ ಶೋವಾಲ್ವರ್ 


೪೦೬ | ವಿಮರ್ಶೆಯ ಪರಿಭಾಷೆ 


ಹೇಳುತ್ತಾಳೆ. ಫ್ರಾನ್ಸ್ , ಇಂಗ್ಲೆಂಡ್ ಮತ್ತು ಪ್ರತಿನಿಧಿ ಎಂಬ ನಂಬಿಕೆ ಬೆಳೆದಿದೆ. ಗಂಡಿ 
ಅಮೆರಿಕಾಗಳಲ್ಲಿ ಹಾಗೂ ಜಗತ್ತಿನ ಇತರ ನೊಡನೆ ಹೋಲಿಸಿ ಹೆಣ್ಣನ್ನು ಅನ್ಯಳೆಂಬಂತೆ 
ರಾಷ್ಟ್ರಗಳಲ್ಲಿ ಇದೀಗ ಪ್ರಕಟವಾಗುತ್ತಿರುವ ಕಲ್ಪಿಸಿಕೊಳ್ಳಲಾಗಿದೆ. ಹೆಣ್ಣೆಂದರೆ ಪುರುಷ 
ಸೀನಿಷ್ಟ ವಿಮರ್ಶೆ ಯಾವುದೇ ಒಂದು ಲಿಂಗವಿಲ್ಲದವಳು , ಪುರುಷ ಸಾಮರ್ಥ್ಯವಿಲ್ಲ 
ವಿಮರ್ಶಾ ಸಿದ್ದಾಂತ ಮತ್ತು ವಿಧಾನವನ್ನು ದವಳು ಎಂದೇ ವಿವರಿಸುವ ಪರಿಪಾಠವಿದೆ. 
ಅನುಸರಿಸುವ ಬರವಣಿಗೆಯಾಗಿ ಉಳಿದಿಲ್ಲ. ನಾಗರಿಕತೆ ಮತ್ತೆ ಸಂಸ್ಕೃತಿಯ ಅತ್ಯುನ್ನತ 
ಮನೋವಿಶ್ಲೇಷಣೆ, ಮಾರ್ಕ್ಸ್‌ವಾದ, ಹಲವು ಅನ್ವೇಷಣೆಗಳೆಲ್ಲ ಪಿತೃಪ್ರಧಾನ ಸಮಾಜವು 
ಬಗೆಯ ಸಂರಚನೋತ್ತರವಾದಗಳು ಸೀನಿಷ್ಠ ಶ್ರೇಷ್ಠವೆಂದು ಪರಿಗಣಿಸುವ ಪುರುಷ ಸ್ವಭಾವ 
ವಿಮರ್ಶೆಯ ನಿಲುವುಗಳಾಗಿ ಬಳಕೆಯಾಗಿವೆ. ದಿಂದ ನಿರ್ಮಿತವಾಗಿವೆ ಎಂಬ ಧೋರಣೆ 
ಹೀಗಾಗಿ ಅನೇಕ ಬಗೆಯ ಸೀನಿಷ್ಠ ವಿಮರ್ಶೆ ಬೆಳೆದಿದೆ. ಹೆಣ್ಣಿನ ಸಾಮಾಜಿಕ ವ್ಯಕ್ತಿತ್ವದ 
ಗಳು ಇವೆ ಅನ್ನುವುದೇ ಸರಿಯಾದ ಮಾತಾ ವಿಕಾಸದಲ್ಲಿ ಆಕೆ ಪಿತೃಪ್ರಧಾನ ಸಮಾಜದ 
ದೀತು. ಆದರೆ ಈ ಎಲ್ಲ ವೈವಿಧ್ಯಮಯ 

ಐಡಿಯಾಲಜಿಯನ್ನು , ಗಂಡಿನ ಹಿರಿಮೆಯನ್ನು 
ಬರವಣಿಗೆಯ ಹಿನ್ನೆಲೆಯಲ್ಲಿರುವ ಸಮಾನ 

ಅಪ್ರಜ್ಞಾಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ 
ಧೋರಣೆ ಮತ್ತು ಆಸಕ್ತಿಯೊಂದನ್ನು ಗುರುತಿಸ ಮಾಡಲಾಗಿದೆ . ತನ್ನ ಬಗ್ಗೆ ಕೀಳಿರಿಮೆಯನ್ನು 
ಬಹುದಾದರೆ ಅದನ್ನು ಹೀಗೆ ವಿವರಿಸಬಹುದು: 

ಬೆಳೆಸಿಕೊಂಡು ತಾನು ಹೆಣ್ಣಾಗಿ ಪುರುಷನಿಗಿಂತ 
ಸಾಹಿತ್ಯ ಕೃತಿಯ ನಿರ್ಮಾಣ , ರೂಪ, ಕಡಮೆ ಎಂದು ಭಾವಿಸುವಂತೆ ತನ್ನ ಅಧೀನತೆಗೆ 
ವಿಷಯ , ಪ್ರಕಟನೆ , ಓದುವಿಕೆ , ವಿಶ್ಲೇಷಣೆ, ತಾನೇ ಸಹಕರಿಸುವಂತೆ ಮಾಡಲಾಗಿದೆ . 
ಮೌಲ್ಯಮಾಪನಗಳಲ್ಲಿ ಲಿಂಗ ವ್ಯತ್ಯಾಸವು ೨ ) ಗಂಡು ಮತ್ತು ಹೆಣ್ಣುಗಳ ನಡುವಿನ ಜೈವಿಕ 
ವಹಿಸುವ ಪಾತ್ರವನ್ನು ಅನ್ವೇಷಿಸುವುದು . ವ್ಯತ್ಯಾಸ ನೈಸರ್ಗಿಕವಾದದ್ದು . ಆದರೆ ಜಂಡರ್ 
ಸೀನಿಷ್ಠ ವಿಮರ್ಶೆಯ ಮೂರು ಮುಖ್ಯ ಅಥವ ಲಿಂಗ ಆಧಾರಿತವಾದ ಪುರುಷ ಮತ್ತು 
ಸಾಮಾನ್ಯ ನಂಬಿಕೆಗಳು ಹೀಗಿವೆ. 

ಸ್ತ್ರೀ ಗುಣಲಕ್ಷಣಗಳ ಕಲ್ಪನೆಯು ಸಾಮಾಜಿಕ 
೧) ಪಾಶ್ಚಾತ್ಯ ಸಮಾಜವು ಮೂಲತಃ ಪಿತೃ | 

ಮತ್ತು ಸಾಂಸ್ಕೃತಿಕ ರಚನೆಗಳಾಗಿವೆ . “ ಯಾರೂ 
ಪ್ರಧಾನವಾದದ್ದು. ಪುರುಷನೇ ಈ ಸಮಾಜದ 

ಹೆಂಗಸರಾಗಿ ಹುಟ್ಟುವುದಿಲ್ಲ. ಆದರೆ ಹೆಂಗಸು 
ಕೇಂದ್ರ ಮತ್ತು ನಿಯಂತ್ರಕ ಆಗಿದ್ದಾನೆ . 

ಆಗುವಂತೆ ಮಾಡಲ್ಪಡುತ್ತಾಳೆ ... ಇಡೀ 

ನಾಗರಿಕತೆ ... ಹೆಂಗಸು ಎಂದು ನಿರ್ವಚಿಸಲಾ 
ಸಮಾಜದ ವ್ಯವಸ್ಥೆ ಮತ್ತು ನಿರ್ವಹಣೆಯಲ್ಲಿ 
ಪುರುಷನಿಗೇ ಪ್ರಾಮುಖ್ಯವಿದೆ. ಸಂಸ್ಕೃತಿಯ 

ಗುವ ಈ ಜೀವಿಯನ್ನು ಸೃಷ್ಟಿಸುತ್ತದೆ ” ಎಂದು 
ಎಲ್ಲ ಚಟುವಟಿಕೆಗಳಲ್ಲಿ, ಅಂದರೆ ಕೌಟುಂಬಿಕ, 

ಸಿಮನ್ ದ ಬೊವಾ ಹೇಳುತ್ತಾಳೆ . ಕ್ರಿಯಾ 

ಶೀಲತೆ , ಆಧಿಪತ್ಯ , ಸಾಹಸ , ವೈಚಾರಿಕತೆ 
ಧಾರ್ಮಿಕ , ರಾಜಕೀಯ , ಆರ್ಥಿಕ , 

ಮತ್ತು ಸೃಜನಶೀಲತೆಗಳು ಪುರುಷ ಲಕ್ಷಣ 
ಸಾಮಾಜಿಕ , ನ್ಯಾಯಿಕ ಮತ್ತು ಕಲಾತ್ಮಕ 

ವೆಂದೂ ಇದಕ್ಕೆ ವಿರುದ್ದವಾಗಿ ನಿಷ್ಕ್ರಿಯೆ , 
ವಿಷಯಗಳಲ್ಲಿ ಗಂಡಿಗೆ ಅಧೀನವಾಗಿಯೇ 

ಅಧೀನತೆ , ಹಿಂಜರಿಕೆ , ನಾಚಿಕೆ, ಭಾವುಕತೆ , 
ಹೆಣ್ಣು ಬದುಕಬೇಕಾಗಿದೆ . ಹೀಬ್ರೂ ಬೈಬಲ್ 

ಸಾಂಪ್ರದಾಯಕತೆಗಳು ಸ್ತ್ರೀ ಲಕ್ಷಣವೆಂದೂ 
ನಿಂದ ಆರಂಭಗೊಂಡು , ಗ್ರೀಕ್ ತತ್ವಶಾಸ್ತ್ರವನ್ನು 

ವ್ಯಾಪಕವಾಗಿರುವ ತಿಳಿವಳಿಕೆಗಳು ತಪ್ಪು. 
ಒಳಗೊಂಡಂತೆ ಆಧುನಿಕ ತತ್ವಚಿಂತನೆಯಲ್ಲಿ 
ಹೆಣ್ಣನ್ನು ನಿಷೇಧಾತ್ಮಕವಾಗಿಯೇ ನಿರ್ವಚಿಸ ೩ ) ಈ ಪಿತೃಪ್ರಧಾನ ಅಥವ ಪುರುಷ ಪ್ರಮುಖ 
ಲಾಗಿದೆ. ಗಂಡು ಮಾತ್ರ ಮನುಷ್ಯ ಕುಲದ ಐಡಿಯಾಲಜಿ ಸಾಹಿತ್ಯ ರಚನೆಯ ಮೇಲೂ 


ವಿಮರ್ಶೆಯ ಪರಿಭಾಷೆ | ೪೦೭ 


ಪ್ರಭಾವ ಬೀರಿದೆ. ಸಾಹಿತ್ಯದ ಮಹಾಕೃತಿ ಆದ್ದರಿಂದಲೇ ಸಾಹಿತ್ಯ ಕೃತಿಗಳ ಮೌಲ್ಯಮಾಪನ 
ಗಳೆಂದು ಹೆಸರಾದವೆಲ್ಲ , ಇತ್ತೀಚಿನವರೆಗೆ , ಕೂಡ ಲಿಂಗಾಧಾರಿತ ಪುರುಷ ಪೂರ್ವಾಗ್ರಹ 
ಪುರುಷರು ಪುರುಷರಿಗಾಗಿ ಸೃಷ್ಟಿಸಿದ ಕೃತಿಗಳೇ ಗಳಿಂದ ಕೂಡಿದೆ. ಸೀದೃಷ್ಟಿಕೋನ, ಕಾಳಜಿ 
ಆಗಿವೆ. ಆದ್ದರಿಂದಲೇ ಈ ಕೃತಿಗಳೆಲ್ಲ ನಾಯಕ ಮತ್ತು ಮೌಲ್ಯಗಳಿಗೆ ನ್ಯಾಯವೊದಗಿಸುವಂತೆ 
ಪ್ರಧಾನವಾಗಿಯೇ ಇರುವುದು ಆಶ್ಚರ್ಯ ಸಾಹಿತ್ಯವನ್ನು ಕುರಿತ ಚಿಂತನೆಗಳನ್ನು ಪುನಾರಚಿ 
ವೇನೂ ಅಲ್ಲ . ಈಡಿಪಸ್ , ಯೂಲಿಸಿಸ್ , ಸುವುದು ಇಂಗ್ಲಿಶ್ ಭಾಷೆಯಲ್ಲಿ ಪ್ರಕಟವಾಗಿ 
ಹ್ಯಾಮೈಟ್ , ಟಾಮ್ ಜೋನ್ಸ್, ಕ್ಯಾಪ್ಟನ್ ರುವ ಸ್ತ್ರೀನಿಷ್ಠ ವಿಮರ್ಶೆಗಳ ಮುಖ್ಯ ಆಸಕ್ತಿ 
ಅಹಾಬ್ , ಹಕಲ್ಬರಿ ಫಿನ್ ಇವರೆಲ್ಲ ಪುರುಷ ಯಾಗಿದೆ. ಹಳೆಯ ಸಾಹಿತ್ಯ ಕೃತಿಗಳನ್ನು ಹೆಣ್ಣು 
ಲಕ್ಷಣಗಳನ್ನು ಹೊಂದಿರುವ, ಪುರುಷ ಭಾವನೆ ಓದುವ ರೀತಿಗಳನ್ನು ಬದಲಿಸುವುದು ಈ 
ಗಳಿರುವ, ಪುರುಷ ಆಸಕ್ತಿಗಳನ್ನು ಪುರುಷ ಬಗೆಯ ವಿಮರ್ಶೆಯ ಉದ್ದೇಶವಾಗಿದೆ . 
ವಲಯದಲ್ಲಿ ಕಾರ್ಯಗತ ಮಾಡುವ ನಾಯಕ ಜೂಡಿತ್ ಫೆನ್ಸೆರ್ಲಿ ಬರೆದ ದಿ ರೆಸಿಸ್ಟಿಂಗ್ 
ರಾಗಿದ್ದಾರೆ . ಈ ನಾಯಕರೊಡನೆ ಕಾಣಿಸಿ ರೀಡರ್ ( ೧೯೭೮) ಪುಸ್ತಕದ ಶೀರ್ಷಿಕೆ ಇಂಥ 
ಕೊಳ್ಳುವ ನಾಯಕಿಯರು ವಹಿಸುವ ಪಾತ್ರವೇ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತದೆ . ಓದುಗಳು 
ನಾದರೂ ಇದ್ದರೆ ಅದು ಕೇವಲ ಆನುಷಂಗಿಕ ಲೇಖಕನ ಉದ್ದೇಶ ಮತ್ತು ಕೃತಿಯ ವಿನ್ಯಾಸ 
ವಾದದ್ದು , ಸಹಾಯಕರ ರೀತಿಯದು ಅಥವ ಗಳನ್ನು ವಿರೋಧಿಸಿ ಪರಿಷ್ಕತ ಮರು ಓದುವಿಕೆ 
ಪೂರಕವಾದದ್ದು , ಪುರುಷ ಆಸಕ್ತಿಗಳಿಗಿಂತ ಯಲ್ಲಿ ತೊಡಗಬೇಕೆಂದು ಆಕೆ ಹೇಳುತ್ತಾಳೆ. 
ಮೌಲಿಕವಾಗಿ ಕಡಮೆಯಾದದ್ದು , ಪುರುಷರ ಸಾಹಿತ್ಯಕೃತಿಯಲ್ಲಿ ಗುಪ್ತವಾಗಿ ಅಡಗಿರುವ 
ಆಸೆ ಅಥವ ಕಾಮನೆಗಳಿಗೆ ಒದಗುವಂಥದ್ದು ಲಿಂಗಾಧಾರಿತ ಪೂರ್ವಾಗ್ರಹಗಳನ್ನು ಬಯಲು 
ಮಾತ್ರವಾಗಿರುತ್ತದೆ . ಇಂಥ ಕೃತಿಗಳಲ್ಲಿ ಸ್ವತಂತ್ರ ಮಾಡುವುದು ಇಂಥ ಓದುವಿಕೆಯ ಉದ್ದೇಶ 
ಸ್ತ್ರೀ ಪಾತ್ರದ ಮಾದರಿಗಳು ಕಾಣುವುದಿಲ್ಲ. ವಾಗಿರುತ್ತದೆ. ಪುರುಷರು ಬರೆದಿರುವ 
ಕೃತಿಗಳು ಗುಪ್ತವಾಗಿ ಪುರುಷ ಓದುಗರನ್ನು ಕಾದಂಬರಿ ಮತ್ತು ಕವನಗಳಲ್ಲಿ ಮತ್ತೆಮತ್ತೆ 
ಉದ್ದೇಶಿಸಿರುತ್ತವೆ. ಸ್ತ್ರೀ ಓದುಗರನ್ನು ಅನ್ಯ , ಕಾಣಿಸುವ ಸೀಬಿಂಬಗಳನ್ನು ಗುರುತಿಸುವುದೂ 
ಅಥವ ಪರಕೀಯವೆಂಬ ಧೋರಣೆ ತಳೆದಿರು ಮುಖ್ಯವಾಗುತ್ತದೆ. ಪುರುಷ ಲೇಖಕರ ಕಥೆ 
ಇವೆ . ಇಲ್ಲವೆ ಮಹಿಳಾ ಓದುಗರು ನಾಯಕ ಕಾದಂಬರಿಗಳಲ್ಲಿ ಕಾಣಸಿಗುವ ಸ್ತ್ರೀ ಪಾತ್ರಗಳನ್ನು 
ಪಾತ್ರದ ಕರ್ತೃತ್ವದೊಂದಿಗೆ ಒಂದಾಗಿ ಪುರುಷ ಸಾಮಾನ್ಯವಾಗಿ ಎರಡು ಧ್ರುವಗಳಲ್ಲಿ ಚಿತ್ರಿಸ 
ಮೌಲ್ಯ, ಪುರುಷ ಗ್ರಹಿಕೆ , ಪುರುಷ ಸಂವೇದನೆ ಲಾಗಿರುತ್ತದೆ . ಒಂದೊ ಆಕೆ ಗಂಡಿನ ಆಸೆ 
ಮತ್ತು ಪುರುಷ ಕ್ರಿಯಾಶೀಲತೆಗಳೊಡನೆ ಆಕಾಂಕ್ಷೆಗಳ ಆದರ್ಶವೆಂಬಂತೆ ಇರುತ್ತಾಳೆ. 
ತಾದಾತ್ಮ ಹೊಂದಬೇಕೆಂದು ಬಯಸುತ್ತವೆ . ಮೆಡೋನ್ನಾ, ಕಲಾದೇವಿಯರು , ಡಾಂಟೆ 
ಸೌಂದರ್ಯ ಮೀಮಾಂಸೆ ಮತ್ತು ಕಾವ್ಯ ಚಿತ್ರಿಸಿದ ಬೀಟ್ರಿಸ್ , ಪರಿಶುದ್ದ ಮುಗ್ಗ ದೇವತೆ 
ಮೀಮಾಂಸೆಯ ಕಲ್ಪನೆಗಳೂ ಅಷ್ಟೆ , ಸಾಹಿತ್ಯ ಇತ್ಯಾದಿ. 
ಕೃತಿಯ ಮೌಲ್ಯಮಾಪನಕ್ಕೆ ಬಳಸುವ ತತ್ವಗಳು ಅಥವಾ ಗಂಡಿನ ಲೈಂಗಿಕ ಭಯ ಕಳವಳಗಳನು 
ಮತ್ತು ಪರಿಕಲ್ಪನೆಗಳು ವಿಶ್ವಾತ್ಮಕವಾದವು. 

ಹೆಚ್ಚಿಸುವ, ಆತಂಕಕ್ಕೆ ಕಾರಣಳಾಗುವ ರಕ್ಕಸಿ 
ವಸ್ತುನಿಷ್ಠವಾದವು ಎಂದು ಹೇಳಲಾಗಿದ್ದರೂ 

ಯಂತೆ ಕಾಣುತ್ತಾಳೆ . ಈವ್ ಮತ್ತು 
ಅವು ಸುಪ್ತವಾಗಿ ಪುರುಷ ಪೂರ್ವಾಗ್ರಹ , ಪಾಂಡೊರಾಕೆಡುಕಿನ ಮೂಲವೆಂಬ ಭಾವನೆ 
ಹಿತಾಸಕ್ತಿ ಮತ್ತು ವೈಚಾರಿಕತೆಗಳನ್ನು ಆಧರಿಸಿವೆ . ಇದ್ದರೆ , ಡಿಲೈಲಾ ಮತ್ತು ಸಿರ್ಸೆ ಲೈಂಗಿಕ 


೪ ೦೮ | ವಿಮರ್ಶೆಯ ಪರಿಭಾಷೆ 


ಆಸೆಗಳನ್ನು ಕೆರಳಿಸಿ ವಿನಾಶಕ್ಕೆ ಕಾರಣವಾಗುವ ಲೆಸ್ಬಿಂಗ್ ( ೧೯೭೭) ಮತ್ತುಸಾಂಡ್ರಾ ಗಿಲ್ಬರ್ಟ್ 
ಶಕ್ತಿಗಳಂತೆ ಚಿತ್ರಿತರಾಗಿದ್ದಾರೆ. ಮಗನ ಲೈಂಗಿಕ ಮತ್ತು ಸುಸಾನ್‌ಗುಬರ್‌ ಬರೆದ ದಿ ಮ್ಯಾಡ್ 
ಆಸೆಗಳನ್ನು ಹತ್ತಿಕ್ಕುವ ತಾಯಿ , ಗಂಡನ್ನು ವುಮನ್ ಇನ್ ದಿ ಆಟಿಕ್ ( ೧೯೭೯ ) ಈ 
ಆಕರ್ಷಿಸುವ ಮಾಟಗಾತಿಯಂಥ ಹೆಣ್ಣುಗಳೂ ಬಗೆಯ ಕೆಲವು ಮುಖ್ಯ ಕೃತಿಗಳು. 
ಸಾಮಾನ್ಯವಾಗಿ ಕಾಣುತ್ತಾರೆ . ಹೆಣ್ಣನ್ನು ಹೀಗೆ 

ಜೈನೊಕ್ರಿಟಿಸಿಸಂನ ಲೇಖಕರು ಮಹಿಳಾ 
ನಿರ್ದಿಷ್ಟ ಸಿದ್ಧಮಾದರಿಗಳಲ್ಲಿ ಚಿತ್ರಿಸುವ 

ಸಾಹಿತ್ಯದ ವಿಶಿಷ್ಟ ಸೀ ವಿಷಯಗಳು ಮುಖ್ಯ 
ಲೇಖಕರನ್ನು ಸ್ವೀನಿ ಷ್ಠ ವಿಮರ್ಶಕರು 

ವೆಂದು ಭಾವಿಸುತ್ತಾರೆ . ಬಸುರು , ಬಾಣಂತನ , 
ಟೀಕಿಸುತ್ತಾರಾದರೂ ಕೆಲವರಾದರೂ ಪುರುಷ 

ಹೆರಿಗೆ , ಮಗುವಿನ ಲಾಲನೆ ಪಾಲನೆ , 
ಸಾಹಿತಿಗಳು ತಮ್ಮ ಕಾಲದ ಪುರುಷ ಪೂರ್ವಾ 

ಕುಟುಂಬದ ಒಳ ಜಗತ್ತು , ತಾಯಿ - ಮಗಳ 
ಗ್ರಹಗಳನ್ನು ಮೀರಿ ಹೆಣ್ಣಿನ ಸ್ವಭಾವವನ್ನು ಸಂಬಂಧ, ಹೆಣ್ಣು- ಹೆಣ್ಣಿನ ಸಂಬಂಧ ಇಂಥ, 
ಅರಿತು ಅವಳು ಏಕೆ ಸಾಮಾಜಿಕವಾಗಿ ಆ ಹೆಣಿನ ಅಂತರಂಗಕ್ಕೆ ಸಂಬಂಧಿಸಿದ ಆತ್ಮೀಯ 
ಅಧೀನ ಪಾತ್ರವಹಿಸಬೇಕಾಯಿತೆಂಬುದನ್ನು 

ವಿವರಗಳು ಸಾಹಿತ್ಯದಲ್ಲಿ ಅಭಿವ್ಯಕ್ತವಾಗಿರುವ 
ಮನಗಾಣಿಸುವಂತೆ ಕೃತಿ ರಚನೆ ಮಾಡಿದ್ದಾರೆ ಬಗೆಯನ್ನು ತಿಳಿಯುವುದು ಮುಖ್ಯವೆಂದು 
ಎಂಬುದನ್ನೂ ಗುರುತಿಸಿದ್ದಾರೆ. ಚಾಸರ್ , ಬಾವಿಸುತಾರೆ. 
ಷೇಕ್ಸ್ಪಿಯರ್ , ಸ್ಯಾಮುಯೆಲ್ ರಿಚರ್ಡ್ 
ಸನ್ , ಇಬ್ಬನ್ , ಬರ್ನಾರ್ಡ್ ಷಾ ಇಂಥ 

ಸಾಹಿತ್ಯ ಚರಿತ್ರೆಯಲ್ಲಿ ಸ್ತ್ರೀಪರಂಪರೆಯನ್ನು 

ಗುರುತಿಸುವುದು ಈ ವಿಮರ್ಶೆಯ ಇನ್ನೊಂದು 
ಲೇಖಕರು ಎಂದು ಸೀನಿಷ್ಠ ವಿಮರ್ಶಕರು 
ಗುರುತಿಸುತ್ತಾರೆ. 

ಮುಖ್ಯ ಆಸಕ್ತಿ. ಹಿಂದಿನ ಕಾಲದ ಲೇಖಕಿಯರು 

ಹೇಗೆ ತಮ್ಮ ಎಚ್ಚರದಿಂದ ಮುಂದಿನ ಲೇಖಕಿ 
ಜೈನೋಕ್ರಿಟಿಸಿಸಂ ಅಥವ ಹೆಣ್ಣು ಸೃಷ್ಟಿಸಿದ ಯರು ಮತ್ತು ಓದುಗರಿಗೆ ಸಾಹಿತ್ಯದ 
ಸಾಹಿತ್ಯವನ್ನು ಪರಿಶೀಲಿಸುವುದಕ್ಕೆ ಅಗತ್ಯವಾದ ಪರ್ಯಾಯ ಮಾದರಿಗಳನ್ನು ಒದಗಿಸಿ 
ಸ್ತ್ರೀ ಚೌಕಟ್ಟು ಒಂದನ್ನು ರೂಪಿಸುವುದೂ ಸ್ತ್ರೀ ಕೊಟ್ಟರೆಂಬುದನ್ನು ಗುರುತಿಸುವುದು ಮತ್ತು ಆ 
ನಿಷ್ಠ ವಿಮರ್ಶೆಯ ಪ್ರಮುಖ ಆಸಕ್ತಿಯಾಗಿದೆ . ಮೂಲಕ ಮಹಿಳಾ ಸಾಹಿತಿಗಳದ್ದೇ ಪರಂಪರೆ 
ಜೈನೋಕ್ರಿಟಿಸಿಸಂ ಎಂಬ ಪರಿಕಲ್ಪನೆಯನ್ನು ಯನ್ನು ಕಂಡುಕೊಳ್ಳುವುದು ಜೈನೋಕ್ರಿಟಿ 
ರೂಪಿಸಿದವಳು ಎಲೈನ್‌ಶೋವಾಲ್ಟರ್‌. ಪತ್ರಿಕೆ ಸಿಸಂಸನ ಮುಖ್ಯ ಭಾಗವಾಗಿದೆ . 
ಗಳು ಮತ್ತು ಪತ್ರಗಳನ್ನೂ ಒಳಗೊಂಡಂತೆ ಎಲ್ಲ 

ಮೂರನೆಯದಾಗಿ ಅನುಭವ ಗ್ರಹಿಕೆಯಲ್ಲಿ 
ಪ್ರಕಾರದ ಮಹಿಳಾ ಸಾಹಿತ್ಯದ ಕೃತಿರಚನೆ , 

ಹೆಣ್ಣಿಗೇ ವಿಶಿಷ್ಟವಾದ ವಿಧಾನವೊಂದಿದೆ. 
ಉದ್ದೇಶ, ವಿಶ್ಲೇಷಣೆ, ವ್ಯಾಖ್ಯಾನಕ್ಕೆ ತಕ್ಕ 

ಬಾಹ್ಯ ಜಗತ್ತಿನ ಅನುಭವ, ಗ್ರಹಿಕೆ, ಮೌಲ್ಯ 
ವಿಮರ್ಶಾ ಪರಿಕರಗಳನ್ನು ನಿರ್ಮಿಸುವುದು ಈ 

ಮಾಪನಗಳಲ್ಲಿ ಹೆಣ್ಣಿಗೇ ವಿಶಿಷ್ಟವಾದ ಕರ್ತೃತ್ವ 
ವಿಮರ್ಶೆಯ ಮುಖ್ಯ ಗುರಿಯಾಗಿದೆ. 

ವಿದೆ ಎಂಬ ನಂಬಿಕೆ ಇದೆ. ಇದಕ್ಕೆ ಪೂರಕವಾಗಿ 
ಪ್ಯಾಟ್ರಿಸಿಯಾ ಮೆಯರ್‌ಸ್ಟಾಕ್ಸ್ ಬರೆದ ದಿ 

ಮಾತು ಮತ್ತು ಬರವಣಿಗೆಗಳಲ್ಲಿ ಸ್ತ್ರೀಶೈಲಿ 
ಫಿಮೇಲ್ ಇಮ್ಯಾಜಿನೇಶನ್ ( ೧೯೭೫) , 
ಎಲೆನ್ ಮೋರ್ಸ್ಬರೆದ ಲಿಟೆರರಿ ವಿಮೆನ್‌ ಯೊಂದನ್ನು ಗುರುತಿಸುವ ಪ್ರಯತ್ನಗಳು 
( ೧೯೭೬) , ಎಲೈನ್ ಶೋವಾಲ್ಟರ್ ಬರೆದ ನಡೆದಿವೆ. ವಾಕ್ಯ ರಚನೆಯ ಸ್ವರೂಪ, 
ಎ ಲಿಟರೇಚರ್ ಆಫ್ ದೇರ್‌ಓನ್ : ಬ್ರಿಟಿಷ್ ಸಂಕಥನದ ವಿವಿಧ ಅಂಶಗಳ ನಡವೆ ಸಂಬಂಧ 
ವಿಮೆನ್ ನಾವೆಲಿಸ್ಟ್ ಫ್ರಮ್ ಬ್ರಾನೈ ತೊ ಕಲ್ಪನೆ , ಮತ್ತು ನಿರ್ದಿಷ್ಟ ಉಪಮೆ , ಪ್ರತಿಮೆಗಳ 


ವಿಮರ್ಶೆಯ ಪರಿಭಾಷೆ | ೪೦೯ 


ಬಳಕೆಗಳಲ್ಲಿ ಸ್ತ್ರೀಭಾಷಾ ಶೈಲಿಯನ್ನು ಗುರುತಿ ಬರವಣಿಗೆಗೂ ಮಹಿಳೆಗೂ ಇರುವ ಸಂಬಂಧ 
ಸುವ ಪ್ರಯತ್ನಗಳು ನಡೆದಿವೆ. ಸಾಂಪ್ರದಾಯಿಕ ಗಳ ತಾತ್ವಿಕತೆಯ ಅಧ್ಯಯನಕ್ಕೆ ಹೆಚ್ಚಿನ ಗಮನ 
ಸಾಹಿತ್ಯ ಚರಿತ್ರೆಗಳು ಕೇವಲ ಭಾವುಕವೆಂದು ನೀಡಿದೆ. ಸಂರಚನೋತ್ತರವಾದಗಳ ಹಿನ್ನೆಲೆ - 
ಸಾರಾಸಗಟಾಗಿ ತಿರಸ್ಕರಿಸುವ ಮಹಿಳಾ ಯಲ್ಲಿ, ಮುಖ್ಯವಾಗಿ ಲಾಕಾನ್‌ನಿಂದ ಪರಿಷ್ಕೃತ 
ಕಾದಂಬರಿಗಳನ್ನು ಸ್ತ್ರೀ ಸಂವೇದನೆ ಮತ್ತು ವಾದ ಫ್ರಾನ್ಸ್‌ನ ಮನೋವಿಶ್ಲೇಷಣೆಯ 
ಸ್ತ್ರೀಭಾಷೆಗಳ ದೃಷ್ಟಿಯಿಂದ ಪರಿಶೀಲಿಸಲಾಗಿದೆ . ಸಿದ್ದಾಂತಗಳನ್ನು ಆಧರಿಸಿ ಚರ್ಚೆ ನಡೆದಿದೆ. 
ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನದ ಉದಾಹರಣೆಗೆ ಹೇಳುವುದಾದರೆ ದೈನಂದಿನ 
ಆದಿಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಚಿತ ಇಂಗ್ಲಿಶ್ ಭಾಷಾ ಬಳಕೆಯಲ್ಲಿ ಪುರುಷ 
ವಾಗಿ ಜನಪ್ರಿಯವಾದ ಮಹಿಳಾ ಕಾದಂಬರಿ ಪೂರ್ವಾಗ್ರಹಗಳು ವ್ಯಕ್ತವಾಗುವ ಬಗೆಗಳನ್ನು 
ಗಳನ್ನು ವಿಮರ್ಶಾತ್ಮಕ ಅಧ್ಯಯನಕ್ಕೆ ಒಳಪಡಿಸ ಕುರಿತು ಚರ್ಚೆ ನಡೆದಿದೆ. ಚೇರ್‌ಮಾನ್ 
ಲಾಗಿದೆ. 

( ಅಧ್ಯಕ್ಷ), ಸ್ಟೋಕ್ಸ್ಮ್ಯಾನ್ ( ಅಧಿಕೃತವಕ್ತಾರ) , 

ಮುಂತಾದ ಪದಗಳನ್ನು ಬಳಸುವಾಗ ಪುಲ್ಲಿಂಗ 
ಸಾಹಿತ್ಯ ವಿಮರ್ಶೆ , ಸಾಹಿತ್ಯ ಚರಿತ್ರೆ , ಸಾಹಿತ್ಯಕ 

ಸೂಚಕ ಪದಗಳೇ ಬಳಕೆಯಾಗುತ್ತವೆ; ಲೇಖಕ , 
ವಿದ್ವತ್ತು ಮತ್ತು ಸಾಹಿತ್ಯ ಶಿಕ್ಷಣದಲ್ಲಿ ಮಹತ್ವದ 

ಓದುಗ, ಕವಿ , ವಿಮರ್ಶಕ ಮುಂತಾದ ವಿಷಯ 
ವೆಂದು ಅಂಗೀಕೃತವಾಗಿರುವ ಕೃತಿಶ್ರೇಣಿಯನ್ನು 

ಗಳ ಬಗ್ಗೆ ಮಾತನಾಡುವಾಗ ಬಳಸುವ ಪದ 
ವಿಸ್ಕತಗೊಳಿಸುವುದು , ಪುನರ್ ವ್ಯವಸ್ಥೆಗೆ ಒಳ 

ಗಳೆಲ್ಲ ಪುಲ್ಲಿಂಗ ಸೂಚಕಗಳೇ ಬಳಕೆಯಾ 
ಪಡಿಸುವುದು , ಅಥವ ಕೆಲ ಸಂದರ್ಭಗಳಲ್ಲಿ 

ಗುತ್ತಿದ್ದು ಅವನ್ನೇ ಸಾಮಾನ್ಯವಾಚಕಗಳಾಗಿ 
ಪಲ್ಲಟಗೊಳಿಸುವುದು ತಮ್ಮ ಪ್ರಧಾನ ಗುರಿ 

ಪರಿಗಣಿಸುವ ಪರಿಪಾಠವಿದೆ; ದೇವರು ಸದಾ 
ಎಂದು ಅನೇಕ ಸೀನಿಷ್ಠ ವಿಮರ್ಶಕರು 

ಪುಲ್ಲಿಂಗವೇ ಆಗಿರುತ್ತದೆ ಇತ್ಯಾದಿ ಸಂಗತಿಗಳತ್ತ 
ಘೋಷಿಸುತ್ತಾರೆ. ಸ್ತ್ರೀನಿಷ್ಠ ವಿಮರ್ಶೆಯಿಂದಾಗಿ 

ಗಮನ ಸೆಳೆಯಲಾಗಿದೆ. ಈ ಬಗೆಯ ವಿವರ 
ಸಾಹಿತ್ಯಕ ವಿದ್ವತ್ತಿನ ವಲಯದಲ್ಲಿ ಅವಜ್ಞೆಗೆ 

ಗಳಿಗೆ ಸ್ಯಾಲಿಮ್ಯಾಕ್ ಕೋನೆಲ್ ಮತ್ತು ಇತರರು 
ಗುರಿಯಾಗಿದ್ದ ಕ್ರಿಸ್ಟಿನಾ ರೊಸೆಟ್ಟಿ , ಆನ್ನೆ ಫ್ರೆಂಚ್ 

ಸಂಪಾದಿಸಿರುವ ವಿಮೆನ್ ಅಂಡ್ ಲ್ಯಾಂಗ್ವಿಜ್ 
ರಂತ ಲೇಖಕಿಯರ ಕೃತಿಗಳು ಮುನ್ನೆಲೆಗೆ 

ಇನ್ ಲಿಟರೇಚರ್ ಅಂಡ್ ಸೊಸೈಟಿ 
ಬರುವಂತಾಗಿದೆ. ಗಂಭೀರ ಚರ್ಚೆಗೆ ಹೊರತಾ 

( ೧೯೮೦ ) ಪುಸ್ತಕವನ್ನು ನೋಡಬಹುದು. ಎಲ್ಲ 
ಗಿದ್ದ ಲೇಖಕಿಯರನ್ನು ಕುರಿತು ಓದುಗರ , 

ಪಾಶ್ಚಾತ್ಯ ಭಾಷೆಗಳು , ತಮ್ಮ ಎಲ್ಲ ಅಂಶಗಳಲ್ಲಿ 
ವಿಮರ್ಶಕರ ಗಮನ ಹರಿದಿದೆ. ಅಮೆರಿಕಾ 

ಪುರುಷ ನಿರ್ಮಿತ ಮತ್ತು ಪುರುಷಾಧೀನ 
ಸಂಜಾತ ಆಫ್ರಿಕನ್ ಲೇಖಕಿಯರ ಬಗೆಗೆ , 

ವಾದವು ಎಂಬ , ಕೆಲವೊಮ್ಮೆ ಅತಿರೇಕವೆನ್ನಿ 
ಸಲಿಂಗಕಾಮೀ ಮಹಿಳೆಯರ ಕೃತಿಗಳ ಬಗೆಗೆ , 
ಮಹಿಳಾ ಸಲಿಂಗಕಾಮದ ಸಂಬಂಧಗಳನ್ನು 

ಸುವ, ನಿಲುವನ್ನು ಫ್ರೆಂಚ್ ಸ್ತ್ರೀವಾದೀ ಚಿಂತ 

ಕರು ಮಂಡಿಸುತ್ತಾರೆ. ಅಷ್ಟೇ ಅಲ್ಲದೆ , ಪಾಶ್ಚಾತ್ಯ 
ಪರಿಶೀಲಿಸುವ ಕೃತಿಗಳ ಬಗೆಗೆ ವ್ಯಾಪಕ ಚರ್ಚೆ 

ಸಂಕಥನಗಳಲ್ಲಿ ಬಳಕೆಯಾಗುವ ಸೂಚಕಗಳು 
ನಡೆಯುವಂತಾಗಿದೆ . 

ಮತ್ತು ಅವುಗಳಿಗೆ ತಳಹದಿಯಾಗಿರುವ 
ಇಂಗ್ಲೆಂಡ್ ಮತ್ತು ಅಮೆರಿಕೆಯ ಸೀನಿಷ್ಟ ಲೋಗೊಸ್ ಅಥವ ವಾಕ್ ಲಿಂಗನಿಷ್ಠ 
ವಿಮರ್ಶೆ ಬಹಳ ಮಟ್ಟಿಗೆ ಮಹಿಳೆಯರಿಂದ ವಾದದ್ದೇ ಆಗಿದೆ ಎನ್ನುತ್ತಾರೆ . ಖಚಿತವಾದ 
ರಚಿತವಾದ ಮತ್ತು ಮಹಿಳೆಯರ ಬಗ್ಗೆ ಇರುವ ವರ್ಗಿಕರಣ , ಸ್ಪಷ್ಟವಾದ ವೈರುಧ್ಯಗಳನ್ನು 
ಕೃತಿಗಳ ವಿಶ್ಲೇಷಣೆ ಮತ್ತು ಆಶಯಗಳಿಗೆ ಗಮನ ಗುರುತಿಸುವ ಬಯಕೆ, ಯಾವುದು ಅಂಗೀ 
ನೀಡಿದೆ. ಫ್ರೆಂಚ್ ಫೀನಿಷ್ಠ ವಿಮರ್ಶೆಯು ಕಾರಕ್ಕೆ ಅರ್ಹವಾದ ಪ್ರಮಾಣ ಎಂಬುದರ 


೪೧೦ | ವಿಮರ್ಶೆಯ ಪರಿಭಾಷೆ 


ನಿರ್ಧಾರ ಮತ್ತು ವಸ್ತುನಿಷ್ಠ ಜ್ಞಾನದ ವ್ಯಾಖ್ಯೆ ಇದಕ್ಕೆ ಪ್ರತಿಯಾಗಿ ತರ್ಕ ಮತ್ತು ವ್ಯಾಕರಣ 
ಇವುಗಳಲ್ಲೆಲ್ಲ ಪುರುಷ ಪ್ರಾಧಾನ್ಯವಿದೆ ಎನ್ನು ಗಳನ್ನು ಮೀರುವ ಕೆಲವು ಬಗೆಯ ಕಾವ್ಯಗಳಲ್ಲಿ 
` ತ್ತಾರೆ . ತನ್ನ ಸುತ್ತಲಿನ ಪುರುಷ ಭಾಷೆಯಲ್ಲಿ ಅಧಿಕಾರದ ಕೇಂದ್ರವಾಗಿರುವ 'ಕರ್ತ ' ವನ್ನು 
ಜೀರ್ಣವಾಗಿ ಹೋಗದಂತಿರುವ, ಇದು ಮೀರುವ ಅಂಶಗಳು ವ್ಯಕ್ತವಾಗುತ್ತವೆ ಎಂದು 
ಮಹಿಳೆಯದ್ದೇ ಎಂದು ಗುರುತಿಸಲು ಸಾಧ್ಯ 
ವಾಗುವಂತಿರುವ ಭಾಷೆಯ ಸ್ವರೂಪವನ್ನು 

ಈಚಿನ ಕೆಲವು ವರ್ಷಗಳಲ್ಲಿ ಸಂರಚನೋತ್ತರ 
ಕಂಡುಕೊಳ್ಳುವುದು ಈ ಫ್ರೆಂಚ್ ಚಿಂತಕರ 

ವಾದ ನಿಲುವುಗಳನ್ನು ಮತ್ತು ತಂತ್ರಗಳನ್ನು 
ಮುಖ್ಯ ಆಸಕ್ತಿಯಾಗಿದೆ. ಮಹಿಳೆಯ ಭಾಷೆ 

ಬಳಸಿಕೊಂಡು ಸ್ತ್ರೀವಾದದ ಮೂಲಭೂತ 
ಯನ್ನು ಜೀರ್ಣಿಸಿಕೊಂಡು, ಅವಳನ್ನು ಅಂಚಿಗೆ 

ಪರಿಕಲ್ಪನೆಗಳನ್ನೆ ಕೆಲವು ಸ್ತ್ರೀವಾದಿಗಳು ಪ್ರಶ್ನಿ 
ತಳ್ಳುವ , ಅಥವ ಅವಳನ್ನು ಭಾಷಿಕವಾಗಿ 

ಸುತ್ತಿರುವುದು ಕೂಡ ಕಂಡುಬರುತ್ತಿದೆ. 
ಅಸ್ತಿತ್ವದಲ್ಲಿಯೇ ಇಲ್ಲದವಳನ್ನಾಗಿಸುವ ಪುರುಷ 

ಪಿತೃಪ್ರಧಾನವಾದದ್ದೆಂದು ಭಾವಿಸಲಾಗಿರುವ 
ಭಾಷೆಯಿಂದ ಬಿಡುಗಡೆ ಪಡೆಯುವುದು ಹೇಗೆ 

ಚರಿತ್ರೆಯಲ್ಲೂ ಭಿನ್ನದನಿಗಳು ಹೇಳುತ್ತವೆ; 
ಎಂಬ ಪ್ರಶ್ನೆ ಅವರನ್ನು ಕಾಡಿದೆ . 

ಮಹಿಳಾ ಭಾಷೆಯ ಕಲ್ಪನೆಯಲ್ಲಿರುವ ಅಸ್ಥಿರ 
ಹೆಲೆನ್ ಸಿಯೊಸ್ , ಲೂಸ್ ಇರಿಗಾರಿ ಮತ್ತು ಅಂಶಗಳು; ಜಗತ್ತಿನ ಭಿನ್ನ ಸಂಸ್ಕೃತಿಗಳಲ್ಲಿ ಕುಲ , 
ಜೂಲಿಯಾ ಕ್ರಿಸ್ಪೆವಾ ಮಹಿಳಾ ಭಾಷೆಯ ವರ್ಗ , ವರ್ಣ , ಜಾತಿ , ರಾಷ್ಟ್ರೀಯತೆಗಳನ್ನು 
ಸ್ವರೂಪದ ಬಗೆಗೆ ವಿಶೇಷ ಚಿಂತನೆಯನ್ನು ಆಧರಿಸಿ ರೂಪುಗೊಂಡಿರುವ ಮಹಿಳಾ 
ನಡೆಸಿದ್ದಾರೆ . ಉದಾಹರಣೆಗೆ ಜೂಲಿಯಾ ವ್ಯಕ್ತಿತ್ವಗಳ ವೈವಿಧ್ಯಮಯ ಅಂಶಗಳು ಇವೆಲ್ಲ 
ಕ್ರಿಸ್ಟೆವಾ ಭಾಷಾಪೂರ್ವದ ಅವ್ಯವಸ್ಥಿತ ಇತ್ತೀಚಿನ ಚರ್ಚೆಗಳಲ್ಲಿ ಮುನ್ನೆಲೆಗೆ ಬಂದಿವೆ. 
ಸೂಚನಾ ಪ್ರಕ್ರಿಯೆಯನ್ನು ಗುರುತಿಸುತ್ತಾಳೆ . ಇಂಥ ಚರ್ಚೆಗಳನ್ನು ಲಿಂಡಾ ಜೆ . ನಿಕೊಲ್ಸನ್ 
ಮಗುವಿನ ಬೆಳವಣಿಗೆಯ ಪ್ರಿ - ಈಡಿಪಲ್ ಸಂಪಾದಿಸಿರುವ ಫೆಮಿನಿಸಮ್ | ಪೋಸ್ಟ್ 
ಹಂತದಲ್ಲಿ ನಡೆಯುವ ಈ ಪ್ರಕ್ರಿಯೆಯ ಮಾಡರ್ನಿಸಂ ( ೧೯೯೦) , ರೀಟಾ ಫೆಲ್ಸಿ 
ಕೇಂದ್ರದಲ್ಲಿ ತಾಯಿ ಇರುತ್ತಾಳೆ ಎನ್ನುತ್ತಾಳೆ . ಬರೆದಿರುವ ಬಿಯಾಂಡ್ ಫೆ ಮಿನಿಸ್ಟ್ 
ತಾಯಿ ಕೇಂದ್ರಿತವಾದ ಈ ಭಾಷೆ ಸಿಮಿಯಾಟಿಕ್ ಏಸ್ತೆಟಿಕ್ಸ್ : ಫೆಮಿನಿಸ್ಟ್ ಲಿಟರೇಚರ್ ಅಂಡ್ 
ಆದದ್ದು, ಅಥವ ಸೂಚನೆ ಪ್ರಮುಖವಾದದ್ದು. ಸೋಷಿಯಲ್ ಛೇಂಜ್ ( ೧೯೮೯ ) , 
ಕ್ರಮೇಣ ಈ ಭಾಷೆ ದಮನಕ್ಕೆ ಒಳಗಾಗಿ , ತಂದೆ ಬಾರ್ಬರಾ ಜಾನ್ಸನ್‌ಳ ಎ ವರ್ಲ್ಡ್ ಆಫ್ 
ಕೇಂದ್ರಿತವಾದ , ತಂದೆಯಿಂದ ನಿಯಂತ್ರಿತ ಡಿಫರೆನ್ಸ್ ( ೧೯೮೭) ಕೃತಿಗಳಲ್ಲಿ ಕಾಣ 
ವಾದ , ವ್ಯಾಕರಣ ಮತ್ತು ತರ್ಕಬದ್ದವಾದ ಬಹುದು. 
ಭಾಷೆಯ ಆಧಿಪತ್ಯ ಶುರುವಾಗುತ್ತದೆ. ಈ 

ಸ್ತ್ರೀವಾದವು ಸಾಹಿತ್ಯ ವಿಮರ್ಶೆಯಲ್ಲಿ ತೀರ 
ಭಾಷೆಯನ್ನು ಆಕೆ ಸಿಂಬಾಲಿಕ್ ಆದದ್ದು, ಅಥವ ಹೊಸ ಪ್ರಸ್ತಾನವಾದರೂ ಸೀನಿಷ ತಾತ್ವಿಕ 
ಸಂಕೇತ ಪ್ರಧಾನವಾದದ್ದು ಎಂದು ಗುರುತಿಸು ಚಿಂತನೆಮತ್ತು ವಿಮರ್ಶೆಗಳು ಪ್ರತಿವರ್ಷವೂ 
ತ್ತಾಳೆ. ನಮ್ಮ ಎಲ್ಲ ಅಂಗೀಕೃತ ಸಂಕಥನಗಳೂ ಗಾತ್ರದಲ್ಲಿ ಆಗಾಧವಾಗಿ ಬೆಳೆಯುತ್ತಿವೆ .ಸ್ತ್ರೀಪರ 
ತಂದೆ ಭಾಷೆಯಿಂದ ನಿಯಂತ್ರಿತವಾದವು. ತರ್ಕ ವಾದ ನಿಯತಕಾಲಿಕಗಳು , ಪ್ರಕಟಣಾ ಸಂಸ್ಥೆ 
ಮತ್ತು ವ್ಯವಸ್ಥೆಗೆ ಆದ್ಯತೆಯನ್ನು ನೀಡುವಂಥವು. ಗಳು ಹುಟ್ಟಿದೆ. ವಿವಿಧ ಕಾಲೇಜು ಮತ್ತು 


ವಿಮರ್ಶೆಯ ಪರಿಭಾಷೆ | ೪೧೧ 


ವಿಶ್ವವಿದ್ಯಾಲಯಗಳಲ್ಲಿ ಮಹಿಳಾ ಅಧ್ಯಯನ, ವ್ಯಾಖ್ಯಾನ ಮತ್ತು ಮೌಲ್ಯಮಾಪನಗಳು ಕಾಲ 
ಸ್ತೀನಿಷ್ಠ ವಿಮರ್ಶೆ ಮತ್ತು ಮಹಿಳಾ ಸಾಹಿತ್ಯ ದಿಂದ ಕಾಲಕ್ಕೆ ಹೇಗೆ ಬದಲಾದವು ಎಂಬುದಕ್ಕೆ 
ಗಳನ್ನು ಕುರಿತ ಅಧ್ಯಯನ ಶಾಖೆಗಳು ಪ್ರಾಮುಖ್ಯ ನೀಡುತ್ತದೆ . ಪಠ್ಯವೊಂದರಲ್ಲಿ ವಸ್ತು 
ತಲೆಯೆತ್ತಿವೆ . ಸಾಹಿತ್ಯ ಚರಿತ್ರೆ , ವಿಮರ್ಶೆ ಮತ್ತು ನಿಷ್ಠ ಅರ್ಥ ಇರುವುದಿಲ್ಲವಾದರೂ ವಸ್ತುನಿಷ್ಠ 
ಬೋಧನೆಗಳ ಮೇಲೆ ಸ್ತ್ರೀವಾದಿಚಿಂತನೆಗಳ ವಾಗಿ ವಿವರಿಸಲು ಸಾಧ್ಯವಾಗುವ ಹಲವಾರು 
ಪ್ರಭಾವ ಹೆಚ್ಚಾಗುತ್ತಿದೆ. 

ಗುಣಲಕ್ಷಣಗಳಿರುತ್ತವೆ. ಪಠ್ಯವೊಂದಕ್ಕೆ ನಿರ್ದಿಷ್ಟ 
ಹೆಚ್ಚಿನ ಓದಿಗೆ: ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆಯ 

ಓದುಗನೊಬ್ಬನ ಪ್ರತಿಕ್ರಿಯೆ ಎರಡು ಅಂಶ 
ಸ್ವರೂಪ ( ಸಂ.) ಬರಗೂರು ರಾಮಚಂದ್ರಪ್ಪ ೧೯೯೩ , ಗಳನ್ನು ಆಧರಿಸಿ ರೂಪುಗೊಳ್ಳುತ್ತದೆ . ಓದುಗನು 
ಸ್ತ್ರೀವಾದೀ ವಿಮರ್ಶೆ , ( ಸಂ .) ತೇಜಸ್ವಿನಿ ನಿರಂಜನ ಮತ್ತು 

ಕಂಡುಕೊಳ್ಳುವ ಅರ್ಥ ಮತ್ತು ಅವನು ಕಲಾತ್ಮಕ 
ಸೀಮಂತಿನಿ ನಿರಂಜನ ೧೯೯೪ , ಸ್ತ್ರೀವಾದೀ ವಿಮರ್ಶೆ , 
ಕೇಶವ ಶರ್ಮ ೧೯೯೨ , Sandra Gilbert and Su 

ಎಂದು ಗುರುತಿಸುವ ಅಂಶ ಇವೆರಡೂ ಸೇರಿ 
san Gubar , Eds., The Norton Anthology of Lit ಪ್ರತಿಕ್ರಿಯೆ ಹುಟ್ಟುತ್ತದೆ. ಪಠ್ಯದಿಂದ ಮತ್ತು 
erature by Women ( ೧೯೮೫) , K . K . Ruthven , 

ಓದುವಿಕೆಯಿಂದ ಏನನ್ನು ಪಡೆಯಬಹುದು 
Feminist Literary Studies: An Introduction 
( ೧೯೮೪) , Toril Moi, Sexual/ Textual Politics : ಎಂಬ ಬಗ್ಗೆ ಓದುಗರಲ್ಲಿ ಅವರದೇ ಆದ ನಿರೀಕ್ಷೆ 
Feminist Literary Theory ( ೧೯೮೭), Elaine ಗಳು ಇರುತ್ತವೆ . ಜಾಸ್ ಇವನ್ನು ನಿರೀಕ್ಷೆಗಳ 
Showalter , Ed ., The New Feminist Criticism 

ದಿಗಂತ ( ಹೊರೈಸನ್ ಆಫ್ ಎಕ್ಸ್ ಪೆಕ್ಟೇಶನ್ಸ್) ಎಂದು 
( ೧೯೮೫) , Robyn R , Warhol and Diane Price 
Herndl, Eds., Feminism : An Anthology of Liter 

ಕರೆಯುತ್ತಾನೆ . ಪಠ್ಯವು ಓದುಗರ ನಿರೀಕ್ಷೆಗಳನ್ನು 
ary Theory and Criticism ( ೧೯೯೧) , Elizabeth ತೃಪ್ತಿಪಡಿಸಬಹುದು, ನಿರಾಸೆಗೊಳಿಸಬಹುದು, 
Fo -Genovese , Feminism without Illusions: A 
Critique of Individualism ( ೧೯೯೧) , 

ಅಲ್ಲಗಳೆಯಬಹುದು ಅಥವಾ ಪ್ರಶ್ನಿಸಲೂ 
೨೪೨. ಸ್ವೀಕಾರ ಸಿದ್ದಾಂತ Reception 

ಬಹುದು. ಬಿಡಿ ಓದುಗನೊಬ್ಬನ ಮತ್ತು ಇಡೀ 

ಓದುಗ ಸಮುದಾಯ ನಿರೀಕ್ಷೆಯ ದಿಗಂತದ 
Theory ರಿಸೆಪ್ಶನ್ ಥಿಯರಿ ವಾಚಕಾಭಿ 
ಮುಖ ವಿಮರ್ಶೆ ತತ್ವಗಳಿಗೆ ಚಾರಿತ್ರಿಕ 

ವ್ಯಾಪ್ತಿ ಕಾಲಕ್ರಮದಲ್ಲಿ ಬದಲಾಗುತ್ತಿರುತ್ತದೆ. 
ಆಯಾಮವನ್ನು ದೊರಕಿಸಿ ಕೊಡುವ ಪ್ರಯತ್ನ 

ಭಾಷಿಕ ನಿರೀಕ್ಷೆಗಳು ಮತ್ತು ಕಲಾತ್ಮಕ ಅಪೇಕ್ಷೆ 
ಸ್ವೀಕಾರ ಸಿದ್ದಾಂತದಲ್ಲಿ ಕಾಣುತ್ತದೆ. ಹ್ಯಾನ್ಸ್ 

ಗಳ ಸ್ವರೂಪ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ 
ರಾಬರ್ಟ್ ಜಾಸ್ ತನ್ನ ಲಿಟರರಿ ಹಿಸ್ಟರಿ ಆ್ಯಸ್ ಹೊಂದುತ್ತದೆ . ಈಗಿನ 

ಹೊಂದುತ್ತದೆ . ಈಗಿನ ಕಾಲದ ವಿಮರ್ಶಕರು 
ಎ ಚಾಲೆಂಜ್ ಟು ಲಿಟರರಿ ಥಿಯರಿ ಎಂಬ ಮತ್ತು ಓದುಗರಿಗೆ ತಮಗಿಂತ ಹಿಂದಿನ ಕಾಲದ 
ಪ್ರಬಂಧದಲ್ಲಿ ರಿಸೆಪ್ಶನ್ ಥಿಯರಿಯ ಮುಖ್ಯ ಓದುಗರ ಪ್ರತಿಕ್ರಿಯೆಗಳು ಲಭ್ಯವಿರುವುದರಿಂದ 
ಪ್ರಮೇಯವನ್ನು ಮಂಡಿಸಿದ್ದಾನೆ . 

ನಾವು ಓದುಗರ ನಿರೀಕ್ಷೆಯ ದಿಗಂತವನ್ನು 
ಓದುಗರು ಪಠ್ಯವೊಂದನ್ನು ಹೇಗೆ ಸ್ವೀಕರಿಸಿ 

ಆಧಾರವಾಗಿಟ್ಟುಕೊಂಡು ಪಠ್ಯವೊಂದರ 
ದ್ದಾರೆ , ಅವರ ಪ್ರತಿಕ್ರಿಯೆಗಳ ಸ್ವರೂಪವೇನು 

ವ್ಯಾಖ್ಯಾನ ಮತ್ತು ಮೌಲ್ಯಮಾಪನ ಹೇಗೆ ಕಾಲ 
ಎಂಬುದನ್ನು ಅರಿಯಲು ಈ ಪ್ರಮೇಯವು ಕ್ರಮದಲ್ಲಿ ಬದಲಾಗುತ್ತ ಬಂದಿದೆ ಎಂದು 
ಸಹಾಯ ಮಾಡುತ್ತದೆ . ಬಿಡಿ ಓದುಗನೊಬ್ಬನ ಗುರುತಿಸಬಹುದು. ಸಾಹಿತ್ಯ ಚರಿತ್ರೆಯು ಈ 
ವೈಯಕ್ತಿಕ ಪ್ರತಿಕ್ರಿಯೆಗಿಂತ ಪಠ್ಯವೊಂದನ್ನು ಅಂಶವನ್ನು ಗಮನಿಸಿದಾಗ ಮಾತ್ರ ಸಮರ್ಥ 
ಕುರಿತು ಓದುಗ ಸಮೂಹದ ಪ್ರತಿಕ್ರಿಯೆ , ನೀಯವಾಗುತ್ತದೆ. ಸಾಹಿತ್ಯ ಚರಿತ್ರೆ ಎಂದರೆ 


೪೧೨ | ವಿಮರ್ಶೆಯ ಪರಿಭಾಷೆ 


ಪಠ್ಯವೊಂದನ್ನು ಕುರಿತ ವಸ್ತುನಿಷ್ಠ ಮಾಹಿತಿಯ ಯಲ್ಲಿ ನಡೆದಾಗ ಅದು ಒಂದು ಸಂವಾದದ 
ಸಂಗ್ರಹವಲ್ಲ, ಹಲವಾರು ತಲೆಮಾರುಗಳ ಸ್ವರೂಪವನ್ನು ತಳೆಯುತ್ತದೆ . 
ಓದುಗರು ಪಠ್ಯವೊಂದನ್ನು ಹೇಗೆ ಸ್ವೀಕರಿಸಿ 

ಹೆಚ್ಚಿನ ಓದಿಗೆ: Hans Robert Jauss - Towards on 
ದ್ದಾರೆ , ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಎಂಬು 

Aesthetic of Reception ( ೧೯೮೨), Robert C 
ದನ್ನು ನಿರೀಕ್ಷಿಸುವ ಚರಿತ್ರೆ ಎಂದು ಜಾಸ್ Holub - Reception Theory ; A Critical introduc 
ಹೇಳುತ್ತಾನೆ . ಸಾಹಿತ್ಯದ ಅಧ್ಯಯನವು ಈ ಬಗೆtion (೧೯೮೪). 


-ಡ 


c 
) 


ಶಬ್ದಸೂಚಿ ೧ 

ಪ್ರಮುಖ ನಮೂದುಗಳ ಪಟ್ಟಿ 
ನಮೂದು 
ಸಂಖ್ಯೆ 

ವಿಷಯ 
೦೧. ಅಂಕ/ ಆಕ್ 

೩೧ . ಆಶಯ ಮತ್ತು ವಸ್ತು| | 
೦೨. ಅರ್ಥಪ್ರಕೃತಿಗಳು 

ಮೋಟಿಫ್ ಮತ್ತು ಥೀಮ್ 
೦೩ . ಅರ್ಥವಾದ 

೩೨. ಆರ್ಷೇಯತೆ/ ಆರ್ಕೆಯಿಸಂ 
ಅರ್ಥ ಪಕ್ಷೇಪಕಗಳು 

೩೩ . ಇಮೇಜಿಸಂ 
೦೫ . ಅನುಕರಣವಾಚಕ/ಒನಮೊಟೋಪಿಯ ೩೪. ಈಹಾಮೃಗ 
೦೬ , ಅನುಕರಣೆ/ಇಮಿಟೇಶನ್ 

೩೫. ಉಗಾಭೋಗ 
೦೭ . ಅನುಕಾರ್ಯ , ಅನುಕರ್ತ , ಸಾಮಾಜಿಕ ೩೬ . ಉತ್ತಮ ಮತ್ತು ನೀಚ ಪಾತ್ರಗಳು 
೦೮. ಅನುಕ್ಕಿ 

ಉತ್ಕರ್ಷಭಂಗ/ ಬ್ಯಾಥೋಸ್ 
೦೯ . ಅನುಪ್ರಾಸ/ ಅಲ್ಲಿಟರೇಶನ್ 

೩೮. ಉತ್ತೇಕ್ಷೆ 
೧೦ . ಅನುಭಾವ ( ಸಾಹಿತ್ಯ ) 

೩೯ . ಉದೇಶಭ್ರಮೆ/ 
೧೧ . ಅನುಸೂಚನೆ / ಅಲೂಷನ್ 

ಇನ್ಟೆನ್‌ಷನಲ್ ಫ್ಯಾಲಸಿ 
೧೨. ಅನ್ನೊಕ್ಕಿ, ಪಾಯೋಕ್ಕಿ/ ಅಲಿಗರಿ ೪೦ . ಉಪದೇಶ ಸಾಹಿತ್ಯ 
೧೩ . ಅಪಾಲೋನಿಯನ್ ಮತ್ತು 

ಡೈಡಾಕ್ಟಿಕ್ ಲಿಟರೇಚರ್ 
- ದೈಹಿನಿಸಿಯನ್ 

೪೧. ಉಪಮೆ /ಸಿಮಿಲಿ 
೧೪ . ಅಭಿಜಾತ ಮತ್ತು ನವ ಅಭಿಜಾತ ೪೨ . ಉಪರೂಪಕಗಳು 
ಕ್ಲಾಸಿಸಂ ಮತ್ತು ನಿಯೊ ಕ್ಲಾಸಿಕಲ್ 

ಎನ್‌ಲೈಟನ್‌ಮೆಂಟ್ 
ಅಭಿವ್ಯಕ್ತಿ 

೪೪ . ಎಲಿಜಬೀತನ್ ಯುಗ 
೧೬ . ಅಭಿವ್ಯಕ್ತಿವಾದ/ ಎಕ್ಸ್‌ಪ್ರೆಶನಿಸಂ 

೪೫ . ಏಕಾಂತ ಭಾಷಣ| 
೧೭ . ಅಲಂಕಾರ 

ಡ್ರಾಮೆಟಿಕ್ ಮಾನಲೋಗ್ 
೧೮ . ಅವಸ್ಥೆಗಳು 

೪೬ . ಔಚಿತ್ಯ ಮತ್ತು ಅನೌಚಿತ್ಯ 
ಅವೈಯಕ್ತಿಕತೆ/ ಇಂಪರ್ಸನಾಲಿಟಿ 
೨೦ . ಅಶ್ಲೀಲ/ ಅಬ್ಬಿನಿಟಿ ಪೋರ್ನೋಗ್ರಫಿ 

೪೭ . ಕಥನ , ನಿರೂಪಣೆನೆರೇಟಿವ್ 
೨೧ . ಅಷ್ಟಷಟ್ಟದಿ/ ಸಾನೆಟ್ 

೪೮. ಕಥನಕವನ/ ಬ್ಯಾಲಡ್ | 
೨೨. ಅಷ್ಟಾದಶ ವರ್ಣನೆ 

ಕಥಾಸಂವಿಧಾನ/ಪ್ಲಾಟ್ 
೨೩ . ಅಸಂಗತ/ ಅಬ್ಬರ್ಡ್ 

೫೦ . ಕಟ್ 
೨೪ . ಅಸಮರೂಪ/ಬರೋಕ್ 

೫೧. ಕರುಣ/ ಪ್ಯಾಥೋಸ್ 
ಅಸ್ತಿತ್ವವಾದ/ ಎಗ್ನಿಸ್ಪೆನ್ಸಿಯಲಿಸಂ ೫೨ . ಕಲಾತ್ಮಕ ಅಂತರ /ಈಸ್ಥೆಟಿಕ್ ಡಿಸ್ಪೆನ್ಸ್ 
ಆಕಾಂಕ್ಷೆ , ಸನ್ನಿಧಿ, ಯೋಗ್ಯತೆ 

೫೩ . ಕಲೆ/ ಆರ್ಟ್ 
೨೭ . ಆಟಿಕ್ 

೫೪ . ಕಲೈಕನಿಷ್ಟಈಸ್ಥೆಟಿಕ್ ಮೂವ್‌ಮೆಂಟ್ 
೨೮ . ಆದರ್ಶಕರಣ /ಐಡಿಯಲೈಸೇಶನ್ ೫೫. ಕಲ್ಪನೆ ಮತ್ತು ಪ್ರತಿಭೆ/ 
೨೯ . ಆಧ್ಯಾತ್ಮವಾದಿ/ಕವಿಗಳು/ 

- ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ 
ಮೆಟಫಿಸಿಕಲ್ ಪೊಯೆಟ್ಸ್ 

೫೬ . ಕವಿ/ಪೊಯೆಟ್ 
೩೦. ಆಲಂಕಾರಿಕ ಭಾಷೆ/ 

೫೭. ಕರ್ಷಣ/ ಟೆನ್ಸನ್ 
ಫಿಗರೆಟಿವ್ ಲ್ಯಾಂಗ್ವಿಜ್ 

೫೮. ಕಾದಂಬರಿ/ ನಾವೆಲ್ 


೪೩ . 


೧೫. 


೧೯ . 


೨೬ . 


೪೧೪ | ವಿಮರ್ಶೆಯ ಪರಿಭಾಷೆ 


لم 


لم 


لم 


೫೯ . ಕಾನೊಟೇಶನ್ ಮತ್ತು ಡಿನೊಟೇಶನ್ 
೬೦ . ಕಾಲವಿರೋಧ/ ಅನಹ್ವಾನಿಸಂ 
೬೧. ಕಾಲ್ಪನಿಕ/ ಫಿಕ್ಷನ್ 
೬೨. ಕಾವ್ಯ/ಪೊಯೆಟ್ರಿ 
೩ . ಕಾವ್ಯ ನ್ಯಾಯ /ಪೊಯೆಟಿಕ್ ಜಸ್ಟಿಸ್ 

ಕಾವ್ಯಭಾಷೆ/ಪೊಯೆಟಿಕ್ ಡಿಕ್ಷನ್ 
೫ . ಕಾವ್ಯ ಸ್ವಾತಂತ್ರ ಪೊಯೆಟಿಕ್ ಲೈಸೆನ್ಸ್ 
೬೬ . ಕೊಯೆನಸ್ತೇಷಿಯ 
೬೭ . ಕ್ಲೀಷೆ 
೬೮. ಗಂಭೀರನಾಟಕ/ ಟ್ರಾಜಿಡಿ 

ಗದ್ಯ /ಪ್ರೋಸ್ 
೭೦. ಗಾಥಿಕ್ 
೭೧. ಗುಣ 
೭೨ . ಗ್ರಾಮಕ/ ಪ್ಯಾಸ್ಟೋರಲ್ 
೭೩ . ಚಮತ್ಕಾರ 

ಚತುರತೆ , ಹಾಸ್ಯ , ವಿನೋದ 

ವಿಟ್ , ಹೂಮರ್ , ಕಾಮಿಕ್ 
ಚಿತ್ತವೃತ್ತಿ 


೭೪ . 


له 


ಚಿತ್ರ 


،لهلهله 


೯೫ . ನಾಟಕ 
೯೬ . ನಾಟಕ' ಡ್ರಾಮ 
೯೭. ನಾಟಕೀಯ ಭ್ರಮೆ / 

* ಡ್ರಾಮೆಟಿಕ್ ಇಲ್ಲೂಷನ್ 
೯೮. ನಾಟ್ಯಧರ್ಮ , ಲೋಕಧರ್ಮ 
೯೯ . ನಾಯಕ/ಹೀರೋ 
೧೦೦ . ನಾಯಿಕೆ/ಹೀರೋಯಿನ್ 
೧೦೧. ನೆಗೆಟಿವ್ ಕೇಪಬಲಿಟಿ 
೧೦೨. ನ್ಯಾಚುರಲಿಸಂ 
೧೦೩ . ಪಂಡಿತಶೈಲಿ/ಯೂಫುಯಿಸಂ 
೧೦೪. ಪರಿಣಾಮ ಭ್ರಮೆ/ ಅಫೆಕ್ಟಿವ್ ಫ್ಯಾಲಸಿ 
೧೦೫, ಪರಕೀಯತೆ/ಏಲಿಯನೇಷನ್ 
೧೦೬ . ಪಲ್ಲವಿ/ ರಿಫ್ರೆನ್ 
೧೦೭ . ಪವಾಡ ನಾಟಕ/ ಮಿರಕಲ್ ಪ್ಲೇ 
೧೦ ೮ . ಪಾತ್ರ ಮತ್ತು ಪಾತ್ರಚಿತ್ರಣ| | 

ಕ್ಯಾರೆಕ್ಟರ್ ಮತ್ತು ಕ್ಯಾರೆಕ್ಟರೈಸೇಷನ್ 
೧೦೯ . ಪೀಠಿಕೆ/ಪೋಲಾಗ್ 
೧೧೦ , ಪುನರುಕ್ತಿ 
೧೧೧ , ಪುನರುಜೀವನ/ ರಿನೇಸಾನ್ಸ್ 
೧೧೨ , ಪುರಾಣ/ಮಿಥ್ 
೧೧೩ . ಪ್ರಕರಣ 
೧೧೪ , ಪ್ರಖ್ಯಾ 
೧೧೫ , ಪ್ರಗಾಥ/ಓಡ್ 
೧೧೬ . ಪ್ರಜ್ಞಾಪ್ರವಾಹ/ 

- ಸ್ಟೀಮ್ ಆಫ್ ಕಾನ್ಸಸ್‌ನೆಸ್ 
೧೧೭. ಪ್ರತಿಭೆ 
೧೧೮. ಪ್ರತಿಮೆ /ಇಮೇಜ್ 
೧೧೯ . ಪ್ರತ್ಯಕ್ಷ ಪರಮಾತ್ಮಡೋಸ್ ಎಕ್ಸ್ ಮೆಷಿನ 
೧೨೦ . ಪ್ರಬಂಧ/ ಎಸ್ಸೆ 
೧೨೧ . ಪ್ರಭುಸಂಮಿತ, ಮಿತ್ರ ಸಂಮಿತ, 

ಕಾಂತಾ ಸಂಮಿತ 
೧೨೨. ಪ್ರಯೋಜನ 
೧೨೩ . ಪ್ರವೃತ್ತಿಗಳು 
೧೨೪ , ಪ್ರಹಸನ 
೧೨೫ , ಪ್ರಾಚೀನವಾದ ಮತ್ತು ಪ್ರಗತಿ/ 

ಪ್ರಿಮಿಟಿವಿಸಂ ಮತ್ತು ಪ್ರೋಗ್ರೆಸ್ 
೧೨೬ . ಪ್ರಾದೇಶಿಕತೆ/ಲೋಕಲ್ ಕಲರ್ 
೧೨೭. ಪ್ರಾಸಂಗಿಕ ಪದ್ಯ/ ಅಕೇಷನಲ್ ಪೊಯೆಂ 
೧೨೮. ಪ್ರಾಸ/ ರೈಂ 


و 


೭೭ . ಚಿತ್ರತುರಗನ್ಯಾಯ 

ಚಿರಕೃತಿ/ ಶಾಶ್ವತ ಕೃತಿ/ಕ್ಲಾಸಿಕ್ 
ಚೇತನಾರೋಪಣೆ/ ಪ್ಯಾಥಟಿಕ್ ಫ್ಯಾಲಸಿ 

ಜನಾಂತಿಕ/ ಅಸೈಡ್ 
೮೧ . ಜೀವನ ಚರಿತ್ರೆ/ಬಯಾಗ್ರಫಿ 

ಟ್ರಾಜಿ ಕಾಮಿಡಿ 
೮೩ . ಡಿಥಿರಾಂಬ್ 
೮೪ . ತಟಸ್ಥ ತಲ್ಲೀನತೆ 
೮೫. ತಲ್ಲೀನತೆ ಮತ್ತು ಸಹಾನುಭೂತಿ/ 

- ಎಂಪಥಿ ಮತ್ತು ಸಿಂಪಥಿ 
೮೬ . ತೌಲನಿಕ ಸಾಹಿತ್ಯ) 

ಕಂಪಾರೆಟಿವ್ ಲಿಟರೇಚರ್ 
೮೭ . ದೀಪಕಾಲಂಕಾರ 
೮೮. ದೃಷ್ಟಿಕೋನ/ಪಾಯಿಂಟ್ ಆಫ್ ವ್ಯೂ 
೮೯ . ದೇಶಕಾಲ ಸಂಬಂಧ 
೯೦ . ದೋಷ 
೯೧. ಧ್ವನಿ 
೯೨. ನಂಬಿಕೆ/ ಬಿಲೀಫ್ 
೯೩ . ನವ್ಯತೆ/ ಮಾಡರ್‌ನಿಸಂ 
೯೪. ನವ್ಯ ವಿಮರ್ಶೆ/ನ್ಯೂ ಕ್ರಿಟಿಸಿಸಂ 


೮೨ . 


ವಿಮರ್ಶೆಯ ಪರಿಭಾಷೆ | ೪೧೫ 


೧೨೯ , ಪೈಟಾನಿಸಂ ಮತ್ತು ನಿಯೊ ಪ್ಲೆಟಾನಿಸಂ 
೧೩೦. ಫಾರಂ , ಸ್ಪಕ್ಟರ್ ಮತ್ತು ಟೆಕ್ಸ್ಚರ್ 
೧೩೧. ಬರ್ಲೆಸ್ಟ್/ ವಿಡಂಬನೆ | 
೧೩೨ . ಬ್ರಹ್ಮಾನಂದ ಮತ್ತು ರಸಾಸ್ವಾದ 
೧೩೩ . ಭವನಿಮಜ್ಜನ ಚಾತುರ್ಯ ಮತ್ತು 

ಲಘಿಮಾ ಕೌಶಲ 
೧೩೪. ಭಾಣ 
೧೩೫ . ಭಾವ 
೧೩೬ . ಭಾವ, ಚಿತ್ತವೃತ್ತಿ/ಫೀಲಿಂಗ್ 
೧೩೭. ಭಾವಕ 
೧೩೮. ಭಾವಕತ್ವ ಮತ್ತು ಭೋಜಕತ್ವ 
೧೩೯ . ಭಾವಗೀತೆಲಿರಿಕ್ 
೧೪೦ . ಭಾವುಕತೆ /ಸೆಂಟಿಮೆಂಟಾಲಿಸಂ 
೧೪೧. ಮಹಾಕಾವ್ಯ/ ಎಪಿಕ್ 
೧೪೨. ಮಹಾರಂಗಭೂಮಿ/ಎಪಿಕ್ ಥಿಯೇಟರ್ 
೧೪೩ . ಮಾನವತಾವಾದ/ಹೂಮನಿಸಂ 
೧೪೪ . ಮುಕ್ತ ಛಂದಸ್ಸು/ಫ್ರೀವರ್ಸ್ 
೧೪೫ . ಮೂಕಾಭಿನಯ / ಪ್ಯಾಂಟೊಮೈಮ್ 
೧೪೬ . ಮೂರ್ತ ಮತ್ತು ಅಮೂರ್ತ 

ಕಾಂಕ್ರೀಟ್ ಅಂಡ್ ಅಬ್ ಸ್ಪಾಕ್ಸ್ 
೧೪೭ . ಮೂರು ಐಕ್ಯಗಳು/ ಯೂನಿಟೀಸ್ 
೧೪೮. ಮೆಲೋಡ್ರಾಮ 
೧೪೯ . ಮೇಳಕೊರಸ್ 
೧೫೦ , ಮೌಲ್ಯಮಾಪನ/ ಎವ್ಯಾಲ್ಯುಯೇಷನ್ 
೧೧. ಯಮಕ 
೧೫೨ . ಯುಟೋಪಿಯಗಳು 
೧೫೩ . ರಮಣೀಯಾರ್ಥ ಪ್ರತಿಪಾದಕಃ 

ಶಬ್ದಃ ಕಾವ್ಯಂ 
೧೫೪, ರಮ್ಯ /ರೊಮಾಂಟಿಕ್ 
೧೫೫ . ರಸ 
೧೫೬ . ರಸವದಲಂಕಾರ 
೧೫೭ . ರಸಿಕ 
೧೫೮. ರೀತಿ 
೧೫೯ , ರೂಪಕ 
೧೬೦ . ರೆಟಾರಿಕ್ 
೧೬೧ . ಲಿಟರೇಚರ್ ಆಫ್ ಸೆನ್ಸಿಬಲಿಟಿ 
೧೬೨. ಲೌಕಿಕ ಭಾವ 
೧೬೩ . ವಕ್ರೋಕ್ತಿ 
೧೬೪. ವಸ್ತು 


೧೬೫. ವಸ್ತುನಿಷ್ಠತೆ ಮತ್ತು ವ್ಯಕ್ತಿನಿಷ್ಠತೆ। 

ಆಭೆಕ್ಟಿವ್ ಮತ್ತು ಸಭೆಕ್ಟಿವ್ 
೧೬೬ . ವಸ್ತು ಪ್ರತಿರೂಪ/ಆಭೆಕ್ಟಿವ್ ಕಾರಿಲೇಟಿವ್ 
೧೬೭ . ವಾಚವಕ್ರತೆ 
೧೬೮. ವಾತಾವರಣ/ ಅಟ್ಮಾಸ್‌ಫಿಯರ್ 
೧೬೯ . ವಾಸ್ತವತಾವಾದ/ರಿಯಲಿಸಂ 
೧೭೦ . ವಿಡಂಬನೆ/ಸಟೈರ್‌ 
೧೭೧ . ವಿಮರ್ಶೆ/ಕ್ರಿಟಿಸಿಸಂ 
೧೭೨. ವಿರೋಧಾಭಾಸ/ ಪ್ಯಾರಡಾಕ್ಸ್ 
೧೭೩ . ವಿಶ್ಲೇಷಣೆ/ ಅನಾಲಿಸಿಸ್‌ 
೧೭೪, ವೀಥಿ 
೧೭೫ . ವೃತ್ತಿಗಳು 
೧೭೬ . ವ್ಯಂಗ್ಯ / ಐರನಿ 
೧೭೭ . ವ್ಯಕ್ತಿತ್ವ , ದನಿ , ವಾಣಿ/ 

ಪರ್ಸೊನ , ಟೋನ್ ಅಂಡ್ ವಾಯ್ಸ್ 
೧೭೮. ವ್ಯಾಯೋಗ 
೧೭೯ . ವ್ಯುತ್ಪತ್ತಿ 
೧೮೦ . ಶಬ್ದ ಮತ್ತು ಅರ್ಥ 
೧೮೧ . ಶಬ್ದಾರ್ಥ್ ಸಹಿತಂ ಕಾವ್ಯಂ 
೧೮೨ . ಶೃತಿಮಧುರ ಮತ್ತು ಶೃತಿಕಷ್ಟ 

- ಯೂಫೋನಿ ಮತ್ತು ಕ್ಯಾಕೊಫೋನಿ 
೧೮೩ . ಶೈಲಿ/ಸ್ಟೈಲ್ 
೧೮೪ , ಶೋಕಗೀತೆ/ ಎಲಿಜಿ 
೧೮೫ , ಶ್ಲೇಷೆ/ಪನ್ 
೧೮೬ . ಸಂಕೇತ ಮತ್ತು ಸಂಕೇತವಾದ 

- ಸಿಂಬಲ್ ಅಂಡ್ ಸಿಂಬಾಲಿಸಂ 
೧೮೭ . ಸಂಕೀರ್ಣತೆ/ಕಾಂಪ್ಲೆಕ್ಸಿಟಿ 
೧೮೮ . ಸಂದಿಗತೆ/ ಅಮೀನ್ಯುಯಿಟಿ 
೧೮೯ . ಸಂಧಿಗಳು 
೧೯೦. ಸಂಭಾವ್ಯತೆ, ಅಸಂಭಾವ್ಯತೆ 
೧೯೧. ಸಂಪ್ರದಾಯ /ಕನ್ನೆನ್‌ಶನ್ 
೧೯೨. ಸಂವಹನೆ /ಕಮ್ಯುನಿಕೇಶನ್ 
೧೯೩ . ಸಂವೇದನೆಯ ವಿದಳನ| 

ಡಿಸೋಸಿಯೇಷನ್ ಆಫ್ ಸೆನ್ಸಿಬಲಿಟಿ 
೧೯೪, ಸಣ್ಣ ಕಥೆಷಾರ್ಟ್ ಸ್ಟೋರಿ 
೧೯೫. ಸಮವಾಕಾರ 
೧೯೬ . ಸಮಸ್ಯೆ ನಾಟಕ/ ಪ್ರಾಬ್ಲಂ ಪ್ಲೇ 
೧೯೭. ಸಹಾಯಕ ಪಾತ್ರಗಳು 
೧೯೮ , ಸಹೃದಯ 


೪೧೬ | ವಿಮರ್ಶೆಯ ಪರಿಭಾಷೆ 


೧೯೯ . ಸಾದೃಶ್ಯಸಾಮ್ಯ / ಅನಲೋಗ್ 

೨೨೪ , ಪ್ರಭಾವ ಮತ್ತು ಪ್ರಭಾವದ ಆತಂಕ 
೨೦೦ . ಸಾಹಿತ್ಯ ಲಿಟರೇಚರ್ 

ಇನ್‌ಫ್ಲುಯೆನ್ಸ್ ಮತ್ತು ಆಂಗ್ನಿಟಿ 
೨೦೧ . ಸಿದ್ದ ಪಾತ್ರ , ಸನ್ನಿವೇಶ ಮತ್ತು 

ಆಫ್ ಇನ್‌ಫ್ಲುಯೆನ್ಸ್ 
ಪ್ರತಿಕ್ರಿಯೆ/ ಸ್ಟಾಕ್ ಕ್ಯಾರೆಕ್ಟರ್ , ೨೨೫ . ಪ್ರಕ್ರಿಯಾವಾದ ಫೆನಾಮಿನಾಲಜಿ 

ಸಿಚುಯೇಷನ್ ಮತ್ತು ರೆಸ್ಪಾನ್ಸ್ ೨೨೬ . ಮನಶ್ಯಾಸ್ತ್ರೀಯ ವಿಮರ್ಶೆ 
೨೦೨. ಸಿನೆಸ್ಟಿಷಿಯ 

ಸೈಕಲಾಜಿಕಲ್‌ ಕ್ರಿಟಿಸಿಸಂ 
೨೦೩ . ಸೆಟಿಂಗ್ 

೨೨೭ . ಮಾರ್ಕ್ಸ್‌ವಾದಿ ವಿಮರ್ಶೆ| | 
೨೦೪ ಸೌಂದರ್ಯ ಮೀಮಾಂಸೆ/ಈಸ್ಥೆಟಿಕ್ಸ್ 

ಮಾರ್ಕ್ಸಿಸ್ಟ್ ಕ್ರಿಟಿಸಿಸಂ 
೨೦೫ . ಸೌಮ್ಯಕ್ಕಿ/ಯೂಫಿಮಿಸಂ 

೨೨೮. ಮಾರ್ಗ ಮತ್ತು ದೇಸಿ 
೨೦೬ . ಸ್ವಭಾವೋಕ್ತಿ 

೨೨೯ . ರಷಿಯನ್ ರೂಪನಿಷ್ಠ ವಾದ | 
೨೦೭. ಸ್ಫೋಟತತ್ವ 

ರಷಿಯನ್ ಫಾರ್ಮಲಿಸಂ 
೨೦೮. ಹರಣ/ ಪೈಗಾರಿಸಂ 

೨೩೦. ವಸಾಹತೋತ್ತರ ಸಿದ್ದಾಂತಗಳು 
೨೦೯ . ಹರ್ಷನಾಟಕ/ಕಾಮಿಡಿ 

ಪೋಸ್ಟ್‌ಕಲೋನಿಯಲ್ ಥಿಯರೀಸ್ 
೨೧೦ . ಹಾಸ್ಯ ಉಪಶಮನಕಾಮಿಕ್ ರಿಲೀಫ್ 

೨೩೧. ವಾಚಕ ಸಂವೇದನೆ/ 

ರೀಡರ್ಸ್ ರೆಸ್ಪಾನ್ಸ್ 
೨೧೧ . ಹಿರೋಯಿಕ್ ಡ್ರಾಮ 

೨೩೨. ವಿರಚನೆ/ ಡಿಕನ್‌ಸ್ಪೆಕ್ಷನ್ 
೨೧೨ . ಅಂತರ್ ಶಿಸ್ತೀಯ ವಿಮರ್ಶೆ 

೨೩೩. ವ್ಯಾಖ್ಯಾನ ಮತ್ತು ವಿಶ್ಲೇಷಣೆ 
ಇಂಟರ್ ಡಿಸಿಪ್ಲಿನರಿ ಕ್ರಿಟಿಸಿಸಂ 

ಹರ್ಮೆನ್ನುಟಿಕ್ಸ್ 
೨೧೩ . ಕನ್ನಡ ಸಾಹಿತ್ಯ ಚರಿತ್ರೆಯ 

೨೩೪. ಶೈಲಿಶಾಸ್ತ್ರ, ಸ್ಟೈಲಿಸ್ಟಿಕ್ಸ್ 
* ವಿಭಾಗ ಕ್ರಮಗಳು 

೨೩೫. ಸಂಕಥನ/ ಡಿಸ್ಕೋರ್ಸ್ 
೨೧೪ . ಕರ್ತೃ/ ಸಬ್ಬೆಕ್ಸ್ 

೨೩೬ . ಸಂಜ್ಞಾಶಾಸ್ತಸಿಮಿಯಾಟಿಕ್ಸ್ 
೨೧೫. ಚರಿತ್ರೆ ಮತ್ತು ಸಾಹಿತ್ಯ 

೨೩೭. ಸಂರಚನಾವಾದೀ ವಿಮರ್ಶೆ 
೨೧೬ . ಚಿರಂತನ ಪ್ರತೀಕ ವಿಮರ್ಶೆ 

ಸಕ್ಚರಲಿಸ್ಟ್ ವಿಮರ್ಶೆ 
- ಆರ್ಕಿಟೈಪಲ್ ವಿಮರ್ಶೆ 

೨೩೮, ಸಂರಚನೋತ್ತರವಾದ 
೨೧೭ . ದಲಿತ ಮತ್ತು ಬಂಡಾಯ ಸಾಹಿತ್ಯ 

- ಪೋಸ್ಟ್ ಸಕ್ಚರಲಿಸಂ 
೨೧೮. ನವ ಚಾರಿತ್ರಿಕವಾದನ್ನೂ ಹಿಸ್ಟಾರಿಸಿಸಂ ೨೩೯, ಸಂವಾದಾತಕ ವಿಮರ್ಶೆ | 
೨೧೯ . ನವೋದಯ ಮತ್ತು ನವ್ಯ 

- ಡಯಲಾಜಿಕ್ ಕ್ರಿಟಿಸಿಸಂ 
೨೨೦ . ನವ್ಯ ವಿಮರ್ಶೆ/ ನ್ಯೂ ಕ್ರಿಟಿಸಿಸಂ ೨೪೦ . ಸಮಾಜ ಮತ್ತು ಸಾಹಿತ್ಯ 
೨೨೧ . ನಮ್ಮೋತ್ತರ/ಪೋಸ್ಟ್‌ಮಾಡರ್ನ್ ೨೪೧ . ಸೀನಿಷ್ಠ ವಿಮರ್ಶೆ| | 
೨೨೨. ಪಠ್ಯ/ ಟೆಕ್ಸ್ 

- ಫೆಮಿನಿಸ್ಟ್ ಕ್ರಿಟಿಸಿಸಂ 
೨೨೩ . ಪ್ರಗತಿಶೀಲ ಸಾಹಿತ್ಯ 

೨೪೨. ಸ್ವೀಕಾರ ಸಿದ್ದಾಂತರಿಸೆಪ್ಶನ್ ಥಿಯರಿ 


ಶಬ್ದಸೂಚಿ ೨ 
ಇತರ ಪಾರಿಭಾಷಿಕಗಳು ಹಾಗೂ ಕನ್ನಡ ಮತ್ತು ಇಂಗ್ಲಿಶ್ ಸಮಾನಾರ್ಥಕ ಪದಗಳು 

( ದಪ್ಪಅಚ್ಚಿನ ಪದ ಮತ್ತು ಸಂಖ್ಯೆಗಳು ಆಯಾ ವಿಷಯದ ಬಗ್ಗೆ 
ವಿಸ್ತ್ರತ ವಿವೇಚನೆ ಇರುವ ನಮೂದುಸಂಖ್ಯೆಯನ್ನು ಸೂಚಿಸುತ್ತವೆ ) 


೫ 


೫ 


೫ 


ಹ 
ಹ 0೧&೨ದCCC 

) 
b 


|| 


೨೨೯ 


C c) 


೨೩೨ 


0 ೧ ด 


೧ 


0 C ด 


ನಿ 


೩ 


- 


ಅಂಕ ಆಕ್ಟ್ 

೧ ಅರ್ಥ ದೋಷ 
ಅಂಕಮುಖ 

ಅರ್ಥ ಪ್ರಕೃತಿ 
ಅಂಕಾವತಾರ 

ಅರ್ಥ ಪ್ರತೀತಿ 

೨೩೫ 
ಅಂಕಾಸ್ಯ 

ಅರ್ಥಪ್ರಸರಣ/ ಡಿಸ್ಸಿಮಿನೇಶನ್ ೨೨೨ , 
ಅಂಗ 

ಅರ್ಥವಾದ 
అంగి 

ಅರ್ಥವ್ಯಕ್ತಿ 
ಅಂಗೀಕರಣ ಕಾವ್ಯ | 

ಅರ್ಥಶಕ್ತಿ ಮೂಲಧ್ವನಿ 
ಪೊಯೆಟ್ರಿ ಆಫ್ ಇನ್‌ಕ್ಯೂಶನ್ ೧೮೭ ಅರ್ಥಾಂತರ ಸಂಕ್ರಮಿತ ವಾಚ್ಯಧ್ವನಿ | 
ಅಂತಃಕರ್ಷಣ 

೫೭ ಅರ್ಥಾ೦ಶ/ಸೆಮಾಂಟಿಕ್ ಎಲಿಮೆಂಟ್ಸ್ 
ಅಂತರ್ಭಾವ 

೩೧ . ಅರ್ಥಾಲಂಕಾರ 
ಅಂತರ್ಭಾವವಾದ ೧೬೩ ಅರ್ಥಾಶ್ರಯ /ರೆಫರೆಂಟ್ 

೨೩೨ 
ಅಂತರ್ ಪಠ್ಯಗುಣ 

ಅರ್ಥೈಸುವಿಕೆ/ಇಂಟರ್‌ಪ್ರಿಟೇಶನ್ 
ಇಂಟರ್‌ಟೆಕ್ಷುಯಾಲಿಟಿ 

ಅರ್ಥ ಪಕ್ಷೇಪಕಗಳು 
ಅಂತರ್‌ಶಿಸ್ತೀಯ ಅಧ್ಯಯನ 

ಅಧಮ ಪಾತ್ರ 
ಅಂತಿಮ ಅರ್ಥಾಶ್ರಯ 

ಅಧಿಕರಣ ಪುನರುಕ್ತಿ! 
ಅಲ್ಟಿಮೇಟ್ ರೆಫರೆಂಟ್ 

೨೩೨ 

ಇನ್‌ಕ್ರಿಮೆಂಟಲ್ ರಿಫೈನ್ 
ಅಂತ್ಯಪ್ರಾಸ ೧೨೮ ಅಧಿಭಾಷಿಕ/ ಮೆಟಾಲಿಂಗ್ವಲ್ 

೨೩೭ 
ಅಜಹಲ್ಲಕ್ಷಣಾ 

೧೮೦ , ೨೩೭ ಅಧೀನಗೊಳ್ಳುವಿಕೆ/ಸಬ್ಜುಗೇಶನ್ ೨೩೮ 
ಅಣಕು ಮಹಾಕಾವ್ಯ ೧೩೧ ಅಧೀನತೆ/ಸಬಾಲ್ಟರ್ನ್ 

೨೪೦ 
ಅಣಕು ಸಾಹಿತ್ಯ 

೧೩೧ ಅನಾಥಪ್ರಜ್ಞೆಏಲಿಯನೇಶನ್ ೨೩ , 
ಅತಿರೇಕಾರ್ಥ/ ಓವರ್ ರೀಡಿಂಗ್ ೧೮೮ ಅ- ನಾಯಕ/ಆಂಟಿ- ಹೀರೋ 
ಅತಿಶಯ ಪ್ರಯೋಜನ 

ಅನಾವರಣ/ ಅನಗ್ರಾರ್ಸಿಸ್ 
ಅತಿಶಯೋಕ್ತಿ 

೧೬೩ ಅನಿತ್ಯದೋಷ 
ಅತ್ಯಂತ ತಿರಸ್ಕತ ವಾಚ್ಯಧ್ವನಿ 

- ೯೧ ಅನುಕರ್ತ 
ಅರ್ಥ ಮೀನಿಂಗ್ ೫ , ೬೪ , ೧೭೩ , ಅನುಕರಣವಾಚಕಓನೊಮೊಟೋಪಿಯ ೫ 

೧೮೦ , ೨೨೯ , ೨೩೨ , ಅನುಕರಣವಾದೀ ವಿಮರ್ಶೆ 

೨೩೩ , ೨೩೭ , ೨೩೮ ಮೈಮೆಟಿಕ್ ಕ್ರಿಟಿಸಿಸಂ ೨೩೭ 
ಅರ್ಥ ಕವಿ 

- ೫೬ ಅನುಕರಣೆ/ಇಮಿಟೇಶನ್ ೬ , ೭ , ೬೮, 
ಅರ್ಥಗಳ ' ಖಚಿತವಲ್ಲದ ' ಲೀಲೆ 

೯೫ , ೯೬ , ೨೩೭ 
ಅನ್‌ಡಿಸೈಡಬಲ್ ಪ್ಲೇ ೨೩೨ ಅನುಕಾರ್ಯ 
ಅರ್ಥ ಗುಣ 

೭೧ ಅನುಕ್ಕಿ 
ಅರ್ಥ ಚಿತ್ರ 

೬೬ ಅನುಕೂಲ ಅವಸ್ಥೆ 
ಅರ್ಥದ ಇಕ್ಕಟ್ಟು/ ಅಪೋರಿಯಾ ೨೩೨ ಅನುಕ್ರಮಾತ್ಮಕ/ಸಿಂಟಾಗ್ರಾಟಿಕ್ 

೨೩೭ 


C 0 & 


0 Gಕ 


೧೨೨ 


೩ : 


o 0 


C 


-C 


೧ 


೪೧೮ | ವಿಮರ್ಶೆಯ ಪರಿಭಾಷೆ 


೧೭ 


& ನಿ 


೧೭ 


o C 


C 9 


C | 


೫೪ 


೨೨೯ 


೧೪೧ 


ಅನ್ಯ 


Des 


6 C 


ಅನುದ್ದೇಶಿತ ವ್ಯಂಗ್ಯ 

ಅಮೂರ್ತ/ ಅಬ್ಸ್ಟಾಕ್ಟ್ ೧೪೬ , ೧೧೮ 
ಅನ್ - ಇನ್‌ಟೆನ್‌ಶನಲ್/ ಐರನಿ ೧೭೬ ಅಮೂರ್ತ ಸಂಯೋಜಿತ ಪ್ರತಿಮೆ/ 
ಅನುಪ್ರಾಸ/ ಅಲ್ಲಿಟರೇಶನ್ 

- ಅಬ್ಸ್ಟಾಕ್ಟ್ ಕಂಬೈನ್ಸ್ ಇಮೇಜ್ ೧೧೮ 
ಅನುಭಾವ 

೯೧ , ೧೩೫ ಅಯೋಗ್ಯತ್ವ 
ಅನುಭಾವ/ ಮಿಸ್ಟಿಸಿಸಂ 

೧೦ ಅಲಂಕಾರ 
ಅನುಭಾವ ಸಾಹಿತ್ಯ 

ಅಲಂಕಾರ/ ರೆಟರಿಕ್ ೨೨೬ , ೨೩೨, ೨೩೪ 
ಅನುಭಾವಿ 

೧೦ ಅಲಂಕಾರ ಕವಿ 
ಅನುರಣನ ಧ್ವನಿ 

೯೧ ಅಲಂಕಾರಗಳ ವರ್ಗಿಕರಣ 
ಅನುಸೂಚನೆ/ ಅಲ್ಯೂಶನ್ - ೧೧ , ೨೨೨ ಅಲಂಕಾರ ಧ್ವನಿ 
ಅನುಸೃಷ್ಟಿ 

- ೧೯೮ ಅಲಂಕಾರ ಪ್ರಸ್ತಾನ 
ಅನೇಕಾರ್ಥ ಮಲ್ಟಿಪಲ್ ಮೀನಿಂಗ್/ 

ಅಲಂಕಾರ ಶಾಸ್ತ್ರ 
* ಪೂರಿ- ಸೈನೇಶನ್ ೧೮೮ ಅವತರಣ 

೧೨೩ 
ಅನೌಚಿತ್ಯ 

೪೬ , ೯೦ ಅವನತಿ/ ಡಿಕಡೆನ್ಸ್ 
ಅನೌಪಚಾರಿಕ ಪ್ರಬಂಧ 

ಅವನತಿಶೀಲ/ ಡಿಕಡೆಂಟ್ 
ಇನ್‌ಫಾರಲ್ ಎಸ್ಟೆ ೧೨೦ ಅವಮರ್ಶ ಸಂಧಿ 

೧೮೯ 
ಅನ್ಯ ( ದಿ ಅದರ್ ) 

೨೪೧ ಅವಸ್ಕಂಧ 

೧೦೦ ಅವಸ್ಥೆಗಳು 
ಅನ್ವೇಷಣೆ/ ಇನ್‌ವೆನ್‌ಶನ್ 

೧೬೦ ಅವಿವಕ್ಷಿತವಾಚ್ಯಧ್ವನಿ 
ಅನೊಕಿ/ ಅಲಿಗರಿ 

೧೨, ೧೧೮ ಅವಿಶ್ವಾಸಾರ್ಹನಿರೂಪಕ/ ಫಾಲಿಬಲ್| 
ಅಪನಂಬಿಕೆಯ ತಾತ್ಕಾಲಿಕ ವಿಚ್ಛೇದವಿಲಿಂಗ್ 

ಅನ್‌ರಿಲಯಬಲ್ ನೆರೇಟರ್ ೮೮ 
ಸಸ್ಪೆನ್ಶನ್ ಆಫ್ ಡಿಸ್ಬಿಲೀಫ್ ೯೨ ಅವೈಯಕ್ತಿಕತೆ/ ಇಂಪರ್ಸನಾಲಿಟಿ 
ಅಪರಿಚಿತಗೊಳಿಸು/ ಡಿ - ಫೆಮಿರಿಯಲೈಸ್ ೨೨೯ ಅವೈಯಕ್ತಿಕ ನಿರೂಪಕ 
ಅಪವಾರಿತ 

- ಇಂಪರ್ಸನಲ್ ನೆರೇಟರ್ 
ಅಪವ್ಯಾಖ್ಯಾನ ಅಬೆರೆಂಟ್ ಇಂಟರ್‌ಪ್ರಿಟೇಶನ್ , ಅವೈಯಕ್ತಿಕ ವ್ಯಂಗ್ಯ / 

ಮಿಸ್‌ಇಂಟರ್‌ಪ್ರಿಟೇಶನ್ ೨೨೪ , ೨೩೧ - ಇಂಪರ್ಸನಲ್ ಐರನಿ 
ಅಪಾಲೋನಿಯನ್ 

೧೩ ಅಶ್ರಾವ್ಯ 
ಅಪ್ರಜ್ಞಾಪೂರ್ವಕ ಅರ್ಥ 

ಅನ್‌ಕಾನ್‌ಶಸ್ ಮೀನಿಂಗ್ ೨೨೬ ಅಷ್ಟಷಟ್ಟದಿ/ ಸಾನೆಟ್ 
ಅಪ್ರಜ್ಞಾಪೂರ್ವಕ ವ್ಯಂಗ್ಯ 

ಅಷ್ಟಾದಶವರ್ಣನೆ 
ಅನ್‌ಕಾನ್‌ಶಸ್ ಐರನಿ ೧೭೬ ಅಸಂಗತ/ ಅಬ್ಬರ್ಡ್ 
ಅಭಿಜಾತ/ಕ್ಲಾಸಿಕಲ್ ೧೪ ಅಸಂಭಾವ್ಯತೆ 

೧೯೦ 
ಅಭಿಧಾ 

ಅಸಂಲಕ್ಷ ಕ್ರಮ ಧ್ವನಿ 

೯೧ 
ಅಭಿಧಾ ಮೂಲ 

ಅಸತ್ಯತ್ವ 
ಅಭಿಧಾ ವೃತ್ತಿ ೧೮೦ ಅಸಮರೂಪ/ಬರೋಕ್ 

೨೪ 
ಅಭಿಧೇಯಾರ್ಥ 

೧೮೦ ಅಸ್ಪಷ್ಟ ಸ್ಥಳಗಳು/ ಪ್ಲೇಸಸ್‌ 
ಅಭಿನಯ / ಆಕ್ಟಿಂಗ್ 

ಆಫ್ ಇನ್‌ಡಿಟರ್‌ಮಿನನ್ಸಿ ೨೨೫ 
ಅಭಿವ್ಯಕ್ತಿ/ ಎಕ್ಸ್‌ಪ್ರೆಶನ್ 

೧೫ ಅಸ್ತಿತ್ವವಾದ/ ಎಸ್ಟಿಸ್ಪೆನ್ಶಿಯಲಿಸಂ ೨೩ , ೨೫ 
ಅಭಿವ್ಯಕ್ತಿವಾದ/ ಎಕ್ಸ್‌ಪ್ರೆಶನಿಸಂ ೧೬ ಅಸ್ಥಿರ/ಅನ್‌ಸ್ಟೇಬಲ್ 
ಅಭ್ಯಾಸಗತ/ಫ್ಯಾಟಿಕ್ 

೨೩೭ 
೨೩೭ ಅಸ್ಥಿರಗೊಳಿಸು/ ಡಿಪ್ಲೊಬಿಲೈಜ್ 


೨೩೨ 


ವಿಮರ್ಶೆಯ ಪರಿಭಾಷೆ | ೪೧೯ 


M 


೧೯೯ 


b 


ದ 


- ೨೭ 


- -J 

6 


c K 


೧ ೧ J 


೧೦೫ 


ಅಳವಡಿಸಿಕೊಳ್ಳುವಿಕೆ 

ಆಲಂಕಾರಿಕ ವ್ಯಂಗ್ಯ/ ರೆಟರಿಕಲ್ ಐರನಿ ೧೭೬ 
ಅಪ್ಲೋಪ್ರಿಯೇಶನ್ ೨೧೮ ಆಲಂಬನ ವಿಭಾವ 

- ೧೩೫ 
ಆಂತರಂಗಿಕ ಏಕಾಂತಭಾಷಣ| 

ಆಲೇಖ್ಯ ಪ್ರಖ್ಯ 

goes 
ಇಂಟೀರಿಯರ್ ಮಾನೋಲಾಗ್ ೧೧೬ ಆವಿದ್ದ ನಾಟಕ/ ಟ್ರಾಜಿಡಿ 
ಆಂತರಿಕ ವಿಮರ್ಶೆ 

ಆಶಯ /ಮೋಟಿವ್ 

೩೧, ೨೧೬ , 
ಇಂಟರಲ್ ಕ್ರಿಟಿಸಿಸಂ 

೧೭೧ ೨೨೯ , ೨೪೦ 
ಆಕರ/ಸೋರ್ಸ್ 

ಆಶ್ಚರ್ಯ/ಸರ್‌ಪ್ರೆಸ್ 
ಆಕಾಂಕ್ಷೆ 

ಆಶ್ವಾಸ 

೧೪೧ 
ಆಕಾಶ ಭಾಷಿತ 

೯೮ ಆರ್ಷ ಪ್ರತೀಕ/ ಆರ್ಕಿಟೈಪ್ 

೨೨೬ 
ಆಖ್ಯಾಯಿಕೆ 

೯೨, ೬೯ 

ಆರ್ಷೇಯತೆ/ ಆರ್ಕೆಯಿಸಂ 
ಆಗಂತುಕ ಪ್ರಜ್ಞೆಏಲಿಯನೇಶನ್ ೨೩ , ೧೦೫ ಆರ್ಷೇಯ ಪ್ರತೀಕ/ 
ಆಟಿಕ್ 

- ಆರ್ಕಿಟೈಪಲ್ ಇಮೇಜ್ ೨೧೬ , ೨೨೬ 
ಆತ್ಮ ಚರಿತ್ರೆ/ಬಯಾಗ್ರಫಿ 

೮೧ 

ಆಸಕ್ತಿ 
ಆತ್ಮ ವ್ಯಂಗ್ಯ/ಸೆಲ್ಸ್ ಐರನಿ 

೧೭೬ 

ಆಸ್ವಾದ 
ಆತ್ಮಾವಹೇಳನೆಯ ವ್ಯಂಗ್ಯ 

ಆಳಮನಶ್ಯಾಸ್ತಡೆಪ್ ಸೈಕಾಲಜಿ 
ಸೆಲ್ಸ್ ಡಿಸ್ಪರಾಜಿಂಗ್ ಐರನಿ - ೧೭೬ ಇಂಗಿತಜ್ಞಾನ/ಇಂಪ್ಲಿಕೇಚರ್ 

೨೩೫ 
ಆರ್ಥಿಕ ನಿಯತಿವಾದ 

ಇಂಡೆಕ್ಸ್ 

೨೩೬ 
ಇಕನಾಮಿಕ್ ಡಿಟರ್ಮಿನಿಸಂ ೨೪೦ ಇಂಪ್ರೆಶನಿಸಂ 

೨೩೪ 
ಆದರ್ಶಐಡಿಯಾ 

೧೨೯ 

ಇಂಪ್ರೆಶನಿಸ್ಟ್ 
ಆದರ್ಶ ಓದುಗ/ ಇಂಪ್ಟೆಡ್ ರೀಡರ್ ೨೩೧ 

ಇಗೋ 

೨೨೬ 
ಆದರ್ಶಗಳ ತತ್ವ | 
ಥಿಯರಿ ಆಫ್ ಐಡಿಯಾಸ್ ೧೨೯ 

ಇಚ್ಚಾಪೂರೈಕೆ/ವಿಶ್ ಫುಲ್‌ಫಿಲ್‌ಮೆಂಟ್ 
ಆದರ್ಶಕರಣ/ ಐಡಿಯಲೈಸೇಶನ್ 

೨೩೪ 
ಇಡಿ ನೆಲೆ/ ಮ್ಯಾಕ್ರೋ ಲೆವೆಲ್ 
೨೮ 
ಇತಿವೃತ್ತ 

೧೬೪ 
ಆಧ್ಯಾತವಾದಿ ಕವಿಗಳು/ 

ಇದ್ 
ಮೆಟಫಿಸಿಕಲ್ ಪೊಯೆಟ್ಸ್ ೨೯ 

೨೨೬ 

ಇಮ್ಮಡಿ ಓದುವಿಕೆ/ ಡಬಲ್ ರೀಡಿಂಗ್ ೨೩೨ 
ಆಧಿಕಾರಿಕ 

೧೬೩ 

ಇಮೇಜಿಸಂ 
ಆಧುನಿಕ ಭಾವಗೀತೆ/ ಮಾಡರ್ನ್ ಲಿರಿಕ್ ೨೨೦ 
ಆನಂದ 

- ೭೩ 

ಇರುವಿಕೆಯ ಆಧ್ಯಾತ್ಮ 
ಆನುಷಂಗಿಕ ಮಹಾಕಾವ್ಯ 

ಮೆಟಫಿಸಿಕ್ಸ್ ಆಫ್ ಪ್ರೆಸೆನ್ಸ್ ೨೩೨ 
ಸೆಕೆಂಡರಿ ಎಪಿಕ್ 

ဂဂ 

ಇಷ್ಟಾರ್ಥ/ ಇನ್‌ಟೆಂಡೆಂಡ್ ಮೀನಿಂಗ್ 
ಆನ್ವಯಿಕ ವಿಮರ್ಶೆ/ಅಫೈಡ್ ಕ್ರಿಟಿಸಿಸಂ ೧೭೧ 

ಇನ್‌ಟೆನ್‌ಶನಾಲಿಟಿ ೨೨೩ , ೨೩೧ , ೨೩೨ 
ಆಭ್ಯಾಸಿಕ ಕವಿ 

- ೫೬ 

ಇಷ್ಟಾರ್ಥವ್ಯವಚ್ಛಿನ್ನಾ ಪದಾವಳೀ ೬೨ 
ಆಮುಖ 

೧೨೩ 

ಇಳಿಮುಖ ಕ್ರಿಯೆ/ಫಾಲಿಂಗ್ ಆಕ್ಷನ್ ೪೯ 
ಆರಭಟಿ ( ವೃತಿ) 

೧೭೫ ಈಡಿಪಸ್ ಕಾಂಪ್ಲೆಕ್ಸ್ ೨೨೪ , ೨೨೬ 
ಆರೋಪಿತ ರೂಪ/ ಮೆಕ್ಯಾನಿಕ್ , 

ಈಹಾಮ್ಮಗ 
ಇಂಪೋಸ್ಟ್ ಫಾರಂ 

ಉಕ್ಕಿ/ ಆಟ್ಟರೆನ್ಸ್ 

೨೨೯ , ೨೩೯ , 
ಆಲಂಕಾರಿಕ ಅರ್ಥ|| 

೨೩೨, ೨೩೫ , ೨೩೭ 
ರೆಟರಿಕಲ್ ಮೀನಿಂಗ್ ೨೩೨ ಉಕ್ತಿಕವಿ 
ಆಲಂಕಾರಿಕ ಭಾಷೆ 

ಉಗಾಭೋಗ 
ಫಿಗರೆಟಿವ್ ಲಾಂಗ್ವಿಜ್ - ೩೦ ಉತ್ಕಲಿಕಾಪ್ರಾಯ 


0 ೧ 


ಕ. 


೧೩೦. 


೪೨೦ | ವಿಮರ್ಶೆಯ ಪರಿಭಾಷೆ 


೭೧ 


೧೩೫ 


೪೬ 


೧೭೬ 


ಉತ್ಕರ್ಷಭಂಗ/ ಬ್ಯಾಥೋಸ್ 

೩೭ ಏರುಮುಖ ಕ್ರಿಯೆ/ ರೈಸಿಂಗ್ ಆಕ್ಷನ್ ೪೯ 
ಉತ್ತಮ ಕಾವ್ಯ 

ಐಕಾನ್ 

೨೩೬ 
ಉತ್ತಮ ಪಾತ್ರಗಳು 

೩೬ ಐಡಿಯಾಲಜಿ ೨೧೮, ೨೨೧, ೨೩೩ , 
ಉತ್ತಮ ಪುರುಷ ನಿರೂಪಣೆ | 

೨೨೭, ೨೩೮ , ೨೪೧ 
- ಫಸ್ಟ್ ಪರ್ಸನ್ ನೆರೆಟಿವ್ ೮೮ ಒಳಪ್ರಾಸ/ ಇಂಟರ್ನಲ್ ರೈಂ - ೧೨೮ 
ಉತ್ಪಾದ್ಯ ( ವಸ್ತು) 

೧೬೪ ಒಳವಿನ್ಯಾಸ/ಡೀಪ್ ಸ್ಪಕ್ಟರ್‌ - ೨೩೪ 
ಉತ್ತೇಕ್ಷೆ 

೩೮, ೧೫೧ , ೨೦೮ ಓಜಸ್ಸು 
ಉದಾತ್ತ ಕಿರಾತಕ ( ಪಂಥ) 

ಓದಬಹುದಾದ ಪಠ್ಯ/ ವಿಸಿಬಲ್ ಟೆಕ್ಟ್ ೨೨೨ 
ದಿ ನೋಬಲ್ ಸ್ಕ್ಯಾವೆಜ್ ೧೨೫ ಓದುಗ 

೨೩೭ , ೨೩೮ 
ಉದಾತ್ತೀಕರಣ ಸಾಮರ್ಥ್ಯ 

ಓದುಗನ ವ್ಯಕ್ತಿತ್ವ 

೨೩೧ 
ಸಬ್ಲಿಮೇಶನ್ ೨೨೬ ಓದುವಿಕೆ/ರೀಡಿಂಗ್ 

೨೩೨, ೨೩೮ 
ಉದ್ದರಣೆ/ಕೊಟೇಶನ್ ೧೧ , ೨೨೨ ಓರಿಯಂಟಲಿಸಂ 

೨೩೦ 
ಉದ್ದೀಪನ ವಿಭಾವ 

ಔಚಿತ್ಯ 
ಉದ್ದೇಶ/ಇನ್‌ಟೆನ್‌ಶನ್ ೨೨೯ , ೨೩೨ ಔಪಚಾರಿಕ ಪ್ರಬಂಧ/ಫಾರ್ಮಲ್ ಎಸ್ಥೆ ೧೨೦ 
ಉದ್ದೇಶ ( ಪಾತ್ರ) 

ಔಪಾಧಿಕ ಪ್ರತಿಭೆ 

೧೧೭ 
ಉದ್ದೇಶಪೂರ್ವಕ ( ರೆಟರಿಕ್ ) ೧೬೦ ಕಟಕಿ/ ಸಾರ್‌ಕ್ಯಾಸಂ 
ಉದ್ದೇಶ ಭ್ರಮೆ / 

ಕರ್ತೃ/ ಸಜ್ಜೆಕ್ಟ್ 

೨೧೪ , ೨೧೮, 
ಇನ್‌ಟೆನ್‌ಶನಲ್ ಪ್ಯಾಲಸಿ ೩೯ 

೨೨೩ , ೨೪೧ 
ಉನ್ನತಶೈಲಿ/ ಹೈ ಗ್ರಾಂಡ್ ಸ್ಟೈಲ್ ೧೮೩ ಕರ್ತೃತ್ವದ ಅಪಕೇಂದ್ರೀಕರಣ/ 
ಉಪಕಥಾ ಸಂವಿಧಾನ/ಸಬ್ ಪ್ಲಾಟ್ ೪೯ , ೬೮ - - ಡಿ ಸೆಂಟಿಂಗ್ ದಿ ಸಭೆಕ್ಸ್ ೨೩೮ 
ಉಪದೇಶ ಸಾಹಿತ್ಯ 

ಕಥನ 
ಡೈಡಾಕ್ಸಿಕ್ ಲಿಟರೇಚರ್ 

ಕಥನ ಕವನ 
ಉಪಮಾನ 

ಕಥನ ಶೈಲಿ 

೨೩೪ 
ಉಪಮಾವಾಚಕ 

ಕಥನಿಕೆ 
ಉಪಮೆ /ಸಿಮಿಲಿ 

ಕಥಾಪುರುಷ 
ಉಪಮೇಯ 

ಕಥಾವಸ್ತುಪ್ಪಾಟ್ ಫ್ಯಾಬುಲಾ ೪೯ , ೨೨೯ 
ಉಪಯುಕ್ತ ಕಲೆಯೂಸ್ ಫುಲ್ ಆರ್ಟ್ ೫೩ ಕಥಾಸಂವಿಧಾನ 
ಉಪರೂಪಕಗಳು 

- ೬೨ , ೧೯೪ 
ಉಪಸಂಹಾರ 

೧೮೯ ಕನ್ನಡ ಸಾಹಿತ್ಯ ಚರಿತ್ರೆ, ವಿಭಾಗಕ್ರಮ ೨೧೩ 
ಉಪಸಂಸ್ಕೃತಿ 

೧೮೯ ಕರಾಳ ಹಾಸ್ಯ / ಬ್ಲಾಕ್ ಹೂಮರ್ ೨೩ 
ಉಪಾಖ್ಯಾ 

೧೧೪ ಕರುಣ ( m / ಪ್ಯಾಥೋಸ್ ೫೧, ೬೮ 
ಉಭಯ ಕವಿ ೫೬ ಕಲಾತ್ಮಕ ಅಂತರ 

೫೨ 
ಉಭಯಾಲಂಕಾರ ೧೭ ಕಲೆ 

೫೩ , ೨ . 
ಉಲ್ಲೇಖ 

ಕಲೆಗಾಗಿ ಕಲೆ 
ಎಲಿಜಬೀತನ್ ಯುಗ ೪೪ , ೨೨೦ . - ಕಲೈಕನಿಷ್ಟೆ 
ಏಕಭಾಷಿಕ/ ಮಾನೋಲಾಜಿಕ್ ೨೩೯ 

ಕಲ್ಪಕತೆ 

೫೮ , ೬೮ 
ಏಕಾಂತಭಾಷಣ| 

ಕಲ್ಪನೆ/ ಫ್ಯಾನ್ಸಿ 

೫೫ 

೫೬ 
ಡ್ರಾಮಾಟಿಕ್ ಮಾನೊಲಾಗ್ ೪೫ ಕವಿ/ಪೊಯೆಟ್ 

೧೬೩ 
ಏಕಾಕಿಕತನ/ ಏಲಿಯನೇಶನ್ ೨೩ , ೧೦೫ ಕವಿ ಕೌಶಲ 


ပ္ပ 


೨೬ 


೫೪ 


ವಿಮರ್ಶೆಯ ಪರಿಭಾಷೆ | ೪೨೧ 


ಕಾಂತಿ 


೫೯ 


ಗದ 


೨೩೭ 


ನ 


ಕವಿಯ ವ್ಯಕ್ತಿತ್ವ ೨೨೬ ಕೈಶಿಕೀ ವೃತ್ತಿ 

೧೭೫ 
ಕವಿವ್ಯಾಪಾರ ವಕ್ರತ್ವ 

೧೬೩ ಕೋಯೆನಪಿಯಾ 
ಕರ್ಷಣ/ ಟೆನ್ಶನ್ 

೫೭ , ೨೨೦ ಕ್ರಿಯಾಬಂಧ/ ಯೂನಿಟಿ ಆಫ್ ಆಕ್ಷನ್ ೧೪೭ 
ಕಾಂತಾ ಸಂಮಿತ 

೧೨೧ ಕ್ರಿಯೆ 

೭೧ ಕ್ರಿಯೆಕ್ಕ/ಯೂನಿಟಿ ಆಫ್ ಆಕ್ಷನ್ ೧೪೭ 
ಕಾದಂಬರಿ/ನಾವೆಲ್ 

೪೭ , ೫೮, ಕ್ರಿಶ್ಚಿಯನ್ ಅಸ್ತಿತ್ವವಾದಿಗಳು 
೬೧ , ೧೬೯ , ೨೩೯ 

ಕ್ರೀಡಾ 
ಕಾನೊಟೇಶನ್ 

ಕ್ಲೀಷೆ 
ಕಾರ್ಯ 

ಕ್ಷುದ್ರ ಮಹಾಕಾವ್ಯ 

೧೩೧ 
ಕಾರ್ಯೇಕ್ಯ / ಯೂನಿಟಿ ಆಫ್ ಆಕ್ಷನ್ ೧೪೭ 

ಖಂಡ ಕಥೆ 

೬೨ 
ಕಾರಯ ಪ್ರತಿಭೆ 

ಗಂಭೀರ ನಾಟಕ 

೬೮ , ೮೩ 
ಕಾಲಬಂಧ/ಯೂನಿಟಿ ಆಫ್ ಆಕ್ಷನ್ ೧೪೭ 

ಗಂಭೀರ ಹರ್ಷನಾಟಕ 

goes 
ಕಾಲರೂಪ/ ಟೆಂಪೊರಲ್ ಫಾರಂ ೧೩೦ 

೬೯ , ೨೩೭ 
ಕಾಲ ವಿರೋಧ/ ಅನಕ್ಕಾನಿಸಂ ೬೦ 

ಗದ್ಯ ಕಾವ್ಯ 

೬೨ 
ಕಾಲ್ಪನಿಕ / ಫಿಕ್ಷನ್ | ಫಿಕ್ಷನಲ್ | 

ಗದ್ಯತ್ವ 
- ಇಮ್ಯಾಜಿನರಿ ೬೧ , ೨೧೫ , ೨೨೬ 

ಗದ್ಯ ರಮ್ಯಕಥೆ/ಪೋಸ್‌ರೊಮಾನ್ಸ್ ೬೧ 
ಕಾವ್ಯ 

- ೬೨ , ೨೩೭ 
ಗರ್ಭ ಸಂಧಿ 

೧೮೯ 
ಕಾವ್ಯಂಗ್ರಾಹ್ಯಮಲಂಕಾರಾತ್ 

ಗಹನ ಓದುವಿಕೆಥಿಕ್ ರೀಡಿಂಗ್ ೨೧೮ 
ಕಾವ್ಯಕವಿ 

- 

೫೬ 

ಗಾಥಿಕ್ 
ಕಾವ್ಯದ ಸ್ವಾಯತ್ತತೆ|| 

ಗುಣ 
- ಅಟಾನಮಿ ಆಫ್ ಪೊಯೆಟ್ರಿ ೨೨೦ 

೪೬ , ೭೧ 

೯೧ 
ಕಾವ್ಯತ್ವ 

ಗುಣೀಭೂತ ವ್ಯಂಗ್ಯ 
೨೩೭ 
ಗುಣೋಪಮೆ 

೪೧ 
ಕಾವ್ಯನ್ಯಾಯ 
ಕಾವ್ಯ ಪ್ರಯೋಜನ ೧೨೨ 

೨೩೭ 

ಗೃಹೀತ (ಕೊನೇಟಿವ್ ) 
ಕಾವ್ಯಭಾಷೆ/ಪೊಯೆಟಿಕ್ ಡಿಕ್ಷನ್ 

ಗೋಮೂತ್ರಿಕಾ 

೭೬ 
ಕಾವ್ಯಮೀಮಾಂಸೆ 

ಗೌಡೀ 

೧೫೭ 
ಕಾವ್ಯಸತ್ಯ /ಪೊಯೆಟಿಕ್ ಟ್ರುತ್‌ ೧೯೦ ಗೌಣ 
ಕಾವ್ಯಸ್ಥಲಗಳು 

ಗೌಣಿ 
ಕಾವ್ಯ ಸ್ವಾತಂತ್ರ ೬೫ ಗ್ರಾಮಕ/ ಪ್ಯಾಸ್ಟೋರಲ್ 

೭೨ 
ಕಾವ್ಯಾತ್ಮಕ (ಪೊಯೆಟಿಕ್ ) 

೨೩೭ ಘಟನೆಗಳ ವಿನ್ಯಾಸ 
ಕಾವ್ಯಾಲಾಪಾಂಶ್ಚ ವರ್ಜಯೇತ್ 

ಘಟನೆಗಳ ವ್ಯಂಗ್ಯ 
ಕಿರು ಕಾದಂಬರಿ/ ನಾವೆಲೆಟ್ 

೧೯೪ ಐರನಿ ಆಫ್ ಈವೆಂಟ್ಸ್ ೧೭೬ 
ಕುಕವಿ ೫೬ 

ಘಟನೆಗಳು/ ಇನ್ಸಿಡೆಂಟ್ಸ್ 
ಕುತೂಹಲ/ಸಸ್ಪೆನ್ಸ್ 

ಘರ್ಷಣೆ/ಕಾನ್ ಫಿಕ್ಸ್ ೪೯ , ೬೮, ೯೪ , ೯೫ 
ಕುರುಹು/ಸೈನ್ 

೧೧೮ ಚಂಚಲ ರೂಪ/ಪ್ಯೂಗಲ್ ಫಾರಂ 
ಕುಶಲ ಕಲೆ/ಫೈನ್ ಆರ್ಟ್ - ೫೩ , ೨೦೪ ಚಂಪೂ ಕಾವ್ಯ 
ಕೃತಿ/ ವರ್ಕ್ 

೨೩೧ , ೨೩೮ ಚತುರತೆ/ ವಿಟ್ 
ಕೇಂದ್ರ/ಸೆಂಟರ್ 

೨ , ೮೮ , ೨೩೮ ಚತುರ್ದಶಪದಿ/ ಸಾನೆಟ್ 
ಕೇಂದ್ರ ಪ್ರಜ್ಞೆ | 

ಚಪ್ಪಟೆ ಪಾತ್ರಗಳು/ಫ್ಲಾಟ್ ಕ್ಯಾರೆಕ್ಟರ್ ೧೦ 
ಸೆಂಟರ್ ಆಫ್ ಕಾನ್‌ಶಸ್‌ನೆಸ್ ೮೮ ಚಮತ್ಕಾರ 


೧ 


೧೮ ೦ 


೨ 


b 


C ಕ 0 


0- 


J * 


೧ 
C 


೦ 9 


) ದ 


೪೨೨ | ವಿಮರ್ಶೆಯ ಪರಿಭಾಷೆ 


೧೭೬ 


೧೧ 


೬೮ 


೨೩೮ 


೧೨ 


J 


ಹಿ 6) 


* o 


* 


ಚರ್ಯಾತ್ಮಕ ವ್ಯಂಗ್ಯ 

ಟೆಕ್ಸ್ಚ ರ್ 

೧೩೦ 
ಬಿಹೇವಿಯರಲ್ ಐರನಿ 

ಡಿಥಿರಾಂಬ್ 
ಚರಿತ್ರೆ ಮತ್ತು ಸಾಹಿತ್ಯ 

೨೧೫ ಡಿಮ 
ಚರ್ವಣಾ ೭೩ ತಟಸ್ಥ - ತಲ್ಲೀನತೆ 

೮೪ , 
ಚಾರಿತ್ರಿಕ ಅನುಸೂಚನೆ 

ತನ್ನರಿವಿನ ನಿರೂಪಕ / 
ಹಿಸ್ಟಾರಿಕಲ್ ಅಲ್ಯೂಶನ್ 

ಸೆಲ್ಸ್ ಕಾನ್‌ಶಸ್ ನರೇಟರ್ eses 
ಚಾರಿತ್ರಿಕ ಅನ್ನೋಕ್ತಿ 

ತನ್ಮಯತೆ 
ಹಿಸ್ಟಾರಿಕಲ್ ಅಲಿಗರಿ 

೧೨ ತಬ್ಬಲಿತನ/ ಏಲಿಯನೇಶನ್ ೧೦೫ 
ಚಾರಿತ್ರಿಕ ಕಾದಂಬರಿ/ 

ತಲ್ಲೀನತೆ 

೮೫ 
ಹಿಸ್ಟಾರಿಕಲ್ ನಾವೆಲ್ 

ತಾಣ/ಸೈಟ್ 
ಚಾರಿತ್ರಿಕ ಪ್ರಾಚೀನವಾದ 

ತಾರ್ಕಿಕ ವ್ಯಂಗ್ಯ ಡಯಲೆಕ್ಟಿಕಲ್ ಐರನಿ ೧೭೬ 
ಹಿಸ್ಟಾರಿಕಲ್ ಪ್ರಿಮಿಟಿವಿಸಂ ೧೨೫ ತಾತ್ವಿಕ ಅನ್ನೊಕ್ಕಿ! 
ಚಾರಿತ್ರಿಕ ವಿಮರ್ಶೆ| 

ಅಲಿಗರಿ ಆಫ್ ಐಡಿಯಾಸ್ 
ಹಿಸ್ಟಾರಿಕಲ್‌ ಕ್ರಿಟಿಸಿಸಂ ೧೭೧ ತಾತ್ವಿಕ ವಿಮರ್ಶೆ/ 
ಚಿಕಿತ್ಸಕ/ಫೊರೆನ್ಸಿಕ್ 

೧೬೦ 

ಥಿಯರಿಟಿಕಲ್‌ ಕ್ರಿಟಿಸಿಸಂ ೧೭೧ 
ಚಿತ್ತವಿಶ್ರಾಂತಿ 

೭೩ ತಾದಾತ್ಮ /ಇನ್‌ವಾಲ್ಟ್ಮೆಂಟ್ 
ಚಿತ್ತವೃತ್ತಿ 

೭೫ ತಿರುವುಕ್ಕೆಸಿಸ್ 
ಚಿತ್ರ 

೭೬ ತೊಡಕು/ಕಾಂಪ್ಲಿಕೇಶನ್ 
ಚಿತ್ರಕಾವ್ಯ 

೯೧ , ೭೬ - ತೌಲನಿಕ ಸಾಹಿತ್ಯ 
ಚಿತ್ರತುರಗನ್ಯಾಯ 

ಕಂಪಾರೆಟಿವ್ ಲಿಟರೇಚರ್ 
ಚಿರಂತನ ಪ್ರತೀಕ ವಿಮರ್ಶೆ 

ತೋಟಕ 
- ಆರ್ಕಿಟೈಪಲ್ ಕ್ರಿಟಿಸಿಸಂ ೨೧೬ ಥಿಯರಿ 
ಚಿರಕೃತಿ/ಕ್ಲಾಸಿಕ್ ೭೮ ದಕ್ಷಿಣ ಅವಸ್ಥೆ 

೧೮ 
ಚೂರ್ಣ 

ದನಿ 

೧೭೭ 
ಚೂಲಿಕಾ 

ದಲಿತ- ಬಂಡಾಯ 

೨೧೭ 
ಚೇತನಾರೋಪಣೆ/ ಪ್ಯಾಥಟಿಕ್ ಫ್ಯಾಲಸಿ ೭೯ ದರ್ಶನ 

೧೧೪ 
ಛೇಕಾನುಪ್ರಾಸ 

ದಿನಚರಿ 
ಜನಪ್ರಿಯ/ ಪಾಪ್ ೨೨೧ ದಿವ್ಯ ಪ್ರಖ್ಯಾತ ವಸ್ತು 

Oee 
ಜನಾಂತಿಕ ೮೦ , ೯೮ ದಿವ್ಯಾದಿವ್ಯ ಪ್ರಖ್ಯಾತ ವಸ್ತು 

೧೬೪ 
ಜಹಲ್ಲಕ್ಷಣಾ 

- ೧೮೦ ದೀಪಕಾಲಂಕಾರ 
ಜಾನಪದ ಕಥನಕವನ/ಫೋಕ್ ಬ್ಯಾಲಡ್ ೪೮ ದುರಂತ/ಕೆಟಾಸ್ಪಫಿ 

೪೯ , ೬೮ 
ಜಾನಪದ ಮಹಾಕಾವ್ಯಫೋಕ್ ಎಪಿಕ್ ೧೪೧ ದುರಂತ ನಾಟಕ 

೬೮ 
ಜಿನೀವಾ ಪಂಥ 

೨೨೩ ದುರಂತ ವ್ಯಂಗ್ಯ/ ಟ್ರಾಜಿಕ್ ಐರನಿ 
ಜೀವಂತ ರೂಪ/ ಆರ್ಗ್ಯಾನಿಕ್ ಫಾರಂ ೧೩೦ ದುಷ್ಕರ 
ಜೀವನ ಚರಿತ್ರೆ / ಬಯಾಗ್ರಫಿ - ೮೧ ದುಷ್ಟ ಅವಸ್ಥೆ 

೨೩೪ 
ಜೈನೋಕ್ರಿಟಿಸಿಸಂ 

೨೪೧ ದೃಕ್ ಮಾರ್ಗಾಂತರ 
ಜೈವಿಕ ವ್ಯತ್ಯಾಸ/ 

ದೃಶ್ಯ /ಸೀನ್ 
ಬಯಲಾಜಿಕಲ್ ಡಿಫರೆನ್ಸ್ ၁ပုဂ ၊ ದೃಶ್ಯಕಾವ್ಯ 
೨೩೩ ದೃಷ್ಟಾಂತಕಥೆ/ ಎಗ್ಲೆಂಪ್ಲಮ್ 

೧೨ 


೭೭ 


೩ 


೪೨ 


೨೩೮ 


| 


೮೦ 


ಏ | 


೧೭೬ 


CJ ನ 


C ಇ 


C 


- ೧ 


ಟೀಕು 


ವಿಮರ್ಶೆಯ ಪರಿಭಾಷೆ | ೪೨೩ 


೧೭೬ 


6 


o 


* 


ಡ 


C 0 


c 


C C 


) 


ದೃಷ್ಟಿಕೋನಪಾಯಿಂಟ್ ಆಫ್ ವ್ಯೂ ೮೮ ನಾಯಕ/ಪೊಟಾಗೊನಿಸ್ಟ್ ೪೯ , ೯೮, ೯೯ 
ದೇವಾಸ್ತಿಕ್ಕಡೀಯಿಸಂ 

೪೩ ನಾಯಿಕೆ/ಹೀರೋಯಿನ್ 
ದೇಶಕಾಲ ಸಂಬಂಧ 

೮೯ ನಿಕಟ ಓದುವಿಕೆ/ಕ್ಟೋಸ್ ರೀಡಿಂಗ್ ೨೩೨ 
ದೇಸಿ 

೨೨೮, ೨೩೦ , ೨೩೪ ನಿತ್ಯದೋಷ 
ದೋಷ ೯೦ ನಿಯತಾಪ್ತಿ 

೧೮ 
ದ್ಯೋತಕ 

ನಿಯತಿ ವ್ಯಂಗ್ಯಐರನಿ ಆಫ್ ಫೇಟ್ 
ದ್ಯೋತನ ೧೮೦ ನಿಯೋಗ/ ಫಂಕ್ಷನ್ 

೨೩೭ 
ಧಾರ್ಮಿಕ ಸುಧಾರಣೆ/ರಿಫಾರೇಶನ್/ ೧೧೧ ನಿರಚನೆ/ ಡಿಕನ್ಸ್ಟ್ರ ಕ್ಷನ್ 

೨೩೨ 
ಧೀರ ಪ್ರಶಾಂತ 

ನಿರೀಶ್ವರ ಅಸ್ತಿತ್ವವಾದಿಗಳು 
ಧೀರ ಲಲಿತ 

೯೯ . ನಿರೂಪಕ 

೪೭ , ೨೩೨, ೨೩೮ 
ಧೀರೋದಾತ್ತ 

೯೯ ನಿರೂಪಣಾತ್ಮಕ ಪಾತ್ರಚಿತ್ರಣ/ ಟೆಲಿಂಗ್ ೪೭ 
ಧೀರೋದ್ದತ 

೯೯ ನಿರೂಪಣೆ/ ನೆರೇಶನ್ 
೧೮೦ ನಿರ್ವಹಣ ಸಂಧಿ 

೧೮೯ 
ಧ್ವನಿ 

೪೬ , ೯೧, ೧೮೦ ನೀಚ ಪಾತ್ರಗಳು 
ಧ್ವನಿ ಪ್ರಸ್ಥಾನ 

೯೧ ನೀತಿ ಕಥೆ/ಫೇಬಲ್ 
ಧ್ವನಿ ಮಾರ್ಗಾಂತರ ೨೩೪ ನೀಳತೆ/ ನಾವೆಲೆಟ್ 

೧೯೪ 
ಧ್ವನ್ಯನುಕರಣೆ 

- ೫ ನುಡಿಬೆರಕೆ/ಕೋಡ್‌ ಮಿಕ್ಸಿಂಗ್ 

೨೩೪ 
ಧ್ರುವತ್ವ ಪೊಲಾರಿಟಿ 

೨೩೭ ನೆಗೆಟಿವ್ ಕೇಪಬಿಲಿಟಿ 
ನಂಬಿಕೆ 

ನೇಯ್ಕೆ/ ಟೆಕ್ಸ್ಚರ್ 

೧೩೦ 
ನಟ 

೭ , ೯೫, ೯೬ ನೇರ ವಿಡಂಬನೆ ಫಾರಮ್| 
ನಟನೆ 

- ಡೈರೆಕ್ಟ್ ಸೆಟೈರ್ 

೧೭೦ 
ನವ ಅಭಿಜಾತ ಸಾಹಿತ್ಯ /ನಿಯೊಕ್ಲಾಸಿಕಲ್ ೧೪ - ನ್ಯಾಚುರಲಿಸಂ 
ನವೋದಯ 

೨೧೯ ಪಂಡಿತಶೈಲಿ/ಯೂಫುಯಿಸಂ 

೨೧೯ ಪಂಥಾ ೨೩೪ 
ನವ್ಯತೆ 

ಪಠ್ಯ / ಟೆಕ್ಸ್ 

೨೨೨, ೨೩೨ , ೨೩೫ , 
ನವ್ಯ ವಿಮರ್ಶೆ ೯೪, ೨೨೦ 

೨೩೬ , ೨೩೭, ೨೩೮ 
ನವ್ಯ ಸಾಹಿತ್ಯ ೨೧೯ ಪತಾಕಾ 

೨ , ೧೬೪ 
ನಾಂದಿ 

೧೨೩ ಪತಾಕಾಸ್ಥಾನ 

೧೯೪ 
ನಾಟಕ ೯೫ , ೯೬ ಪದ/ವರ್ಡ್ 

೨೩೨ 
ನಾಟಕೀಯ ಪಾತ್ರ ಚಿತ್ರಣ ೧೦೭ , ೯೫ , ೯೬ ಪದ- ಅರ್ಥ ಮಾರ್ಗಾಂತರ 
ನಾಟಕೀಯ ಭ್ರಮೆ / 

ಪದದೋಷ 
ಡ್ರಾಮೆಟಿಕ್ ಇಲ್ಲೂಶನ್ ೯೭ ಪದ್ಯಕಾವ್ಯ 
ನಾಟಕೀಯ ವ್ಯಂಗ್ಯ 

ಪದ್ಯಬಂಧ 
ಡ್ರಾಮೆಟಿಕ್ ಐರನಿ ಪರ್ಯಾಯ /ಸಬ್ಸ್ಟಿಟ್ಯೂಶನ್ 

೨೧೮ 
ನಾಟಿಕೆ 

ಪರ್ಯಾಯೋಕ್ತಿ/ ಅಲಿಗರಿ 
ನಾಟ್ಯಧರ್ಮ 

ಪರಕೀಯತೆ 

೨೩ , ೧೦೫ 
ನಾಟ್ಯಮಾನ ಶೈಲಿ ೨೩೪ ಪರಕೀಯ ಪ್ರಜ್ಞೆ 

೧೦೫ 
ನಾಟ್ಯಾಯಮಾನತೆ 

೯೫ , ೯೬ ಪರಿಕಥೆ 
ನಾಟೀಕರಣ/ಶೋಯಿಂಗ್ 

೧೬೫ . ಪರಿಕಲ್ಪನಾತ್ಮಕ/ಕಾನ್ಸೆಫ್ತು ಯಲ್ ೨೧೫ 


c) 


C 


೧೦೨ 


ನವ್ಯ 


೯೩ 


- 


೨೩೪ 


ಎ 0 


ಎ 0 


. 

J 4 


೧ 


& 


C 0 


೯೮ 


೪೨೪ | ವಿಮರ್ಶೆಯ ಪರಿಭಾಷೆ 


೧೨೮ 


೧೧೫ 


b 


೧೦೭ 


ಪರಿಕಲ್ಪನೆ/ಕಾನ್ಸೆಪ್ಟ್ ೨೩೭ ಪ್ರಗತಿ 

១១ 
ಪರಿಚಯ /ಎಕ್ಸ್ ಪೊಸಿಶನ್ - ೪೯ ಪ್ರಗತಿಶೀಲ 

១១ . 
ಪರಿಣಾಮ ಭ್ರಮೆ / ಅಫೆಕ್ಟಿವ್ ಫ್ಯಾಲಸಿ ೧೦೪ ಪ್ರಗಿ 

೧೦೦ 
ಪರಿಣಾಮ ಶೈಲಿಶಾಸ್ತ್ರ | | 

ಪ್ರಗಾಥ 

೧೧೫ 
- ಅಫೆಕ್ಟಿವ್ ಸ್ಟೈಲಿಸ್ಟಿಕ್ಸ್ ೨೩೧ ಪ್ರಚಾರ ಸಾಹಿತ್ಯ) 
ಪರಿಪೂರ್ಣ ಪ್ರಾಸ| | 

ಪ್ರಾಪಗಾಂಡಿಸ್ಟ್ ಲಿಟರೇಚರ್ ೪೦ 
ಟೂ ಪರ್‌ಫೆಕ್ಟ್ ಫುಲ್ ರೈಂ 

ಪ್ರಚಾರಾತ್ಮಕ /ಎಪಿಡೀಯಿಸ್ಟಿಕ್ ೧೬೦ 
ಪರಿವೇಶ/ಮೂಡ್/ಆಂಬಿಯನ್ಸ್ ೧೬೮ ಪ್ರಜ್ಞೆಕಾನ್‌ಶಸ್‌ನೆಸ್ ೨೨೩ , ೨೩೨ 
ಪರಿಹಾರ/ ಡಿನೂಮಾ 

೪೯ ಪ್ರಜ್ಞಾಪ್ರವಾಹ 
ಪಲ್ಲಟ/ಡಿಸ್‌ಪ್ಲೇಸ್‌ಮೆಂಟ್ ೨೧೮, ೨೨೬ ಪ್ರತಿನಾಯಕ 
ಪಲ್ಲವಿ/ ರಿಫೈನ್ 

೧೦೬ ಪ್ರತಿನಿಧಿ ಪಾತ್ರ/ ಟೈಪ್ ಕ್ಯಾರೆಕ್ಟರ್ ೧೦೮ 
ಪವಾಡ ನಾಟಕ / ಮಿರಕಲ್ ಪ್ಲೇ 

ಪ್ರತಿಪಾದನೆ 

೧೭೩ 
ಪಾಂಚಾಲೀ ರೀತಿ 

೧೫೮ ಪ್ರತಿಪಾದಿತ ಅರ್ಥ! 
ಪಾತ್ರ/ ಕ್ಯಾರೆಕ್ಟರ್ ೭ , ೪೯ , ೬೮ , ೧೦೮ ಪ್ರಪೊಸಿಶನಲ್ ಮೀನಿಂಗ್ ೨೩೪ 
ಪಾತ್ರ ಚಿತ್ರಣ /ಕ್ಯಾರೆಕ್ಟರೈಸೇಶನ್ ೧೦೮ ಪ್ರತಿಭೆ 

೧೧೭ , ೨೨೬ , ೨೨೯ 
ಪಾರ್ಶ್ವ ಪ್ರಾಸ/ಇಂಪರ್‌ಫೆಕ್ಟ್ ) 

ಪ್ರತಿಮುಖ ಸಂಧಿ 

೧೮೯ 
ಪಾರ್‌ಶಿಯಲ್/ಸ್ಲಾಂಟೆಡ್ ರೈಂ ೧೨೮ | ಪ್ರತಿಮೆ 

೩೩ , ೧೧೮ 
ಪಿತೃಪ್ರಧಾನ ಸಮಾಜ 

ಪ್ರತಿಸರ್ಗ 

೧೧೨ 
ಪೇಟ್ರಿಯಾರ್ಕಲ್ ಸೊಸೈಟಿ ೨೪೧ ಪ್ರತೀಕ 

೧೧೮ 
ಪೀಠಿಕೆ/ಪೋಲಾಗ್ 

ಪ್ರತ್ಯಕ್ಷ ಪರಮಾತ್ಮ 

೧೧೯ 
ಪುನರುಕ್ತಿ ೧೧೦ ಪ್ರತ್ಯಾಹಾರ 

೧೨೩ 
ಪುನರುಜೀವನ/ ರಿನೆಸಾನ್ಸ್ 

೧೧೧ ಪ್ರಥಮ ಪುರುಷ ನಿರೂಪಣೆ 
ಪುರಾಣ 

೧೧೨ , ೨೧೬ ಥರ್ಡ್ಪ ರ್ಸನ್ ನೆರೇಟಿವ್ ೮೮ 
ಪುರಾಣ ವಿಮರ್ಶೆ/ ಮಿಥ್‌ ಕ್ರಿಟಿಸಿಸಂ ೨೧೬ ಪ್ರಧಾನ/ ಡಾಮಿನಂಟ್ 
ಪುರಾತನವಾದ/ ಪ್ರಿಮಿಟಿವಿಸಂ 

೧೨೫ ಪ್ರಬಂಧ 
ಪುರುಷ ಭಾಷೆ ೨೪೧ ಪ್ರಭಾವ/ ಇನ್‌ಫ್ಲುಯೆನ್ಸ್ 

೨೨೪ 
ಪೂರ್ಣ ಪಾತ್ರ/ರೌಂಡ್ ಕ್ಯಾರೆಕ್ಟರ್ 

ಪ್ರಭಾವದ ಆತಂಕ 
ಪೂರ್ಣೋಪಮೆ 

ಆಂಗ್‌ಸೈಟಿ ಆಫ್ ಇನ್‌ಫ್ಲುಯೆನ್ಸ್ ೨೨೪ 
ಪೂರ್ವಜ ಕವಿ / ಪ್ರಿಡಿಸಿಸರ್ ಪೊಯೆಟ್ ೨೨೪ ಪ್ರಭುಸಂಮಿತ 

೧೨೧ 
ಪೂರ್ವರಂಗ ೧೨೩ ಪ್ರಮುಖ ಆಶಯ 

೩೧ 
ಪೌರಾಣಿಕ/ ಮಿಥಿಕಲ್ 

೨೧೫ ಪ್ರಯತ್ನ 
ಪೌರಾಣಿಕ ಅನುಸೂಚನೆ 

ಪ್ರಯೋಜನ 
ಪ್ರಕರಣ 

೧೧೩ ಪ್ರವೇಶಕ 
ಪ್ರಕರೀ ೨ , ೧೬೪ ಪ್ರವೃತ್ತಿಗಳು 

೧೨೩ 
ಪ್ರಕಾಶ ೯೮ ಪ್ರಸರಣ/ಡಿಸೈಮಿನೇಶನ್ 

೨೩೨ 
ಪ್ರಕ್ರಿಯೆ /ಪ್ರೊಸೆಸ್ 

೨೩೩ ಪ್ರಸಾದ 
ಪ್ರಕ್ರಿಯಾವಾದ/ ಫೆನಾಮಿನಾಲಜಿ ೨೨೩ ಪ್ರಸ್ತಾವನೆ 

೧೨೩ 
೧೧೪ ಪ್ರಹಸನ 

೧೨೪ , ೨೦೯ 
ಪ್ರಖ್ಯಾತ 

೧೬೪ ಪ್ರಾಗ್ಯೂಪ/ ಆರ್ಕಿಟೈಪ್ 


೨೩೮ 


೧೨೦ 


೧೦೮ 


೧೧ 


೧೨೨ 


ಪ್ರಖ್ಯಾ 


೨೧೬ 


ವಿಮರ್ಶೆಯ ಪರಿಭಾಷೆ | ೪೨೫ 


೨೧೫ 


ಪ್ರಾಸ 


೨೩೩ 


& 


C 


ಪ್ರಾಗೂಪ ವಿಮರ್ಶೆ | 

ಬ್ರಹ್ಮಾನಂದ 

೧೩೨ 
- ಆರ್ಕಿಟೆಪಲ್ ಕ್ರಿಟಿಸಿಸಂ ೨೧೬ ಭರತವಾಕ್ಯ 

೧೨೩ 
ಪ್ರಾಚೀನವಾದ ೧೨೫ ಭವನಿಮಜ್ಜನ ಚಾತುರ್ಯ 

೧೩೩ 
ಪ್ರಾಣಿಕಥೆ/ಬೀಸ್ಟ್ ಫೇಬಲ್ 

ಭಾಣ 

೧೩೪ 
ಪ್ರಾಥಮಿಕ ಮಹಾಕಾವ್ಯ /ಪೈಮರಿ ಎಪಿಕ್ ೧೪೧ ಭಾರತೀ ವೃತ್ತಿ 

೧೭೫ 
ಪ್ರಾಥಮಿಕ ಹಂತದ ಸಂಜ್ಞಾವಸ್ಥೆ ೨೩೭ ಭಾವ 

೧೩೫ , 
ಪ್ರಾದೇಶಿಕ ಕಾದಂಬರಿ/ರೀಜನಲ್ ನಾವೆಲ್ ೫೮ ಭಾವಕ 
ಪ್ರಾದೇಶಿಕತೆ /ಲೋಕಲ್ ಕಲರ್ ೧೨೬ ಭಾವಕತ್ವ 

೧೩೮ 
ಪ್ರಾಪ್ತಾಶೆ ೧೮ ಭಾವಗೀತೆ 

೧೩೯ 
ಪ್ರಾಯೋಗಿಕ/ ಎಂಪರಿಕಲ್ 

ಭಾವನಾತ್ಮಕ (ಎಮೋಟಿವ್) ೨೩೭ 
ಪ್ರಾಯೋಗಿಕ ವಿಮರ್ಶೆ ೧೭೩ , ೯೪ , ೨೨೦ ಭಾವಯ ಪ್ರತಿಭೆ 

೧೧೭ 
೧೨೮ ಭಾವವಿರೇಚನಕೆಥಾರ್ಸಿಸ್ 

೬೮ 
ಪ್ರಾಸಂಗಿಕ 

೧೬೪ ಭಾವಸಾಹಚರ್ಯ! 
ಪ್ರಾಸಂಗಿಕ ಪದ್ಯ 

- ಅಸೋಸಿಯೇಶನ್ ೧೧೮ , ೮೫ 
ಅಕೇಶನಲ್ ಪೊಯೆಂ ೧೨೭ ಭಾವಾರ್ಥ 
ಪ್ರೀತಿ 

- ೭೩ ಭಾವಾಭಿನಯ 
ಪ್ರೇಕ್ಷಕ 

೭ , ೬೮, ೯೫ , ಭಾವುಕತೆ/ ಸೆಂಟಿಮೆಂಟಾಲಿಸಂ ೧೪೦ 

೯೬ , ೧೪೨ , ೨೦೦೯ ಭಾವೋಪಮೆ 
ಪೈಟಾನಿಸಂ 

ಭಾವೋಪಯೋಗಿ ಭಾಷೆ 

೫೯ 
ಫಲಾಗಮ 

oes ಭಾಷೆ/ ಪರೋಲ್ 
ಫಾರಂ 

೧೨೯ ಭಾಷೆಯ ಕಾವ್ಯಾತ್ಮಕ ಉಪಯೋಗ/ 
ಫೋನೋಸೆಂಟ್ರಿಕ್ 

೨೩೨ ಪೊಯೆಟಿಕ್ ಯೂಸ್ 
ಬಂಧ/ಸ್ಪಕ್ಟರ್ ೨೨೦ ಆಫ್ ಲಾಂಗ್ವಿಜ್ 

೨೩೭ 
ಬಂಧಾತ್ಮಕ 

ಭೋಗಕೃತ್ವ 

೧೩೮ 
ಬದ ದೃಷ್ಟಿಕೋನ/ ಲಿಮಿಟೆಡ್ 

ಭೋಗೀಕರಣ 
ಪಾಯಿಂಟ್ ಆಫ್ ವ್ಯೂ ಭೋಜಕತ್ವ 

೧೩೮ 
ಬದಿಗೊತ್ತು ಮಾರ್ಜನಲೈಸ್ 

೨೩೮ | ಭೋಳೆತನದ ವ್ಯಂಗ್ಯ /ಇಂಜೆನ್ನು ಐರನಿ 
ಬರವಣಿಗೆ/ ಎಕ್ರೆಚರ್ , ರೈಟಿಂಗ್ ೨೨೨ , ೨೩೨ ಮರ್ತ್ಯ ಪ್ರಖ್ಯಾತ ವಸ್ತು 

೧೬೪ 
೨೩೭, ೨೩೮ - ಮಧ್ಯಮ ಕಾವ್ಯ 
ಬರ್ಲೆಸ್ಟ್ ೧೩೧ ಮಧ್ಯಮ ಪಾತ್ರ 

೪ , ೩೬ 
ಬಹಿಃಕರ್ಷಣ/ ಎಕ್ಸ್ - ಟೆನ್ಸನ್ 

೫೭ ಮಧ್ಯಮ ಶೈಲಿ/ಮಿಡಲ್ 
ಬಹಿಷ್ಕರಣ ಕಾವ್ಯ 

ಮೀನ್ ಸ್ಟೈಲ್ 

೧೮೩ 
- ಪೊಯೆಟ್ರಿ ಆಫ್ ಎಕ್ಸ್ ಕ್ಯೂಶನ್ ೧೮೭ ಮಧ್ಯೆ 
ಬಹುಭಾಷಿಕ ರೂಪ/ 

ಮನಶ್ಯಾಸ್ತ್ರೀಯ ವಿಮರ್ಶೆ| 
ಪಾಲಿಫೋನಿಕ್ ಫಾರ್ ೨೩೯ ಸೈಕಲಾಜಿಕಲ್ ಕ್ರಿಟಿಸಿಸಂ 
ಬಾಹ್ಯ ವಿಮರ್ಶೆ/ ಎಕ್ಸ್ಟ್ರನ್ಸಿಕ್ ಕ್ರಿಟಿಸಿಸಂ ೧೭೧ ಮನೋವಿಶ್ಲೇಷಣಾತ್ಮಕ ವಿಮರ್ಶೆ| 
ಬಿಂದು 

ಸೈಕೊ ಅನಲೆಟಿಕಲ್‌ ಕ್ರಿಟಿಸಿಸಂ ೨೨೬ 
ಬಿಡಿ ನೆಲೆ/ ಮೈಕ್ರೋ ಲೆವೆಲ್ 

೨೩೪ ಮನ್ವಂತರ 

೧೧೨ 
ಬೀಜ ೨ ಮರುರಚನೆ/ರಿಕನ್‌ಸ್ಪಕ್ಕನ್ 

೨೩೧ 


೨೩೭ 


0 


೧ 
. 


C ಡ 


C c) 9 


೯೧ 


6сс 

0 


0 


೪೨೬ | ವಿಮರ್ಶೆಯ ಪರಿಭಾಷೆ 


೨೧೬ 
೩೧ 


೧೫೦ 


ಮಹಾಕವಿ 

- ೫೬ ಮೂಲ/ ಆರಿಜನ್ | ಒರಿಜಿನಲ್ ೨೩೧ 
ಮಹಾಕಾವ್ಯ 

ဂပ္ပ ಮೂಲ ಮಾದರಿ/ ಆರ್ಕಿಟೈಪ್ 
ಮಹಾರಂಗಭೂಮಿ 

೧೪೨ ಮೂಲಾಶಯ 
ಮಹೋಪಮೆ 

೧೧೮ , ೧೪೧ ಮೃತರೂಪಕ/ ಡೆಡ್ ಮೆಟಫರ್ ೧೫೯ 
ಮಾರ್ಕ್ಸ್‌ವಾದಿ ವಿಮರ್ಶೆ ೧೭೧, ೨೨೭ ಮೆಟಫಿಸಿಕಲ್ 

೨೨೦ 
ಮಾರ್ಗ - ೨೨೮, ೨೩೦ , ೨೩೪ ಮೆಲೋಡ್ರಾಮ 

೧೪೮ 
ಮಾರ್ಗಕವಿ 

- ೫೬ ಮೇಲ್‌ರಚನೆ/ಸೂಪರ್ ಸ್ಪೆಕ್ಟರ್ ೨೨೭ 
ಮಾರ್ಗಾಂತರ/ಡೀವಿಯೇಶನ್ ೨೨೯ , ೨೩೪ ಮೇಳ - ೧ , ೧೩ , ೬೮, ೧೪೯ 
ಮಾತು/ ಲಾಂಗ್ ೨೩೭ ಮೇಳಪಾತ್ರ 

೧೪೯ 
ಮಾದರಿ ಓದುಗ/ ಮಾಡೆಲ್ ರೀಡರ್ ೨೩೧ ಮೋಸಹೋಗುವ ನಿರೂಪಕ/ ಫಾಲಿಬಲ್ 
ಮಾದರಿ ಪಾತ್ರ/ ಟೈಪ್ ಕ್ಯಾರೆಕ್ಟರ್ ೨೪೦ 

ಅನ್‌ರಿಲಯಬಲ್ ನೆರೇಟರ್ ೮೮ 
ಮಾಧುರ್ಯ ೭೧ ಮೌನ/ ಸೈಲೆನ್ಸ್ 

೨೨೭ 
ಮಾನವತಾವಾದ ೧೪೩ ಮೌನ ಭಾವಕರು 

೧೩೭ 
ಮಾನವತಾವಾದೀ ವಿಮರ್ಶೆ ೨೩೬ ಮೌಲ್ಯಮಾಪನ 
ಮಾನವಿಕ ವಿಜ್ಞಾನ/ಹೂಮನ್ ಸೈನ್ಸ್ ೨೩೮ ಯಥಾವತ್ ನಿರೂಪಣೆ 
ಮಾನುಷ ಸಂವಿಧಾನ/ಹೂಮನ್ ಪ್ಲಾಟ್ ೪೯ ವೆರಿಸಿಮಿಲಿಟ್ಯೂಡ್ 

೯೨ 
ಮಾಹಿತಿ/ಇನ್‌ಫರೇಶನ್ ೨೩೪ ಯಮಕ 

೧೫೧ 
ಮಿತ್ರ ಸಂಮಿತ 

೧೨೧ ಯಾಂತ್ರಿಕ ರೂಪ/ 
ಮಿಥೋಯಿ 

೨೧೬ - ಮೆಕ್ಯಾನಿಕ್ ಇಂಪೋಸ್ಟ್ ಫಾರಂ ೧೩೦ 
ಮಿಶ್ರ 

೧೬೪ ಯಾಜಮಾನ್ಯ/ ಹೆಜಮನಿ 

೨೪೦ 
ಮಿಶ್ರ ಕಾವ್ಯ 

ಯಾದೃಚ್ಛಿಕ/ ಆರ್ಬಿಟ್ರರಿ ೨೩೨ , ೨೩೭ 
ಮಿಶ್ರ ವಿಷ್ಕಂಭ | 

ಯುಟೋಪಿಯಾ 
ಮಿಶ್ರ ಸಂವೇದನೆ/ ಸಿನೆಸ್ಥಿತಿಯ ೨೦೩ ಯೋಗ್ಯತೆ 

೨೬ 
ಮುಕ್ತ ಛಂದಸ್ಸು / ಫೀ ವರ್ಸ್ ೧೪೪ ರಂಗಾರ 
ಮುಕ್ತ ಪಠ್ಯ /ಓಪನ್ ಟೆಕ್ಸ್ಟ್ಸ್ ೨೩೧ ರಚನಾಕವಿ 
ಮುಕ್ತ ಪರಿಣಾಮ / ಎ - ಇಫೆಕ್ಸ್ ೧೪೨ ರಮಣೀಯಾರ್ಥ ಪ್ರತಿಪಾದಕಃ 
ಮುಖ ಮರೆಸಿಕೊಳ್ಳುವ ಅರ್ಥದ ಸುಳಿವು/ 

ಶಬ್ದಃ ಕಾವ್ಯಂ 

೧೫೩ 
ಸೆಲ್ಫ್ ಎಫೇಸಿಂಗ್ ಟ್ರೇಸ್ ೨೩೨ ರಮ್ಮ /ರೊಮಾಂಟಿಕ್ 

೧೫೪ 
ಮುಖ ಸಂಧಿ ೧೮೯ ರಮ್ಯತೆ/ರೊಮಾಂಟಿಸಿಸಂ 

೧೫೪ 
ಮುಖ್ಯಕಾವ್ಯ 

೬೨ ರಮ್ಯ ಹರ್ಷನಾಟಕ | 
ಮುಖ್ಯಾರ್ಥ 

೧೮೦ ರೊಮಾಂಟಿಕ್ ಕಾಮಿಡಿ 
ಮುಗ್ಗೆ ೧೦೦ ರಸ 

೯೧ , ೧೫೫ 
ಮುಚ್ಚಿದ ಪಠ್ಯ /ಕ್ಟೋಸ್ಟ್ ಟೆಕ್ಸ್ ೨೩೧ ರಸಕವಿ 

೫೬ 
ಮುನ್ನೆಲೆ/ಫೋರ್‌ಗೌಂಡ್ ೨೨೯ ರಸದೋಷ 

೯೦ 
ಮೂಕಾಭಿನಯ ೧೪೫ ರಸಧ್ವನಿ 

೯೧ 
ಮೂರ್ತ 

ರಸವದಲಂಕಾರ 

೧೫೬ 
ಮೂರ್ತಗೊಳಿಸಿಕೊಳ್ಳುವಿಕೆ/ 

ರಸವಿಮರ್ಶೆ/ ಇಂಪ್ರೆಶನಿಸ್ಟಿಕ್ ಕ್ರಿಟಿಸಿಸಂ ೧೭೧ 
ಕಾಂಕ್ರಿಟೈಸೇಶನ್ ೨೨೩ ರಸಾನುಭವ 

೯೧ , ೧೫೫ 
ಮೂರು ಐಕ್ಯಗಳು 

೧೩೨ 
೧೪೭ ರಸಾಸ್ವಾದ 


ด 


೧೫೨ 


) 


೧೨೩ 


೫೬ 


೨೦೯ 


೧೪೬ 


ವಿಮರ್ಶೆಯ ಪರಿಭಾಷೆ | ೪೨೭ 


೬೨ 


೧೬೩ 


G 


೧ನಿ 


೩೨ 


. 


೧ ೨ 


ವಸ್ತು 


೧ 


لم 


೧ 


لم 


೧ 


له 


بها 


C 


ರಸಿಕ 

೧೫೭ ವಕ್ತ/ಅಡ್ರೆಸರ್ , 
ರಾಚನಿಕ ಮಾರ್ಗಾಂತರ 

೨೩೪ 

ಸ್ಪೀಕರ್‌ - ೨೩೨ , ೨೩೭, ೨೩೯ 
ರಾಜಕೀಯ ಅನ್ನೊಕ್ಕಿ! 

ವಕ್ರಕವಿವ್ಯಾಪಾರ 

೧೬೩ 
ಪೊಲಿಟಿಕಲ್ ಆಲಿಗರಿ ೧೨ ವಕ್ರತ್ವ 

೧೬೩ 

೨೨೯ 
ඊලම් 

ವಕ್ರೀಕರಣ /ಡೀವಿಯೇಶನ್ 
೧೫೮, ೨೩೪ 
ವಕ್ರೋಕ್ತಿ 

೧೬೩ 
ರೀತಿರಾತ್ಮಾಕಾವ್ಯಸ್ಯ 

ವಕ್ರೋಕ್ತಿವಾದ 
ರುದ್ರನಾಟಕ/ ಟ್ರಾಜಿಡಿ 

ವರ್ಣಕ , 
ರೂಢಿಚ್ಯುತ ಪದ 

ವರ್ಣಕಗಳು 
ರೂಪ/ ಫಾರಂ - ೧೩೦, ೨೨೯ , ೨೪೦ 

ವರ್ಣನ 

೧೧೪ , ೨೩೪ 
ರೂಪಕ / ಮೆಟಫರ್ ೧೧೮ , ೧೫೯ , 

ವಲ್ಡರ್‌ ಮಾರ್ಕ್ಸಿಸಂ 

೨೨೭ 
೨೩೨ , ೨೩೭ 

ವಸಾಹತೋತ್ತರ 
ರೂಪಕ ಪ್ರತಿಮೆ 

೧೧೮ 

ಪೋಸ್ಟ್‌ಕಲೋನಿಯಲ್ ೨೩೦ 
ರೂಪಕ ವಿಮರ್ಶೆ 

೩೧ , ೧೬೪ , ೨೩೩ 
ಫಾರ್ಮಲ್‌ ಕ್ರಿಟಿಸಿಸಂ ೧೭೧ , ೨೨೯ 

ವಸ್ತುಕ 
ರೂಪಾಂತರ ವ್ಯಾಕರಣ 

ವಸ್ತುಕಾವ್ಯ 
ಟ್ರಾನ್ಸ್ಫರೇಶನಲ್ ಗ್ರಾಮರ್ ೨೩೪ ವಸ್ತು ಕೃತಿ 

೬೨ 
ರೂಪೋಪಮೆ 

ವಸ್ತು ಧ್ವನಿ 
ರೆಟರಿಕ್ ೧೬೦ ವಸ್ತು ನಿರ್ದೆಶ 

ဂဂ 
ರೆಟರಿಕಲ್ ವಿಮರ್ಶೆ 

೧೭೧ ವಸ್ತುನಿಷ್ಠತೆ /ಆಬೈಕ್ಸಿವ್ ೫೨ , ೮೮ , ೧೦೧, 
ರೇಖಾತ್ಮಕ ರೂಪ/ಲೀನಿಯರ್ ಫಾರಂ ೧೩೦ ೧೦೨ , ೧೫೦ , ೧೬೫ , ೨೩೧, ೨೩೪ 
ರೊಮಾಂಟಿಕ್ ವಿಮರ್ಶೆ 

೧೭೧ ವಸ್ತುನಿಷ್ಠ ಅರ್ಥ /ಆಖೈವ್ ಮೀನಿಂಗ್ ೨೪೨ 
ಲಕ್ಷಣ ( ವೃತ್ತಿ) 

೯೧ , ೧೮೦ ವಸ್ತುನಿಷ್ಠ ಓದುವಿಕೆ/ ಆಭೆಕ್ಟಿವ್ ರೀಡಿಂಗ್ ೨೩೧ 
ಲಕ್ಷಣಾಮೂಲ 

೯ ವಸ್ತುನಿಷ್ಠ ವಿಮರ್ಶೆ/ ಆಬೈಕ್ಸಿವ್ ಕ್ರಿಟಿಸಿಸಂ ೧೭೧ 
ಲಕ್ಷಾರ್ಥ 

೧೮೦ 

ವಸ್ತು ಪ್ರತಿರೂಪ 
ಲಘಿಮಾ ಕೌಶಲ 

- ಆಬೈಕ್ಸಿವ್ ಕಾರಿಲೇಟಿವ್ ೧೬೬ 
ಲಲಿತ ಪ್ರಬಂಧ 

೧೨೦ 

ವಾಕ್‌ ಕೇಂದ್ರಿತ/ಲೋಗೋ ಸೆಂಟ್ರಿಕ್ 
ಲಾವಣಿ/ ಬ್ಯಾಲಡ್ 

ವಾಗ್ವಾವಕ 

೧೩೭ 
ಲಿಂಗ ಆಧಾರಿತ/ ಜಂಡರ್ ಬೇಸ್ಟ್ 

ವಾಯ 

೧೨೧ 
೨೪೧ 

ವಾಚಕ ವಕ್ರತೆ 
ಲೀಲೆ/ ಪ್ಲೇ 

೧೬೭ 
೨೩೨ 

ವಾಚಕ ಸಂವೇದನೆ | 
ಲುಪೋಪಮೆ 

ರೀಡರ್ ರೆಸ್ಪಾನ್ಸ್ ೨೩೧ 
ಲೇಖಕ/ ಆಥರ್ 

೨೩೨ , ೨೩೭ 

ವಾಚಕಾಭಿಮುಖ ವಿಮರ್ಶೆ 
ಲೋಕ ಧರ್ಮ 

೧೯೮ 

ರೀಡ‌ರೆಸ್ಪಾನ್ಸ್ ಕ್ರಿಟಿಸಿಸಂ ೨೩೦ , ೨೩೧ 
ಲೋಕೋಪಯೋಗಿ ಭಾಷೆ 

೫೯ ವಾಚ್ಯ 

೯೧. 
ಲೌಕಿಕ ಭಾವ 

೧೬೨ ವಾಚ್ಯಾರ್ಥ 

೧೭೬ , ೧೮೦ 
ಲೌಕಿಕ ವ್ಯಂಗ್ಯ / ಪ್ರಾಕ್ಟಿಕಲ್ ಐರನಿ ೧೭೬ ವಾಣಿ 

೧೭೭ 
ಲೌಕಿಕಾರ್ಥ /ರೆಫರೆನ್ಶಿಯಲ್ ಮೀನಿಂಗ್ ವಾತಾವರಣ 

೧೬೮ 
ವಂಶ 

೧೧೨ ವಾಸ್ತವವಾಸ್ತವಿಕತೆ/ರಿಯಾಲಿಟಿ ೬ , ೧೬ , ೪೧ 
ವಂಶಾನುಚರಿತ 

೧೧೨ 

೫೮ , ೧೧೨ , ೧೬೯ , ೨೩೭ 


೧೩೩ 


೨೩೨ 


ပုဂ ၊ 


೨೫೭ 


೪೨೮ | ವಿಮರ್ಶೆಯ ಪರಿಭಾಷೆ 


೧೫೧ 


೧೮೩ 


೨೨೯ 


೧೭೬ 


೨೩೮ 


ವಾಸ್ತವತಾವಾದ | ವಾಸ್ತವಿಕತಾವಾದ ವೈಚಾರಿಕ ಹರ್ಷನಾಟಕ/ 
ರಿಯಲಿಸಂ 

೧೬೯ ಕಾಮಿಡಿ ಆಫ್ ಐಡಿಯಾಸ್ ೨೦೯ 
ವಾಹಕ/ ವೆಹಿಕಲ್ 

೧೫೯ ವೈಜ್ಞಾನಿಕ ಅಧ್ಯಯನ/ಸೈಂಟಿಫಿಕ್ ಸ್ಟಡಿ ೨೨೯ 
ವಿಕೃತಿ/ ಡಿಸ್ಸಾರ್ಶನ್ 

೨೨೪ ವೈಜ್ಞಾನಿಕ ಕಥೆ/ಸೈನ್ಸ್ ಫಿಕ್ಷನ್ 
ವಿಚಿತ್ರ 

ವೈದರ್ಭಿ 

೧೫೮ 
ವಿಜ್ಞಾನ 

ವೈಯಕ್ತಿಕ ಪ್ರಬಂಧ/ ಪರ್ಸನಲ್ ಎಸ್ಟೆ ೧೨೦ 
ವಿಡಂಬನೆ/ ಬರ್ಲೆಸ್ಟ್ ಸಟೈ‌ ೧೩೧ , ೧೭೦ ವೈಯಕ್ತಿಕ ವಿಡಂಬನೆ/ ಪರ್ಸನಲ್ ಸೆಟೈರ್ ೧೭೦ 
ವಿದಗ್ಧತೆ/ವಿಟ್ 

೨೯ , ೨೦೯ ವ್ಯಂಗ್ಯಐರನಿ ೧೭೬ , ೧೮೭ , ೯೪ , ೨೨೦ 
ವಿದಗ್ಗ ಹರ್ಷನಾಟಕ 

೨೦೯ ವ್ಯಂಗ್ಯ ಚಿತ್ರ /ಕ್ಯಾರಿಕೇಚರ್ 

೧೭೬ 
ವಿನೋದ ೭೪ ವ್ಯಂಗ್ಯದ ಬಗೆಗಳು 

೧೭೬ 
ವಿಭಾವ ೯೧ , ೧೩೪ ವ್ಯಂಗ್ಯದ ಮಹತ್ವ 

೧೭೬ 
ವಿಮರ್ಶೆ/ಕ್ರಿಟಿಸಿಸಂ 

೧೭೧ ವ್ಯಂಗ್ಯದ ಲಕ್ಷಣಗಳು 
ವಿರಚನೆ/ ಡಿಕನ್ಸ್ಟ್ರ ಕ್ಷನ್ ೨೩೨ ವ್ಯಂಗ್ಯ ದೃಷ್ಟಿ 

೧೭೬ 
ವಿರಳ ರೂಪಕ 

೪೧ ವ್ಯಂಗ್ಯಾರ್ಥ 

೯೧ , ೧೭೬ , ೧೮೦ 
ವಿರುದ್ಧಾನುಭೂತಿ ೮೫ ವ್ಯಂಜಕ ಶಬ್ದ 

εο 
ವಿರೋಧಾಭಾಸ ೧೭೨, ೨೨೦ , ೨೩೨ ವ್ಯಂಜನಾವೃತ್ತಿ 

೧೮೦ 
ವಿವಕ್ಷಿತಾನ್ಯಪರ ವಾಚ್ಯ ೯೧ ವ್ಯಕ್ತಿತ್ವ/ ಪರ್ಸೊನ 

೧೭೭ 
ವಿವರ 

೨೩೪ ವ್ಯಕ್ತಿತ್ವ 
ವಿವರಣಾತ್ಮಕ ವಿಮರ್ಶೆ 

ವ್ಯಕ್ತಿತ್ವದ ಅಪಕೇಂದ್ರೀಕರಣ| | 
ಡಿಸ್ಮಿಸ್ಟಿವ್ ಕ್ರಿಟಿಸಿಸಂ ೧೭೦ ಡಿ ಸೆಂಟ್ರಿಂಗ್ ದಿ ಸಭೆಕ್ಸ್ ೨೩೮ 
ವಿವರಣೆ/ಎಕ್ಸ್ಪ್ಲಿಕೇಶನ್ 

ವ್ಯಕ್ತಿ ನಿರಪೇಕ್ಷ ವಾಸ್ತವತೆ| | 
ಆಂಪ್ಲಿಕೇಶನ್ ೩೦ , ೧೭೩ , ೨೨೦ 

ಆಭೆಕ್ಸಿವ್ ರಿಯಲಿಸಂ - ೨೪೦ 
ವಿಶಿಷ್ಟ/ ಪಲ್ಟಿಕ್ಯುಲರ್ 
ವಿಶ್ರಾಂತಿ 

೭೩ , ೧೩೨ ಈ ಸಭೆಕ್ಟಿವ್ ೧೬೫ , ೨೨೦ , ೨೩೧ , ೨೩೪ 
ವಿಶ್ಲೇಷಣಾ ವಾಸ್ತವತೆ! 

ವ್ಯಕ್ತಿನಿಷ್ಠ ವಾಸ್ತವತೆ/ 
ಕ್ರಿಟಿಕಲ್ ರಿಯಲಿಸಂ - ೨೪೦ ಸಭೆಕ್ಟಿವ್ ರಿಯಲಿಸಂ ೨೪೦ 
ವಿಶ್ಲೇಷಣೆ/ ಅನಾಲಿಸಿಸ್ ೩೩ , ೮೬ , ವ್ಯಕ್ತಿನಿಷ್ಠ ವಿಮರ್ಶೆ 

೧೭೩ , ೨೩೩ ಸಭೆಕ್ಸಿವ್ ಕ್ರಿಟಿಸಿಸಂ ೧೭೧ 
ವಿಶ್ವಾತ್ಮಕ/ಯೂನಿವರ್ಸಲ್ ೨೪೦ ವ್ಯತ್ಯಸ್ತತೆ/ ಡಿಫರೆನ್ಸ್ 

೨೩೨ 
ವಿಷಯ /ಕಂಟೆಂಟ್ /ಸಬ್ಬೆಕ್ಸ್ 

ವ್ಯತ್ಯಸ್ತ ಲೀಲೆ/ ಡಿಫರೆನ್ಶಿಯಲ್ ಪ್ಲೇ 
ವಿಷಯ ವಸ್ತು ವಿಮರ್ಶೆ 

ವ್ಯಭಿಚಾರಿ ಭಾವ 

೧೩೫ 
ಕಂಟೆಂಚುಯಲ್ ಕ್ರಿಟಿಸಿಸಂ ೧೭೦ ವ್ಯವಸ್ಥೆ/ಸಿಸ್ಟಂ 
ವಿಸೃತ ರೂಪಕ/ಎಕ್ಸ್ಟೆಂಡೆಡ್ ಮೆಟಫರ್ ೧೨ ವ್ಯಾಕರಣ/ಗ್ರಾಮರ್ 
ವಿಸ್ತತೋಪಮೆ 

೧೧೮ ವ್ಯಾಖ್ಯಾನ/ 
ವೀಥಿ ೧೭೪ 

ಇಂಟರ್‌ಪ್ರಿಟೇಶನ್ ೨೩೩ , ೨೩೪ , ೨೩೮ 
ವೃತ್ತಗಂಧಿ 

ವ್ಯಾಯೋಗ 

೧೭೮ 
ವೃತ್ತಾಂತ 

೧೬೪ ವ್ಯಾವೃತ ಪಠ್ಯಗಳು/ಕ್ಟೋಸ್ಟ್ ಟೆಕ್ಸ್ಟ್ಸ್ ೨೩೧ 
ವೃತ್ತಿಗಳು ೧೭೫ 

೧೭೯ 

ವ್ಯುತ್ಪತ್ತಿ 
ವೃತ್ಯನುಪ್ರಾಸ 

೯ ಶಕ್ತಿ 


೧೪೬ 


ವ್ಯಕ್ತಿನಿಷ್ಟತೆ 


9 ೧ 
C 


೨೩೭ 


೨೩೨ 


೧೧೭ 


ವಿಮರ್ಶೆಯ ಪರಿಭಾಷೆ | ೪೨೯ 


೨೨೩ 


to೫. 

cl 


೧೩೫ 


ಶಾಸ್ತ್ರ 


೧೮೦ 


C ಓ 0 


೫ 


೧೫೮ 


ಶಠ ಅವಸ್ಥೆ 

೧೮ ಸಂಗ್ರಾಹಕತೆ /ಕಂಡೆನ್ಸೆಶನ್ 
ಶಬ್ದ - ಅರ್ಥ 

೧೮೦ ಸಂಘರ್ಷಕಾನ್‌ ಫಿಕ್ಸ್ 
ಶಬ್ದ ಕವಿ 

೫೬ ಸಂಘರ್ಷ ಶಿಲ್ಪ/ಕಾನ್‌ಫಿಕ್ಸ್ ಸ್ಪಕ್ಟರ್ 
ಶಬ್ದ ಗುಣ 

೭೧ ಸಂಚಾರಿ ಭಾವ 
ಶಬ್ದ ಶಕ್ತಿಮೂಲ ಧ್ವನಿ 

೯೧. ಸಂಜ್ಞಾಶಾಸ್ತಸಿಮಿಯಾಟಿಕ್ಸ್ 
ಶಬ್ದಾರ್ಥ್ ಸಹಿತೌ ಕಾವ್ಯಂ 

೧೮೧ - ಸಿಮಿಯಾಲಜಿ - ೨೩೬ , ೨೩೭ 
ಶಬ್ದಾಲಂಕಾರ 

೧೭ ಸಂಜ್ಞೆಸೈನ್ ೨೨೧, ೨೩೨, ೨೩೬ 
ಶಾಬಿಕ ವ್ಯಂಗ್ಯ / ವರ್ಬಲ್ ಐರನಿ ೧೭೬ ಸಂದರ್ಭ/ಕಾಂಟೆಕ್ಸ್ 

೨೩೭ 
ಶಾಬ್ಲಿಕ ಸಂವಿಧಾನ/ ವರ್ಬಲ್ ಪ್ಲಾಟ್ ೪೯ ಸಂದರ್ಭ ಸಿದ್ದಾಂತ/ಕಾಂಟೆಕ್ಸ್ ಥಿಯರಿ ೧೮೮ 
ಶಾಶ್ವತ ಕೃತಿ/ಕ್ಲಾಸಿಕ್ ೭೮ | ಸಂದಿಗ್ಧತೆ 

neses 
೯೧ ಸಂದೇಶ( ಮೆಸೇಜ್ 

೨೩೪ , ೨೩೭ 
ಶಾಸ್ತ್ರ ಕವಿ 

೫೬ ಸಂಧಿಗಳು 

೧೮೯ 
ಶಾಸ್ತಾರ್ಥ ಕವಿ ೫೬ ಸಂಪರ್ಕ /ಕಾಂಟ್ಯಾಕ್ಸ್ 

೨೩೭ 
ಶಿಖರ/ಕೈಮ್ಯಾಕ್ಸ್ ೪೯ ಸಂಪ್ರದಾಯ /ಕನ್ವೆನ್ಶನ್ 

೧೯೧ 
ಶಿಲ್ಪ/ ಸ್ಪಕ್ಟರ್ 

೧೩೦ ಸಂಬಂಧಮೂಲಾ ಲಕ್ಷಣೆ 
ಶಿಸ್ತುಡಿಸಿಪ್ಲಿನ್ ೨೧೫ ಸಂಭಾವನಾ ವಿರಹ 

೧೯೦ 
ಶೀಘ್ರಸ್ಥಿತಿ ವ್ಯತ್ಯಾಸ/ ರಿವರ್ಸಲ್ ೪೯ ಸಂಭಾವ್ಯತೆ 
ಶುದ್ದ ವಿಷ್ಕಂಭ 

ಸಂಯೋಗ 
ಶುದೀಕರಣ/ಕೆಥಾರ್ಸಿಸ್ 

೪೯ ಸಂರಚನಾವಾದಿ ವಿಮರ್ಶೆ 
ಶೃತಿ ಮಧುರ 

೧೮೨ ಪ್ರಕರಲಿಸ್ಟ್ ವಿಮರ್ಶೆ ೨೩೭ 
ಶೃತಿ ಕಷ್ಟ ೧೮೨ ಸಂರಚನೆ/ ಸಕರ್ 

೧೩೦ , ೨೩೭ 
ಶೈಲಿ 

೩೩ , ೭೧ , ೧೬೦ , ೧೮೩ ಸಂರಚನೋತ್ತರವಾದ 
ಶೈಲಿಶಾಸ್ತ್ರಲಿಸ್ಟಿಕ್ಸ್ - ೨೩೪ - ಪೋಸ್ಟ್ ಪ್ರಕರಲಿಸಂ 

೨೩೮ 
ಶೋಕಗೀತೆ/ಎಲಿಜಿ 

೧೮೪ ಸಂಲಕ್ಷ ಕ್ರಮ ಧ್ವನಿ 
ಶ್ರವಣ ಬಿಂಬ/ ಅಕೌಸ್ಟಿಕ್ ಇಮೇಜ್ ೨೩೭ ಸಂವಹನೆ/ಕಮ್ಯುನಿಕೇಶನ್ ೧೯೨, ೨೨೯ , 
ಶ್ರವ್ಯ 

೨೩೨ , ೨೩೭ 
ಶ್ರವ್ಯಕಾವ್ಯ 

೬೨ ಸಂವಾದಾತ್ತಕಡಯಾಲಾಜಿಕ್ ೨೩೯ 
ಶೋತೃಅಡ್ರೆಸೀ ೨೩೨, ೨೩೫ , ೨೩೭ ಸಂವಾದಾತ್ಮಕ ವಿಮರ್ಶೆ 
ಸಂಕಥನ/ ಡಿಸ್ಕೋರ್ಸ್ ೨೨೨ , ೨೨೭ , ೨೨೯ * ಡಯಾಲಾಜಿಕ್ ಕ್ರಿಟಿಸಿಸಂ ೨೩೯ 

೨೩೫ , ೨೩೮ , ೨೪೧ ಸಂವೃತ ಪಠ್ಯಗಳು/ಓಪನ್ ಟೆಕ್ಸ್ಟ್ ೨೩೧ 
ಸಂಕಥನ ವಿಶ್ಲೇಷಣೆ 

ಸಂವೇದನೆ ವಿದಳನ| 
ಡಿಸ್‌ಕೋರ್ಸ್ ಅನಾಲಿಸಿಸ್ ೨೨೨ - ಡಿಸೋಸಿಯೇಶನ್ ಆಫ್ ಸೆನ್ಸಿಬಿಲಿಟಿ ೧೯೩ 
ಸಂಕೀರ್ಣತೆ /ಕಾಂಪ್ಲೆಕ್ಸಿಟಿ ೧೮೭ ಸಂಶೋಧನೆ/ ಇನ್‌ವೆನ್ನನ್ 

೩೦ 
ಸಂಕೀರ್ಣ ವಿಷ್ಕಂಭ ೪ ಸಂಸ್ಕಾರ 

೨೦೭ 
ಸಂಕೇತ/ಸಿಂಬಲ್ ೧೬ , ೯೫, ೯೬ , ೧೧೮ ಸಂಹಿತೆ/ 

ಕೋಡ್ 

೨೩೬ , ೨೩೭ 
೧೮೬ , ೨೩೨ , ೨೩೬ ಸರ್ಗ 

೧೧೨ , ೧೪೧ 
ಸಂಕೇತ ಪ್ರತಿಮೆ 

ಸರ್ಗಬಂಧ 

೧೪೧ 
ಸಂಕೇತವಾದ 

೧೮೬ ಸಣ್ಣಕಥೆ/ಶಾರ್ಟ್ ಸ್ಟೋರಿ 
ಸಂಕೇತಾತ್ರಕ/ಸಿಂಬಾಲಿಕ್ ೨೪೧ ಸತ್ಯಾಂಶ/ ಫ್ಯಾಕ್ಸ್ 

೨೧೫ 


೯೧ 


Gಕ 


lo 


೪೩೦ | ವಿಮರ್ಶೆಯ ಪರಿಭಾಷೆ 


ಸಮತೆ 


ಸತ್ತೋದ್ರೇಕ ೧೩೮ ಸಾಂಕೇತಿಕತೆ/ ಸಿಂಬಲಿಸಂ 

೨೨೬ 
ಸದೃಢವಾದ ತಪ್ಪು ಓದುವಿಕೆ/ 

ಸಾಂಖ್ಯ ತತ್ವ 

೧೩೮ 
ಸ್ಟಾಂಗ್ ಮಿಸ್ ರೀಡಿಂಗ್ ೨೨೪ ಸಾಂದರ್ಭಿಕ ಕವನ/ 
ಸನ್ನಿಧಿ 

೨೬ - ಅಕೇಶನಲ್ ಪೊಯೆಂ ೧೨೭ 
ಸನ್ನಿವೇಶ/ಆಂಬಿಯನ್ಸ್ /ಮೂಡ್ 0205 ಸಾಂಪ್ರದಾಯಿಕ ಕಥನ ಕವನ/ 
ಸನ್ನಿವೇಶ ವ್ಯಂಗ್ಯ 

ಟ್ರೆಡಿಶನಲ್ ಬ್ಯಾಲಡ್ ೪೮ 
ಸಿಚುಯೇಶನಲ್ ಐರನಿ ೧೭೬ ಸಾಂಪ್ರದಾಯಿಕ ಮಹಾಕಾವ್ಯ! 
ಸಮಗ್ರ ದಿಗ್ವಿಜಯವಾದ 

೨೩೦ ಟ್ರೆಡಿಶನಲ್ ಎಪಿಕ್ ೧೪೧ 

೭೧ ಸಾಂಸ್ಕೃತಿಕ ಅನುಸಂಧಾನ ಮಾರ್ಗ ೨೩೦ 
ಸಮರ್ಪಕ ಓದುವಿಕೆ ೨೩೨ ಸಾಂಸ್ಕೃತಿಕ ಆತ್ಮವಾದ 

೨೩೦ 
ಸಮವಾಕಾರ 

೧೯೫ - ಸಾಂಸ್ಕೃತಿಕ ಕಾವ್ಯಮೀಮಾಂಸೆ/ 
ಸಮವಾಯ 

೧೫೮ ಕಲ್ಬರಲ್ ಪೊಯೆಟಿಕ್ಸ್ ೨೦೮ 
ಸಮಷ್ಟಿ ಸುಪ್ತಚೇತನ/ 

ಸಾಂಸ್ಕೃತಿಕ ಪ್ರಾಚೀನವಾದ 
ಕಲೆಕ್ಟಿವ್ ಅನ್‌ಕಾನ್‌ಶಸ್ ೨೧೬ * ಕಲ್ಬರಲ್ ಪ್ರಿಮಿಟಿವಿಸಂ ೧೨೫ 
ಸಮಸ್ಯಾತ್ಮಕಗೊಳಿಸು/ ಪ್ರಾಬ್ಲಮಟೈಸ್ ೨೧೪ ಸಾಂಸ್ಕೃತಿಕ ವಸ್ತುವಾದ/ 
ಸಮಸ್ಯೆ ನಾಟಕ/ ಪ್ರಾಬ್ಲಂ ಪ್ಲೇ 

೧೯೬ 

ಕಲ್ಬರಲ್ ಮೆಟೀರಿಯಲಿಸಂ ೨೧೮ 
ಸಮಾಜ/ಸೊಸೈಟಿ ೨೪೦ ಸಾಕ್ಷಾತ್ಕಾರ/ರಿಯಲೈಸೇಶನ್ 

೨೩೧ 
ಸಮಾಜವಾದೀ ವಾಸ್ತವತೆ/ಸೋಷಿಯಲ್ 

ಸಾತ್ವತಿ ವೃತ್ತಿ 

೧೭೫ 
* ರಿಯಲಿಸಂ ೨೨೭ , ೨೩೯ , ೨೪೦ ಸಾತ್ವಿಕ ಭಾವ 

೧೩೫ 
ಸಮಾಧಿ ೭೧ ಸಾದೃಶ್ಯ/ ಅನಲೋಗ್ 

೧೯೯ 
ಸಮಾನತ್ವ/ ಈಕ್ಷಿವಲೆನ್ಸ್ ೨೩೭ ಸಾದೃಶ್ಯ ಮೂಲ ಲಕ್ಷಣೆ 

೧೮೦ 
ಸಮಾನದೇಹಿ ಕಲ್ಪ 

೨೦೮ ಸಾಧಾರಣ 

೧೩೮ 
ಸಮಾನಾಂತರ ಸಂವಿಧಾನ/ 

ಸಾಧಾರಣ ಧರ್ಮ 
- ಪ್ಯಾರಲಲ್ ಪ್ಲಾಟ್ ೪೯ ಸಾಧಾರಣೀಕರಣ 

೧೩೮ 
ಸಮೂಹ ಸಂಸ್ಕೃತಿ/ ಮಾಸ್ ಕಲ್ಟರ್ ೨೨೧ 

ಸಾಧಾರಣೆ 
ಸರಿಯಾದ ಓದುವಿಕೆ 

೨೩೨ ಸಾಪೇಕ್ಷ ಸ್ವಾಯತ್ತತೆ/ 
ಸರಿಯಲಿಸಂ 

- ೨೩ 

ರಿಲೇಟಿವ್ ಅಟಾನಮಿ ೨೧೮ 
ಸರ್ವಸಾಕ್ಷಿತ್ವ ದೃಷ್ಟಿಕೋನ/ಆಮ್ಮಿಸಿಯೆಂಟ್ ಸಾಮತಿ/ ಪ್ಯಾರಬಲ್ 

ಪಾಯಿಂಟ್ ಆಫ್ ವ್ಯೂ ೮೮ | ಸಾಮ್ಮ 
ಸಹಕಾರಿ ಭಾವ 

೧೩೫ ಸಾಮಾಜಿಕ 
ಸಹಜ ಅಂಗೀಕಾರ/ 

ಸಾಮಾಜಿಕ ಕಾದಂಬರಿ/ 
ನ್ಯಾಚುರಲೈಸೇಶನ್ ೨೧೮ , ೨೨೨ ಸೋಶಿಯಲ್ ನಾವೆಲ್ 
ಸಹಜ ಪ್ರತಿಭೆ 

೧೧೭ ಸಾಮಾಜಿಕ ವಿಮರ್ಶೆ 
ಸಹಜ ರೂಪ/ನ್ಯಾಚುರಲ್ ಫಾರಂ ೧೩೦ - ಸೋಶಿಯಲ್ ಕ್ರಿಟಿಸಿಸಂ 
ಸಹಭಾವ ಪ್ರತಿಮೆ 

೧೧೮ ಸಾಮಾಜಿಕ ಸಂಸ್ಥೆ (ಇನ್ಸ್ಟಿಟ್ಯೂಶನ್) ೨೪೦ 
ಸಹಾನುಭೂತಿ 

೮೫ ಸಾಮಾಜಿಕ ಹರ್ಷನಾಟಕ/ 
ಸಹಾಯಕ ಪಾತ್ರ 

೧೯೭ ಸೋಷಿಯಲ್ ಕಾಮಿಡಿ ೨೦೯ 
ಸಹೃದಯ ೧೯೮ ಸಾಮಾನ್ಯ / ಜನರಲ್ 

೧೪೬ 
ಸಾಂಕೇತಿಕ/ ಸಿಂಬಾಲಿಕ್ 

೨೨೬ ಸಾಮಾನ್ಯ ವಿಡಂಬನೆ/ ಲೋ ಬರ್ಲೆಸ್ಟ್ ೧೭೦ 


* C 


Ees 


೧C 


೧೯೯ 


0 


9S 


೧೬೦ 


ವಿಮರ್ಶೆಯ ಪರಿಭಾಷೆ | ೪೩೧ 


೨೨೬ 
೨೦೩ 


5 


೨೦೬ 


೧ 0 9 


೨೪೧ 


0 * C 


* 9 


ಸಾಮಾನ್ಯ ವೈರುಧ್ಯಗಳ ವ್ಯಂಗ್ಯ/ ಐರನಿ ಆಫ್ ಸೂಪರ್ ಇಗೋ 
ಸಿಂಪಲ್ ಇನ್‌ಕಾಂಗ್ರುಯಿಟಿ ೧೭೬ 

ಸೆಟಿಂಗ್ 
ಸಾಮಾನ್ಯ ಶೈಲಿ/ ಲೋ /ಪ್ಲೇನ್/ 

ಸೋದ್ದಿಶ್ಯ ಅಪವ್ಯಾಖ್ಯಾನ/ ಇನ್‌ಟೆನ್‌ಶನಲ್ 
ಬೇಸ್ ಸ್ಟೈಲ್ 

೧೮೩ 

ಮಿಸ್ - ಇಂಟರ್‌ಪ್ರಿಟೇಶನ್ ೨೨೪ 
ಸಾರಸ್ವತ ಕವಿ 

ಸೌಂದರ್ಯ ಮೀಮಾಂಸೆ ೨೦೫, ೨೪೧ 
ಸಾಹಚರ್ಯ/ ಅಸೋಸಿಯೇಶನ್ 

ಸೌಂದರ್ಯದ ಗ್ರಹಿಕೆ 

೨೦೫ 
ಸಾಹಚರ್ಯಾತ್ಮಕ/ ಅಸೋಸಿಯೇಟಿವ್ 

ಸೌಂದರ್ಯದ ಪರಿಭಾವನೆ 

೨೦೫ 
ಪ್ಯಾರಾಡಿಥ್ಯಾಟಿಕ್ ೨೩೭ ಸೌಂದರ್ಯದ ಯೋಗ್ಯತೆ 

೨೦೫ 
ಸಾಹಿತ್ಯ/ ಲಿಟರೇಚರ್ ೨೦೦ , ೨೩೫ ಸೌಮ್ಯೂಕಿ/ಯೂಫಿಮಿಸಂ 
ಸಾಹಿತ್ಯ ಕೃತಿ/ ಲಿಟರರಿ ವರ್ಕ್ ೨೩೭ ಪ್ರಬಲ್ ಟೆಕ್ಸ್‌ಗಳು 
ಸಾಹಿತ್ಯ ಚರಿತ್ರೆ /ಹಿಸ್ಟರಿ 

ಸ್ತುತಿ/ಇನ್ನೊಕೇಶನ್ 

೧೪೧ 
ಆಫ್ ಲಿಟರೇಚರ್ ೨೧೩ , ೨೨೯ , ಸೀನಿಷ್ಠ ವಿಮರ್ಶೆ/ ಫೆಮಿನಿಸ್ಟ್ ಕ್ರಿಟಿಸಿಸಂ 

೨೪೧ , ೨೪೨ ಸೀಬಿಂಬ 
ಸಾಹಿತ್ಯ - ಸೌಂದರ್ಯಶಾಸ್ತ್ರ 

ಸ್ತ್ರೀಶೈಲಿ 

೨೪೧ 
- ಲಿಟರರಿ ಏಸ್ತೆಟಿಕ್ಸ್ ೧೭೧ 

ಸ್ಥಲಗಳು 
ಸಾಹಿತ್ಯಕ ಅನುಸೂಚನೆ/ 

ಸ್ಥಲಬಂಧ/ಯೂನಿಟಿ ಆಫ್ ಪ್ಲೇಸ್ 

೧೪೭ 
ಲಿಟರರಿ ಅಲ್ಯೂಶನ್ ೧೧ ಸ್ಥಳ್ಳೆಕ್ಯ /ಯೂನಿಟಿ ಆಫ್ ಪ್ಲೇಸಸ್‌ ೧೪೭ 
ಸಾಹಿತ್ಯಕ ಕಥನಕವನ/ 

ಸ್ಥಾಯಿಭಾವ 

೧೩೫ 
ಲಿಟರರಿ ಬ್ಯಾಲಡ್ ೪೮ ಸ್ಫೋಟತತ್ವ 

೨೦೭ 
ಸಾಹಿತ್ಯಕ ಮಹಾಕಾವ್ಯ/ ಲಿಟರರಿ ಎಪಿಕ್ ೧೪೧ ಸ್ವಗತ 
ಸಾಹಿತ್ಯಕ ಸಂಪ್ರದಾಯ 

ಸ್ವಪ್ನ ಅನ್ನೊಕ್ಕಿ/ಡೀಮ್ ಅಲಿಗರಿ 
ಲಿಟರರಿ ಕನ್ವೆನ್ಶನ್ ೨೩೭ ಸ್ವಪ್ನ ದರ್ಶನ/ದ್ರೀಮ್ ವಿಶನ್ 
ಸಾಹಿತ್ಯಕತೆ/ಲಿಟರರಿನೆಸ್ 

ಸ್ವಭಾವೋಕ್ತಿ 

೨೦೬ 
ಸಾಹಿತ್ಯಾನುಭವದ ವ್ಯಾಕರಣ ೨೩೭ ಸ್ವವಂಚನೆಯ ವ್ಯಂಗ್ಯ 
ಸಿದ್ದಪಾತ್ರ 

೨೦೧ ಐರನಿ ಆಫ್ ಬಿಟ್ರಿಯಲ್ のこと 
ಸಿದ್ದ ಪ್ರತಿಕ್ರಿಯೆ ೨೦೧ ಸ್ವೀಕರಣ 

goes 
ಸಿದ್ಧ ಸನ್ನಿವೇಶ 

೨೦೧ ಸ್ವೀಕಾರ ಸಿದ್ದಾಂತ/ ರಿಸೆಪ್ಶನ್ ಥಿಯರಿ ೨೪೨ 
ಸಿದ್ದಾಂತ/ಥಿಯರಿ ೨೩೮ , ೨೧೪ ಸ್ವೀಯೆ 

೧೦೦ 
ಸಿನೆಶಿಯ 

೨೦೨ ಹರಣ 
ಸೀಮಿತ ದೃಷ್ಟಿಕೋನ/ಲಿಮಿಟೆಡ್ 

ಹಿನ್ಯುಟಿಕ್ಸ್ 

೨೩೩ 
ಪಾಯಿಂಟ್ ಆಫ್ ವ್ಯೂ 

ಹರ್ಷನಾಟಕ/ಕಾಮಿಡಿ 
ಸುಖಾಂತ ನಾಟಕ/ಕಾಮಿಡಿ ೨೦೯ ಹರ್ಷ ವ್ಯಂಗ್ಯ /ಕಾಮಿಕ್ ಐರನಿ 

೧೭೬ 
ಸುನೀತ/ ಸಾನೆಟ್ 

- ೨೧ ಹಾಯ್ಕು 
ಸುಳ್ಳು ಪ್ರಜ್ಞೆಫಾಲ್ಸ್ ಕಾನ್ಯಸ್‌ನೆಸ್ ೨೨೭ ಹಾಸ್ಯ/ ಹೂಮರ್ 
ಸೂಚಕ/ಸಿಗ್ನಿಫೈಯರ್ ೨೨೬ , ೨೩೨ , ೨೩೭ ಹಾಸ್ಯ ಉಪಶಮನ/ಕಾಮಿಕ್ ರಿಲೀಫ್ ೨೧೦ 
ಸೂಚನೆ/ ಸಿಗ್ನಿಫಿಕೇಶನ್ ೨೩೭ ಹಿನ್ನೋಟ/ ಫ್ಲಾಶ್ ಬ್ಯಾಕ್ 

೪೯ 
ಸೂಚಿತ/ ಸಿಗ್ನಿಫೈಡ್ ೨೩೨, ೨೩೭ ಹಿರೋಯಿಕ್ ಡ್ರಾಮ 

೨೧೧ 
ಸೂಚಿತ ಓದುಗ/ ಇಂಫೈಡ್ ರೀಡರ್ , ೨೩೧ ಹೃದಯ ಭಾವಕ 

೧೩೭ 
ಸೂಚಿತ ಕರ್ತೃ/ಇಂಪೈಡ್ ಆಥರ್ ೧೭೭ ಹೊರ ವಿನ್ಯಾಸ/ಸರ್ಫೇಸ್ ಸ್ಪಕ್ಟರ್ 


o 


C 


0C 


೨೨೯ 


೨೦೮ 


೨೦೯ 


0 ಡ 


6) c) 


- ೭೪ 


ಹ c) 


ಹ c) 


೨೩೪ 


೪೩೨ | ವಿಮರ್ಶೆಯ ಪರಿಭಾಷೆ 


ಹೊಸ ಜಗತ್ತು/ ನ್ಯೂ ವರ್ಲ್ಡ್ 
ಹೊಸ ತಿಳಿವಳಿಕೆ/ ನ್ಯೂ ಲರ್ನಿಂಗ್ 
ಹೊಸ ಧರ್ಮಕ್ಕೂ ರಿಲಿಜನ್ 


೧೧೧ ಹೊಸ ನಂಟು/ ಅಫಿಲಿಯೇಶನ್ 
- ೧೧೧ ಹೊಸ ವಿಶ್ವ ಯೂನಿವರ್ಸ್ 
೧೧೧ ಹೊಸ ಹುಟ್ಟು/ ಫಿಲೇಶನ್ 


೨೩೦ 
೧೧೧ 
೨೩೦ 


ವಿಮರ್ಶೆಯ ಪರಿಭಾಷೆ / ೪೩೩ 


ಇಂಗ್ಲಿಶ್ - ಕನ್ನಡ ಸಮಾನಾರ್ಥಕ ಪದಗಳು 


aberrant interpretation ಅಪವ್ಯಾಖ್ಯಾನ 
abstract ಅಮೂರ್ತ 
abstract combined image ಅಮೂರ್ತ 
ಸಂಯೋಜಿತ ಪ್ರತಿಮೆ 
abstract complex image ಅಮೂರ್ತ 
ಸಂಕೀರ್ಣ ಪ್ರತಿಮೆ 
abstract image ಸಂಕೀರ್ಣ ಪ್ರತಿಮೆ 
absurd ಅಸಂಗತ 
acoustic image ಶ್ರವಣ ಬಿಂಬ 
act ಅಂಕ 
acting ಅಭಿನಯ 
actor 283 
addressee Bees 
addresser ವಕ್ತ 
aesthesis ಸೌಂದರ್ಯ ದ ಗ್ರಹಿಕೆ 
aesthesis of complementarity 

ಸಾಂಗತ್ಯ ಸೌಂದರ್ಯ ಗ್ರಹಿಕೆ 
aesthesis of composition 

* ರಾಚನಿಕ ಸೌಂದರ್ಯ ಗ್ರಹಿಕೆ 
aesthesis of condensation 

ಆಂಶಿಕ ಸೌಂದರ್ಯ ಗ್ರಹಿಕೆ 
aesthete ರಸಿಕ 
aesthetic appreciation 

ಸೌಂದರ್ಯದ ಪರಿಭಾವನೆ 
aesthetic attention ಸೌಂದರ್ಯ ದ ಎಚ್ಚರ 
aesthetic distance ಕಲಾತ್ಮಕ ಅಂತರ 
aesthetic merit ಸೌಂದರ್ಯದ ಯೋಗ್ಯತೆ 
aesthetic movement ಕಲೈಕನಿಷ್ಠ 
aesthetic pleasure 

ಸೌಂದರ್ಯಾನುಭವದ ಆನಂದ 
aestheticism ಕಲೈಕನಿಷ್ಠೆ 
aesthitics ಸೌಂದರ್ಯ ಮೀಮಾಂಸೆ 
affective fallacy ಪರಿಣಾಮ ಭ್ರಮೆ 
affective stylistics ಪರಿಣಾಮ ಶೆಲಿಶಾಸ 


affiliation ಹೊಸನಂಟು 
alienation ಅನಾಥ ಪ್ರಜ್ಞೆ | ಏಕಾಂಗಿತನ | 
ಪರಕೀಯತೆ | 
alienation effect ಮುಕ್ತ- ಪರಿಣಾಮ 
allegory ಅನ್ನೊಕ್ಕಿ 
alliteration ಅನುಪ್ರಾಸ 
allusion ಅನುಸೂಚನೆ 
ambience ಪರಿವೇಶ 
ambiguity ಸಂದಿಗ್ಧತೆ 
amplification ವಿವರಣ 
anachronism ಕಾಲವಿರೋಧ 
anagnorsis ಅನಾವರಣ 
analogue ಸಾದೃಶ್ಯ 
analysis ವಿಶ್ಲೇಷಣೆ 
antagonist ಪ್ರತಿನಾಯಕ 
anti- climax ಉತ್ಕರ್ಷಭಂಗ 
anti -hero ಅ - ನಾಯಕ 
antipathy ವಿರುದ್ಧಾನುಭೂತಿ 
antistrophe ಬಲಸುತ್ತು 
anxiety of influence ಪ್ರಭಾವದ ಆತಂಕ 
apollonian desegorija 
aporia ಅರ್ಥದ ಇಕ್ಕಟ್ಟು 
applied criticism ಆನ್ವಯಿಕ ವಿಮರ್ಶೆ 
appropriation ಅಳವಡಿಸಿಕೊಳ್ಳುವಿಕೆ 
arbitrary ಯಾದೃಚ್ಛಿಕ 
archaism ಆರ್ಷೇಯತೆ 
archetypal criticism 

ಚಿರಂತನ ಪ್ರತೀಕ ವಿಮರ್ಶೆ 
archetype ಆರ್ಷಪ್ರತೀಕ | ಮೂಲಮಾದರಿ 

| ಪ್ರಾಗೂಪ| ಚಿರಂತನ ಪ್ರತೀಕ 
argument ವಸ್ತುನಿರ್ದೆಶಕ 
art ಕಲೆ 
art for art 's sake ಕಲೆಗಾಗಿ ಕಲೆ 


೪೩೪ | ವಿಮರ್ಶೆಯ ಪರಿಭಾಷೆ 


aside ಜನಾಂತಿಕ 

chronicle play ಚರಿತ್ರೆ - ನಾಟಕ 
association 

chronological primitivism 
ಭಾವ ಸಾಹಚರ್ಯ , ಸಾಹಚರ್ಯ ಚಾರಿತ್ರಿಕ ಪ್ರಾಚೀನವಾದ 
aassociative/ paradigmatic 

circumlocution 
ಸಾಹಚರ್ಯಾತ್ಮಕ 

ಸುತ್ತು - ಬಳಸು ಮಾತಿನ ಶೈಲಿ 
atmosphere 

classic 23078 
ವಾತಾವರಣ, ಸನ್ನಿವೇಶ, ಪರಿವೇಶ classical 69292303 
attic ಆಟಿಕ್ 

cliche ಕ್ಲೀಷೆ 
audience ಪ್ರೇಕ್ಷಕ , ಶೋತೃ 

climax ಶಿಖರಸ್ಥಿತಿ 
author ಕರ್ತೃ , ಲೇಖಕ 

close reading ನಿಕಟ ಓದುವಿಕೆ 
autobiography ಜೀವನ ಚರಿತ್ರೆ 

closed texts ಮುಚ್ಚಿದ ಪಠ್ಯ , ಸಂವೃತ ಪಠ್ಯ 
autonomy of poetry ಕಾವ್ಯದ ಸಾಪೇಕ್ಷ code ಸಂಹಿತೆ 
ಸ್ವಾಯತ್ತತೆ 

code mixing ನುಡಿಬೆರಕೆ 

Coenesthesia ಮಿಶ್ರಸಂವೇದನೆ 
ballad ಕಥನಕವನ 

cognitive language 
baroque wäseso 

ಲೋಕೋಪಯೋಗಿ ಭಾಷೆ 
bathos ಉತ್ಕರ್ಷಭಂಗ | 

Cognitive meaning ಗೃಹೀತ ಅರ್ಥ 
beast fable ಪ್ರಾಣಿಕಥೆ 

collective unconscious 
behavioural irony ಚರ್ಯಾತ್ಮಕ ವ್ಯಂಗ್ಯ - ಸಮಷ್ಟಿ ಸುಪ್ತಪ್ರಜ್ಞೆ | ಸುಪ್ತಚೇತನ 
belief ನಂಬಿಕೆ 

combined abstract image ಸಂಯೋಜಿತ 
biography ಜೀವನ ಚರಿತ್ರೆ 

ಅಮೂರ್ತ ಪ್ರತಿಮೆ 
biological difference ಜೈವಿಕ ವ್ಯತ್ಯಾಸ | Comedy ಹರ್ಷನಾಟಕ 
_ black humour ಕರಾಳಹಾಸ್ಯ 

comedy of humours 
burlesque ಬರ್ಲೆ ಸ್ಟ್ 

ಕಾಮಿಡಿ ಆಫ್ ಹೂಮರ್ 

comedy of ideas ವೈಚಾರಿಕ ಹರ್ಷನಾಟಕ 
cacophony ಕೃತಿಕಷ್ಟ 

comedy of manners ವಿದಗ್ಧ ಹರ್ಷನಾಟಕ 
caricature ವ್ಯಂಗ್ಯಚಿತ್ರ 

comedy of wit ವಿದಗ್ಗ ಹರ್ಷನಾಟಕ 
catastrophe todos 

comic, the so dugo 
catharsis ಕೆಥಾರ್ಸಿಸ್ , ಭಾವ ವಿರೇಚನ, comic irony ಹರ್ಷವ್ಯಂಗ್ಯ 
ಸ್ಪಷ್ಟಿಕರಣ , ಶುದ್ದೀಕರಣ 

Comic relief ಹಾಸ್ಯ ಉಪಶಮನ 
centre ಕೇಂದ್ರ 

commedia del arte 
centre of consciousness ಕೇಂದ್ರಪ್ರಜ್ಞೆ ಕಮಿಡಿಯ ಡೆಲ್ ಆರ್ಟ್ 
character ಪಾತ್ರ 

communication ಸಂವಹನ 
characterization ಪಾತ್ರಚಿತ್ರಣ 

comparative literature ತೌಲನಿಕ ಸಾಹಿತ್ಯ 
choral character ಮೇಳಪಾತ್ರ 

complex abstract image 
chorus ಮೇಳ 

ಸಂಕೀರ್ಣ ಅಮೂರ್ತ ಪ್ರತಿಮೆ 


ವಿಮರ್ಶೆಯ ಪರಿಭಾಷೆ | ೪೩೫ 


Complexity ಸಂಕೀರ್ಣತೆ 
complication is tot 
conceit 

ಕಟ್ 
conceptual ಪರಿಕಲ್ಪನಾತ್ಮಕ 
concrete ಮೂರ್ತ 
Concretization ಮೂರ್ತಗೊಳಿಸಿಕೊಳ್ಳುವಿಕೆ 
condensation ಸಂಗ್ರಾಹಕತೆ 
confession ಕನ್ಫೆ ಶನ್ 
conflict ಸಂಘರ್ಷ 
conflict structure ಸಂಘರ್ಷ ಶಿಲ್ಪ 
Connotation ಭಾವಪರಿವೇಶ 
consiousness ಪ್ರಜ್ಞೆ 
Contact ಸಂಪರ್ಕ 
content ವಸ್ತು , ವಿಷಯ , ತಿರುಳು 
contentual criticism 

ವಿಷಯ ವಸ್ತು ವಿಮರ್ಶೆ 
context ಸಂದರ್ಭ 
context theory ಸಂದರ್ಭ ಸಿದ್ದಾಂತ 
Convention ಸಂಪ್ರದಾಯ 
conventional ಸಂಪ್ರದಾಯಕತೆ 
cosmic irony ವಿಶ್ವಾತ್ಮಕ ವ್ಯಂಗ್ಯ 
crisis ತಿರುವು 
criticism ವಿಮರ್ಶೆ 
cultural materialism 

ಸಾಂಸ್ಕೃತಿಕ ವಸ್ತುವಾದ 
cultural primitivism 

ಸಾಂಸ್ಕೃತಿಕ ಪ್ರಾಚೀನವಾದ 


defamiliarize ಅಪರಿಚಿತಗೊಳಿಸು 
deism ದೇವಾಸ್ತಿಕ್ಯ 
deliberative ( rehtoric ) ಉದ್ದೇಶಪೂರ್ವಕ 
demotic style ಆಡುಮಾತಿನ ಶೈಲಿ 
denotation ಗೃಹೀತ ಅರ್ಥ 
denouement ಇಳಿಮುಖ ಕ್ರಿಯೆ 
depth psychology eses JOIDE 
descriptive criticism 

ವಿವರಣಾತ್ಮಕ ವಿಮರ್ಶೆ 
destabilize ಅಸ್ಥಿರಗೊಳಿಸು 
deus -ex- machina ಪ್ರತ್ಯಕ್ಷ ಪರಮಾತ್ಮ 
deviation ಮಾರ್ಗಾಂತರ , ವಕ್ರೀಕರಣ 
dialectical irony ತಾರ್ಕಿಕ ವ್ಯಂಗ್ಯ 
dialogic ಸಂವಾದಾತ್ಮಕ 
dialogic criticism ಸಂವಾದಾತ್ಮಕ ವಿಮರ್ಶೆ 
didactic literature ಉಪದೇಶಾತ್ಮಕ ಸಾಹಿತ್ಯ 
difference ವ್ಯತ್ಯಸ್ತತೆ 
differential play ವ್ಯತ್ಯಸ್ತಗಳ ಲೀಲೆ 
diffused image ವಿರಳ ಪ್ರತಿಮೆ 
direct satire ನೇರ ವಿಡಂಬನೆ 
discipline ಶಿಸ್ತು 
discourse ಸಂಕಥನ 
discourse analysis ಸಂಕಥನ ವಿಶ್ಲೇಷಣೆ 
discovery ಅನಾವರಣ 
discussion play ಡಿಸ್ಕಶನ್ ಪ್ಲೇ 
displacement ಪಲ್ಲಟ 
disposition ಪ್ರತಿಪಾದನೆ 
dissemination ಪ್ರಸರಣ 
dissociation of sensibility 

ಸಂವೇದನೆಯ ವಿದಳನ 
distortion ವಿಕೃತಿ 
dithyramb ಡಿಥಿರಾಂಬ್ 
dominant ಪ್ರಧಾನ 
double reading ಇಮುಖ ಓದುವಿಕೆ 
drama ನಾಟಕ 


dead metaphors ಮೃತರೂಪಕ 
decadence ಅವನತಿ 
decadent ಅವನತಿಶೀಲ 
decentering the subject 

ಕರ್ತೃವಿನ ಅಪಕೇಂದ್ರೀಕರಣ 
deconstruction ವಿರಚನೆ , ನಿರಚನೆ 
deocurm ಔಚಿತ್ಯ 
deep structure ಆಳ | ಒಳ ವಿನ್ಯಾಸ 


೪೩೬ | ವಿಮರ್ಶೆಯ ಪರಿಭಾಷೆ 


dramatic illusion ನಾಟಕೀಯ ಭ್ರಮೆ 
dramatic irony ನಾಟಕೀಯ ವ್ಯಂಗ್ಯ 
dramatic monologue 

ನಾಟಕೀಯ ಏಕಾಂತಭಾಷಣ 
dream allegory ಸ್ವಪ್ಪಅ ಕ್ಕಿ 
drem Vision ಸ್ಪಪ್ನ ದರ್ಶನ 
dystopia ಕೆಟ್ಟ ಸ್ಥಳ 


explication ವಿವರಣೆ , ಪ್ರತಿಪಾದನೆ 
exposition ಪರಿಚಯ 
expressionism ಅಭಿವ್ಯಕ್ತಿವಾದ 
expressionistic criticism 

ಅಭಿವ್ಯಕ್ತಿವಾದೀ ವಿಮರ್ಶೆ 
expressive criticism 

ವಿವರಣಾತ್ಮಕ ವಿಮರ್ಶೆ 
ex-tension ಬಹಿಃ- ಕರ್ಷಣ 
extrinsic criticism ಬಾಹ್ಯ ವಿಮರ್ಶೆ 


eclogueಎ ಗ್ 
eoriture, writing WOJEŠR 
elegy ಶೋಕಗೀತೆ 
Elizabethan (age ) ಎಲಿಜಬೀತನ್ 
emotive ಭಾವನಾತ್ಮಕ 
emotive language 

ಭಾವೋಪಯೋಗಿ ಭಾಷೆ 
empathy ಸಹಾನುಭೂತಿ 
empirical ಪ್ರಾಯೋಗಿಕ 
end rhyme God, wl,I 
English sonnet naongo mojego 
enlightenment ಎನ್‌ಲೈಟನ್‌ಮೆಂಟ್ 
epic ಮಹಾಕಾವ್ಯ 
epic simile ಮಹೋಪಮೆ 
epic theatre ಮಹಾರಂಗಭೂಮಿ 
epideictic ಪ್ರಚಾರಾತ್ಮಕ 
epistemology ಜ್ಞಾನಶಾಸ್ತ್ರ 
epode ನಿಲುಗಡೆ 
equivalence ಸಮಾನತ್ವ 
equivoque ಶಬ್ದ ಶಕ್ತಿ ಮೂಲಧ್ವನಿ 
essay ಪ್ರಬಂಧ | 
euphimism ಸೌಮ್ಯೂಕ್ತಿ 
euphony ಶೃತಿಮಧುರ 
euphuism ಪಂಡಿತಶೈಲಿ 
evaluation ಮೌಲ್ಯಮಾಪನ 
exemplum ದೃಷ್ಟಾಂತ ಕಥೆ 
existentialism ಅಸ್ತಿತ್ವವಾದ 
explanation ವಿವರಣೆ, ಪ್ರತಿಪಾದನೆ 


fable ನೀತಿ ಕಥೆ 
fabula ಕಥಾ ಸಂವಿಧಾನ 
facts ಸತ್ಯಾಂಶ | 
fallible narrator ಅವಿಶ್ವಾಸಾರ್ಹ | ಮೋಸ 
ಹೋಗುವ ನಿರೂಪಕ 
falling action ಇಳಿಮುಖ ಕ್ರಿಯೆ 
false conscience ಸುಳ್ಳು ಪ್ರಜ್ಞೆ 
familiar essay ಲಲಿತ ಪ್ರಬಂಧ 
fancy ಕಲ್ಪನೆ 
farce ಪ್ರಹಸನ 
feminist criticism ಫೀನಿಷ್ಠ ! 

ಸ್ತ್ರೀವಾದಿ ವಿಮರ್ಶೆ 
fiction ಕಲ್ಪಕತೆ , ಕಾಲ್ಪನಿಕ 
fictional ಕಾಲ್ಪನಿಕ 
figurative language ಆಲಂಕಾರಿಕ ಭಾಷೆ 
filation ಹೊಸ ಹುಟ್ಟು 
fine arts ಕುಶಲ ಕಲೆಗಳು 
first person narrative 

ಉತ್ತಮ ಪುರುಷ ನಿರೂಪಣೆ 
flashback ಹಿನೋಟ 
flat character ಚಪ್ಪಟೆ ಪಾತ್ರ 
folk ballad ಜಾನಪದ ಕಥನಕವನ 
folk epic ಜಾನಪದ ಮಹಾಕಾವ್ಯ 
foreground ಮುನ್ನೆಲೆ 
forensic ಚಿಕಿತ್ಸಕ 
form ರೂಪ 


ವಿಮರ್ಶೆಯ ಪರಿಭಾಷೆ | ೪೩೭ 


formal criticism ರೂಪನಿಷ್ಠ ವಿಮರ್ಶೆ 
formal essay ಔಪಚಾರಿಕ ಪ್ರಬಂಧ 
formal satire ನೇರ ವಿಡಂಬನೆ 
formalist critics ರೂಪನಿಷ್ಠ ವಿಮರ್ಶಕರು 
free verse ಮುಕ್ತ ಛಂದಸ್ಸು 
fugal form ಚಂಚಲ ರೂಪ 
full rhyme ಪೂರ್ಣ ಪ್ರಾಸ 
function ಕಾರ್ಯ , ನಿಯೋಗ. 


history plays ಚಾರಿತ್ರಿಕ ನಾಟಕಗಳು 
horatian ode ಹೊರೇಶಿಯನ್ ಓಡ್ 
horatian satire ಹೊರೇಶಿಯನ್ ಸೆಟ್ಟೆರ್ 
human plot ಮಾನುಷ ಸಂವಿಧಾನ 
human sciences ಮಾನವಿಕ ವಿಜ್ಞಾನಗಳು 
humanism ಮಾನವತಾವಾದ 
humanistic criticism 

ಮಾನವತಾವಾದೀ ವಿಮರ್ಶೆ 
humour ಹಾಸ್ಯ 
hypotactic style ತಾರ್ಕಿಕ - ತಾತ್ಕಾಲಿಕ ಶೈಲಿ 


gender based ಲಿಂಗ ಆಧಾರಿತ 
general ಸಾಮಾನ್ಯ 
Geneva school ಜಿನೀವಾ ಪಂಥ 
genius ಪ್ರತಿಭೆ 
gothic ಗಾಥಿಕ್ 
grammar ವ್ಯಾಕರಣ 
grammar of literary experience 

ಸಾಹಿತ್ಯಾನುಭವದ ವ್ಯಾಕರಣ 
grand style ಉನ್ನತ ಶೈಲಿ 


hamartia ತೀರ್ಮಾನದ ದೋಷ 
hegemony ಯಾಜಮಾನ್ಯ 
hermeneutics Jogo. E35 
hero ನಾಯಕ 
heroic drama ಹಿರೋಯಿಕ್ ಡ್ರಾಮ 
heroic poem ಹಿರೋಯಿಕ್ ಪೊಯೆಂ 
heroic tragedy ಹಿರೋಯಿಕ್ ಟ್ರಾಜಿಡಿ 
heroine ನಾಯಿಕೆ 
hieratic style ಔಪಚಾರಿಕ ಶೈಲಿ 
high burlesque ಉನ್ನತ ವಿಡಂಬನೆ 
high comedy ಗಂಭೀರ / ಶುದ್ದ ಹರ್ಷನಾಟಕ 
high style ಉನ್ನತ ಶೈಲಿ 
historical allegory ಚಾರಿತ್ರಿಕ ಅನ್ನೋಕ್ತಿ 
historical criticism ಚಾರಿತ್ರಿಕ ವಿಮರ್ಶೆ 
historical novel ಚಾರಿತ್ರಿಕ ಕಾದಂಬರಿ 
historification ಚರಿತ್ರೀಕರಣ 
history of literature ಸಾಹಿತ್ಯ ಚರಿತ್ರೆ 


id ಇದ್ 
idea ಆದರ್ಶ , ವಿಚಾರ 
idealization ಆದರ್ಶೀಕರಣ 
igo ಇಗೊ 
image ಪ್ರತಿಮೆ 
imagery ಪ್ರತೀಕ, ಪ್ರತಿಮಾವಳಿ 
imaginary ಕಾಲ್ಪನಿಕ 
imagination ಕಲ್ಪನೆ , ಪ್ರತಿಭೆ 
imagism ಇಮೇಜಿಸಂ 
imitation ಅನುಕರಣೆ 
immediate image ತತ್‌ಕ್ಷಣ ಪ್ರತಿಮೆ 
imperfect rhyme ಪಾರ್ಶ್ವಪ್ರಾಸ 
impersonal irony ಅವೈಯಕ್ತಿಕ ವ್ಯಂಗ್ಯ 
impersonal narraotr ಅವೈಯಕ್ತಿಕ ನಿರೂಪಕ 
impersonality ಅವೈಯಕ್ತಿಕತೆ 
implicature ಇಂಗಿತಜ್ಞಾನ 
implied author ಸೂಚಿತ ಕರ್ತೃ 
implied reader ಸೂಚಿತ ಓದುಗ 
imposed form ಆರೋಪಿತ ರೂಪ 
impressionism ಇಂಪ್ರೆಶನಿಸಂ 
in media res ಕಥಾ ಮಧ್ಯ 
incidents ಘಟನೆಗಳು 
incremental refrain ಅಧಿಕರಣ ಪುನರುಕ್ತಿ 
indirect satire ಪರೋಕ್ಷ ವಿಡಂಬನೆ 
inductive criticism ವಸ್ತುನಿಷ್ಠ ವಿಮರ್ಶೆ 


೪೩೮ | ವಿಮರ್ಶೆಯ ಪರಿಭಾಷೆ 


irony of self betrayal ಸ್ವವಂಚನೆಯ ವ್ಯಂಗ್ಯ 
irony of simple incongruity ಸಾಮಾನ್ಯ 
ವೈರುಧ್ಯಗಳ ವ್ಯಂಗ್ಯ 


judicial criticism ವಿಧಾಯಕ ವಿಮರ್ಶೆ 
Juvenalian satire 

ಜೂವಿನೆಲಿಯನ್ ಸೆಟೈರ್ 


influence ಪ್ರಭಾವ 
informal essay ಲಲಿತ ಪ್ರಬಂಧ 
information ಮಾಹಿತಿ 
ingenu irony ಭೋಳೆತನದ ವ್ಯಂಗ್ಯ 
instinct ಪ್ರವೃತ್ತಿ 
intended meaning 

ಇಷ್ಟಾರ್ಥ, ಉದ್ದೇಶಿತ ಅರ್ಥ 
in - tension ಅಂತಃಕರ್ಷಣ 
intention ಇಷ್ಟಾರ್ಥ , ಉದ್ದೇಶ 
intentional fallacy ಉದ್ದೇಶ ಭ್ರಮೆ 
intentional misinterpretation 

ಸೋದ್ದಿಶ್ಯ ಅಪವ್ಯಾಖ್ಯಾನ 
intentionality ಸೋದ್ದಿಶ್ಯತೆ 
interdisciplinary studies 

ಅಂತರ್ ಶಿಸ್ತೀಯ ಅಧ್ಯಯನಗಳು 
interior monologue 

ಆಂತರಂಗಿಕ ಏಕಾಂತ ಭಾಷಣ 
interlude ಮಧ್ಯಂತರ ನಾಟಕ 
internal rhyme ಒಳ ಪ್ರಾಸ 
international litertaure 

ಅಂತಾರಾಷ್ಟ್ರೀಯ ಸಾಹಿತ್ಯ 
interpretation ವ್ಯಾಖ್ಯಾನ 
interpretive comunities Jo ,BD,JIDO 
ಸಮೂಹಗಳು 
intertextuality ಅಂತರ್ ಪಠ್ಯಗುಣ 
intrinsic criticism ಆಂತರಿಕ ವಿಮರ್ಶೆ 
intrusive narrator 

ವ್ಯಾಖ್ಯಾನಕಾರ ನಿರೂಪಕ 
invention ಅನ್ವೇಷಣೆ 
invocation 2018 
involvement ತಾದಾತ್ಮ 
ironia ಐರೋನಿಯಾ 
irony ವ್ಯಂಗ್ಯ 
irony of events ಘಟನೆಗಳ ವ್ಯಂಗ್ಯ 
irony of fate ನಿಯತಿ ವ್ಯಂಗ್ಯ 


lang ಭಾಷೆ 
legislative criticism 

ಕವಿ ಮಾರ್ಗದರ್ಶಕ ವಿಮರ್ಶೆ 
leit motif ಪ್ರಮುಖ ಆಶಯ 
limited point of view 

- ಬದಸೀಮಿತ ದೃಷ್ಟಿಕೋನ 
linear form ರೇಖಾತ್ಮಕ ರೂಪ 
lisible text ಓದಬಲ್ಲ ಪಠ್ಯ 
literariness ಸಾಹಿತ್ಯಕತೆ 
literary aesthetics 

ಸಾಹಿತ್ಯಕ ಸೌಂದರ್ಯಶಾಸ್ತ್ರ 
literary ballad ಸಾಹಿತ್ಯಕ ಕಥನಕವನ 
literary Conventionಸಾಹಿತ್ಯಕ ಸಂಪ್ರದಾಯ 
literary epic ಸಾಹಿತ್ಯಕ ಮಹಾಕಾವ್ಯ 
literature ಲಿಟರೇಚರ್ 
literature of sensibility 

ಲಿಟರೇಚರ್ ಆಫ್ ಸೆನ್ಸಿಬಿಲಿಟಿ 
live metaphor ಜೀವಂತ ರೂಪಕ 
local colour ಪ್ರಾದೇಶಿಕತೆ 
logocentric ವಾಕ್ ಕೇಂದ್ರಿತ 
low burlesque ಸಾಮಾನ್ಯ ವಿಡಂಬನೆ 
low Comedy ಸಾಮಾನ್ಯ ಹರ್ಷನಾಟಕ 
low style ಸಾಮಾನ್ಯ ಶೈಲಿ 
lyric ಭಾವಗೀತೆ 


machinery ಅತಿಮಾನುಷ ಶಕ್ತಿಗಳು 
macro level ಇಡಿ ನೆಲೆ 
marginalization ಬದಿಗೊತ್ತುವಿಕೆ 


ವಿಮರ್ಶೆಯ ಪರಿಭಾಷೆ | ೪೩೯ 


motif esgoto 
motivation ಪಾತ್ರದ ಉದ್ದೇಶ 
multiple meaning 

ಅನೇಕಾರ್ಥ , ಬಹುಮುಖೀ ಅರ್ಥ 
multiple point of view 

ಬಹುಮುಖ ದೃಷ್ಟಿಕೋನ 
mystery play ಮಿಸ್ಟರಿ ಪ್ಲೇ 
mysticism ಅನುಭಾವ 
myth ಪುರಾಣ 
myth criticism ಪುರಾಣ ವಿಮರ್ಶೆ 
mythical ಪೌರಾಣಿಕ 
mytonomy ಅಜಹಲಕಣೆ 


Marxist criticism 

ಮಾರ್ಕ್ಸ್‌ವಾದೀ ವಿಮರ್ಶೆ 
mass culture ಸಮೂಹ ಸಂಸ್ಕೃತಿ 
mean style ಮಧ್ಯಮ ಶೈಲಿ 
meaning ಅರ್ಥ 
mechanic form ಯಾಂತ್ರಿಕ ರೂಪ 
melodrama ಮೆಲೋಡ್ರಾಮ 
memesis ಅನುಕರಣೆ 
menippean satire ಮೆನಿಪ್ಪಿಯನ್ ಸೆಟೈ‌ 
message ಸಂದೇಶ 
meta criticism ಅಧಿ ವಿಮರ್ಶೆ 
meta lingual ಅಧಿಭಾಷಿಕ 
metaphor ರೂಪಕ 
metaphysical ಆಧ್ಯಾತವಾದೀ 
metaphysical conceit 

ಮೆಟಫಿಸಿಕಲ್ ಕಟ್ 
metaphysical poets 

ಆಧ್ಯಾತವಾದೀ ಕವಿಗಳು 
metaphysics of presence 

ಇರುವಿಕೆಯ ಆಧ್ಯಾತ್ಮ 
micro level ಬಿಡಿ ನೆಲೆ 
middle style ಮಧ್ಯಮ ಶೈಲಿ 
mimetic criticism 

ಅನುಕರಣವಾದಿ ವಿಮರ್ಶೆ 
miracle play ಪವಾಡ ನಾಟಕ 
mise en scene ದೃಶ್ಯಮಧ್ಯೆ 
misinterpretation ಅಪವ್ಯಾಖ್ಯಾನ 
mithoi ಮಿಥೋಯಿ 
mock epic ಅಣಕು ಮಹಾಕಾವ್ಯ 
model reader ಮಾದರಿ ಓದುಗ 
modern lyric ಆಧುನಿಕ ಭಾವಗೀತೆ 
monody sushisa 
monologic ಏಕಭಾಷಿಕ 
mood ಪರಿವೇಶ, ಭಾವನೆ , ವಾತಾವರಣ 
morality play ನೀತಿ- ನಾಟಕ 


narrative ಕಥನ , ನಿರೂಪಣ 
narrator ಕಥಕ , ನಿರೂಪಕ 
natural form ಸಹಜ ರೂಪ 
naturalism ನ್ಯಾಚುರಲಿಸಂ 
naturalization ಸಹಜ ಅಳವಡಿಕೆ 
neoclassical ನವ ಅಭಿಜಾತ 
neoplatonism Joris EDOJO 
new criticism ನವ್ಯ ವಿಮರ್ಶೆ 
new World ಹೊಸ ಜಗತ್ತು 
noble savage ಉದಾತ್ತ ಕಿರಾತಕ 
non periodic structure 

ಸಡಿಲ ವಾಕ್ಯರಚನಾ ವಿನ್ಯಾಸ 
novel ಕಾದಂಬರಿ 
novel of sensibility 

ಭಾವುಕತೆಯ ಕಾದಂಬರಿ 
novel of sentimentality 

ಭಾವುಕತೆಯ ಕಾದಂಬರಿ 


object ವಸ್ತು 
objective ವಸ್ತುನಿಷ್ಠ 
objective correlative ವಸ್ತುಪ್ರತಿರೂಪ 
objective criticism ವಸ್ತುನಿಷ್ಠ ವಿಮರ್ಶೆ 


೪೪೦ | ವಿಮರ್ಶೆಯ ಪರಿಭಾಷೆ 


objective meaning ವಸ್ತುನಿಷ್ಠ ಅರ್ಥ 
objective reading ವಸ್ತುನಿಷ್ಠ ಓದುವಿಕೆ 
objective realism 

ವಸ್ತುನಿಷ್ಠ ವಾಸ್ತವತಾವಾದ 
objectivity ವಸ್ತುನಿಷ್ಠತೆ 
Occasional poem ಸಾಂದರ್ಭಿಕ ಕವನ 
Octave ಅಷ್ಟಪದಿ 
ode ಪ್ರಗಾಥ 
Oedipus Complex ಈಡಿಪಸ್ ಕಾಂಪ್ಲೆಕ್ಸ್ 
omiscient point of view 

ಸರ್ವಸಾಕ್ಷಿತ್ವ ದೃಷ್ಟಿಕೋನ 
onomatopoeia ಅನುಕರಣವಾಚಕ 
open texts ತೆರೆದ / ಮುಕ್ತ | 

ವ್ಯಾವೃತ ಪಠ್ಯಗಳು 
opsis ದೃಶ್ಯ 
organic form ಜೀವಂತ ರೂಪ 
origin ಮೂಲ 
original ಮೂಲ 
originality ಸೋಪಜ್ಞತೆ 
Over reading ಅತಿವ್ಯಾಖ್ಯಾನ 


persona ವ್ಯಕ್ತಿತ್ವ 
personal essay ಲಲಿತ ಪ್ರಬಂಧ 
personal satire ವೈಯಕ್ತಿಕ ವಿಡಂಬನೆ 
personality ವ್ಯಕ್ತಿತ್ವ 
Petrarchan conceit ಪೆಟ್ರಾರ್ಕನ್ ಕ ಟ್ 
Petrarchan Sonnet ಪೆಟ್ರಾರ್ಕನ್ ಸಾನೆಟ್ 
phatic ಅಭ್ಯಾಸಗತ 
phenomenology ಪ್ರಕ್ರಿಯವಾದ 
philosophic irony ತಾತ್ವಿಕ ವ್ಯಂಗ್ಯ 
physical image ಭೌತಿಕ ಪ್ರತಿಮೆ 
picaresque novel 

ಸಾಹಸ/ ಘಟನಾ ಪ್ರಧಾನ ಕಾದಂಬರಿ 
Pindoric ode ಪಿಂಡಾರಿಕ್ ಪ್ರಗಾಥ 
places of indeterminacy 
* ಅಸ್ಪಷ್ಟತೆಯ ಸ್ಥಳಗಳು 
plagiarism ಕೃತಿಚೌರ್ಯ , ಹರಣ 
plain style ಸರಳ ಶೈಲಿ 
platonic love ಆದರ್ಶ ಪ್ರೇಮ 
Platonism ಪೈಟಾನಿಸಂ 
play ಲೀಲೆ 
plot (ಕಥಾ) ಸಂವಿಧಾನ 
plurisignation ಬಹುಮುಖ ಸೂಚನೆ 
poet ಕವಿ 
poetic diction sow , you can 
poetic justice Tom Jo .000 
poetic license ಕಾವ್ಯ ಸ್ವಾತಂತ್ರ್ಯ 
poetic truth ಕಾವ್ಯ ಸತ್ಯ 
poetic use of language 

ಭಾಷೆಯ ಕಾವ್ಯಾತ್ಮಕ ಉಪಯೋಗ 
poetics ಕಾವ್ಯ ಮೀಮಾಂಸೆ 
poetry ಕಾವ್ಯ 
poetry of exculsion ಬಹಿಷ್ಕರಣ ಕಾವ್ಯ 
poetry of inclusion ಅಂಗೀಕರಣ ಕಾವ್ಯ 
point of view ದೃಷ್ಟಿಕೋನ 
polyphonic form ಬಹುಭಾಷಿಕರೂಪ 


pantomime ಮೂಕಾಭಿನಯ 
parable ಸಾಮತಿ 
paradox ವಿರೋಧಾಭಾಸ 
parody ಅಣಕ 
parole ಮಾತು 
particular ವಿಶಿಷ್ಟ 
pastoral ಗ್ರಾಮಕ 
pastoral elegy ಗ್ರಾಮಕ ಶೋಕಗೀತೆ 
pathetic fallacy ಚೇತನಾರೋಪಣೆ 
pathos ಕರುಣ 
patriarchal society ಪಿತೃಪ್ರಧಾನ ಸಮಾಜ 
perfect rhyme ಪೂರ್ಣ ಪ್ರಾಸ 
periodic structure ಬಿಗಿ ವಾಕ್ಯರಚನೆ 
peripety ಶೀಘ್ರ ಸ್ಥಿತಿ ವ್ಯತ್ಯಾಸ 
periphrasis ಸುತ್ತುಬಳಸಿನ ಶೈಲಿ 


ವಿಮರ್ಶೆಯ ಪರಿಭಾಷೆ / ೪೪೧ 


pop ಜನಪ್ರಿಯ 
popular ballad ಜನಪ್ರಿಯ ಕಥನಕವನ 
pornography ಅಶ್ಲೀಲ (ಸಾಹಿತ್ಯ) 
post colonial ವಸಾಹತೋತ್ತರ 
post structuralism ಸಂರಚನೋತ್ತರ 
practical criticism ಪ್ರಾಯೋಗಿಕ ವಿಮರ್ಶೆ 
practical irony ಲೌಕಿಕ ವ್ಯಂಗ್ಯ 
pragmatic criticism 

ಔಪಯೋಗಿಕ ವಿಮರ್ಶೆ 
predecessor poet ಪೂರ್ವ ಜ ಕವಿ 
primary epic ಪ್ರಾಥಮಿಕ ಮಹಾಕಾವ್ಯ 
primary images ಪ್ರಾಥಮಿಕ ಪ್ರತಿಮೆಗಳು 
primary imagination ಪ್ರಾಥಮಿಕ ಕಲ್ಪನೆ 
primary order of signification 

ಪ್ರಾಥಮಿಕ ಅರ್ಥಸೂಚನಾ ವ್ಯವಸ್ಥೆ 
primitivism ಪ್ರಾಚೀನವಾದ 
problem play ಸಮಸ್ಯೆ - ನಾಟಕ 
problematize ಸಮಸ್ವೀಕರಣಗೊಳಿಸು 
process ಪ್ರಕ್ರಿಯೆ 
progress ಪ್ರಗತಿ 
prologue ಪೀಠಿಕೆ 
propagandist literature ಪ್ರಚಾರ ಸಾಹಿತ್ಯ 
propositional meaning 

ಪ್ರತಿಪಾದಿತ ಅರ್ಥ 
prose ಗದ್ಯ 
prose romance ಗದ್ಯ ರಮ್ಯ -ಕಥೆ. 
protagonist ನಾಯಕ 
psychoanalytical criticism 

ಮನೋವಿಶ್ಲೇಷಣಾತ್ಮಕ ವಿಮರ್ಶೆ 
psychological criticism Job , Coco 
ವಿಮರ್ಶೆ 
pun ಶ್ಲೇಷೆ 
purgation ವಿರೇಚನ 


reader response ವಾಚಕ ಸಂವೇದನೆ 
reader response criticism 

ವಾಚಕಾಭಿಮುಖ ವಿಮರ್ಶೆ : 
reading ಓದುವಿಕೆ 
realism ವಾಸ್ತವಿಕತೆ , ವಾಸ್ತವತಾವಾದ 
realization ಸಾಕ್ಷಾತ್ಕಾರ 
reception theory ಸ್ವೀಕಾರ ಸಿದ್ದಾಂತ 
reconstruction ಮರುರಚನೆ 
reference evesead 
referent ( ಅರ್ಥದ) ಆಶ್ರಯ 
referential language 

ಉಲ್ಲೇಖನಶೀಲ ಭಾಷೆ 
reformation ಸುಧಾರಣೆ 
refrain ಪಲ್ಲವಿ 
regional novel ಪ್ರಾದೇಶಿಕ ಕಾದಂಬರಿ 
relative autonomy ಸಾಪೇಕ್ಷ ಸ್ವಾಯತ್ತತೆ 
relativism ಸಾಪೇಕ್ಷವಾದ 
renaissance ಪುನರುಜ್ಜಿವನ 
representation ಪ್ರತಿನಿಧೀಕರಣ 
reversal ಶೀಘ್ರ ಸ್ಥಿತಿ ವ್ಯತ್ಯಾಸ 
rhetoric ಅಲಂಕಾರ 
rhetorical criticism ರೆಟರಿಕಲ್ ವಿಮರ್ಶೆ 
rhetorical irony ಆಲಂಕಾರಿಕ ವ್ಯಂಗ್ಯ 
rhetorical meaning ಆಲಂಕಾರಿಕ ಅರ್ಥ 
rhyme ಪ್ರಾಸ 
rising action ಏರುಮುಖ ಕ್ರಿಯೆ 
romantic ರಮ್ಯ , ರೊಮಾಂಟಿಕ್ 
romantic comedy ರಮ್ಯ ಹರ್ಷನಾಟಕ 
romantic irony ರಮ್ಯ ವ್ಯಂಗ್ಯ 
romanticism ರಮ್ಯತೆ, ರೊಮಾಂಟಿಸಿಸಂ 
round character ಪೂರ್ಣ ಪಾತ್ರ 


sarcasm ಕಟಕಿ , ವಿಡಂಬನೆ 
Satire ವಿಡಂಬನೆ 
satiric comedy ವಿದಗ್ಗ ಹರ್ಷನಾಟಕ 
Scene ದೃಶ್ಯ 


quotation ಉದ್ದರಣೆ 


೪೪೨ | ವಿಮರ್ಶೆಯ ಪರಿಭಾಷೆ 


science fiction ವೈಜ್ಞಾನಿಕ ಕಥೆ 
scientific study ವೈಜ್ಞಾನಿಕ ಅಧ್ಯಯನ 
Secondary epic ಆನುಷಂಗಿಕ ಮಹಾಕಾವ್ಯ 
self conscious narrator 

ತನ್ನರಿವಿನ ನಿರೂಪಕ 
self effacing trace ಮುಖಮರೆಸಿಕೊಳ್ಳುವ 

ಅರ್ಥದ ಸುಳಿವು 
self irony ಆತ್ಮ ವ್ಯಂಗ್ಯ , ಸ್ವ - ವ್ಯಂಗ್ಯ 
self disparaging irony 

ಆತ್ಮಾವಹೇಳನೆಯ ವ್ಯಂಗ್ಯ 
semantic elements ಅರ್ಥಾ೦ಶಗಳು 
semeiotics ಸಂಜ್ಞಾಶಾಸ್ತ್ರ 
Semiology ಸಂಜ್ಞಾಶಾಸ್ತ್ರ , ಸಂಜ್ಞಾವಿಜ್ಞಾನ 
Sensibility ಸಂವೇದನೆ 
Sentimentalism ಭಾವುಕತೆ 
Sestet ಷಟ್ಟದಿ 
setting ಭೂಮಿಕೆ 
Shakespearian sonnet 

ಶೇಕ್ಸ್ಪಿಯರಿಯನ್ ಸಾನೆಟ್ 
short story ಸಣ್ಣ ಕಥೆ 
showing ನಾಟಕೀಯ ನಿರೂಪಣೆ 
Sign ಸಂಜ್ಞೆ 
Signification ( ಅರ್ಥ) ಸೂಚನೆ 
signified zuo 23 
signifier ಸೂಚಕ 
_ silence ಮೌನ 
simile ಉಪಮೆ 
Simple image ಸರಳ ಪ್ರತಿಮೆ 
site ತಾಣ 
situational irony ಸನ್ನಿವೇಶ ವ್ಯಂಗ್ಯ 
Social comedy ಸಾಮಾಜಿಕ ಹರ್ಷನಾಟಕ 
Social institution ಸಾಮಾಜಿಕ ಸಂಸ್ಥೆ 
Social realism ಸಾಮಾಜಿಕ ವಾಸ್ತವತೆ 
socialist realism 

ಸಾಮಾಜವಾದೀ ವಾಸ್ತವತೆ 


sociological criticism 

ಸಾಮಾಜಿಕ ವಿಮರ್ಶೆ 
Sociological novelಸಾಮಾಜಿಕ ಕಾದಂಬರಿ 
Sonnet ಅಷ್ಟಷಟ್ಟದಿ , ಸುನೀತ 
Sophoclean irony is to Jo J, OM 
Speaker ವಕ್ತ 
Spectacle ದೃಶ್ಯ 
stock character ಸಿದ್ದಪಾತ್ರ 
stock response ಸಿದಪ್ರತಿಕ್ರಿಯೆ 
stock situation ಸಿದ್ದ ಸನ್ನಿವೇಶ 
stream of consciousness ಪ್ರಜ್ಞಾಪ್ರವಾಹ 
Strong misreading ಸದೃಢ ತಪ್ಪು ಓದುವಿಕೆ 
strophe ಎಡಸುತ್ತು 
structural ರಾಚನಿಕ 
structuralist criticism 

ಸಂರಚನಾವಾದಿ ವಿಮರ್ಶೆ 
structure ರಚನೆ , ಸಂರಚನೆ , ಶಿಲ್ಪ 
style ಶೈಲಿ 
stylistics ಶೈಲಿ ಶಾಸ್ತ್ರ 
sub plotಉಪಕಥಾಸಂವಿಧಾನ 
subaltern ಅಧೀನ, ಅಲಕ್ಷಿತ , 

ದಮನಕ್ಕೆ ಒಳಗಾದ 
subject ಕರ್ತೃ , ವಸ್ತು , ವಿಷಯ 
subject matter ವಸ್ತು , ವಿಷಯ 
Subjective ವ್ಯಕ್ತಿನಿಷ್ಠ 
subjective criticism ವ್ಯಕ್ತಿನಿಷ್ಠ ವಿಮರ್ಶೆ 
Subjective realism ವ್ಯಕ್ತಿನಿಷ್ಠ ವಾಸ್ತವತೆ 
subjectivity ವ್ಯಕ್ತಿನಿಷ್ಠತೆ 
Subjugation ಅಧೀನತೆ 
sublimation ಉದಾತ್ತೀಕರಣ 
substitution ಪರ್ಯಾಯ 
Super structure ಮೇಲ್‌ರಚನೆ 
Superego ಸೂಪರ್ ಇಗೊ 
Surface structure ಮೇಲು/ಹೊರ ವಿನ್ಯಾಸ 
Surprise ಆಶ್ಚರ್ಯ 


ವಿಮರ್ಶೆಯ ಪರಿಭಾಷೆ | ೪೪೩ 


Surrealism ಅತಿವಾಸ್ತವತೆ 
Suspense ಕುತೂಹಲ 
Symbolಸಂಕೇತ| 
symbolic Jože37 
symbolism JoBe3JIH 
Symbolist ಸಂಕೇತನಿಷ್ಠ 
sympathy ಸಹಾನುಭೂತಿ 
Synesthesia ಮಿಶ್ರಸಂವೇದನೆ 
syntagmatic ಅನುಕ್ರಮ 


tragedy ಆವಿದ್ದ ನಾಟಕ , 

ಗಂಭೀರನಾಟಕ , ದುರಂತ ನಾಟಕ 
tragi-comedy ಟ್ರಾಜಿ ಕಾಮಿಡಿ 
tragic irony ದುರಂತ ವ್ಯಂಗ್ಯ 
transformational grammar 
- ರೂಪಾಂತರ ವ್ಯಾಕರಣ 
travesty ಅಣಕು , ಲೇವಡಿ , ವಿಡಂಬನೆ 
true rhyme ಪೂರ್ಣಪ್ರಾಸ 
two dimensional character 

ಎರಡು ಆಯಾಮದ ಪಾತ್ರ 
type character ಮಾದರಿಪಾತ್ರ 


tale ಕಥೆ 
telling ವಿವರಣಾತ್ಮಕ ನಿರೂಪಣೆ 
temporal form ಕಾಲ (ನಿಷ) ರೂಪ 
tenor ವಿಷಯ 
tension ಕರ್ಷಣ 
teritary images ಸೀಮಾಂತ ಪ್ರತಿಮೆ 
text ಪಠ್ಯ 
textural ಬಂಧಾತ್ಮಕ 
texture ನೇಯ್ದೆ . 
the other ಅನ್ಯ 
theme ವಸ್ತು 
theoretical critcism ತಾತ್ವಿಕ ವಿಮರ್ಶೆ 
theory ಸಿದ್ದಾಂತ 
thick reading ಗಹನ ಓದುವಿಕೆ 
third person narrative 

ಪ್ರಥಮ ಪುರುಷ ನಿರೂಪಣೆ 
three unities ಮೂರು ಐಕ್ಯಗಳು 
thronody õis is a 
tone ದನಿ 
topas ಸಿದ್ಧಸೂತ್ರಗಳು 
traditional ballad 

ಸಾಂಪ್ರದಾಯಿಕ ಕಥನಕವನ 
traditional epic 

ಸಾಂಪ್ರದಾಯಿಕ ಮಹಾಕಾವ್ಯ 


ultimate refrant ಅಂತಿಮ ಅರ್ಥಾಶ್ರಯ 
unconscious irony 

ಅಪ್ರಜ್ಞಾಪೂರ್ವಕ ವ್ಯಂಗ್ಯ 
unconscious meaning 

ಅಪ್ರಜ್ಞಾಪೂರ್ವಕ ಅರ್ಥ 
undecidable play of meanings 

ಖಚಿತವಲ್ಲದ ಅರ್ಥಗಳ ಲೀಲೆ 
unintentional irony ಅನುದ್ದೇಶಿತ ವ್ಯಂಗ್ಯ 
unintrusive narrator 

ವಸ್ತುನಿಷ್ಠ / ಅವೈಯಕ್ತಿಕ ನಿರೂಪಕ 
unity of action ಕ್ರಿಯಾಬಂಧ , ಕ್ರಿಮೈಕ್ಯ 
unity of place ಸ್ಥಳಬಂಧ , ಸ್ಥಳ್ಳೆಕ್ಯ 
unity of time ಕಾಲಬಂಧ, ಕಾಲೈಕ್ಯ 
universal ವಿಶ್ವ , ವಿಶ್ವಾತ್ಮಕ 
universal literature 

ಜಾಗತಿಕ ಸಾಹಿತ್ಯ , ವಿಶ್ವಸಾಹಿತ್ಯ 
unreliable narrator 

ಅವಿಶ್ವಾಸಾರ್ಹ ನಿರೂಪಕ 
unstable ಅಸ್ಥಿರ 
useful arts ಉಪಯುಕ್ತ ಕಲೆಗಳು 
utopia ಯುಟೋಪಿಯ 
utterance eve 


೪೪೪ | ವಿಮರ್ಶೆಯ ಪರಿಭಾಷೆ 


vehicle ವಾಹಕ 
verbal irony ಶಾಬ್ಲಿಕ ವ್ಯಂಗ್ಯ 
Verbal plot ಶಾಬ್ಲಿಕ ಸಂವಿಧಾನ 
Verisimilitude ಯಥಾವತ್ ನಿರೂಪಣೆ 
vers libre ಮುಕ್ತ ಛಂದಸ್ಸು 
voice ವಾಣಿ 
vulgar Marxism Jeon JudGFto 


willing suspension of disbelief 

ಅಪನಂಬಿಕೆಯ ತಾತ್ಕಾಲಿಕ ವಿಚ್ಛೇದ 
Wish fulfillment ಇಚ್ಚಾಪೂರೈಕೆ 
wit ವಿದಗ್ಧತೆ 
Word ಪದ 
world irony ವಿಶ್ವಾತ್ಮಕ ವ್ಯಂಗ್ಯ 
World literature ಜಾಗತಿಕ ಸಾಹಿತ್ಯ , 

ವಿಶ್ವಸಾಹಿತ್ಯ 


ಸಂಕೇತಾಕ್ಷರಗಳ ವಿವರಣೆ 


ಪಾರಿಭಾಷಿಕ ಪದಗಳು ಬಳಕೆಯಾಗಿರುವ ರೀತಿಯನ್ನು ಸೂಚಿಸಲು ಕನ್ನಡ ವಿಮರ್ಶೆಯಿಂದ ಹಲವಾರು 
ಉದಾ. ಗಳನ್ನು ಪುಸ್ತಕದ ಉದ್ದಕ್ಕೂ ನೀಡಲಾಗಿದೆ. ಅವುಗಳ ಆಕರವನ್ನು ಅಡಿಟಿಪ್ಪಣಿಯಲ್ಲಿ ಸೂಚಿಸುವಾಗ 
ಕೆಲವು ಸಂಕೇತಾಕ್ಷರಗಳನ್ನು ಸಂಕ್ಷಿಪ್ತತೆಯ ಸಲುವಾಗಿ ಬಳಸಿಕೊಳ್ಳಲಾಗಿದೆ. ಅವುಗಳ ವಿವರ : 


ಲೇಖಕರು / ಕೃತಿಗಳು 


ARK 


ARM 


BBH 


BHS 


BNM 


CVK 


DAS 


DLN 


DRB 


DVG 
GGR 
GBJ 
GHN 
GNR 


ಎ .ಆರ್ . ಕೃಷ್ಣಶಾಸ್ತ್ರಿ KVP 
- ಅ . ರಾ . ಮಿತ್ರ KVR 

ಬಿ . ಬಿ . ಹಂಡಿ LSS | 

ಬಿ . ಎಚ್ . ಶ್ರೀಧರ MDK 
- ಬಿದರಹಳ್ಳಿ ನರಸಿಂಹಮೂರ್ತಿ MGK 

ಚನ್ನವೀರ ಕಣವಿ MVS 

ಡಿ . ಎ . ಶಂಕರ್ NKD 
ಡಿ . ಎಲ್ . ನರಸಿಂಹಾಚಾರ್ NSL 

ದ. ರಾ . ಬೇಂದ್ರೆ PBM 

ಡಿ . ವಿ . ಗುಂಡಪ್ಪ PLN 
ಗಿರಡ್ಡಿಗೋವಿಂದರಾಜ PTN 

ಜಿ . ಬಿ . ಜೋಷಿ RSM 
ಜಿ .ಎಚ್ . ನಾಯಕ್ SBM 
ಜಿ . ಎನ್ . ರಂಗನಾಥರಾವ್ SDL 

ಜಿ . ಎಸ್ . ಅಮೂರ SLB 
ಜಿ .ಎಸ್ . ಸದಾಶಿವ SMP 
ಜಿ .ಎಸ್ . ಶಿವರುದ್ರಪ್ಪ SNS 

ಎಚ್ . ಎಂ . ಚನ್ನಯ್ಯ SRM 
ಎಚ್ . ತಿಪ್ಪೇರುದ್ರಸ್ವಾಮಿ SVP 
ಕೀರ್ತಿನಾಥ ಕುರ್ತಕೋಟಿ TGR 

ಕೆ . ಕೃಷ್ಣಮೂರ್ತಿ TNS 
ಕಡಬ ನಂಜುಂಡಶಾಸ್ತಿ TPK 

ಕೆ . ಶಿವರಾಮಕಾರಂತ URA 
ಕೆ. ಎಸ್ . ನರಸಿಂಹಸ್ವಾಮಿ VRS 

ಕೆ . ವಿ . ನಾರಾಯಣ VSR 


ಕೆ.ವಿ . ಪುಟ್ಟಪ್ಪ 
ಕ . ವೆಂ . ರಾಜಗೋಪಾಲ 
ಎಲ್ . ಎಸ್ . ಶೇಷಗಿರಿರಾವ್ 

ಮಾಧವ ಕುಲಕರ್ಣಿ 
ಎಂ . ಜಿ . ಕೃಷ್ಣಮೂರ್ತಿ 
ಎಂ . ವಿ . ಸೀತಾರಾಮಯ್ಯ 

ಎನ್ .ಕೆ . ದೇಸಾಯಿ 
ಎನ್ . ಎಸ್ . ಲಕ್ಷ್ಮೀ ನಾರಾಯಣಭಟ್ಟ 
ಪುರುಷೋತ್ತಮ ಬಿಳಿಮಲೆ 

ಪಿ . ಲಂಕೇಶ್ 
ಪು. ತಿ ನರಸಿಂಹಾಚಾರ್ 
ಆರ್ .ಎಸ್ . ಮುಗಳಿ 
ಎಸ್ . ಬಿ . ಮಿಣಜಿಗಿ 
- ಸಿದ್ದಲಿಂಗಯ್ಯ 

ಎಸ್ .ಎಲ್ . ಭೈರಪ್ಪ 
ಶಂಕರಮೊಕಾಶಿ ಪುಣೇಕರ್ 
ಎಸ್ . ನಾರಾಯಣಶೆಟ್ಟಿ 

ಎಸ್ . ಆರ್ . ಮೊಕಾಶಿ 
ಎಸ್ .ವಿ . ಪರಮೇಶ್ವರಭಟ್ಟ 

ಟಿ . ಜಿ . ರಾಘವ 
ತೀ . ನಂ . ಶ್ರೀಕಂಠಯ್ಯ 

ಟಿ . ಪಿ. ಕೈಲಾಸಂ 
ಯು . ಆರ್ . ಅನಂತಮೂರ್ತಿ 

ವೀರೇಂದ್ರ ಸಿಂಪಿ 
ವಿ . ಸೀತಾರಾಮಯ್ಯ 


GSA 


GSD 


GSS 


HMC 
HTR 
KDK 


KKM 


KNS 
KSK 


KSN 


KVN 


ಅಹೋಕಾ ಆಭಾಸಾ. 


ಆಲೇಖ. ಇತ್ಯಾದಿ. 


ಒಳನೋ. ಕಸಾಪ. ಕಲಪ್ರ. ಕಶೋಕಾ. ಕಾನುಭವ. ಕಾರಸ್ಯ. ಕಾಲೀನ. ಕಾವತಂ. ಕಾಳಿನಾ. ಕೂಡುಕ ಚಂಮಚ. ಜಾನಕೀ. 


ಅಕ್ಷರಹೊಸಕಾವ್ಯ(ಸಂ)-ಪಿ.ಲಂಕೇಶ್ ಆಧುನಿಕಭಾರತೀಯಸಾಹಿತ್ಯಮತ್ತುಇತರಲೇಖನಗಳು 

-ಎಂ.ಜಿ.ಕೃಷ್ಣಮೂರ್ತಿ ಆಯ್ದಲೇಖನಗಳು-ಡಿ.ಎಲ್.ನರಸಿಂಹಾಚಾರ್ 

ಇತ್ಯಾದಿ-ಕೆ.ವಿ.ಪುಟ್ಟಪ್ಪ ಉಪವನ-ಕೆ.ಎಸ್.ನರಸಿಂಹಸ್ವಾಮಿ ಒಳನೋಟ-ಜಿ.ಎನ್.ರಂಗನಾಥರಾವ್ 

ಕನ್ನಡಸಾಹಿತ್ಯಪರಿಷತ್ಪತ್ರಿಕೆ ಕನ್ನಡದಲ್ಲಿಲಲಿತಪ್ರಬಂಧಗಳು-ವೀರೇಂದ್ರಸಿಂಪಿ ಕನ್ನಡದಲ್ಲಿಶೋಕಕಾವ್ಯ-ಬುದ್ದಣ್ಣಹಿಂಗಮಿರೆ 

ಕಾವ್ಯಾನುಭವ-ತೀ.ನಂ.ಶ್ರೀಕಂಠಯ್ಯ -ಕಾವ್ಯಸ್ವಾರಸ್ಯ-ಡಿ.ವಿ.ಗುಂಡಪ್ಪ 

ಸಮಕಾಲೀನ-ಜಿ.ಎಚ್.ನಾಯಕ್ ಕಾದಂಬರಿವಸ್ತುಮತ್ತುತಂತ್ರ-ಗಿರಡ್ಡಿಗೋವಿಂದರಾಜ 

ಕಾಳಿದಾಸನನಾಟಕಗಳು-ಕೆ.ಕೃಷ್ಣಮೂರ್ತಿ 

ಕೂಡುಕಟ್ಟಿಪುರುಷೋತ್ತಮಬಿಳಿಮಲೆ ಚಂದ್ರಮಂಚಕೆಬಾಚಕೋರಿ-ಕುವೆಂಪು ಜಾನಪದಗೀತೆಗಳು-ಕೆ.ಶಿವರಾಮಕಾರಂತ 

ಜಿಜ್ಞಾಸೆ-ಎಚ್.ಎಂ.ಚನ್ನಯ್ಯ ಜೀವಂತಧೋರಣೆಗಳು-ಮಾಧವಕುಲಕರ್ಣಿ 

ತಪೋನಂದನ-ಕೆ.ವಿ.ಪುಟ್ಟಪ್ಪ ಹೊಸತಿರುವು-ಜಿ.ಎನ್.ರಂಗನಾಥರಾವ್ ನಡೆದುಬಂದದಾರಿ(ಸಂ)-ಕೀರ್ತಿನಾಥಕುರ್ತಕೋಟಿ 

ನವ್ಯವಿಮರ್ಶೆ-ಗಿರಡ್ಡಿಗೋವಿಂದರಾಜ 

ನಿರ್ವಹಣೆ-ಡಿ.ಎ.ಶಂಕರ್‌ 


ನೂರುಮರ 

ನೂರುಮರನೂರುಸ್ವರ-ಕೀರ್ತಿನಾಥಕುರ್ತಕೋಟಿ ಪಂಪ. 

ಪಂಪ-ತೀ.ನಂ.ಶ್ರೀಕಂಠಯ್ಯ ಪರಿವ. 

ಪರಿವರ್ತನೆ-ಆರ್.ರಘುನಾಥರಾವ್ ಪರೀಕ್ಷೆ. 

ಕೃತಿಪರೀಕ್ಷೆ-ಜಿ.ಎಸ್.ಅಮೂರ ಪ್ರಗಳು. 

ಪ್ರಬಂಧಗಳು-ಎಸ್.ವಿ.ಪರಮೇಶ್ವರಭಟ್ಟ ಪ್ರಮಪ. 

ಪ್ರಜ್ಞೆಮತ್ತುಪರಿಸರ-ಯು.ಆರ್.ಅನಂತಮೂರ್ತಿ ಬೇಕಾಂಚಿ 

ಬೇರುಕಾಂಡಚಿಗುರು ಭಾಕಾಮೀ. 

ಭಾರತೀಯಕಾವ್ಯಮೀಮಾಂಸೆ-ತೀ.ನಂ.ಶ್ರೀಕಂಠಯ್ಯ ಭಾಮಲೇ. 

ಭಾಷಣಗಳು 
ಮತ್ತು 
ಲೇಖನಗಳು 
- 
ಎ 
. 
ಆರ್ 
. 
ಕೃಷ್ಣಶಾಸ್ತ್ರಿ ಮಾನಸ. 

ರಸಿಕಮಾನಸ-ಆರ್‌.ಎಸ್‌.ಮುಗಳಿ ಮುನ್ನೋಟ. 

ಮುನ್ನೋಟ-ಜಿ.ರಾಮಕೃಷ್ಣ ಲೇಗಳು. 

ಲೇಖನಗಳು-ಎಸ್.ವಿ.ಪರಮೇಶ್ವರಭಟ್ಟ 

ವೀಸೀ-ಕೆ.ಎಸ್.ನರಸಿಂಹಸ್ವಾಮಿ ಶ್ರೀಮುಡಿ. 

ದೌಪದಿಯಶ್ರೀಮುಡಿ-ಕೆ.ವಿ.ಪುಟ್ಟಪ್ಪ ಶ್ರೀವಿನಾ.ಶ್ರೀವಿನಾಯಕರು(ಸಂ)-ಕೀರ್ತಿನಾಥಕುರ್ತಕೋಟಿಮತ್ತು 

ಜಿ 
. 
ಬಿ 
. 
ಜೋಷಿ ಸಕಹೋ. 

ಸಣ್ಣಕತೆಯಹೊಸಒಲವುಗಳು-ಗಿರಡ್ಡಿಗೋವಿಂದರಾಜ ಸಮಾಲೋ. 

ಸಮಾಲೋಕನ-ತೀ.ನಂ.ಶ್ರೀಕಂಠಯ್ಯ ಸಾಅಮೌ. 

ಸಾಹಿತ್ಯವಿಮರ್ಶೆಗಳಲ್ಲಿಅರ್ಥಮತ್ತುಮೌಲ್ಯ 

-ವಿ.ಸೀತಾರಾಮಯ್ಯ ಸಾತ್ಯೋಪಾ. 

ಸಾಹಿತ್ಯೋಪಾಸನೆ-ಆರ್.ಎಸ್.ಮುಗಳಿ ಸಾವಿಮ. 

ಸಾಹಿತ್ಯವಿಮರ್ಶೆ-ಕರ್ನಾಟಕವಿಶ್ವವಿದ್ಯಾಲಯ ಸಾವಿಶ್ಲೇ. 

ಸಾಹಿತ್ಯವಿಶ್ಲೇಷಣೆ-ಎಲ್.ಎಸ್.ಶೇಷಗಿರಿರಾವ್ ಸಾಶಕ್ತಿ. 

ಸಾಹಿತ್ಯಶಕ್ತಿ-ಡಿ.ವಿ.ಗುಂಡಪ್ಪ ಹೃದಸಂ. 

ಹೃದಯಸಂವಾದ-ಎಸ್.ನಾರಾಯಣಶೆಟ್ಟಿ ಹೊರಕಾ.ಹೊರಳುದಾರಿಯಲ್ಲಿಕಾವ್ಯ-ಎನ್.ಎಸ್.ಲಕ್ಷ್ಮೀನಾರಾಯಣಭಟ್ಟ 


ಜೀವಂತ. ತಪೋನಂ. ತಿರುವು. ನಬದಾ. ನವಿಮ. ನಿರ್ವ. 


